


ಸಾತ 
ಶೀವಿಷುಪುರಾಣಮ್‌ 
ಹ್‌ ಣಿ 
(ಚತುರ್ಥ, ಪಂಚಮ, ಷಷ್ಠಾಂಶಗಳು) 
ಸಂಪುಟ - 2 


ಅನುವಾದಕರು 
ವಿದ್ದಾನ್‌ ಎನ್‌. ರಂಗನಾಥಶರ್ಮಾ 





ಬೆಂಗಳೂರು 


Sri Vishnu Puranam—Volume-2, Chaturtha, 
Panchama and Shastamsha in Kannada Script. 
Translated by Vidwan N. Ranganatha Sharma. 
Published by Swami Harshananda, President, 
Ramakrishna Math, Bangalore-560 019. © 6613149 
Pp. + xxxii + 640; Price Rs. 120/- 


First Edition: August 1988 
Second Edition: May 2000 


All rights reserved by the publisher 
ಎಲ್ಲ ಹಕ್ಕುಗಳೂ ಪ್ರಕಾಶಕರಿಗೆ ಸೇರಿದ್ದು 


ಮೊದಲನೆಯ ಮುದ್ರಣ : ಆಗಸ್ಟ್‌ 1988; 2000 ಪ್ರತಿಗಳು 
ಎರಡನೆಯ ಮುದ್ರಣ: ಮೇ 2000; 3000 ಪ್ರತಿಗಳು 


ಬೆಲೆ: ರೂ. 120/- 


ಮುದ್ರಕರು: 

ಶ್ರೀ ನಿತ್ಯಾನಂದ ಕಾಂಪ್ಯೂಗ್ರಾಫಿಕ್ಸ್‌ 
ಬೆಂಗಳೂರು 560 050 
ದೂರವಾಣಿ : 652 60 27 


ಪ್ರಕಾಶಕರ ನುಡಿ 
ಶ್ರೀಮದ್ದಿಷ್ಟುಪುರಾಣದ ರನ್ನಗನ್ನಡಿ 


ಪುರಾಣರತ್ನವೆನಿಸಿದ ಶ್ರೀಮದ್ವಿಷ್ಟುಪುರಾಣದ ದ್ವಿತೀಯ ಸಂಪುಟವನ್ನು 
ಕನ್ನಡ ಜನತೆಯ ಮುಂದಿಡಲು ಹರ್ಷಿಸುತ್ತೇವೆ. ವಿದ್ದಾನ್‌ ಶ್ರೀ ರಂಗನಾಥ 
ಶರ್ಮಾ ಅವರು ಸಹಜ ಸುಂದರ ಶೈಲಿಯಲ್ಲಿ ಈ ಗ್ರಂಥವನ್ನು ಮೂಲ 
ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿ ಅದ್ಭುತ ಸೇವೆ ಮಾಡಿದ್ದಾರೆ. ಅವರಿಗೆ 
ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಇಲ್ಲಿಗೆ ಸಂಪೂರ್ಣ ವಿಷ್ಣುಪುರಾಣವು 
ಸಮಾಪುವಾಗುತ್ತದೆ. 


ಜೀವನವೆಂಬುದು ಒಂದು ದೊಡ್ಡ ಸಂಗ್ರಾಮ. ಇದರಲ್ಲಿ ಎಲ್ಲರೂ 
ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಡುತ್ತಿದ್ದಾರೆ. ಬಹಳ ಮಂದಿಗೆ 
ಹೋರಾಟ ಮಾಡಲು ಬರದು. ಧರ್ಮದ ಹಳಿ ತಪ್ಪಿ ಬಗೆಬಗೆಯ 
ಪಾಪಾಚರಣೆಗಳಲ್ಲಿ ತೊಡಗಿ ಭಯಂಕರ ಕಷ್ಟನಷ್ಟಗಳಿಗೆ ಗುರಿಯಾಗುತ್ತಾರೆ. 
ಕೊನೆಗೆ ದುರ್ಬಲರಾಗಿ ದುಃಖದ ಕಡಲಿನಲ್ಲಿ ಮುಳುಗಿಹೋಗುತ್ತಾರೆ. ದುಃಖ, 
ನಿರಾಶೆ, ಸಂಶಯ ಮತ್ತು ಪ್ರಲೋಭನೆಗಳೆಂಬ ಸುಳಿಗಳಿಂದ ಬಿಗಿಯಲ್ಬಟ್ಟು 
ಏಳಲಾರದ ಿತಿಗೆ ಹೋಗುತ್ತಾರೆ. ಇವರು ಉದ್ದಾರವಾಗುವುದು ಹೇಗೆ? 
ಇದಕ್ಕೆ ಮಾರ್ಗವೇನು? 


ಸಂಕೀರ್ತನ ಸಾಮರ್ಥ್ಯ 


ಮಹಾತರು, ಯಷಿ ಮುನಿಗಳು ಅನುಕಂಪೆಯಿಂದ ಉದ್ದಾರದ 
ಮಾರ್ಗವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಶ್ರೀಮದ್ವಿಷ್ಟುಪುರಾಣದಲ್ಲಿ ವ್ಯಾಸ 
ಮಹರ್ಷಿಗಳು ಹೀಗೆ ಹೇಳಿದ್ದಾರೆ: 


ಧ್ಯಾಯನ್ಕತೇ ಯಜನ್ಮಜ್ಞೈ ಸ್ರೇತಾಯಾಂ ದ್ಹಾಪರೇ5ರ್ಚಯನ್‌ | 
ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ ಕೇಶವಮ್‌ ॥ 


ಅಧರ್ಮಭೂಯಿಷ್ಠವಾದ ಈ ಕಲಿಯುಗದಲ್ಲಿ ಭಗವನ್ನಾಮಸಂಕೀರ್ತನೆ 


IV 

ಮಾಡುವುದರಿಂದಲೇ ಮನುಷ್ಯನು ಉದ್ದಾರವಾಗುತ್ತಾನೆಂದು ಸೂಚಿಸಿದ್ದಾರೆ. 
ಕೃತಯುಗದಲ್ಲಿ ಧ್ಯಾನಕ್ಕೆ ವಿಶೇಷ ಪ್ರಾಧಾನ್ಯವಿರುತ್ತದೆ. ಜನರು ಸ್ವಾಭಾವಿಕವಾಗಿ 
ಚಿತ್ತಶುದ್ಧಿಯುಳ್ಳವರಾದ ಕಾರಣ ಭಗವದ್ದ್ಯಾನದಲ್ಲಿ ನಿರತರಾಗಿ ಉದ್ದಾರ 
ವಾಗುತ್ತಿದ್ದರು. ತ್ರೇತಾಯುಗದಲ್ಲಿ ಧ್ಯಾನದ ಬಲ ಕಡಿಮೆಯಾಗಿರುತ್ತದೆ. ಇಲ್ಲಿ 
ಯಜ್ಞಯಾಗಾದಿಗಳಿಗೆ ವಿಶೇಷ ಸ್ಥಾನವಿರುತ್ತದೆ. ಯಾರು ಯಜ್ಞಯಾಗಾದಿ 
ಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದರೋ ಅವರು ಉತ್ತಮ ಫಲವನ್ನು 
ಅನುಭವಿಸುತ್ತಿದ್ದರು. ದ್ವಾಪರದಲ್ಲಿ ಧ್ಯಾನಬಲವೂ ಯಜ್ಞದ ಬಲವೂ 
ಕುಂಠಿತವಾಗಿ ಅರ್ಚನೆಗೆ ವಿಶೇಷ ಪ್ರಾಮುಖ್ಯ ಬಂದಿತು. ಆಚಾರಶುದ್ದಿಯಿಂದ 
ಯಾವನು ಭಗವದರ್ಚನೆ ಮಾಡುತ್ತಿದ್ದರೋ ಅವನು ಉದ್ದಾರವಾಗುತ್ತಿದ್ದ. 
ಕಲಿಯುಗದಲ್ಲಿ ಕಾಲಮಹಿಮೆ ಇನ್ನೂ ವಿಚಿತ್ರ. ಇಲ್ಲಿ ಧ್ಯಾನಬಲವೂ ಇಲ್ಲ. 
ಯಜ್ಞಬಲವೂ ಇಲ್ಲ. ಅರ್ಚನಾಬಲವೂ ಇಲ್ಲ. ಆದರೆ ಈ ಯುಗದಲ್ಲಿ 
ಭಗವನ್ನಾಮಸಂಕೀರ್ತನೆ ವಿಶೇಷ ಮಹಿಮೆಯನ್ನುಂಟುಮಾಡುತ್ತದೆ. ಕೇಶವನ 
ಸಂಕೀರ್ತನೆಯಿಂದ ಮನುಷ್ಯ ಉದ್ದಾರವಾಗುವುದು ಕಲಿಯುಗದ ವೈಶಿಷ್ಟ್ಯ. 
ಆದ್ದರಿಂದ ಯಾರೂ ನಿರಾಶರಾಗಬೇಕಾಗಿಲ್ಲ. ಈ ಯುಗದಲ್ಲಿ ಜನ್ಮ ಹೊಂದಿ 
ದವರು ನಿಜಕ್ಕೂ ಧನ್ಕರೇ. “ಅಲ್ಪಕೋ ಧರ್ಮೋ ದದಾತಿ ಸುಮಹತ್ಪಲಮ್‌'' 
ಕೀರ್ತನವೆಂಬ ಅಲ್ಬಧರ್ಮಾನುಷ್ಠಾನದಿಂದ ಕಲಿಯು ಮಹತ್ವಲವನ್ನು 
ಕೊಡುತ್ತದೆ. “ಭತ ಶುಶ್ರೂಷಯಾ ನಾರೀ ಲಭತೇ ಸ್ವರ್ಗಮುತ್ತಮಮ್‌' 
ಸ್ತ್ರೀಯು ಕೈ ಹಿಡಿದ ಪತಿಯನ್ನು ಸೇವಿಸುವುದರಿಂದ ಶುಭವನ್ನು ಪಡೆಯುತ್ತಾಳೆ 
--ಎಂದು ವಾಲ್ಮೀಕಿ ಮಹರ್ಷಿಗಳೂ ಹೇಳಿರುತ್ತಾರೆ. ಕಲಿಯುಗದಲ್ಲಿ 
ಅಧರ್ಮದ ಪ್ರಾಬಲ್ಯದಿಂದ ಅನೇಕ ದೋಷಗಳುಂಟಾಗುತ್ತವೆಯಾದರೂ 
ಭಗವನ್ನಾಮಸಂಕೀರ್ತನೆ ಮಾಡುವುದರಿಂದ ಅವುಗಳೆಲ್ಲವನ್ನೂ ಪರಿಹರಿಸಿ 
ಕೊಂಡು ಪರಮಪದವನ್ನು ಪಡೆಯಬಹುದೆಂದು ಮಹರ್ಷಿಗಳು ತಿಳಿಸುತ್ತಾರೆ. 
ಇದೇ ಕಲಿಯಲ್ಲಿರುವ ದೊಡ್ಡಗುಣ. 


ಅತ್ಯಂತ ದುಷ್ಪಸ್ಕ ಕಲೇಃ ಅಯಮೇಕೋ ಮಹಾನ್‌ಗುಣಃ। 
ಸ್ವಲ್ಪೇನ ಹಿ ಪ್ರಯತ್ನೇನ ಧರ್ಮಸ್ಸಿಧ್ಯತಿ ವೈ ಕಲೌ॥ 
ಈ ರೀತಿ ಕಲಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ. 


Vv 


ಪಾಪವಿಷಾಪಹರಣ 


ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಸಂಕೀರ್ತನೆಯ ಮಹಿಮೆಯನ್ನು 
ಪುಷ್ಟೀಕರಿಸಿದ್ದಾರೆ: 


ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಂಧಿಕತಮೋ ಮತಃ! 
ಯದ್ಭಕ್ಕಾ, ಪುಂಡರೀಕಾಕ್ಷಂ ಸ್ತವೈರರ್ಚೆನ್ನರಸ್ಸದಾ॥ 


ಭಕ್ತಿಯಿಂದ ಪುಂಡರೀಕಾಕ್ಷನನ್ನು ಸದಾಸೋತ್ರಗಳಿಂದ ಅರ್ಚಿಸುವುದೇ 
ಎಲ್ಲ ಧರ್ಮಗಳಿಗಿಂತ ಹೆಚ್ಚಿನ ಧರ್ಮವೆಂದು ಭೀಷ್ಮಾಚಾರ್ಯರು 
ಸ್ಪಷ್ಟಪಡಿಸಿದ್ದಾರೆ. 


ಸಂಕೀರ್ತನೆಯ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳಬೇಕು. ದೃಢ 
ಸಂಕಲ್ಪದಿಂದ ನಮ್ಮ ಮನಸ್ಸನ್ನು ಸಾಧನೆಯಲ್ಲಿ ತೊಡಗಿಸಬೇಕು. ಭಗವಂತನ 
ಚಿಂತನೆ ಮಾಡಿದರೆ ಅವನು ನಮ್ಮ ಕ್ಷೇಶಗಳನ್ನೆಲ್ಲಾ ನಾಶಮಾಡುತ್ತಾನೆ. 
ಮಿಕ್ಕದ್ದಿಲ್ಲವನ್ನೂ ಚಿಂತಿಸುವುದನ್ನು ಬಿಟ್ಟು ಆ ಭಗವಂತನನ್ನೇ ಏಕೆ ಚಿಂತಿಸ 
ಬಾರದು? ಸಂಸಾರವೆಂಬ ಸರ್ಪದಿಂದ ಕಚ್ಚಲ್ಪಟ್ಟು "ಪ್ರಾಪಂಚಿಕತೆ'ಯ ವಿಷ 
ನಮನ್ನು ಸುಡುತ್ತಿದೆ. "ಕೃಷ್ಣ' ಎಂಬ ವೈಷ್ಣವಮಂತ್ರವನ್ನು ಜಪಿಸುವುದರಿಂದ ಈ 
ವಿಷವನ್ನು ತಡೆಗಟ್ಟಬಹುದು. ಬೆಂಕಿಯು ಹೇಗೆ ಧಾತುಗಳನ್ನು ಕರಗಿಸು 
ತ್ರದೆಯೋ ಅಂತೆಯೇ ಭಗವಂತನ ನಾಮಸಂಕೀರ್ತನೆ ನಮ್ಮ ಎಲ್ಲಾ 
ಪಾಪಗಳನ್ನೂ ಪೂರ್ಣವಾಗಿ ಕರಗಿಸುವ ಸಾಧನವಾಗಿರುತ್ತದೆ. ಇಚ್ಛೆಯಿಲ್ಲದೆ 
ಅಗ್ನಿಯನ್ನು ಸ್ಪರ್ಶಿಸಿದರೂ ಅದು ಸುಟ್ಟೇ ಸುಡುತ್ತದೆ. ಅಂತೆಯೇ ಮನಸ್ಸು 
ದೋಷದಿಂದ ಮಲಿನವಾಗಿದ್ದರೂ ಒಮ್ಮೆ ಕೇಶವನನ್ನು ಸರಿಸಿದರೆ ಮಲಿನತೆ 
ಕಳೆದು ಹೋಗುತ್ತದೆ. 


ಜ್ಲಾನತೋಇಜ್ಲಾನತೋ ವಾಪಿ ವಾಸುದೇವಸ್ಕ ಕೀರ್ತನಾತ್‌ | 
ತತ್ಸರ್ವಂ ವಿಲಯಂ ಯಾತಿ ತೋಯಸ್ಸಂ ಲವಣಂ ಯಥಾ॥ 


ತಿಳಿದೋ ತಿಳಿಯದೆಯೋ ಶ್ರೀಹರಿಯನ್ನು ಕೀರ್ತನೆ ಮಾಡಿದರೆ 
ಪಾಪವೆಲ್ಲವೂ ನೀರಿನಲ್ಲಿ ಉಪ್ಪ ಕರಗುವಂತೆ ಕರಗಿಹೋಗುವುದು. 


vi 
ಶಮಾಯಾಲಂ ಜಲಂ ವಹ್ನೇಸ್ತಮಸೋ ಭಾಸ್ಕರೋದಯಃ। 
ಶಾಂತಿಃ ಕಲೌ ಹೃಫೌಫಸ್ಮ ನಾಮ ಸಂಕೀರ್ತನಂ ಹರೇಃ॥ 


ಬೆಂಕಿಯನ್ನು ಆರಿಸುವುದಕ್ಕೆ ನೀರು ಸಾಕು. ಕತ್ತಲೆಯನ್ನು ಹೋಗಲಾಡಿ 
ಸುವುದಕ್ಕೆ ಸೂರ್ಯೋದಯ ಸಾಕು. ಅದರಂತೆ ಈ ಕಲಿಯುಗದಲ್ಲಿ ಪಾಪ 
ಸಮೂಹವನ್ನು ನಾಶಗೊಳಿಸಲು ಶ್ರೀಹರಿನಾಮಸಂಕೀರ್ತನೆಯೊಂದೇ ಸಾಕು. 


ಹರೇರ್ನಾಮೆ ವೆ ನಾಮೆ ವ ನಾಮೆ ವ ಮಮ ಜೀವನಮ್‌ । 
ಕಲೌ ನಾಸ್ಕೇವ ನಾಸ್ಕೇವ ನಾಸ್ಕೇವ ಗತಿರನಥಾ॥ 


ಶ್ರೀಹರಿಯ ನಾಮವೇ, ನಾಮವೇ, ನಾಮವೇ ನನ್ನ ಜೀವನಸಾಧನ. 
ಕಲಿಯುಗದಲ್ಲಿ ಬೇರೊಂದು ಗತಿಯು ಇಲ್ಲವೇಯಿಲ್ಲ , ಇಲ್ಲವೇಯಿಲ್ಲ , 
ಇಲ್ಲವೇಯಿಲ್ಲ- ಎಂದು ಬೃಹನ್ನಾರದೀಯ ಪುರಾಣ ಹೇಳುತ್ತದೆ. 


ಗಂಗಾಸ್ನಾನ ಸಹಸ್ರೇಷು ಪುಷ್ಕರಸ್ನಾನ ಕೋಟಷು | 
ಯತ್ಪಾಹಂ ವಿಲಯಂ ಯಾತಿ ಸ್ಮೃತೇ ನಶ್ಯತಿ ತದರೌ॥ 


ಸಾವಿರಾರು ಗಂಗಾಸ್ನಾನಗಳಿಂದಲೂ, ಕೋಟಿಗಟ್ಟಲೆ ಮಾಡಿದ ಪುಷ್ಕರ 
ತೀರ್ಥಸ್ನಾನಗಳಿಂದಲೂ ಎಷ್ಟು ಪಾಪವು ನಾಶವಾಗುತ್ತದೆಯೋ ಅಷ್ಟೂ 
ಶ್ರೀಹರಿಯನ್ನು ಸ್ಮರಿಸುವುದರಿಂದ ಹೊರಟುಹೋಗುವುದು ಎಂಬುದಾಗಿ 
ಶ್ರೀಗರುಡಪುರಾಣ ಹೇಳುತ್ತದೆ. 


ಮಂಗಳನಾಮ-ಅಖಂಡ ಪ್ರೇಮ 


ನೀನ್ಮಾಕೋ ನಿನ್ನ ಹೆಂಗ್ಗಾಕೋ ನಿನ್ನ 
ನಾಮದ ಬಲವೊಂದಿದ್ದರೆ ಸಾಕೋ ॥ 


ಎಂದು ಪುರಂದರದಾಸರು ನಾಮದ ಬಲವನ್ನು ಕೊಂಡಾಡಿದ್ದಾರೆ. 


ಕಲಿಯುಗದಲಿ ಹರಿನಾಮವ ನೆನೆದರೆ 
ಕುಲಕೋಟಗಳುದ್ದರಿಸುವವೋ ರಂಗಾ॥ 


ಎಂದು ದಾಸರು ಹಾಡಿ ನಾಮಸಂಕೀರ್ತನೆಯ ಮಹಿಮೆಯನ್ನು ತಿಳಿಸುತ್ತಾರೆ. 


111 
ನಾಮಸಂಕೀರ್ತನೆ ಈ ಕಲಿಯುಗಕ್ಕೆ ತೆರೆದಿಟ್ಟ ತಪಸ್ಸು. ವ್ಯಾಕುಲತೆ 


ಯಿಂದ ಕರೆಯಬೇಕು. ಪ್ರೇಮದಿಂದ ಕರೆಯಬೇಕು. ಆಗ ನಾಮಸ್ಕರಣೆ ಹೆಚ್ಚು 
ಪರಿಣಾಮಕಾರಿಯಾಗುತ್ತದೆ. 


ಹರಿ ಉಚ್ಛಾರಣೇ ಅನಂತ ಪಾಪರಾಶೀ 
ಜಾತೀಲ ಲಯಾಸೀ ಕ್ಷಣಮಾತ್ರೇ।! 
ತೃಣ ಅಗ್ನಿಮೇಳೇ ಸಮರಸ ರುಖಾಲೇ 
4 ಸ ನಾಮೇ ಕೇಲೇ ಜಪತಾ ಹರೀ॥ 


ಎಂದು ಜ್ಞಾನೇಶ್ವರ ಮಹಾರಾಜರು ಹಾಡಿದ್ದಾರೆ. 


ಕೆಲಸಕಾರ್ಯಗಳನ್ನು ನಿರ್ವಹಿಸುವಾಗ ಅನೇಕ ತಪ್ಪಗಳನ್ನು ಮಾಡಿರ 
ಬಹುದು. ಪಾಪರಾಶಿ ಅಪಾರವಾಗಿದ್ದರೂ ಹರಿನಾಮಸಂಕೀರ್ತನೆಯಿಂದ ಕ್ಷಣ 
ಮಾತ್ರದಲ್ಲಿ ನಾಶವಾಗುತ್ತದೆ. ಹುಲ್ಲಿನ ರಾಶಿಗೆ ಬೆಂಕಿ ಸ್ಪರ್ಶವಾದ ಕೂಡಲೇ 
ಅದೂ ಬೆಂಕಿಯೇ ಆಗಿ ಅದರಲ್ಲಿ ಬೆರೆತುಹೋಗುವಂತೆ ಹರಿನಾಮ ಸಂಕೀರ್ತನೆ 
ಯಿಂದ ನಮ್ಮ ಪಾಪವು ಲಯವಾಗಿ ನಾವು ಶ್ರೀಹರಿಯಲ್ಲಿ ಬೆರೆತು 
ಶ್ರೀಹರಿರೂಪವನ್ನೇ ಪಡೆಯುವೆವು. 


ವದನೀ ತುಜಮಂಗಳ ನಾಮ 
ಹೃದಯೀ ಅಖಂಡಿತ ಪ್ರೇಮ॥ 


“ನಾಲಗೆಯಲ್ಲಿ ನಿನ್ನ ನಾಮ ಉಚ್ಚರಿಸುವೆ. ಹೃದಯದಲ್ಲಿ ನಿನ್ನ ಪ್ರೇಮರೂಪವ 
ಚಿಂತಿಸುವೆ'' ಎಂಬುದಾಗಿ ಸಂತ ನಾಮದೇವ ಹಾಡಿದ್ದಾರೆ. 


ಕಲಿಯುಗದಲ್ಲಿ ಮನಸ್ಸು ಬಹುಚಂಚಲ. ಅಖಂಡ ನಾಮಕೀರ್ತನೆ 
ಯಿಂದ ಅದನ್ನು ನಿಗ್ರಹಿಸಬಹುದಾಗಿದೆ. ನಾಮಕೀರ್ತನೆಯಿಂದ ಮನಸ್ಸಿನ 
ಪರದಾಟ ನಿಂತು, ದೈವೋನಾದದಲ್ಲಿ ನೆಲೆನಿಲ್ಲುತ್ತದೆ. ನಾಮಕೀರ್ತನೆಯಿಂದ 
ಅಶಾಂತ ಮನಸ್ಸು ಶಾಂತವಾಗುತ್ತದೆ. ದೇಹಭಾವದಿಂದ ಬಿಡಿಸಲ್ಪಟ್ಟು 
ಸಮಾಧಿಯುಂಟಾಗುತ್ತದೆ. ಇದೇ ನಾಮದ ಆನಂದಸ್ಥಿತಿ. ಪ್ರಾಪಂಚಿಕ 
ವೃತ್ತಿಗಳೆಂಬ ರಾಕ್ಷಸರನ್ನು ಧ್ವಂಸ ಮಾಡಬೇಕಾದರೆ “ನಾಮಸಂಕೀರ್ತನೆ”' 
ಎಂಬ ರಾಮಬಾಣವನ್ನು ಪ್ರಯೋಗಿಸಬೇಕು. ಮನೋವಿಕಾರಗಳೆಲ್ಲ 


111] 


ಹೇಳಹೆಸರಿಲ್ಲದಂತೆ ಮಾಯವಾಗಿ ವೈರಾಗ್ಯ ಮತ್ತು ಜ್ಞಾನ ಉದಯಿಸುತ್ತದೆ. 
ಭಗವನ್ನಾಮ ಸಂಕೀರ್ತನೆಯಿಂದ ಮಾನವನು ಮಾಧವನಾಗಬಲ್ಲ. 
ಆದುದರಿಂದ ನಮ್ಮ ಹೃದಯದಲ್ಲಿ ಅಖಂಡ ಭಗವನ್ನಾಮದ ಜ್ಯೋತಿಯನ್ನು 
ಬೆಳಗಬೇಕು. ಆಗ ನಮ್ಮಮೇಲೆ ಭಗವತ್‌ಕೃಪೆಯ ಮಳೆಯೇ ಸುರಿಯುತ್ತದೆ. 
ಪರಮಾತ್ಮನ ದರ್ಶನ ಪಡೆದು ಮೋಕ್ಸಾನಂದವನ್ನು ಅನುಭವಿಸುತ್ತೇವೆ. 


ಪಾವನ ಅಧ್ಯಯನ 


ವಿದ್ವಾನ್‌ ಶ್ರೀರಂಗನಾಥಶರ್ಮಾ ಅವರು ಉತ್ತಮವಾದ ಉಪೋದ್ಭಾತ 
ವನ್ನು ಬರೆದು ಗ್ರಂಥದ ಹಿರಿಮೆ ಮಹಿಮೆಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ. 
ಅವರ ತಿಳಿಯಾದ ಕನ್ನಡಭಾಷೆ ಎಲ್ಲರ ಮನವನ್ನೂ ಮೆಚ್ಚಿಸುವಂಥದು. ಇಂತಹ 
ಉತ್ತಮ ಸಾಹಿತಿ ಮತ್ತು ವಿದ್ವಾಂಸರಿರುವುದು ಕರ್ಣಾಟಕದ ಹೆಮ್ಮೆ ಅವರಿಗೆ 
ಶ್ರೀರಾಮಕೃಷ್ಣರು ಆಯುರಾರೋಗ್ಯವನ್ನು ಕರುಣಿಸಿ ಅವರ ಮೂಲಕ ಇನ್ನೂ 
ಹೆಚ್ಚು ಗ್ರಂಥಗಳು ಹೊರಬರುವಂತೆ ಪ್ರಾರ್ಥಿಸುತ್ತೇವೆ. 


ಶ್ರೀಮದ್ವಿಷ್ಟುಪುರಾಣವನ್ನು ನಿತ್ಯವೂ ಅರ್ಥಸಹಿತ ಪಠಿಸುವುದರಿಂದ 
ನಮ್ಮಹೃದಯಲ್ಲಿರುವ ಸಕಲ ದೋಷಗಳೂ ದಗ್ಗವಾಗಿ ಭಗವದ್ಬಕ್ತಿ ಪ್ರಚೋದನೆ 
ಯಾಗುತ್ತದೆ. ಅಜ್ಞಾನವೆಂಬ ಅಂಧಕಾರವು ತೊಲಗಿ ಪರಂಜ್ಯೋತಿಯ ಬೆಳಕು 
ರಾರಾಜಿಸುತ್ತದೆ. ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ಜೀವನ 
ಕೃತಾರ್ಥವಾಗುತ್ತದೆ. 


ಭದ್ರಂ ಶುಭಂ ಮಂಗಳಮ್‌ ॥ 


ವಿಭವಸಂವತ್ಸರ ಸ್ಥಾಮಿ ಚಿದಾನಂದ 
ಶ್ರಾವಣ ಶುಕ್ಷ ತೃತೀಯಾ ಅಧ್ಯಕ್ಷರು 
ಆಗಸ್ಟ್‌ 15, 1988 ಶ್ರೀರಾಮಕೃಷ್ಣಾಶ್ರಮ 


ಬೆಂಗಳೂರು 


01" 


ಉಪೋದ್ಭಾತ 


ಶ್ರೀವಿಷ್ಣುಪುರಾಣದ ಪ್ರಥಮ ಸಂಪುಟದಲ್ಲಿ ಮೂರು ಅಂಶಗಳೂ ಈ 
ದ್ವಿತೀಯ ಸಂಪುಟದಲ್ಲಿ ಮುಂದಿನ ಮೂರು ಅಂಶಗಳೂ ಇದ್ದು, ಇಲ್ಲಿಗೆ 
ಗ್ರಂಥವು ಸಮಾಪವಾಗುತ್ತದೆ. ಪ್ರಥಮ ಸಂಪುಟದ ಉಪೋದ್ಭಾತದಲ್ಲಿ ಈ 
ಗ್ರಂಥಕ್ಕೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಸಂಕ್ಷೇಪವಾಗಿ ಪ್ರಸ್ತಾಪಿಸ 
ಲಾಗಿದೆ. ಆ ಪ್ರಸ್ತಾವನೆಗೆ ಪೂರಕವಾಗಿ ಇನ್ನೂ ಕೆಲವು ಅಂಶಗಳನ್ನು ಇಲ್ಲಿ 
ಪರಿಶೀಲಿಸುವುದು ವಾಚಕರಿಗೆ ಉಪಯುಕ್ತವಾಗಬಹುದು. 


ವಿಷ್ಣುಪುರಾಣೋಕ್ತ ಸೃಷ್ಟಿಕ್ರಮ 


ಈ ಸೃಷ್ಟಿಪ್ರಕರಣದಲ್ಲಿ ಕಾಪಿಲಸಾಂಖ್ಯ ಮತ್ತು ವೇದಾಂತಪ್ರಕ್ರಿಯೆಗಳ 
ಸಂಮಿಶ್ರಣ ಕಂಡುಬರುತ್ತದೆ. ಇವುಗಳ ಸಮನ್ವಯ ಕ್ಲ್ಷಿಷ್ಪವಾದದ್ದು. 
ಪೂರ್ವಾಪರಗಳಿಗೆ ಅಲ್ಲಲ್ಲಿ ವಿರೋಧವು ಸ್ಥೂಲದೃಷ್ಟಿಯಿಂದ ನೋಡಿದರೆ 
ಕಂಡುಬರುತ್ತದೆ. ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಈ ಗೊಂದಲವನ್ನು ಪರಿಹರಿಸಿ, 
ಪೂರ್ವಾಪರಗಳಿಗೆ ಏಕವಾಕ್ಕತೆಯನ್ನು ಸಾಧಿಸಿ, ಸುಂದರವಾಗಿ ಸಮನ್ಹಯವನ್ನು 
ತೋರಿಸಲಾಗಿದೆ. ಅವ್ಯಕ್ತ, ಮಹತ್‌, ಅಹಂಕಾರ, ಸೂಕ್ಷ ಭೂತಗಳು--ಈ 
ಕ್ರಮದಿಂದ ಸೃಷ್ಟಿಯಾಯಿತೆನ್ನುವುದು ವಿಷ್ಣುಪುರಾಣೋಕ್ತವಾದ ಕ್ರಮ. ಇದು 
ವೇದಾಂತಿಗಳಿಗೆ ಅಗ್ರಾಹ್ಯವಲ್ಲವಾದರೂ ಜಡವಾದ ಅವ್ಯಕ್ತ (ಪ್ರಧಾನ) ದಿಂದ 
ಸೃಷ್ಟಿಯಾಗುತ್ತದೆ ಎಂಬುದು ಅವರಿಗೆ ಸಂಮತವಲ್ಲ. ಆದ್ದರಿಂದ ಸಾಂಖ್ಯೋಕ್ತ 
ವಾದ ಅವ್ಯಕ್ತಾದಿ ಚತುರ್ವಿಂಶತಿ ತತ್ತ್ವಗಳಿಗೆ ಮೂಲವಾಗಿ ಮಹಾಚ್ಛೆತನ್ಯ 
ಸ್ವರೂಪವಾದ ಆತ್ಮವನ್ನು ವೇದಾಂತಿಗಳು ಅಂಗೀಕರಿಸುತ್ತಾರೆ. ವಿಷ್ಣುಪುರಾಣವು 
ಈ ಮಹಾಚ್ಛೆತನ್ಯವನ್ನು ಒಪ್ಪಿದೆ. ಸಾಂಖ್ಯರ ಅವ್ಯಕ್ತ ಶಬ್ದಕ್ಕೆ ಬದಲಾಗಿ 
ವೇದಾಂತಿಗಳ "ಅವಿದ್ಯೆ' ಎಂಬ ಶಬ್ದವನ್ನು ಈ ಪುರಾಣವು ಬಳಸಿರುವುದು 
ಗಮನಾರ್ಹವಾದುದು. ಜಗನೂಲವಾದ ಆ ಮಹಾಚೈತನ್ಯವೇ ಪರಬ್ರಹ್ಮ ಈ 
ಬ್ರಹ್ಮವು ಗುಣತ್ರಯಗಳ ಸಂಬಂಧದಿಂದ ಬ್ರಹ್ಮ, ವಿಷ್ಣು, ರುದ್ರ ರೂಪಾದಿ 
ಗಳನ್ನು ಧರಿಸುವುದೆಂದು ಹಲವಾರು ಸ್ಥಳಗಳಲ್ಲಿ ಮತ್ತೆ ಮತ್ತೆ ವರ್ಣಿಸಲಾಗಿದೆ. 
ಬ್ರಹಮ ನಿರ್ಗುಣವಾದರೂ ಅಗ್ನಿಯಲ್ಲಿ ಉಷ್ಣತೆಯಿರುವಂತೆ ಅದರಲ್ಲಿ 


X 


ಅಚಿಂತ್ಯವಾದ ಮಹಾಶಕ್ತಿಗಳಿರುತ್ತವೆ. ಶಕ್ತಿ-ಶಕ್ತಿಮತ್‌ ಇವುಗಳಿಗೆ ಅಭೇದ 
ವಿರುವುದರಿಂದ ಅದ್ವೈತಕ್ಕೆ ಚ್ಯುತಿಯಿಲ್ಲ. ವಿಷ್ಣುವೇ ಇತರ ಸಗುಣಮೂರ್ತಿ 
ಗಳಲ್ಲಿ ಶ್ರೇಷ್ಠನಾದ ಮೂರ್ತಿಯೆಂಬುದು ವಿಷ್ಣುಪುರಾಣದ ಮುಖ್ಯವಾದ 
ನಿಲುವು. ಆದ್ದರಿಂದ ವಿಷ್ಣುವಿಗೆ ಸರ್ವೋತ್ಕರ್ಷವನ್ನು ಪ್ರತಿಪಾದಿಸಿದ್ದಾರೆ. ಬ್ರಹ್ಮ 
ಮತ್ತು ಶಿವ--ಇವರೂ ಸಹ ಪರಬ್ರಹ್ಮದ ಸಗುಣಮೂರ್ತಿಗಳೇ ಆದ್ದರಿಂದ 
ಈ ತ್ರಿಮೂರ್ತಿಗಳು ಸಮಾನರೆಂದೂ ಅಭಿನ್ನರೆಂದೂ ತಿಳಿಸಿದ್ದಾರೆ. ಏವಂಚ 
ಏಕೇಶ್ವರವಾದವು ವಿಷ್ಣುಪುರಾಣಕ್ಕೆ ಸಂಮತವೆಂದು ನಿಸ್ಸಂದೇಹವಾಗಿ ಹೇಳ 
ಬಹುದಾದ ಸಿದ್ಧಾಂತವಾಗಿದೆ. ನಾರಾಯಣನೇ ಬ್ರಹನೆಂದು ಈ ಮಾತುಗಳು 
ಸ್ಪಷ್ಟಪಡಿಸುತ್ತವೆ-"ಬ್ರಹ್ಮಾನಾರಾಯಣಾಖ್ಯೋಃಸೌ' (1-4-1) “ಬ್ರಹ್ಮಸ್ವರೂಪೀ 
ಭಗವಾನ್‌' (1-4-4) "ಸ್ಹಯಂ ವಿಶ್ವೇಶ್ವರೋ ಹರಿಃ ಬ್ರಹ್ಮಾಭೂತ್ವಾ' (1-2-61) 
"ಬ್ರಹ್ಮರೂಪಧರಃ ಶೇತೇ ಭಗವಾನಾದಿ ಕೃತ್‌ ಹರಿಃ' (6-4-4). 


ಇನ್ನೊಂದು ವಿಶೇಷವನ್ನು ಇಲ್ಲಿ ಕಾಣಬಹುದು. ಸೃಷ್ಟಿಮಾಡುವಾಗ 
ಬ್ರಹ್ಮನೇ ತನ್ನ ದೇಹವನ್ನು ನಾನಾರೂಪಗಳಾಗಿ ಪರಿವರ್ತಿಸಿದನೆಂದು 
ವರ್ಣಿಸಿದೆ. ಅವನೇ ಸೃಜ್ಯನೆಂದೂ ಸೃಷ್ಟಿಕರ್ತನೆಂದೂ ವರ್ಣಿಸಲಾಗಿದೆ. ಅಲ್ಲದೆ 
"ನಿಮಿತ್ತಮಾತ್ರಮೇವಾಸೌ' ಎಂದೂ ವರ್ಣಿಸಿ "ಜಗಚ್ಚ ಸಃ' ಎಂದು 
ಹೇಳಿರುವುದರಿಂದ ಪರಬ್ರಹವಸ್ತುವೇ ಜಗತ್ತಿಗೆ ನಿಮಿತ್ತ ಕಾರಣವೆಂದೂ 
ಉಪಾದಾನ ಕಾರಣವೆಂದೂ ಸ್ಪಷ್ಟವಾಗುತ್ತದೆ. ಈ ಪ್ರಮೇಯವು 
ಬಾದರಾಯಣಾಚಾರ್ಯರ ಬ್ರಹಸೂತ್ರದ ಪ್ರಕೃತ್ಯಧಿಕರಣದ (1-4-23) 
ಸಿದ್ಧಾಂತವೇ ಆಗಿದೆ ಎಂಬುದನ್ನು ಲಕ್ಷದಲ್ಲಿಡಬೇಕು. 


ಜಗತ್ತನ್ನು ಸೃಜಿಸಬೇಕೆಂದು ಪರಮಾತ್ಮನು ರಜೋಗುಣಯುಕ್ತನಾಗಿ 
ಬ್ರಹ್ಮರೂಪವನ್ನು ಧರಿಸಿದಾಗ ಅವಿದ್ಯೆ ಹುಟ್ಟುತ್ತದೆ. ಈ ಅವಿದ್ಯೆಯೇ ಸಾಂಖ್ಯರ 
ಅವ್ಯಕ್ತವೆಂದು ಹೇಳಬಹುದು. ಅದರಿಂದ ಮಹತ್‌ ತತ್ತ್ವದ ಸೃಷ್ಟಿ. ಮಹತ್‌ 
ತತ್ತ್ವಕ್ಕೆ ಬುದ್ದಿ ಎಂದೂ ಬ್ರಹನೆಂದೂ ಹೆಸರಿದೆ. ಕೆಲವು ಪುರಾಣಗಳಲ್ಲಿ ಈ 
ಮಹತ್‌ ತತ್ತ್ವವನ್ನೇ ಸೃಷ್ಟಿಕರ್ತನಾದ ಬ್ರಹನೆಂದು ವ್ಯವಹರಿಸಲಾಗಿದೆ. ಪ್ರಕೃತ, 
ವಿಷ್ಣುಪುರಾಣದಲ್ಲಿ ಮಹತ್ತಿನ ಸೃಷ್ಟಿಯನ್ನು ಪ್ರಥಮ ಸೃಷ್ಟಿಯೆಂದೂ ಅದರಿಂದ 
ಅಹಂಕಾರವೂ ಸೇರಿ ಪಂಚತನಾತ್ರೆಗಳ ಸೃಷ್ಟಿಯಾಯಿತೆಂದೂ ನಿರೂಪಿಸ 
ಲಾಗಿದೆ. ಪಂಚತನಾತ್ರೆಗಳೇ ಸೂಕ್ಷ ಭೂತಗಳು. ಇವುಗಳಿಂದ ಇಂದ್ರಿಯ 


X1 


ಗೋಚರಗಳಾದ ಸ್ಥೂಲಭೂತಗಳೂ ಅಗೋಚರಗಳಾದ ಇಂದ್ರಿಯಗಳೂ 
ಹುಟ್ಟಿದುವು. ಅನಂತರ ಮರ ಬಳ್ಳಿಗಳೇ ಮೊದಲಾದ ಸ್ಥಾವರಗಳ ಸ್ಫಷಿ 
ಯಾಯಿತು. ಅನಂತರ ಕ್ರಿಮಿಕೀಟಾದಿಗಳು ಹುಟ್ಟಿದುವು. ಆಮೇಲೆ ದೇವತೆಗಳ 
ಸೃಷ್ಟಿ. ಕಡೆಯಲ್ಲಿ ಹುಟ್ಟಿದವರು ಮನುಷ್ಯರು (1-5-19 ರಿಂದ 23). ದೇವತೆಗಳ 
ಸೃಷ್ಟಿಯು ಕಾರ್ಯಸಾಧಕವಲ್ಲವೆಂದು ಬಗೆದು ಬ್ರಹ್ಮನು ಮನುಷ್ಯರನ್ನು ಸೃಷ್ಟಿಸಿದ 
ನೆಂದು ಹೇಳಿದೆ. ಈ ಮನುಷ್ಯರಿಗೆ ಸತ್ತ್ವ, ರಜಸ್ಸು, ತಮಸ್ಸು, ಈ ಮೂರು 
ಗುಣಗಳೂ ಅಧಿಕವಾಗಿವೆ. ಸುಖಕ್ಕಿಂತ ದುಃಖವು ಇವರಿಗೆ ಅಧಿಕ. ಮನುಷ್ಯರು 
ಅತ್ಯಂತ ಕ್ರಿಯಾಶೀಲರು. ಬಾಹ್ಯ ಮತ್ತು ಆಂತರಿಕವಾದ ಜ್ಞಾನವುಳ್ಳವರಾದ್ದ 
ರಿಂದ ಇವರೇ ಕಾರ್ಯಸಾಧಕರೆಂದು ಬ್ರಹದಿಗೆ ಹರ್ಷವಾಯಿತಂತೆ. ದೇವತೆ 
ಗಳಿಗಿಂತ ಮನುಷ್ಯರೇ ಅಧಿಕ ಭಾಗ್ಯಸಂಪನ್ನರೆಂಬುದು ಇಲ್ಲಿ ಸೂಚಿತವಾಗಿದೆ. 
ಏಕೆಂದರೆ ಈ ಜನರಿಗೆ ಕರ್ಮಾಧಿಕಾರವಿದ್ದು ಸ್ವರ್ಗ ಮೋಕ್ಷಗಳೆರಡನ್ನೂ 
ಪಡೆದುಕೊಳ್ಳಲು ಸಾಮರ್ಥ್ಯವುಂಟು. ಆದ್ದರಿಂದಲೇ ದೇವತೆಗಳು ಭರತ 
ಖಂಡದ ಪ್ರಾಶಸ್ತ್ಯವನ್ನು ಈ ರೀತಿಯಲ್ಲಿ ಹೊಗಳಿದ್ದಾರೆ: 


ಗಾಯಂತಿ ದೇವಾಃ ಕಿಲ ಗೀತಕಾನಿ 

ಧನ್ಯಾಸ್ತು ತೇ ಭಾರತಭೂಮಿಭಾಗೇ ! 
ಸ್ಪರ್ಗಾಪವರ್ಗಾಸದ ಮಾರ್ಗಭೂತೇ 

ಭವಂತಿ ಭೂಯಃ ಪುರುಷಾಃ ಸುರತ್ಪಾತ್‌॥ (2-3-24) 


ಜಾನೀಮ ನೈತತ್‌ ಕೃ ವಯಂ ವಿಲೀನೇ 
ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಮ್‌ | 
ಪ್ರಾಪ್ಸ್ಯಾಮ ಧನ್ಯಾ ಖಲು ತೇ ಮನುಷ್ಯಾಃ 
ಯೇ ಭಾರತೇ ನೇಂದ್ರಿಯವಿಪ್ರಹೀನಾಃ ॥ (2-3-26) 
ವಿಷ್ಣುಪುರಾಣದಲ್ಲಿ ಬಂದಿರುವ ರಾಷ್ಟ್ರಪ್ರೇಮಪೂರಿತವಾದ ಈ 
ಶ್ಲೋಕವು ಗಮನಾರ್ಹವಾದದ್ದು: 
ಅತ್ರ ಜನ್ಮಸಹಸ್ರಾಣಾಂ ಸಹಸ್ರ ರಪಿ ಸತ್ತಮ! 


ಕದಾಚಿಲ್ಲಭತೇ ಜಂತುರ್ಮಾನುಷ್ಫ ಪುಣ್ಯಸಂಚಯಾತ್‌ ॥ 
(2-4-23) 


xii 
ಭರತಖಂಡದ ಎಲ್ಲೆಯನ್ನು ವಿಷ್ಣುಪುರಾಣವು ಹೀಗೆ ಹೇಳಿದೆ: 
ಉತ್ತರಂ ಯತ್‌ ಸಮುದ್ರಸ್ಮ ಹಿಮಾದ್ರೇಶ್ಟೆ ಲವ ದಕ್ಷಿಣಮ್‌ | 
ವರ್ಷಂ ತದ್‌ಭಾರತಂ ನಾಮ ಭಾರತೀ ಯತ್ರ ಸಂತತಿಃ॥ 
(2-3-1) 


ವಿಷ್ಣುಪುರಾಣದ ಪ್ರಕಾರ ಭಾರತವರ್ಷದಲ್ಲಿ ಇಂದ್ರದ್ದೀಪ ಮುಂತಾದ 
ಒಂಬತ್ತು ಭೇದಗಳಿವೆಯೆಂದು ತಿಳಿದುಬರುತ್ತದೆ. ಇವುಗಳಲ್ಲಿ ಎಂಟರ 
ಹೆಸರನ್ನು ಹೇಳಿದ್ದು ಒಂಬತ್ತನೆಯ ದ್ವೀಪದ ಹೆಸರನ್ನು ಹೇಳಿಲ್ಲ. "ಅಯಂ ತು 
ನವಮಸ್ತೇಷಾಮ್‌' (2-3-7) ಎಂದು ಮಾತ್ರ ಹೇಳಲಾಗಿದೆ. ಇಲ್ಲಿ "ಅಯಂ' 
ಎಂದರೆ ಭಾರತದೇಶ ಎಂದು ವ್ಯಾಖ್ಯಾನಕಾರರು ಬರೆದಿದ್ದಾರೆ. (ನೋಡಿ: 
ಪ್ರಥಮ ಸಂಪುಟ ಪುಟ 306) ವರಾಹ ಪುರಾಣದಲ್ಲಿ ಇಂದ್ರದ್ವೀಪಾದಿಗಳೊಡನೆ 
ಭಾರತವನ್ನೂ ಗಣಿಸಿರುವುದರಿಂದ ಈ ವ್ಯಾಖ್ಯಾನ ಪ್ರಾಮಾಣಿಕವಾದದ್ದು. ಈ 
ಭರತಖಂಡದ ಒಂದು ಭಾಗ "ಭಾರತವರ್ಷ' ಎಂದು ಹೇಳಬಹುದಾಗಿದೆ. 
ನಮ್ಮ ಸಂಕಲ್ಪವಿಧಿಯಲ್ಲಿ "ಭರತಖಂಡೇ ಭಾರತವರ್ಷೇ' ಎನ್ನುವುದನ್ನು ಇಲ್ಲಿ 
ಸ್ಮರಿಸಿಕೊಳ್ಳಬಹುದು. ಭರತಖಂಡ ಎಲ್ಲಿಯವರೆಗೆ, ಭಾರತವರ್ಷ ಎಲ್ಲಿಯ 
ವರೆಗೆ--ಎಂದು ಎಲ್ಲೆಯನ್ನು ಗುರುತಿಸುವುದು ಕ್ಲಿಷ್ಟವಾದದ್ದು. ಈ ಭರತ 
ಭೂಮಿಯ ಪೂರ್ವದಲ್ಲಿ ಕಿರಾತರೂ ಪಶ್ಚಿಮದಲ್ಲಿ ಯವನರೂ ವಾಸವಾಗಿದ್ದಾ 
ರೆಂದು ಹೇಳಲಾಗಿದೆ. ಮಧ್ಯದಲ್ಲಿ ಬ್ರಾಹ್ಮಣ, ಕತ್ತಿಯ, ವೈಶ್ಯ, ಶೂದ್ರರೆಂಬ 
ಚಾತುರ್ವರ್ಣ್ಯದವರು ನೆಲೆಸಿದ್ದಾರೆ. ಧರ್ಮಶಾಸ್ತ್ರದ ವಿಧಿನಿಷೇಧಗಳೆಲ್ಲವೂ ಈ 
ಚತುರ್ವರ್ಣೀಯರಿಗೆ ಸಂಬಂಧಿಸಿದವುಗಳು. ಆದ್ದರಿಂದ ಇದು ಕರ್ಮಭೂಮಿ. 
ಉಳಿದ ದೇಶಗಳೆಲ್ಲಾ ಭೋಗಭೂಮಿಗಳು (ಅತೋsನ್ಮಾ ಭೋಗ 
ಭೂಮಯಃ). ಅವರಿಗೆ ವಿಧಿನಿಷೇಧಗಳಿಲ್ಲ. ಆದರೂ ಅವರೂ ಸಹ ಭಗವಂ 
ತನನ್ನು ಇನ್ನೊಂದು ಪ್ರಕಾರದಲ್ಲಿ ಅರ್ಚಿಸುತ್ತಾರೆಂದು ಹೇಳಿದ್ದಾರೆ. ಆದ್ದರಿಂದ 
ಅವರಿಗೆ ಪ್ರಕಾರಾಂತರದಿಂದ ಸದ್ಧತಿಯುಂಟೆಂದು ಸೂಚಿತವಾಗುತ್ತದೆ. 


ಇಲ್ಲಿಗಮನಾರ್ಹವಾದ ಇನ್ನೊಂದು ವಿಷಯವೇನೆಂದರೆ, ಇಂದ್ರಿಯಗಳ 
ಸೃಷ್ಟಿಯಾದ ಮೇಲೆ ವ್ಯಕ್ಷಲತೆಗಳೆಂಬ ಸ್ಥಾವರಗಳ ಸೃಷ್ಟಿಯನ್ನು ವರ್ಣಿಸಿರುವುದ 
ರಿಂದ ಅವುಗಳಿಗೂ ಇಂದ್ರಿಯಗಳಿವೆಯೆಂದು ಸೂಚಿತವಾಗುತ್ತದೆ. "ಅಂತಃ 
ಸಂಜ್ಞಾ ಭವಂತ್ಯೇತೇ' ಎಂಬ ಭಾರತವಾಚನವು ಈ ಅಭಿಪ್ರಾಯಕ್ಕೆ 
ಪುಷ್ಟಿಯನ್ನೀಯುತ್ತದೆ. 


2ರ11 


ಎಷ್ಟುಪುರಾಣೋಕ್ತ ವಂಶಾವಳಿ: ಇದರಲ್ಲಿ ಕ್ಷತ್ತಿಯರಾಜರ ವಂಶಾವಳಿ 
ಪ್ರಧಾನವಾಗಿ ಬಂದಿದೆ. ಉಳಿದ ಬ್ರಾಹ್ಮಣಾದಿಗಳ ವಂಶಚರಿತೆಯಿಲ್ಲ. ಅದು 
ಅಸಂಖ್ಯೇಯವೂ ಅನಂತವೂ ಅನುಪಯುಕ್ತವೂ ಆಗಿರುವುದೇ ಕಾರಣ 
ವಿರಬೇಕು. ಆಧುನಿಕ ಇತಿಹಾಸದಲ್ಲಿಯೂ ಸಹ ರಾಜವಂಶವೇ ಪ್ರಧಾನವಾಗಿ 
ವರ್ಣನೀಯವಾಗಿರುತ್ತದೆ. ಪ್ರಕೃತ, ಪರಮಾತನಿಂದ ಪ್ರಜಾವರ್ಗ ಸೃಷ್ಟಿ 
ಯಾಯಿತಷ್ಟೆ. ಇದರಲ್ಲಿ ರಾಜ್ಯಾರ್ಹವಾದ ಕ್ಷತ್ರಿಯ ವಂಶವು ಸೂರ್ಯವಂಶ, 
ಚಂದ್ರವಂಶ ಎಂದು ಎರಡು ವಿಭಾಗವುಳ್ಳದ್ದು. ಇವೆರಡನ್ನು ಪರಿಶೀಲಿಸಿದಾಗ 
ಕುತೂಹಲಕರವೂ ಪ್ರಾಚ್ಯವಿದ್ಯಾಶೋಧಕರಿಗೆ ಉಪಯುಕ್ತವೂ ಆದ 
ಸಂಗತಿಯು ಗೋಚರಿಸುತ್ತದೆ. ಗಮನಾರ್ಹವಾದ ವಂಶಪರಂಪರೆಯನ್ನೂ 
ಕುತೂಹಲಕರವಾದ ಕೆಲವು ಅಂಶಗಳನ್ನೂ ಇಲ್ಲಿ ಬರೆಯಲು ಉದ್ದೇಶಿಸ 
ಲಾಗಿದೆ. 


ಸೂರ್ಯವಂಶ: ವಿಷ್ಣು-ಬ್ರಹ್ಮದಕ್ಷ-ವಿವಸ್ತಾನ್‌ (ಸೂರ್ಯ) ಇದು 
ಉಪಕ್ರಮ. ವಿವಸ್ವಿಂತನಿಂದ ಮನು, ಮನುವಿಗೆ ಇಕ್ಸ್ಟ್ವಾಕು ಮೊದಲಾದ 
ದಶಪುತ್ರರು ಜನಿಸುತ್ತಾರೆ. ಈ ವಂಶದಲ್ಲಿ ಮರುತ್ತ , ಮಾಂಧಾತಾ, ತ್ರಿಶಂಕು, 
ಹರಿಶ್ಚಂದ್ರ, ಸಗರ, ಭಗೀರಥ, ಖತುಪರ್ಣ, ದಶರಥ, ಶ್ರೀರಾಮ, 
ಅಗ್ನಿವರ್ಣ, ಶೀಘ್ರಗ, ಮರು ಇವರು ಸರಣೀಯರಾದ ರಾಜರು. ಮರು 
ರಾಜನು ಯೋಗಧಾರಣೆ ಮಾಡಿ ಇಂದಿಗೂ ಕಲಾಪಗ್ರಾಮದಲ್ಲಿ ವಾಸವಾಗಿದ್ದಾ 
ನೆಂದೂ ಮುಂದಿನ ಕೃತಯುಗದಲ್ಲಿ ಸೂರ್ಯವಂಶವನ್ನು ಸ್ಥಾಪಿಸುವನೆಂದೂ 
ಹೇಳಲಾಗಿದೆ. ಇಕ್ಲಾಕು ವಂಶವು ಸುಮಿತ್ರನೆಂಬ ರಾಜನವರೆಗೆ ನಡೆಯುವ 
ದೆಂದು ತಿಳಿಸಲಾಗಿದೆ. "ಇಕ್ಸ್ವಾಕೂಣಾಮಯಂ ವಂಶಃ ಸುಮಿತ್ರಾಂತೋ 
ಭವಿಷ್ಯತಿ' (4-22-18). 


ಈ ಸೂರ್ಯವಂಶದಲ್ಲಿಇಕ್ಸ್ಟ್ವಾಕುವಿನ ಮಗ "ನಿಮಿ'ಯಿಂದ ಇನ್ನೊಂದು 
ಕವಲು ಒಡೆಯುತ್ತದೆ. ಇದರಲ್ಲಿ ಜನಕವೈದೇಹ, ಸೀತೆಯ ತಂದೆಯಾದ 
ಸೀರಧ್ವಜ ಜನಕ ಮುಂತಾದ ರಾಜರು ಜನಿಸಿದ್ದಾರೆ. "ಕೃತಿ' ಎಂಬ ರಾಜನ 
ವರೆಗೆ ನಿಮಿವಂಶ ನಡೆಯುತ್ತದೆ. ಶ್ರೀರಾಮ ಮತ್ತು ಜನಕರಾಜ ಇವರಿಬ್ಬರಿಗೂ 
ಇಕ್ಸ್ಟ್ವಾಕುವೇ ಮೂಲಪುರುಷ. ಜನಕವಂಶದವರೆಲ್ಲ ಆತ್ಮವಿದ್ಯಾಪರಿಣತರು. 


ಚಂದ್ರವಂಶ: ವಿಷ್ಣು-ಬ್ರಹ್ಮಅತ್ರಿ-ಚಂದ್ರ-ಬುಧ-ಪುರೂರವ ಇದು 


XIV 

ಚಂದ್ರವಂಶದ ಉಪಕ್ರಮ. ಸೂರ್ಯವಂಶಕ್ಕಿಂತ ಈ ವಂಶವು ತುಂಬ 
ವಿಸ್ತೃತವಾಗಿ ಕಂಡುಬರುತ್ತದೆ ಪುರೂರವನಿಂದ ಜಹ್ನು- (ವಿಶ್ವಾಮಿತ್ರರ ತಂದೆ 
ಯಾದ) ಗಾಧಿ, ಇವರ ಪರಂಪರೆ ಒಂದು ಶಾಖೆ. ಪುರೂರವನ ಮಗ 
ಆಯುವಿನಿಂದ ನಹುಷ-ಧನ್ವಂತರಿ - ಯಯಾತಿ - ಯದು - ಕಾರ್ತವೀರ್ಯ 
ಮೊದಲಾದವರ ಪರಂಪರೆ ಇನ್ನೊಂದು ಶಾಖೆ. ಮೇಲೆ ಹೇಳಿದ ಧನ್ವಂತರಿ 
ಆಯುರ್ವೇದ ಶಾಸ್ತ್ರದ ಪ್ರತಿಷ್ಠಾಪಕನೆಂದು ಹೇಳಿದ್ದಾರೆ. ಸಮುದ್ರಮಥನ 
ಕಾಲದಲ್ಲಿ ಧನ್ವಂತರಿ ಉದಿಸಿದನೆಂಬ ಪುರಾಣಾಂತರದ ಕಥೆಯೊಡನೆ ಇದರ 
ಸಾಮಂಜಸ್ಯ ಕ್ಲಿಷ್ಠವಾದದ್ದು. ಇಲ್ಲಿ ಹೇಳಿದ ಯದು ಶ್ರೀಕೃಷ್ಣನ ಯಾದವ ವಂಶದ 
ಮೂಲಪುರುಷನೇ ಆಗಿದ್ದಾನೆ. ಈತನು ಕಾರ್ತವೀರ್ಯನಿಗಿಂತ ಹಿಂದಿನವ 
ನಾದ್ದರಿಂದ ತ್ರೇತಾಯುಗದವನೆಂದಾದರೂ ಒಪ್ಪಬೇಕಾಗುತ್ತದೆ. ಅಲ್ಲಿಗೆ 
ಯದುವಿಗೂ ಶ್ರೀಕೃಷ್ಣನಿಗೂ ನಡುವೆ ಅತಿದೀರ್ಫವಾದ ಕಾಲ ಸಂದು ಹೋಗಿದೆ 
ಯೆಂದು ತಿಳಿಯಬೇಕು. ಯದುವಂಶದಲ್ಲಿ ಮಧು-ವೃಷ್ಟಿ-ಸತ್ವತ ಎಂಬವರು 
ಜನಿಸಿದ್ದರಿಂದ ಶ್ರೀಕೃಷ್ಣನು ಮಾಧವ, ವಾರ್ಷ್ಣೇಯ, ಸಾತ್ವತ ಎಂದು ಅಲ್ಲಲ್ಲಿ 
ಉಕ್ತನಾಗಿದ್ದಾನೆ. ಈ ಪ್ರಸಂಗದಲ್ಲಿ ಕುತೂಹಲಕಾರಿಯಾದ ಒಂದು ಸಂಗತಿ 
ಬಂದಿದೆ. ಜ್ಯಾಮಘ ಎಂಬ ರಾಜನು ಯದುವಂಶದಲ್ಲಿ ಜನಿಸಿರುತ್ತಾನೆ. ಇವನು 
ಭಾರ್ಯಾವಶ್ಯ-ಹೆಂಡತಿಗೆ ಹೆದರುವವನು-ಎಂದು ವಿಸ್ತೃತವಾಗಿ ವರ್ಣಿಸ 
ಲಾಗಿದೆ. ಇವನಿಗೆ ಸಮಾನರಾದ ಭಾರ್ಯಾವಶ್ಯರೇ ಇಲ್ಲ! 


ಭಾರ್ಯಾವಶ್ಯ್ಶಾಸ್ತು ಯೇ ಕೇಚಿತ್‌ ಭವಿಷ್ಮಂತ್ತಥವಾ ಮೃತಾಃ। 
ತೇಷಾಂ ತು ಜ್ಯಾಮಘಃ ಶ್ರೇಷ್ಠಃ ಶೈಬ್ಯಾಹತಿರಭೂನ್ನಪಃ ॥ 
(4-12-13) 


ಈ ಯದುವಂಶದಲ್ಲಿ ಹುಟ್ಟಿದ ಶೂರನ ಮಗ ವಸುದೇವ. ವಸುದೇವನ 
ತಾಯಿ ಮಾರಿಷಾ. ಪೃಥಾ (ಕುಂತಿ), ಶ್ರುತದೇವಾ, ಶ್ರುತಶ್ರವಸ್‌: ಎಂಬುವರು 
ವಸುದೇವನ ಸೋದರಿಯರು. ಪೃಥೆಯನ್ನು ಕುಂತೀಭೋಜನಿಗೆ ದತ್ರಪತ್ರಿ 
ಯಾಗಿ ಕೊಟ್ಟದ್ದರಿಂದ ಅವಳಿಗೆ ಕುಂತಿ ಎಂದು ಹೆಸರು ಪ್ರಸಿದ್ದಿಗೆ ಬಂದಿತು. 
ಕುಂತಿಯ ಮಕ್ಕಳು ಪಾಂಡವರೆಂಬುದು ಪ್ರಸಿದ್ಧ ಇವಳ ಸೋದರಿಯಾದ 
ಶ್ರುತದೇವಾ ಎಂಬವಳ ಮಗ ದಂತವಕ್ರ. ಶ್ರುತಶ್ರವಸ್ಸಿನ ಮಗ ಶಿಶುಪಾಲ. 
ಪಾಂಡವರೂ ಶಿಶುಪಾಲನೂ ಅಕ್ಕತಂಗಿಯರ ಮಕ್ಕಳಾಗುತ್ತಾರೆ. ಶ್ರೀಕೃಷ್ಣನಿಗೆ 


XV 


ಪಾಂಡವರೂ ಶಿಶುಪಾಲನೂ ಸೋದರತ್ತೆಯ ಮಕ್ಕಳಾಗುತಾರೆ. ಮುಂದೆ 
ಶ್ರೀಕೃಷ್ಣನ ವಂಶವು ಪ್ರದ್ಯುಮ್ನ-ಅನಿರುದ್ಧ-ವಜ್ರ-ಪ್ರತಿಬಾಹು-ಸುಚಾರು 
ಎಂಬವರವರೆಗೆ ನಡೆಯುತ್ತದೆ. ಯಯಾತಿಯ ಇನ್ನೊಬ್ಬ ಮಗನಾದ ಪುರುವಿನ 
ವಂಶದಲ್ಲಿ ದುಷ್ಕಂತನು ಜನಿಸುತ್ತಾನೆ. ಈ ವಂಶದ "ಹಸಿನ' ಎಂಬವನಿಂದ 
ಸ್ಥಾಪಿತವಾದದ್ದು ಹಸ್ತಿನಾವತೀ ನಗರ. ಹಸ್ತಿನನ ಮಗ ಅಜಮೀಢ. ಆತನ ಮಗ 
ದಿವೋದಾಸ. ದಿವೋದಾಸನ ಸೋದರಿ ರಾಮಾಯಣದಲ್ಲಿ ಬರುವ ಅಹಲ್ಕೆ 
ಎಂಬುದು ಸೋಜಿಗದ ಸಂಗತಿ. ಅಹಲೈಯ ಮಗನಾದ ಶತಾನಂದನ ಪುತ್ರ 
ಸತ್ಯದೃತಿ ಎಂಬ ಬ್ರಾಹ್ಮಣನು ಧನುರ್ವೇದಜ್ಞನಾಗಿದ್ದನು. ಈತನ ಮಗನೇ 
ಮಹಾಭಾರತದಲ್ಲಿ ಬರುವ ಕೃಪಾಚಾರ್ಯ. ಈ ದಿವೋದಾಸನ ವಂಶದಲ್ಲಿಯೇ 
ಕುರುರಾಜನು ಹುಟ್ಟುತ್ತಾನೆ. ಅವನಿಂದ ಬೃಹದ್ರಥ, ಜರಾಸಂಧ, ಮೊದಲಾ 
ದವರ ಒಂದು ವಂಶ ಶಾಖೆಯು ಬೆಳೆಯುತ್ತದೆ. ಇನ್ನೊಂದು ಶಾಖೆಯಲ್ಲಿ 
ಜಹ್ನು-ಶಂತನು-ಕೌರವ ಪಾಂಡವರು ಮುಂತಾದವರ ಶಾಖೆ ಬೆಳೆಯುತ್ತದೆ. 
ಏವಂಚ ಪಾಂಡವರಿಗೆ ಜರಾಸಂಧನು ದಾಯಾದ ಬಂಧುವಾಗುತ್ತಾನೆ. ಈ 
ಪಾಂಡವರ ವಂಶವು ಕ್ಷೇಮಕ-ಎಂಬ ರಾಜನವರೆಗೆ ನಡೆದು ಸಮಾಪ್ತ 
ವಾಗುತ್ತದೆ. ಇತ್ತ ಜರಾಸಂಧನ ವಂಶವು ರಿಪುಂಜಯನೆಂಬ ರಾಜನವರೆಗೆ 
ನಡೆದು ಕೊನೆಗೊಳ್ಳುತ್ತದೆ. ಅವನ ಅಮಾತ್ಮನಾದ ಸುನಿಕನು ರಿಪುಂಜಯನನ್ನು 
ಕೊಂದು, ಪ್ರದ್ಯೋತನೆಂಬ ತನ್ನ ಪುತ್ರನಿಗೆ ಪಟ್ಟಕಟ್ಟುತ್ತಾನೆ. ಅನಂತರ ಮಗಧರ 
ರಾಜ್ಯವು ಬೇರೆ ಬೇರೆ ಆಡಳಿತಗಾರರಿಗೆ ಹಸ್ತಾಂತರಿತವಾಗಿ ಮಹಾಪದ್ಮಎಂಬ 
ರಾಜನವರೆಗೆ ಬರುತ್ತದೆ. ಇವನಿಗೆ "ನಂದ' ಎಂಬ ಇನ್ನೊಂದು ಹೆಸರಿತ್ತು. 
ಈತನು ಮಹಾಶೂರನಾಗಿದ್ದು ಸಮಸ್ತರಾಜರನ್ನೂ ಸ್ವಾಧೀನಪಡಿಸಿ 
ಕೊಂಡಿದ್ದನು. ಈ ಮಹಾಪದ್ನನ ತಂದೆ ಮಹಾನಂದಿ. ತಾಯಿ ಶೂದ್ರಜಾತಿ 
ಯವಳು. ಈತನೂ ಈತನ ಎಂಟುಮಂದಿ ಮಕ್ಕಳೂ ಸೇರಿ ನವನಂದರೆಂದು 
ವಿಖ್ಯಾತರಾಗಿದ್ದಾರೆ. ಈ ನಂದರನ್ನು ಸಂಹರಿಸಿ, ಕೌಟಿಲ್ಯನು ಚಂದ್ರಗುಪ್ತನಿಗೆ 
ಪಟ್ಟಾಭಿಷೇಕ ಮಾಡಿದನೆಂಬುದು ಇತಿಹಾಸ ಪ್ರಸಿದ್ದವಾದ ಸಂಗತಿ. 
ಯಾದವರೂ ಜರಾಸಂಧಾದಿಗಳೂ ಚಂದ್ರವಂಶೀಯರೆಂಬುದು ನೆನಪಿನಲ್ಲಿಡ 
ಬೇಕಾದದ್ದು. ಚಂದ್ರವಂಶದಲ್ಲಿ ದೇವಾಪಿ ಎಂಬ ರಾಜನು ಯೋಗಾರೂಢ 
ನಾಗಿ, ಸೂರ್ಯವಂಶದ ಮರುವಿನಂತೆ ಕಲಾಪಗ್ರಾಮದಲ್ಲಿ ನೆಲೆಸಿದ್ದು ಮುಂದೆ 
ಚಂದ್ರವಂಶದ ಕ್ಷತ್ರಿಯ ಕುಲವನ್ನು ಬೆಳೆಸುತಾನೆಂದು ತಿಳಿಸಲಾಗಿದೆ. 


XVI 


ಚಮತ್ಕಾರಿಯಾದ ಮತ್ತೊಂದು ಸಂಗತಿ ಏನೆಂದರೆ, ಯಯಾತಿ 
ಪುತ್ರನಾದ "ಅನು'ವಿನ ವಂಶದಲ್ಲಿ ದಿವಿರಥ, ಧರ್ಮರಥ, ಚಿತ್ರರಥ 
ಎಂಬುವರು ಕ್ರಮವಾಗಿ ಜನಿಸುತ್ತಾರೆ. ಚಿತ್ರರಥನಿಗೆ "ರೋಮಪಾದ' ಎಂಬ 
ಇನ್ನೊಂದು ಹೆಸರಿತ್ತು. ಇವನಿಗೆ ಸಂತತಿ ಇರಲಿಲ್ಲ. ಆದ್ದರಿಂದ ಇವನ ಮಿತ್ರ 
ನಾದ ದಶರಥನು (ಶ್ರೀರಾಮನ ತಂದೆ) ತನ್ನ ಮಗಳಾದ ಶಾಂತಾ ಎಂಬುವಳನ್ನು 
ರೋಮಪಾದನಿಗೆ ದತ್ತುಕೊಟ್ಟಿದ್ದನು (4-18-15 ರಿಂದ 18). ಈ ಹೇಳಿಕೆಗೆ 
ವಿರುದ್ಧವಾದ ಹೇಳಿಕೆ "ಹರಿವಂಶ'ದಲ್ಲಿ ಕಂಡು ಬರುತ್ತದೆ: 


“ಧರ್ಮರಥನ ಮಗ ಚಿತ್ರರಥ. ಚಿತ್ರರಥನ ಮಗ ದಶರಥ. ಇವನಿಗೆ 
ರೋಮಪಾದ ಎಂಬ ಮತ್ತೊಂದು ಹೆಸರಿತ್ತು. ಈತನಿಗೆ ಶಾಂತಾ ಎಂಬ 
ಮಗಳಿದ್ದಳು” (ಹರಿವಂಶ-31-44 ರಿಂದ 46). ವಿಷ್ಣುಪುರಾಣದ ಪ್ರಕಾರ 
ಚಿತ್ರರಥನೆಂಬ ರೋಮಪಾದನಿಗೆ ದಶರಥಪುತ್ರಿಯಾದ ಶಾಂತಾ ದತ್ರಪತ್ರಿ 
ಯಾಗುತ್ತಾಳೆ. ಹರಿವಂಶದ ಪ್ರಕಾರ ದಶರಥನೆಂಬ ರೋಮಪಾದನಿಗೆ ಶಾಂತಾ 
ಎಂಬ ಮಗಳಿರುತ್ತಾಳೆ. ಇಲ್ಲಿ ರೋಮಪಾದನ ನಿಜವಾದ ಹೆಸರೇನೆಂಬುದು 
ಈ ಗ್ರಂಥಗಳಲ್ಲಿ ಪರಸ್ಪರ ವಿರುದ್ಧವಾಗಿದೆ. ಶಾಂತಾ ಎಂಬವಳು 
ರೋಮಪಾದನ ಔರಸಪುತ್ರಿಯೋ ಅಥವಾ ದತ್ತಕಪುತ್ರಿಯೋ ಎಂಬುದು 
ಹರಿವಂಶದಲ್ಲಿ ಸ್ಪಷ್ಟವಾಗಿಲ್ಲ. 


ಶ್ರೀಕೃಷ್ಣ ಚರಿತೆ 


ವಿಷ್ಣುಪುರಾಣದ ಪಂಚಮಾಂಶವು ಶ್ರೀಕೃಷ್ಣಚರಿತೆಗೆ ಮೀಸಲಾಗಿದೆ. 
ಎಷ್ಟುವಿನ ಅವತಾರಗಳಲ್ಲಿ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇವರಿಬ್ಬರ ಕಥಾನಕ 
ಸುಪ್ರಸಿದ್ಧವಾದದ್ದು. ಶ್ರೀರಾಮಚರಿತೆಗೆ ವಾಲ್ಮೀಕಿ ಮುನಿಗಳ ಶ್ರೀಮದ್‌ 
ರಾಮಾಯಣವು ಮೀಸಲಾಗಿರುವುದರಿಂದ ಶ್ರೀಕೃಷ್ಣಚರಿತೆಯನ್ನು ಇಲ್ಲಿ ವಸ್ತರಿಸ 
ಬೇಕೆಂದು ಪುರಾಣಕಾರರ ಆಶಯವಾಗಿರಬಹುದು. ಶ್ರೀಕೃಷ್ಣನು ಏಷ್ಟುವಿನ 
ಪೂರ್ಣಾವತಾರವೆಂಬ ಹೇಳಿಕೆ ಉಂಟು. ವಿಷ್ಣುಪುರಾಣದಲ್ಲಿಯಾದರೋ 


ಈತನು ಪರಮಾತ್ಮನ ಅಂಶವೆಂದು ಹಲವಾರು. ಕಡೆಗಳಲ್ಲಿ ಸ್ಪಷ್ಟವಾಗಿ 
ನಿರೂಪಿಸಲಾಗಿದೆ. 


2711 
ಅಂಶಾವತಾರೋ ಬ್ರಹ್ಮರ್ಷೇ ಯೋತಯಂ ಯದುಕುಲೋದ್ಧವಃ। 
(5-1-2) 


ವಿಷ್ಣೋರಂಶೇ ಭುವಂ ಯಾತೇ ಖಯತವಶ್ಚಾಬಭುಃ ಶುಭಾಃ (5-2-4) 


ಯೋನಇಹಮಂಶಾವತೀರ್ಣಸ್ಕ ಮುಖಂ ದ್ರಶ್ಷಾಮಿ ಚಕ್ರಿಣಃ | 
(5-17-2) 


ಭಗವದ್‌ ವಸುದೇವಾಂಶೋ ದ್ವಿಧಾ ಯೋ5ಯಂ ವ್ಯವಸ್ಥಿತಃ! 
(5-18-26) 


ಅಂಶೇನ ಲೋಕಮಾಯಾತಃ ಪ್ರಸಾದಸುಮುಖಃ ಪ್ರಭೋ! 
(5-29-25) 


ಬಹುಶಃ ಶ್ರೀಕೃಷ್ಣಾವತಾರದಲ್ಲಿ ಶಂಖಚಕ್ರಾದಿಗಳ ಧಾರಣೆಯೂ 
ಗರುಡಾರೋಹಣವೂ ಹಲವಾರು ಅಮಾನುಷ ಲೀಲೆಗಳೂ, ವರ್ಣಿತ 
ವಾಗಿರುವುದರಿಂದ ಉಳಿದ ಅವತಾರಗಳ ಅಪೇಕ್ಷೆಯಿಂದ ನೋಡಿದಾಗ ಇದು 
ಪೂರ್ಣಾವತಾರ ಎಂಬ ಹೇಳಿಕೆ ಬಂದಿರಬಹುದು. 

ಈ ಪಂಚಮಾಂಶವು ಶ್ರೀಕೃಷ್ಣಚರಿತೆಯನ್ನು ವರ್ಣಿಸುವ ಒಂದು ಸುಂದರ 
ಕಾವ್ಯವಾಗಿದೆ. ಇದರಲ್ಲಿ ಪೌರಾಣಿಕ ಅಂಶಗಳಿಗಿಂತ ಕಾವ್ಕಾಂಶಗಳೇ ಅಧಿಕ 
ವಾಗಿವೆ. ಶರದ್‌ ವರ್ಣನೆ, ರಾಸಕ್ರೀಡೆ, ಗೋಪೀವಿರಹ, ಕುಬ್ಬಾ ಪ್ರಸಂಗ, 
ಪಾರಿಜಾತ ಹರಣ, ಉಷಾ ಚರಿತೆ--ಮೊದಲಾದುವ ಬಹು ಮನೋಜ್ಞವಾಗಿ 
ಚಿತ್ರಿತವಾಗಿವೆ. ಕಡೆಯಲ್ಲಿ ಶ್ರೀಕೃಷ್ಣಾವತಾರವು  ಸಮಾಪ್ರವಾದಮೇಲೆ 
ದಸ್ಕುಗಳಿಂದ ಅರ್ಜುನನ ಪರಾಭವ, ಆತನ ಶೋಕಾಲಾಪಗಳು, ವ್ಯಾಸರ 
ಸಮಾಧಾನೋಕ್ತಿ-ಇವು ಅವಶ್ಯವಾಗಿ ಸಹೃದಯರ ಗಮನವನ್ನು ಸೆಳೆಯುತ್ತವೆ. 
ಅರ್ಜುನನ ವಿಷಾದಪ್ರಸಂಗವು ಮಹಾಭಾರತದಲ್ಲಿರುವುದಕ್ಕಿಂತ ಮನೋಹರ 
ವಾಗಿ ಇಲ್ಲಿ ನಿರೂಪಿತವಾಗಿದೆ. ಶ್ರೀಕೃಷ್ಣನು ಇದರಲ್ಲಿ ದೀರೋದಾತ್ತನಾಗಿದ್ದು 
“ಮಹಾಪುರುಷನಾಗಿ ವರ್ಣಿತನಾಗಿದ್ದಾನೆ. ಅನಂತರದ ಗ್ರಂಥಗಳಲ್ಲಿ ವರ್ಣಿತ 
ವಾಗಿರುವಂತೆ ಆತನಿಗೆ ಯಾವ ಕಳಂಕ ಹಚ್ಚುವ ಪ್ರಸಂಗವೂ ಇದರಲ್ಲಿ 
ಬರುವುದಿಲ್ಲ. ಗೋಪೀವಸ್ತಾಪಹರಣದ ಕಥೆಯ ಪ್ರಸ್ತಾಪವೇ ವಿಷ್ಣು 
ಪುರಾಣದಲ್ಲಿ ಬಂದಿಲ್ಲವೆಂಬುದು ಗಮನಾರ್ಹವಾದ ಸಂಗತಿ. 


217112 
ಎರಡು ವಿರೋಧಾಭಾಸಗಳು 


ಅಕ್ರೂರನು ಶ್ರೀಕೃಷ್ಣನ ಮಹಿಮೆಯನ್ನರಿತವನೂ ಭಗವದ್‌ ಭಕ್ತನೂ 
ಆಗಿದ್ದನು. ಅಂಥವನು ಸ್ಕಮಂತಕಮಣಿ ಪ್ರಸಂಗದಲ್ಲಿ ವರ್ತಿಸಿದ ರೀತಿ 
ವಿಚಿತ್ರವಾಗಿ ತೋರುತ್ತದೆ. ಸತ್ರಾಜಿತನನ್ನು ವಧಿಸುವ ಸಂಚಿನಲ್ಲಿ ಭಾಗಿ 
ಯಾಗಿದ್ದುದಲ್ಲದೆ ಸ್ಯಮಂತಕಮಣಯನ್ನು ಶ್ರೀಕೃಷ್ಣನಿಗೆ ಗೊತ್ತಾಗದಂತೆ 
ಗುಪ್ತವಾಗಿ ತನ್ನಲ್ಲಿ ಇಟ್ಟುಕೊಂಡಿರುತ್ತಾನೆ. ತನಗೆ ಪೂಜ್ಯನಾದ ಶ್ರೀಕೃಷ್ಣನಿಗೆ 
ತನ್ನಿಂದಲೇ ದ್ರೋಹ ಚಿಂತನೆಯಾದದ್ದು ವಿರೋಧಾಭಾಸವಾಗಿ ಕಾಣುತ್ತದೆ. 
ಅಂತೆಯೇ ಭಾಗವತ ಶಿರೋಮಣಿಯೂ ಅತ್ಯಂತ ಸಜ್ಜನನೂ ಆದ ಉದ್ದವನು 
ದುರುಳನಾದ ಕಂಸನ ಸೇವೆಯಲ್ಲಿದ್ದು ಆತನ ವಿಶ್ವಾಸಕ್ಕೆ ಪಾತ್ರನಾಗಿದ್ದುದು 
ಸೋಜಿಗದ ಸಂಗತಿ. 


ಕಲಿಯುಗದ ಪ್ರಸ್ತಾವ 


ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲಿಯೂ ಒಂದಲ್ಲ ಒಂದು ಕಡೆ 
ಕಲಿಯುಗದ ಪ್ರಸ್ತಾವ ಬಂದಿರುತ್ತದೆ. ಆ ಕಾಲದಲ್ಲಿ ಅಧರ್ಮ ತಾಂಡವ 
ವಾಡುವುದೆಂದು ಬರುವ ವರ್ಣನೆ ಸಹಜವಾಗಿರುತ್ತದೆ. ವಿಷ್ಣುಪುರಾಣದಲ್ಲಿ 
ಕಲಿಯುಗದ ವಿಚಾರ ಸಂದರ್ಭೋಜಚಿವಾಗಿ ಬಂದಿದ್ದು ಅತ್ಯಂತ ರಸವತ್ತಾಗಿದೆ. 
ವಂಶಪರಂಪರೆಯನ್ನು ಹೇಳುತ್ತ ಮಹಾಪದನಂದನನವರೆಗೆ ಅನುಕ್ರಮಿಸಿ 
“ತತಃ ಪ್ರಭೃತಿ ಶೂದ್ರಾ ಭೂಪಾಲಾ ಭವಿಷ್ಯಂತಿ” ಎಂಬುದು ಅರ್ಥವತ್ತಾಗಿದೆ. 
ಕಿ. ಪೂ. 410 ರಲ್ಲಿ ಮಹಾಪದನಂದನ ಪಟ್ಟಾಭಿಷೇಕವಾದಂತೆ ತಿಳಿದು 
ಬರುತ್ತದೆ. ಅದಕ್ಕೆ 1500 ವರ್ಷಗಳ ಹಿಂದೆ ಪರೀಕ್ಷಿತನ ಜನಕ್ಷಾಲವೆಂದು 
ವಿಷ್ಣುಪುರಾಣದ ವಚನಗಳಿಂದ ಗೊತ್ತಾಗುತ್ತದೆ. ಆಗಲೇ ಕಲಿಯ ಪ್ರವೇಶ 
ವಾಗಿತ್ತು. ಶ್ರೀಕೃಷ್ಣನು ತನ್ನ ಅವತಾರವನ್ನು ಸಮಾಪಿಗೊಳಿಸಿದ ಮೇಲೆ ಕಲಿಯು 
ದೃಢಮೂಲವಾಯಿತು. ಅನಂತರ ಅಧರ್ಮವು ವರ್ಧಿಸುತ್ತ ಹೋಗುವುದು. 
ಅದು ವರ್ಧಿಸಿದಂತೆ ಕಲಿಯ ಪ್ರಾಬಲ್ಯವು ಅಧಿಕವಾಗುತ್ತ ಹೋಗುವುದು. ಆಗ 
ರಾಜ್ಯಾಧಿಕಾರವನ್ನು ನಿರ್ವಹಿಸತಕ್ಕವರ ವರ್ತನೆ ಹೇಗಿರುವುದೆಂಬುದನ್ನು ಬಹು 
ಸುಂದರವಾಗಿ ವರ್ಣಿಸಲಾಗಿದೆ. ವಾಚಕರು ಈ ಪ್ರಕರಣವನ್ನು ಅವಶ್ಯವಾಗಿ 
ಓದಿ ನೋಡಬೇಕು (4-24-123 ರಿಂದ 151). 


XIX 


ಕಲಿಯುಗದಲ್ಲಿ ಮೂರು ಅಂಶಗಳು ಸುಲಭವಾಗಿದ್ದು ಪ್ರಜೆಗಳ 
ಶ್ರೇಯಸ್ಸಿಗೆ ಕಾರಣವಾಗುತ್ತವೆ ಎಂದು ವಿಷ್ಣುಪುರಾಣ ಹೇಳುತ್ತದೆ. 
ಏನೆಂದರೆ, ಕೃತಯುಗದಲ್ಲಿ ದೀರ್ಫವಾದ ತಪಸ್ಸಿನಿಂದ, ತ್ರೇತಾಯುಗದಲ್ಲಿ 
ಯಜ್ಞಗಳಿಂದ, ದ್ವಾಪರಯುಗದಲ್ಲಿ ಭಗವಂತನನ್ನು ವಿಧಿಪೂರ್ವಕವಾಗಿ 
ಅರ್ಚಿಸುವುದರಿಂದ ಯಾವ ಫಲವು ಲಭಿಸುತ್ತಿತ್ತೋ ಅದು ಕಲಿಯುಗದಲ್ಲಿ 
ಹರಿನಾಮಕೀರ್ತನದಿಂದ ಸರ್ವರಿಗೂ ದೊರಕುತ್ತದೆ. ಅಲ್ಬಾಯಾಸದಿಂದಲೇ 
ಮಹತ್ತರವಾದ ಧರ್ಮಪ್ರಾಪ್ತಿಯಾಗುತ್ತದೆ. ಸ್ತ್ರೀಯರು ತ್ರಿಕರಣಪೂರ್ವಕವಾಗಿ 
ಪತಿಸೇವೆ ಮಾಡುವುದರಿಂದಲೇ ಆತನ ಎಲ್ಲ ಪುಣ್ಯಗಳಿಗೂ ಪಾಲುದಾರ 
ಳಾಗುತ್ತಾಳೆ. ಶೂದ್ರನಿಗೆ ಭಕ್ಸ್ಯಾಭಕ್ಷ್ಯ ನಿಯಮವಾವುದೂ ಕಲಿಯುಗದಲ್ಲಿಲ್ಲ. 
ನಿಷ್ಠೆಯಿಂದ ತನ್ನ ಕರ್ತವ್ಯವನ್ನು ಪಾಲಿಸುವುದರಿಂದಲೇ ಸದ್ಧತಿಯನ್ನು 
ಪಡೆಯುತ್ತಾನೆ. ಹೀಗೆ ಹಲವು ವಿಧಗಳಲ್ಲಿ ಕಲಿಯುಗವು ಶ್ರೇಯಸ್ಸಾಧನೆಗೆ ಲಘು 
ಉಪಾಯದಿಂದಲೇ ಸಿದ್ಧಿಯನ್ನುಂಟುಮಾಡುತ್ತದೆ. ಮಾನವಜಾತಿಯ ಮನೋ 
ದೌರ್ಬಲ್ಯವನ್ನೂ ಧರ್ಮನಿಷ್ಠೆಯಲ್ಲಿ ಶ್ರದ್ಧೆಯ ಶೈಥಿಲ್ಯವನ್ನೂ ಅನುಲಕ್ಷಿಸಿ 
ಶ್ರೇಯಸ್ಸಿಗೆ ಸುಲಭೋಪಾಯವನ್ನು ತೋರಿಸಿಕೊಟ್ಟ ಪುರಾಣಕತನ್ಯಗಳಿಗೆ ನಾವು 
ಕೃತಜ್ಞರಾಗಿರಬೇಕು. 


ಅಧ್ಯಾತ್ಮ 


ಪ್ರಥಮ ಸಂಪುಟದ ಉಪೋದ್ಭಾತದಲ್ಲಿ ವಿಷ್ಣುಪುರಾಣ ಪ್ರತಿಪಾದ್ಯವಾದ 
ಅಧ್ಯಾತತತ್ತ್ವವನ್ನು ಸಂಕ್ಷೇಪವಾಗಿ ತಿಳಿಸಲಾಗಿದೆ. ಇದು ಔಪನಿಷದ 


ದರ್ಶನವೇ ಆಗಿದ್ದರೂ ಭಾಗವತ ಸಂಪ್ರದಾಯದ ಛಾಯೆ ಅಲ್ಲಲ್ಲಿ ಕಂಡು 
ಬರುತ್ತದೆ. ಉದಾಹರಣೆಗೆ, 


ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ। 
ಪ್ರದ್ಯುಮ್ನಾಯ ನಮಸ್ತುಭ್ಯಮನಿರುದ್ದಾಯ ತೇ ನಮಃ॥ 
(5-18-58) 
ಈ ಶ್ಲೋಕದಲ್ಲಿ ಚತುರ್ವೂಹದ ಕಲ್ಪನೆ ಸ್ಪಷ್ಟವಾಗಿದೆ. ಆದರೆ ಈ 
ವಾಸುದೇವಾದಿ ಮೂರ್ತಿಗಳು ಒಂದೇ ಪರತತ್ತ್ವದ ವಿಭಿನ್ನ ರೂಪಗಳೆಂದು 
ವಿಷ್ಣುಪುರಾಣವ ಪ್ರತಿಪಾದಿಸುತ್ತದೆ. ಈ ಶ್ಲೋಕವನ್ನು ನೋಡಿ-- 


XX 


ಭೂತಾತ್ಮಾ ಚೇಂದ್ರಿಯಾತ್ಮಾ ಚ ಪ್ರಧಾನಾತ್ಮಾ ತಥಾ ಭವಾನ್‌! 
ಆತ್ಮಾ ಚ ಪರಮಾತ್ಮಾ ಚ ತೃಮೇಕಃ ಪಂಚಧಾ ಸ್ಥಿತಃ || 
(5-18-50) 
ಸರ್ವಜ್ಞನೂ ಸರ್ವಶ್ರೇಷ್ಠನೂ ಆದ ಪರಮೇಶ್ವರನು ಪರಂಜ್ಯೋತಿಯ 
ಒಂದು ಅಂಶ 


ಪರಂಜೋತಿರಚಿಂತಂ ಯತ್ತದಂಶಃ ಪರಮೇಶ್ವರಃ ॥ 
(5-7-48) 


ಸೋತಪಂಶಃ ಸರ್ವಭೂತಸ್ಮ್ಥ ಪರಮಾತ್ಮನಃ ॥ 
(6-4-36) 
ಬಲರಾಮನೂ ಸಹ ವಸ್ತುತಃ ಭಗವಂತನೇ ಆಗಿದ್ದಾನೆ. ಜಗದ್‌ 
ವ್ಯವಹಾರಪಾಲನೆಗಾಗಿ ಬಲರಾಮನೆಂದೂ ಶ್ರೀಕೃಷ್ಣನೆಂದೂ ಎರಡು 
ವ್ಯಕ್ತಿಗಳಾಗಿ ಭಗವಂತನು ಅವತರಿಸಿದ್ದಾನೆ ಎಂದು ವಿಷ್ಣುಪುರಾಣವು 
ಹೇಳುತ್ತದೆ 


ಭವಾನಹಂ ಚ ವಿಶ್ಮಾತ್ಮನ್ನೇಕಮೇವ ಚ ಕಾರಣಮ್‌! 
ಜಗತೋತಸ್ಮ ಜಗತ್ಕರ್ಥೇ ಭೇದೇನಾವಾಂ ವ್ಯವಸ್ಥಿತೌ॥ 
(5-9-32) 
ದೇವತೆಗಳೂ ಸಹ ಅರ್ಚಿಸುವುದು ಪರಬ್ರಹ್ಮದ ಸಗುಣರೂಪವನ್ನು; 
ಅವನ ಪರತತ್ತ್ವವನ್ನು ಯಾವನೂ ಅರಿಯನು-- 


ಭವತೋ ಯತ್ನರಂ ರೂಪಂ ತನ್ನ ಜಾನಾತಿ ಕಶ್ಚನ। 

ಅವತಾರೇಷಹು ಯದ್ರೂಪಂ ತದರ್ಚಂತಿ ದಿವೌಕಸಃ ॥ 
(4-4-17) 

ಬ್ರಹ್ಮವಿಷ್ಣುಶಿವಾ ಬ್ರಹ್ಮನ್‌ ಪ್ರಧಾನಾ ಬ್ರಹ್ಮಶಕ್ತಯಃ ॥ 
(1-22-58) 


ಇತ್ಯಾದಿ ವಾಕ್ಕಗಳಿಂದ ವಿಷ್ಣುವು ಪರಬ್ರಹದ ಸಗುಣರೂಪವೆಂದೂ 
ಸ್ಫುಟವಾಗಿ ತಿಳಿದುಬರುತ್ತದೆ. ವಾಚಾಮಗೋಚರವಾದ ನಿರ್ಗುಣವೂ 


20ರ 


ನಿರ್ವಿಶೇಷವೂ ಆದ ಪರಬ್ರಹವನ್ನು "ಭಗವಾನ್‌' ಎಂದು ಕರೆಯುವುದೂ ಸಹ 
ಔಪಚಾರಿಕವಾಗಿ--ಎಂದು ತಿಳಿಸುವ ಈ ಶ್ಲೋಕ ಗಮನಾರ್ಹವಾದದ್ದು: 


ಅಶಬ್ದಗೋಚರಸ್ಕಾಪಿ ತಸ್ಕ ವೈ ಬ್ರಹ್ಮಣೋ ದ್ವಿಜ! 
ಪೂಜಾಯಾಂ ಭಗವಚ್ಚಬ್ದಃ ಕ್ರಿಯತೇ ಹ್ಕುಪಚಾರತಃ॥ 
(6-5-71) 


ಜ್ಞೇಯವಾದ ಪರಬ್ರಹ್ಮವು ನಾಮಜಾತ್ಯಾದಿರಹಿತವೂ ಸತ್ತಾ 
ಮಾತ್ರಾತಕ್ರವೂ ಜ್ಞಾನಸ್ವರೂಪವೂ ಆದದ್ದು-- 


ನ ಸಂತಿ ಯತ್ರ ಸರ್ವೇಶೇ ನಾಮಜಾತ್ಮಾದಿಕಲ್ಲನಾಃ | 
ಸತ್ತಾಮಾತ್ರಾತ್ಮಕೇ ಜ್ಕೇಯೇ ಜ್ಞಾನಾತ್ಮನ್ಯಾತ್ಮನಃ ಪರೇ ॥ 
(6-4-37) 


ಮೋಕ್ಷಸ್ಟರೂಪ 


ಆತ್ಯಂತಿಕ ಪ್ರಳಯವನ್ನು ಮೋಕ್ಷವೆಂದು ವಿಷ್ಣುಪುರಾಣವು ಹೇಳಿದೆ. 
ಆತ್ಯಂತಿಕ ಎಂದರೆ ಕಡೆಯದಾಗಿ ಪುನರ್ಜನವೇ ಇಲ್ಲದಂತೆ--ಪರಬ್ರಹದಲ್ಲಿ 
ಪೂರ್ಣವಾಗಿ ಲಯಿಸುವುದು ಎಂದರ್ಥ. ನೀರಲ್ಲಿ ನೀರು ಸೇರಿದಂತೆ ಸೇರಿ 
ಹೋಗುವುದು. ಇನ್ನೊಂದು ವಸ್ತುವಿನಲ್ಲಿ ಭಿನ್ನವಾದ ಮತ್ತೊಂದು ವಸ್ತು 
ಸಂಪೂರ್ಣವಾಗಿ ಲಯಿಸುವುದು ಶಕ್ಕವಾದ್ದಲ್ಲ. ನೀರಿನೊಡನೆ ಇನ್ನೊಂದು 
ನೀರು ಸೇರಿದಾಗ ಮೊದಲಿದ್ದ ನೀರು ಪ್ರಮಾಣದಲ್ಲಿ ಹಿಗ್ಗುತ್ತದೆ. ಹಾಗೆ 
ಬ್ರಹ್ಮವಸ್ತು ಹಿಗ್ಗುವಂತಹುದಲ್ಲ. ಆದ್ದರಿಂದ “ಅಹಂ ಬ್ರಹ್ಮಾಸ್ಥಿ ಎಂಬ 
ಸಮ್ಯಗ್ವರ್ಶನವೇ ಮೋಕ್ಷವೆಂದು ಸಿದ್ಧವಾಗುತ್ತದೆ. 


ಸಾಧನಮಾರ್ಗ 


ಮಾನವನ ಜನನ ಮರಣಗಳಿಗೆ ಆತನ ಪಾಪಪುಣ್ಯಗಳೇ ನಿಮಿತ್ತ. 
ಜನನವೆಂದರೆ ಶರೀರಗ್ರಹಣವಷ್ಟೆ. ಶರೀರವು ಭೋಗಾಯತನ. ಪಾಪ 
ಪುಣ್ಯಗಳ ಫಲಾನುಭವವೇ ಭೋಗ. ಇವೆರಡರ ಸಂಬಂಧ ಕಳಚಿದಾಗ 
ಮೋಕ್ಷವು ಸ್ವತಃಸಿದ್ದ-- 


211 


ಕ್ಷೀಣಾಧಿಕಾರಃ ಸ ಯದಾ ಪುಣ್ಕಹಾಪವಿವರ್ಜಿತಃ। 
ತದಾ ಸ ಭಗವದ್‌ ಧ್ಯಾನಾತ್‌ ಪರಂ ನಿರ್ವಾಣಮಾಪ್ತವಾನ್‌ ॥ 
(1-21-34) 


ಎಂಬುದಾಗಿ ಪ್ರಹ್ಲಾದನು ಮೋಕ್ಷ ಹೊಂದಿದ ಪ್ರಕಾರವನ್ನು ವರ್ಣಿಸಲಾಗಿದೆ. 
ಅಂತೆಯೇ ಕೇಶಿದ್ದಜನು ಜ್ಞಾನಿಯಾಗಿದ್ದರೂ ಸ್ವಕರ್ಮಕ್ಷಪಣೋನುಖನಾಗಿ 
ಫಲಾಭಿಸಂಧಿಯಿಲ್ಲದೆ ಕರ್ಮವನ್ನಾಚರಿಸುತ್ತ ಆತ್ಯಂತಿಕಸಿದ್ದಿಯನ್ನು 
ಪಡೆದಿದ್ದಾನೆ. "ಭಗವದ್‌ ಧ್ಯಾನಾತ್‌' ಎಂದು ಮೇಲೆ ಹೇಳಿದೆಯಷ್ಟೆ. ಈ 
ಧ್ಯಾನಪ್ರಕಾರ ಹೇಗೆಂಬುದನ್ನು ಖಾಂಡಿಕ್ಕಜನಕ-ಕೇಶಿಧ ಜರ ಸಂವಾದದಲ್ಲಿ 
ಬಹುಸುಂದರವಾಗಿ ನಿರೂಪಿಸಲಾಗಿದೆ. ಆರನೆಯ ಅಂಶದ ಏಳನೆಯ 
ಅಧ್ಯಾಯದಲ್ಲಿ ಬರುವ ಕೇಶಿಧ್ವಜನ ಉಪದೇಶಸಾರ ಹೀಗಿದೆ: 


“ವಿಷ್ಣುವಿನ ಪರಮಾರ್ಥಸ್ವರೂಪವು ಬ್ರಹಸಂಜ್ಞಿತಜ್ಞಾನವಾಗಿದ್ದು, 
ಧ್ಯಾನಕ್ಕೆ ಸುಲಭವಾದ್ದಲ್ಲ. ಅದು-- 
ಪ್ರತಸ್ತಮಿತಭೇದಂ ಯತ್‌ ಸತ್ತಾಮಾತ್ರಮಗೋಚರಮ್‌!। 
ವಚಸಾಮಾತ್ಮಸಂವೇದಂ ತಜ್ಞಾಾನಂ ಬ್ರಹ್ಮಸಂಜ್ಞಿತಮ್‌ ॥ 
(6-7-53) 


ಇದು ಶ್ರೇಷ್ಠವಾದ ವಿಷ್ಠುಶಕ್ತಿ. ಇದರ ಇನ್ನೊಂದು ಶಕ್ತಿ ಕ್ಷೇತ್ರಜ್ಞ 
(ಜೀವಾತ್ಮ) ಎನಿಸುತ್ತದೆ. ಮೂರನೆಯದು "ಅವಿದ್ಮಾಶಕ್ತಿ'. ಈ ಅವಿದ್ಯಾಶಕ್ತಿ 
ಯಿಂದ ಕ್ಷೇತ್ರಜ್ಞಶಕ್ತಿಯು ಆವೃತವಾಗಿರುತ್ತದೆ. ಈ ಕ್ಷೇತ್ರಜ್ಞನು ಸರ್ವಭೂತ 
ಗಳಲ್ಲಿಯೂ ತಾರತಮ್ಯದಿಂದ ವ್ಯವಸ್ಥಿತನಾಗಿದ್ದಾನೆ. ಅಮೂರ್ತವೂ 
ಸತ್ತದವಾಚ್ಯವೂ ಆದ ಸ್ವರೂಪವು ಸಿದ್ಧರಾದ ಯೋಗಿಗಳಿಗೆ ಮಾತ್ರ ಧ್ಯೇಯ 
ವಾಗಿದೆ. ಸಾಧಕನಾದವನು ಭಗವಂತನ ಮೂರ್ತರೂಪವನ್ನು ಮೊದಲು 
ಧ್ಯಾನಿಸುತ್ತಿರಬೇಕು. ಅದು ಅಷ್ಟಭುಜವುಳ್ಳ ಅಥವಾ ಚತುರ್ಭುಜವುಳ್ಳ 
ಎಷ್ಟುವಿನ ಸುಂದರಮೂರ್ತಿಯಾಗಿರಬೇಕು. ಆ ಮೂರ್ತಿಯು ಶಂಖ ಚಕ್ರ 
ಗದಾದಿಗಳಿಂದ ಭೂಷಿತವಾಗಿರತಕ್ಕದ್ದು. ಇಂತಹ ಮೂರ್ತಿಯಲ್ಲಿ ಚಿತ್ತ 
ಧಾರಣೆಯು ದೃಢವಾದ ಮೇಲೆ ಶಂಖ ಚಕ್ರ ಗದಾದ್ಕಾಯುಧ ರಹಿತವೂ 
ಅಕ್ಷಸೂತ್ರ ಸಹಿತವೂ ಆದ ಮೂರ್ತಿಯನ್ನು ಧ್ಯಾನಿಸತಕ್ಕದ್ದು. ಅದರಲ್ಲಿ 


2218 

ಧಾರಣೆಯು ಮತ್ತೂ ದೃಢವಾದಮೇಲೆ ಸರ್ವಭೂಷಣರಹಿತವಾದ 
ಏಕಾವಯವನಾದ ಅಖಂಡಮೂರ್ತಿಯ ಧ್ಯಾನದಲ್ಲಿ ತೊಡಗಬೇಕು. 
ಅನಂತರ ಅವಯವರಹಿತವಾದ ಆತಸ್ಷರೂಪದಲ್ಲಿ ಮನಸ್ಸನ್ನು ದೃಢಗೊಳಿಸ 
ಬೇಕು. ಕಲ್ಪನಾಹೀನವಾದ ಸ್ವರೂಪದಲ್ಲಿ ಮನಸ್ಸನ್ನು ಲಯಗೊಳಿಸುವುದು 
ಸಮಾಧಿ ಎನಿಸುತ್ತದೆ. ಈ ಸಮಾಧಿಸ್ಸಿಶಿಯಲ್ಲಿ ಭಗವತ್‌ ಸ್ವರೂಪದ 
ಸಾಕ್ಷಾತ್ಕಾರವಾಗುತ್ತದೆ. ಆಗ ಈತನು ಕೃತಕೃತ್ಯನಾಗುತ್ತಾನೆ. ತದ್ಭಾವಭಾವವನ್ನು 
ಹೊಂದಿ ಪರಮಾತ್ಮನೊಡನೆ ಅಭಿನ್ನನಾಗಿ ನೆಲೆಸುವುದೇ ಮುಕ್ತಿ. 
ಪರಮಾತನಿಗೂ ತನಗೂ ಭೇದವನ್ನು ತಿಳಿದುಕೊಂಡಿರುವುದು ಅಜ್ಞಾನಕೃತ. 
ಈ ಅಜ್ಞಾನ ನಷ್ಟವಾದಮೇಲೆ ಭೇದಜ್ಞಾನ ಉಳಿಯುವುದೇ ಇಲ್ಲ-- 


ವಿಭೇದಜನಕೇಇಜ್ಞಾನೇ ನಾಶಮಾತೃಂತಿಕಂ ಗತೇ! 
ಆತ್ಮನೋ ಬ್ರಹ್ಮಣೋ ಭೇದಮಸಂತಂ ಕಃ ಕರಿಷ್ಮತಿ॥ 
(6-7-96) 
ಲೋಕವ್ಯವಹಾರವು ಮಾತ್ರ "ನಾನು, ನನ್ನದು' ಎಂಬ ಅವಿದ್ಯಾ 
ಮೂಲಕವಾದ ಭೇದಜ್ಞಾನದಿಂದ ನಡೆಯುತ್ತದೆ 


ಅಹಂ ಮಮೇತ್ಮವಿದ್ದೇಯಂ ವ್ಯವಹಾರಸ್ತಥಾನಯೋಃ | 
ಪರಮಾರ್ಥಸ್ತ್ಮಸಂಲೋಪೋ ಗೋಚರೇ ವಚಸಾಂ ನ ಯಃ॥ 
(6-7-100) 
ಭಗವದ್ಧಕ್ತಿ » ನಿಷ್ಕಾಮಕರ್ಮ ಇವೆರಡು ಜ್ಞಾನಕ್ಕೆ ಸಾಧನಗಳೆಂದು 
ವಿಷ್ಣುಪುರಾಣವು ಪ್ರತಿಪಾದಿಸುತ್ತದೆ. 


ಕೃತಜ್ಞತಾ ಸಮರ್ಪಣೆ 


ಈ ದ್ವಿತೀಯ ಸಂಪುಟದೊಡನೆ ಸಮಗ್ರ ಶ್ರೀವಿಷ್ಣುಪುರಾಣದ 
ಅನುವಾದವು ಸಂಪೂರ್ಣವಾಗುತ್ತದೆ. ಈ ಕಾರ್ಯವು ನನ್ನಿಂದ ಸಾಧ್ಯ 
ವಾಗುತ್ತದೆಯೆಂದು ನಾನು ಎಣಿಸಿರಲಿಲ್ಲ. ಇದು ಸಾಧ್ಯವಾದದ್ದು ಶ್ರೀರಾಮಕೃಷ್ಣ 
ಪರಮಹಂಸರ ಕೃಪಾದೃಷ್ಟಿಯಿಂದಲೇ ಸರಿ. ಈ ಪ್ರಕಾರದಲ್ಲಿ ಭಗವತ್‌ 
ಸೇವೆಯ ಒಂದು ಅವಕಾಶವನ್ನು ಅವರು ನನಗೆ ಅನುಗ್ರಹಿಸಿದ್ದಾರೆ. 


XXIV 

ಬೆಂಗಳೂರು ಶ್ರೀರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಚಿದಾನಂದ 
ಸ್ವಾಮೀಜಿಯವರು ಈ ಅನುವಾದವನ್ನು ಮಾಡಿಕೊಂಡುವಂತೆ ಪ್ರೋತ್ಸಾಹಿಸಿ 
ಎಲ್ಲ ವಿಧದಲ್ಲೂ ಸಹಕಾರ ಹಸ್ತವನ್ನು ನೀಡಿದ್ದಾರೆ. ಅವರ ಬೆಂಬಲವೇ ಕಷ್ಟದ 
ಈ ದಾರಿಯನ್ನು ನಡೆಯಲು ಊರುಗೋಲಾಯಿತು. ಬೋದಪ್ರದವಾದ 
ಪುಣ್ಯಗ್ರಂಥಗಳನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರಿಸಿ ಪ್ರಕಟಿಸಬೇಕೆಂಬ 
ಅವರ ತ್ರೀವ್ರವಾದ ಆಸಕ್ತಿ ಪ್ರಶಂಸನೀಯವಾದದ್ದು. ಸಮಸ್ತ ಕನ್ನಡಿಗರೂ ಈ 
ಮಹನೀಯರಿಗೆ ಕೃತಜ್ಞರಾಗಿರಬೇಕು. 


ಮಾನ್ಯ ಮಿತ್ರರಾದ ವಿದ್ವಾನ್‌ ಎಸ್‌. ಎ. ರಾಮಚಂದ್ರಭಟ್ಟರಿಂದಾದ 
ಉಪಕಾರವು ನನಗೆ ಸದಾ ಸರಣೀಯವಾಗಿದೆ. ಬರವಣಿಗೆ, ಕರಡುಗಳ 
ಶೋಧನೆ ಮುಂತಾದ ಕಾರ್ಯಗಳಲ್ಲಿ ಅವರು ನನಗೆ ತುಂಬ ಸಹಾಯವನ್ನು 
ನೀಡಿದ್ದಾರೆ. ಈ ಅವ್ಯಾಜ ಬಂಧುಗಳ ನೆರವನ್ನು ನೆನೆಸಿಕೊಳ್ಳುತ್ತಿದ್ದೇನೆ. 


೪೨ಂಂ 
ಪ್ರಥಮ ಸಂಪುಟದಲ್ಲಿ ನನ್ನ ನೇತ್ರದೋಷದಿಂದ ಮುದ್ರಣದೋಷಗಳು 
ಅಲ್ಲಲ್ಲಿ ಉಳಿದುಕೊಂಡಿದ್ದವು. ಈ ಸಂಪುಟದಲ್ಲಿ ಅಂತಹ ದೋಷ ಬಹಳ 
ಮಟ್ಟಿಗೆ ಸಂಭವಿಸಿಲ್ಲವೆಂದು ನನ್ನ ವಿಶ್ವಾಸ. ಈ ಗ್ರಂಥವನ್ನು ಅಚ್ಚುಕಟ್ಟಾಗಿ 
ಶ್ರದ್ಧೆಯಿಂದ ಮುದ್ರಿಸಿಕೊಟ್ಟ ಶ್ರೀ ನಿತ್ಯಾನಂದ ಪ್ರಿಂಟರ್ಸ್‌, ಬೆಂಗಳೂರು ಇವರಿಗೆ 
ನನ್ನ ವಂದನೆಗಳು ಸಲ್ಲುತ್ತವೆ. 


ಕರ್ಣಾಟಭಾಷಯಾ ವಿಷ್ಣೋಃ ಪುರಾಣಂ ಯದನೂದಿತಮ್‌। 
ಪ್ರೀಯತಾಂ ತೇನ ಸರ್ವಾತ್ಮಾ ವಿಶ್ಲರೂಪಧರೋ ಹರಿಃ॥ 


ಬೆಂಗಳೂರು 


ವಿಭವ ಸಂವತ್ಸರದ ಜನಿ ಜ್ಯೇಷ್ಠ ಶುದ್ಧ ದಶಮೀ ಎನ್‌. ರಂಗನಾಥಶರ್ಮಾ 
ತಾ. 24-6-1988 ಅನುವಾದಕ 


ವಿಷಯಾನುಕ್ರಮಣಿಕೆ 


ಅಧ್ಯಾಯ ವಿಷಯ ಪುಟ ಸಂಖ್ಯೆ 

ಪ್ರಕಾಶಕರ ನುಡಿ ಹ 111 

ಉಪೋದ್ಭಾತ ಸ IX 
ಚತುರ್ಥಾಂಶ 


1. ವೈವಸ್ತ್ವತಮನುವಿನ ವಂಶ. ರೈವತನು ತನ್ನ ಮಗಳಾದ 
ರೇವತಿಯೊಡನೆ ವರಾನ್ಹೇಷಣೆಗಾಗಿ ಬ್ರಹ್ಮಲೋಕಕ್ಕೆ 
ಹೋಗುವುದು. ಬಲರಾಮನು ರೇವತಿಯನ್ನು ಮದುವೆ 
ಯಾಗುವುದು. ನ 


"2. ಇಕ್ಸ್ವಾಕುವಂಶದ ರಾಜರು. ಸೌಭರಿ ಮುನಿಯು 
ಮಾಂಧಾತೃರಾಜನ ಪುತ್ರಿಯರನ್ನು ಮದುವೆ 
ಯಾಗುವುದು. ಸೌಭರಿಯ ಸುಖಭೋಗ. ಅನಂತರ 


ವೈರಾಗ್ಯ. ಎ 15 
3.  ಮಾಂಧಾತ್ಸರಾಜನ ಸಂತತಿ. ತ್ರಿಶಂಕು ಚರಿತೆ. ಸಗರನ 

ಉತ್ಪತ್ತಿ ಮತ್ತು ದಿಗ್ವಿಜಯ. ಎ 39 
4, ಸಗರ, ಸೌದಾಸ ಮತ್ತು ಖಟ್ವಾಂಗರ ಚರಿತೆ. 

ಶ್ರೀರಾಮ ಚರಿತೆಯ ವಿಸ್ಮೃತವರ್ಣನೆ. ಎ 47 
ರ. ನಿಮಿ ಚರಿತ್ರೆ. ನಿಮಿ ವಂಶದ ವರ್ಣನೆ. ಎ 64 
6. ಸೋಮ ವಂಶದ ವರ್ಣನೆ. ಚಂದ್ರ, ಬುಧ, 

ಊರ್ವಶೀ-ಪುರೂರವರ ಚರಿತ್ರೆ. ಎ 69 


1. ಜಹ್ನುವಿನ ಉತ್ಪತ್ತಿ. ಆತನಿಂದ ಗಂಗಾಪಾನ. 
ಜಮದಗ್ನಿ, ವಿಶ್ವಾಮಿತ್ರರ ಜನನ. 1 92 


10. 
11. 
12. 
13. 


14. 
15. 


16. 
17. 
18. 
19. 
20. 
21. 
22. 
283. 
24. 


XXVI 
ಆಯುವಿನ ಮಗನಾದ ಕ್ಷತ್ತವೃದ್ಧನ ವಂಶ. 


ಆಯುವಿನ ಇನ್ನೊಬ್ಬ ಪುತ್ರನಾದ ರಜಿಯ ವಂಶ ಮತ್ತು 
ಕ್ಷತ್ತವೃದ್ಧನಿಂದಾದ ಮತ್ತೊಂದು ವಂಶ. 


ನಹುಷನ ವಂಶ. ಯಯಾತಿಯ ಚರಿತೆ. 
ಯದುವಂಶ. ಕಾರ್ತವೀರ್ಯಾರ್ಜುನನ ಚರಿತೆ. 
ಯದು ಪುತ್ರನಾದ ಕ್ರೋಷ್ಟುವಿನ ವಂಶ. 


ಸತ್ವತನ ಸಂತತಿ. ಸತ್ರಾಜಿತನಿಗೆ ಸ್ಮ್ವಮಂತಕಮಣಿಯ 
ಪ್ರಾಪ್ತಿ. ಅದರ ವಿಸ್ತೃತಕಥೆ. 


ಅನಮಿತ್ರ ಮತ್ತು ಅಂಧಕರ ವಂಶದ ವೃತ್ತಾಂತ. 


ಶಿಶುಪಾಲನು ಶ್ರೀಹರಿಯಲ್ಲಿ ಸಾಯುಜ್ಯವನ್ನು 
ಪಡೆದುದಕ್ಕೆ ಕಾರಣ. ವಸುದೇವನ ಸಂತತಿ. 


ತುರ್ವಸುವಿನ ವಂಶ. 

ದ್ರುಹ್ಕುವಿನ ವಂಶ. 

ಅನುವಿನ ವಂಶ. 

ಪುರುವಂಶದ ವರ್ಣನೆ. 

ಕುರುವಂಶದ ವರ್ಣನೆ. 

ಭವಿಷ್ಯತ್ತಿನಲ್ಲಿ ಆಗುವ ಕುರುವಂಶದ ರಾಜರು. 
ಭವಿಷ್ಯತ್ತಿನಲ್ಲಿ ಆಗುವ ಇಕ್ಸ್ಟಾಕುವಂಶದ ರಾಜರು. 
ಮಗದಧವಂಶದ ವರ್ಣನೆ. 


ಕಲಿಯುಗದಲ್ಲಿ ಭೂಮಿಯನ್ನಾಳುವ ಪ್ರದ್ಯೋತಾದಿಗಳ 
ವಿವರಣೆ. ಕಲಿಧರ್ಮ. ಕೃತಯುಗ ಪ್ರವೇಶ. 
ವಂಶಾವಳಿಯ ಉಪಸಂಹಾರ. ಪೃಧಿವೀಗೀತ. 


88 


91 
96 
101 
105 


111 
136 


143 
151 
152 
153 
156 
165 
173 
176 
178 


180 


10. 
11. 


25711 
ಪಂಚಮಾಂಶ 


ವಸುದೇವ-ದೇವಕಿಯರ ವಿವಾಹ. ವೃಧಿವಿಯು 
ದೇವತೆಗಳೊಡನೆ ಹೋಗಿ ಭಗವಂತನನ್ನು 
ಸ್ತುತಿಸುವುದು. ಭಗವಂತನಿಂದ ಅಭಯಪ್ರದಾನ. 
ಯೋಗಮಾಯೆಗೆ ಆದೇಶ. 


ಭಗವಂತನು ದೇವಕೀಗರ್ಭವನ್ನು ಪ್ರವೇಶಿಸುವುದು. 
ದೇವತೆಗಳಿಂದ ದೇವಕಿಯ ಸ್ತುತಿ. 


ಶ್ರೀಕೃಷ್ಣಾವತಾರ. ವಸುದೇವ-ದೇವಕಿಯರಿಂದ 
ಆತನ ಸ್ತುತಿ. ಕಂಸನ ಕೈಯಿಂದ ತಪ್ಪಿಸಿಕೊಂಡು 
ಯೋಗಮಾಯೆ ಆಕಾಶಮಾರ್ಗದಲ್ಲಿ ನಿರ್ಗಮಿಸುವುದು. 


ಕಂಸನು ತನ್ನ ಪರಾಕ್ರಮವನ್ನು ವರ್ಣಿಸಿಕೊಳ್ಳುವುದು. 
ಯಾವನಾದರೂ ಬಾಲಕನಲ್ಲಿ ಬಲಾತಿಶಯವನ್ನು 
ಕಂಡರೆ ಅವನನ್ನು ಕೊಲ್ಲಬೇಕೆಂದು ಪ್ರಲಂಬಾದಿಗಳಿಗೆ 
ಆದೇಶ. ಕಾರಾಗೃಹದಿಂದ ವಸುದೇವ-ದೇವಕಿಯರ 
ಬಿಡುಗಡೆ. 

ಶ್ರೀಕೃಷ್ಣನಿಂದ ಪೂತನೆಯ ವಧೆ. 

ಶಕಟಭಂಜನ, ಯಮಲಾರ್ಜುನಗಳ ಉದ್ದಾರ. 
ವೃಂದಾವನಕ್ಕೆ ಗಮನ. ಮಳೆಗಾಲದ ವರ್ಣನೆ. 
ಕಾಳಿಯ ಸರ್ಪದ ನಿಗ್ರಹ. ಕಾಳಿಯನಿಂದ 

ಶ್ರೀಕೃಷ್ಣನ ಸ್ತುತಿ. 

ಬಲರಾಮದಿಂದ ಥೇನುಕಾಸುರನ ವಧೆ. 
ಬಲರಾಮನಿಂದ ಪ್ರಲಂಬಾಸುರನ ವಧೆ. 

ಶರತ್ಕಾಲದ ವರ್ಣನೆ. ಗೋವರ್ಧನಗಿರಿಯ ಪೂಜೆ. 
ಇಂದ್ರಮಹವನ್ನು ನಿಲ್ಲಿಸಿದ್ದಕ್ಕಾಗಿ ದೇವೇಂದ್ರನ ಕೋಪ. 
ಅವನ ಆಜ್ಞೆಯಂತೆ ಘೋರವೃಷ್ಟಿ. ಶ್ರೀಕೃಷ್ಣನು 
ಗೋವರ್ಧನಗಿರಿಯನ್ನೆತ್ತಿ ಹಿಡಿಯುವುದು. 


202 


221 


226 


232 
236 


241 


251 
267 
270 
279 


289 


12. 


13. 


14. 
15. 


16. 
17. 


18. 


19. 


20. 


21. 


22. 


XXVIII 
ದೇವೇಂದ್ರನಿಂದ ಶ್ರೀಕೃಷ್ಣನ ಸ್ತುತಿ. ಉಪೇಂದ್ರನೆಂದೂ 
ಗೋವಿಂದನೆಂದೂ ಹೆಸರಿಸಿ ಪಟ್ಟಾಭಿಷೇಕ. ಅರ್ಜುನನ 
ಹಿತರಕ್ಷಣೆಗಾಗಿ ಇಂದ್ರನ ಪ್ರಾರ್ಥನೆ. ಶ್ರೀಕೃಷ್ಣನ 
ಅಂಗೀಕಾರ. 


ಗೋಪಾಲರು ಶ್ರೀಕೃ ಷ್ಠನ ಮಹಿಮೆಯನ್ನು 

ವರ್ಣಿಸುವುದು. ಶ್ರೀಕ ೃಷ್ಣನ ಉತ್ತರ. ರಾಸಕ್ರೀಡೆ. 
ಶ್ರೀಕೃಷ್ಣನಿಂದ ವೃಷಭಾಸುರ ವಧೆ. 
ಬಲರಾಮರ-ಕೃಷ್ಣರನ್ನು ಮಧುರೆಗೆ ಕರೆತರುವುದಕ್ಕಾಗಿ 
೦ಸನು ಅಕ್ರೂರನನ್ನು ಕಳಿಸುವುದು. 

ಶ್ರೀಕೃಷ್ಣನಿಂದ ಕೇಶಿದಾನವನ ಸಂಹಾರ. 


ಗೋಕುಲಕ್ಕೆ ಅಕ್ರೂರನ ಪ್ರಯಾಣ. ಬಲರಾಮ 
ಕೃಷ್ಣರನ್ನು ನೋಡಿ ಅಕ್ರೂರನ ಆನಂದ. 


ಶ್ರೀಕೃಷ್ಣನು ಬಲರಾಮನೊಡನೆ ಮಧುರೆಗೆ 
ಹೊರಡುವುದು. ಗೋಪಿಯರ ವಿರಹತಾಪ. 
ಯಮುನಾನದಿಯಲ್ಲಿ ಅದ್ಭುತ ದೃಶ್ಯವನ್ನು ಕಂಡು 
ಅಕ್ರೂರನ ವಿಸ್ಮಯ, ಭಗವಂತನ ಸ್ತುತಿ. 


ಮಧುರಾಪ್ರವೇಶ. ರಜಕನ ವಧೆ. ಮಾಲಾಕಾರನ 
ವಿಷಯದಲ್ಲಿ ಕೃಪೆ. 


ಕುಬ್ಬೆಯಲ್ಲಿ ಕಾರುಣ್ಯ, ಧನುರ್ಭಂಗ, 
ಕುವಲಯಾಪೀಡವೆಂಬ ಆನೆ ಮತ್ತು 
ಚಾಣೂರಾದಿಮಲ್ಲರ ಸಂಹಾರ; ಕಂಸವಧೆ. 


ಉಗ್ರಸೇನನಿಗೆ ರಾಜ್ಕಾಭಿಷೇಕ. ಸಾಂದೀಪನಿಯ 
ಶಿಷ್ಕರಾಗಿ ಶ್ರೀಕೃಷ್ಣ ಬಲರಾಮರ ವಿದಾ 


ಜರಾಸಂಧನು ಯುದಕ್ಕೆ ಬರುವುದು. 
ಹದಿನೆಂಟು ಸಲ ಅವನ ಪರಾಜಯ. 


294 


300 
313 


316 
321 


321 


೨35 


341 


353 


373 


380 


23. 


24. 


25. 


26. 
21. 


28. 


29. 


30. 


31. 


32. 


ತಿತೆ. 


XXIX 
ಕಾಲಯವನನ ಉತ್ಪತ್ತಿ. ದ್ವಾರಕೆಯ ನಿರ್ಮಾಣ. 


ಕಾಲಯವನನು ಮುಚುಕುಂದನ ನೋಟದಿಂದ 
ಭಸ್ಮವಾಗುವುದು. ಮುಚುಕುಂದನಿಂದ ಶ್ರೀಕೃಷ್ಣನ ಸುತಿ. 


ಮುಚುಕುಂದನು ತಪಸ್ಸಿಗಾಗಿ ಹೋಗುವುದು. 
ಬಲರಾಮನ ವ್ರಜಯಾತ್ರೆ. 


ಬಲರಾಮನ ವ್ರಜವಿಹಾರ. ಯಮುನಾನದಿಯನ್ನು 
ಸೆಳೆಯುವುದು. 


ರುಕ್ಕಿಣೀಹರಣ. 


ಶಂಬರನಿಂದ ಪ್ರದ್ಯುಮ್ನನ ಅಪಹಾರ. 
ಶಂಬರಾಸುರವಧೆ. 


ರುಕ್ಕಿಯ ಪೌತ್ರಿಯೊಡನೆ ಅನಿರುದ್ಧನ ವಿವಾಹ. 
ಬಲರಾಮನು ರುಕ್ಕಿಯನ್ನು ಕೊಲ್ಲುವುದು. 


ನರಕಾಸುರನ ಸಂಹಾರ. ಭೂದೇವಿಯಿಂದ ಶ್ರೀಕೃಷ್ಣನ 
ಸ್ತುತಿ. ನರಕನ ಅಂತಪುರದಲ್ಲಿದ್ದ ಕನ್ಕೆಯರನ್ನೂ 
ಗಜಾಶ್ವಾದಿಗಳನ್ನೂ ದ್ವಾರಕೆಗೆ ಸಾಗಿಸುವುದು. 


ಅದಿತಿಯಿಂದ ಭಗವಂತನ ಸುತಿ. ಪಾರಿಜಾತ ಹರಣ. 
ದೇವೇಂದ್ರನ ಪರಾಜಯ. 


ಶ್ರೀಕೃಷ್ಣನು ಪಾರಿಜಾತವೃಕ್ಷದೊಡನೆ ದ್ವಾರಕೆಗೆ 
ಬರುವುದು. ಹದಿನಾರು ಸಾವಿರದ ಒಂದು ಮೂರು 
ಕನ್ಯೆಯರನ್ನು ಮದುವೆಯಾಗುವುದು. 


ಸ್ವಪ್ನದಲ್ಲಿ ಉಷೆಗೆ ಭಾವಿಪತಿಯಾದ ಅನಿರುದ್ಧನ 
ದರ್ಶನ. ಅವನು ಶ್ರೀಕೃಷ್ಣನ ಮೊಮಗನೆಂದು 
ಚಿತ್ರಲೇಖೆ ಕಂಡುಹಿಡಿಯುವುದು. 


ಉಷೆಯ ಅಂತಃಪುರದಲ್ಲಿ ಅನಿರುದ್ದನ ಬಂಧನ. 


ಶ್ರೀಕೃಷ್ಣ-ಬಾಣಾಸುರರ ಯುದ್ಧ, ಶಿವನ ಕೋರಿಕೆಯಂತೆ 
ಯುದ್ಧದ ನಿಲುಗಡೆ. 


384 


394 


399 
408 


406 


413 


419 


426 


442 


446 


4583 


34. 


35. 


36. 
೨1. 


88. 


XXX 


ಪೌಂಡ್ರಕ ವಧೆ. ಕಾಶಿರಾಜನೊಡನೆ ಯುದ್ಧ 
ಕಾಶೀ ದಹನ. 


ದುರ್ಯೋಧನನ ಮಗಳನ್ನು ಸ್ವಯಂವರದಲ್ಲಿ ಸಾಂಬನು 
ಅಪಹರಿಸುವುದು. ಅವನ ಬಂಧನ. ಬಲರಾಮನು 
ಹಸ್ತಿನಾವತಿಯನ್ನು ಸೆಳೆಯುವುದು ಸಾಂಬನ ವಿವಾಹ. 


ಬಲರಾಮನಿಂದ ದ್ವಿವಿದನ ವಧೆ. 


ಯಷಿಗಳಿಂದ ಯಾದವರಿಗೆ ಶಾಪ. ಪರಸ್ಪರ 
ಹೊಡೆದಾಡಿ ಯಾದವರ ನಾಶ. ಭಗವಂತನು 
ತನ್ನ ನಿಜಧಾಮಕ್ಕೆ ತೆರಳುವುದು. 


ಅರ್ಜುನನಿಂದ ಯಾದವರ ಅಂತ್ಯೇಷ್ಟಿ ಸಂಸ್ಕಾರ. 
ದಸ್ಕುಗಳಿಂದ ಆತನ ಪರಾಭವ. ವ್ಯಾಸರಿಂದ ಸಾಂತ್ತನ. 
ಪರೀಕ್ಷಿತನ ರಾಜ್ಯಾಭಿಷೇಕ. ಪಾಂಡವರ 
ಸ್ವರ್ಗಾರೋಹಣ. 


ಹಷ್ಠಾಂಶ 


ಪ್ರಳಯದ ಪ್ರಶ್ನೆ; ಕಲಿಧರ್ಮ ನಿರೂಪಣ. 


ಕಲಿಯುಗ, ಶೂದ್ರ, ಸ್ಲೀ-ಇವರ ವಿಷಯವಾಗಿ 
ಒಂದು ಮಹತ್ತ್ವದ ವಿಶೇಷವನ್ನು ವ್ಯಾಸರು 
ಮುನಿಗಳಿಗೆ ಹೇಳುವುದು. 


ಕಾಲಮಾನ ಮತ್ತು ನೈಮಿತ್ತಿಕ ಪ್ರಳಯ. 
ಪ್ರಾಕೃತ ಪ್ರಳಯದ ವರ್ಣನೆ. 


ತಾಪತ್ರಯಗಳ ವರ್ಣನೆ. ಭಗವಾನ್‌ ಮತ್ತು 
ವಾಸುದೇವ ಎಂಬ ಶಬ್ದಗಳ ಅರ್ಥ. 
ಭಗವಂತನ ಪರಮಾರ್ಥ ಸ್ವರೂಪ. 


ಖಾಂಡಿಕ್ಕಜನಕ ಮತ್ತು ಕೇಶಿದ್ದಜರ ಕಥೆ. 


464 


413 
481 


486 


501 


520 


532 
540 
549 


559 
578 


XXXL 


ಕೇಶಿದ್ದಜನು ಖಾಂಡಿಕ್ಕನಿಗೆ ಬ್ರಹ್ಮಯೋಗವನ್ನು 


ಉಪದೇಶಿಸುವುದು. ..... 589 

ಗುರುಶಿಷ್ಯ ಪರಂಪರೆ, ವಿಷ್ಣುಪುರಾಣದ ಮಾಹಾತ್ಮ್ಯ, 

ಭಗವಂತನ ಮಹಿಮೆ, ಉಪಸಂಹಾರ. 11: 613 

ಅನುಬಂಧ. 6 628 
ಮಂ 


ONS 














ಅ 





AE 


ನ್ನ 


ಓಂ 
ಶ್ರೀಮನ್ನಾರಾಯಣಾಯ ನಮಃ 


ಶ್ರೀವಿಷ್ಣುಪುರಾಣಮ್‌ 


ಚತುರ್ಥಾಂಶಃ 
ಪ್ರಥಮೋಇನಧ್ಯಾಯಃ 


ಶ್ರೀವೈತ್ರೇಯ ಉವಾಚ: 


ಭಗವನ್‌ ಯನ್ನರೈಃ ಕಾರ್ಯಂ ಸಾಧುಕರ್ಮಣ್ಯವಸ್ಥಿತೈಃ | 
ತನ್ಮಹ್ಕಂ ಗುರುಣಾssಖ್ಯಾತಂ ನಿತ್ಸನೈಮಿತಿಕಾತ್ಮಕಮ್‌ ॥ 1 
ವರ್ಣಧರ್ಮಾಸ್ಪಥಾssಖ್ದಾತಾ ಧರ್ಮಾ ಯೇ ಚಾಶ್ರಮೇಷು ಚ। 
ಶ್ರೋತುಮಿಚ್ಛಾಮ್ಮಹಂ ವಂಶಂ 

ರಾಜ್ಞಾಂ ತದ್‌ ಬ್ರೂಹಿ ಮೇ ಗುರೋ ॥ 2 


ಚತುರ್ಥಾಂಶ 
ಅಧ್ಯಾಯ 1 


ವೈವಸ್ವತಮನುವಿನ ವಂಶ. ರೈವತನು ತನ್ನ ಮಗಳಾದ ರೇವತಿಯೊಡನೆ 
ವರಾನ್ಹೇಷಣೆಗಾಗಿ ಬ್ರಹ್ಮಖೋಕಕ್ಕೆ ಹೋಗುವುದು. ಬಲರಾಮನು ರೇವತಿಯನ್ನು 
ಮದುವೆಯಾಗುವುದು. 


ಮೈತ್ರೇಯರು ಪರಾಶರಮುನಿಗಳನ್ನು ಕುರಿತು “ಭಗವನ್‌, ಸನ್ಮಾರ್ಗ 
ದಲ್ಲಿ ಪ್ರವೃತ್ತರಾದ ಜನರು ಆಚರಿಸಬೇಕಾದ ನಿತ್ಯನೈಮಿತ್ತಿಕಕರ್ಮಗಳನ್ನು ನನಗೆ 
ಹೇಳಿದ್ದೀರಿ. ಹಾಗೆಯೇ ವರ್ಣಾಶ್ರಮಧರ್ಮಗಳನ್ನೂ ತಿಳಿಸಿಕೊಟ್ಟಿದ್ದೀರಿ. 
ಗುರುಗಳೆ, ಈಗ (ಮನುವಂಶದಲ್ಲಿ ಜನಿಸಿದ) ರಾಜರ ವಂಶಾವಳಿಯನ್ನು 
ಕೇಳಲು ಅಪೇಕ್ಷಿಸುತ್ತೇನೆ. ಅದನ್ನು ಹೇಳೋಣವಾಗಬೇಕು'' ಎಂದರು (1-2). 


2 ಶ್ರೀವಿಷ್ಣುಪುರಾಣಮ್‌ 


ಣ 


ಶ್ರೀಪರಾಶರ ಉವಾಚ: 


ಮೆ ತ್ರೇಯ, ಶ್ರೂಯತಾಮಯಮನೇಕಯಜ್ಜಶೂರವೀರಧೀರ 
ಭೂಪಾಲಾಲಂಕೃತೋ ಬ್ರಹ್ಮಾದಿರ್ಮಾನವೋ ವಂಶಃ॥3॥ ತದಸ್ಮ 
ವಂಶಸಾನುಪೂರ್ವೀಮಶೇಹವಂಶಪಾಪಪ್ರಣಾಶನಾಯ ಮೈತ್ರೇಯೈತಾಂ 
ಕಥಾಂ ಶೃಣು 140 ತದೃಥಾ ಸಕಲಜಗತಾಮಾದಿರನಾದಿಭೂತಸ್ಕ 
ಯಗ್ಯಜುಸ್ಸಾಮಾದಿಮಯೋ ಭಗವಾನ್‌ ವಿಷ್ಣುಸಸ್ಮ ಬ್ರಹ್ಮಣೋ 
ಮೂರ್ತಂ ರೂಪಂ ಹಿರಣ್ಯಗರ್ಭೋ ಬ್ರಹ್ಮಾಂಡಭೂತೋ ಬ್ರಹ್ಮಾ 
ಭಗವಾನ್‌ ಪ್ರಾಗ್ಗಭೂವ ॥ 5॥ ಬ್ರಹ್ಮಣಶ್ಚ ದಕ್ಷಿಣಾಂಗುಷ್ಠಜನ್ಮಾ ದಕ್ಷ- 
ಪ್ರಜಾಪತಿಃ ದಕ್ಷಸ್ಕಾಪದಿತಿರದಿತೇರ್ವಿವಸ್ಥಾನ್‌ ವಿವಸ್ಪತೋ ಮನುಃ ॥ 60 
ಮನೋರಿಕ್ಷಾ _ಕುನೃಗಧೃಷ್ಟಶರ್ಯಾತಿನರಿಷಂತಪ್ರಾಂಶುನಾಭಾಗದಿಷ್ಟ - 
ಕರೂಷಪೃಷಧ್ರಾಖ್ಯಾ ದಶ ಪುತ್ರಾ ಬಭೂವುಃ ॥7॥ ಇಷ್ಟಿಂ ಚ 
ಮಿತ್ರಾವರುಣಯೋಃ ಮನುಃ ಪುತ್ರಕಾಮಶ್ಚಕಾರ ॥ 8॥ ತತ್ರ ತಾವ- 


ಆಗ ಪರಾಶರಮುನಿಗಳು ಹೇಳತೊಡಗಿದರು: ಮೈತ್ರೇಯ, ಯಜ್ಞಕರ್ತರೂ 
ಶೂರವೀರಧೀರರೂ ಆದ ಅನೇಕ ಭೂಪಾಲರು ಅಲಂಕರಿಸಿದ ಮನುವಂಶದ 
ವೃತ್ತಾಂತವನ್ನಾಲಿಸು. ಈ ವಂಶಕ್ಕೆ ಬ್ರಹ್ಮದೇವನೇ ಆದಿ (3). ಈ ಮನುವಂಶ 
ಪರಂಪರೆಯ ಕಥೆಯು, ಅದನ್ನು ಕೇಳತಕ್ಕವನ ವಂಶದವರ ಸಮಸ್ತ ಪಾಪ 
ಗಳನ್ನೂ ಪರಿಹರಿಸುತ್ತದೆ (4). ಸಮಸ್ತ ಜಗತ್ತುಗಳಿಗೂ ಆದಿಕಾರಣನಾದವನು 
ಭಗವಾನ್‌ ವಿಷ್ಣು ಆತನು ಅನಾದಿಯೂ ಯಖಗ್ಯಜುಃಸಾಮಾದಿವೇದ 
ಸ್ವರೂಪನೂ ಆಗಿದ್ದಾನೆ. ಆ ಬ್ರಹ್ಮವಸ್ತುವಿನ ಮೂರ್ತಸ್ತರೂಪನಾಗಿ ಭಗವಾನ್‌ 
ಬ್ರಹ್ಮದೇವನು ಮೊದಲು ಆವಿರ್ಭವಿಸಿದನು. ಆತನೇ ಬ್ರಹಾಂಡಸ್ವರೂಪನಾದ 
ಹಿರಣ್ಯಗರ್ಭ (5). ಆ ಬ್ರಹ್ಮದೇವನ ಬಲಗೈಹೆಬ್ಬೆಟ್ಟಿನಿಂದ ದಕ್ಷಪ್ರಜಾಪತಿಯೂ 
ದಕ್ಷನಿಂದ ಅದಿತಿಯೂ ಅದಿತಿಯಲ್ಲಿ ವಿವಸ್ತಂತನೂ (ಸೂರ್ಯ) ಆತನಿಂದ 
ಮನುವೂ ಜನಿಸಿದರು (6). ಮನುವಿಗೆ ಇಕ್ಲಾ ಕು, ನೃಗ, ದೃಷ್ಟ, ಶರ್ಯಾತಿ, 
ನರಿಷ್ಕಂತ, ಪ್ರಾಂಶು, ನಾಭಾಗ, ದಿಷ್ಟ, ಕರೂಷ ಮತ್ತು ಪೃಷದ್ರ--ಎಂಬ 
ಹತ್ತುಮಂದಿ ಪುತ್ರರು ಜನಿಸಿದರು (7). (ಅವರು ಜನಿಸುವುದಕ್ಕೆ ಮೊದಲು) 
ಮನುವು ಪುತ್ರಕಾಮನೆಯಿಂದ ಮಿತ್ರಾವರುಣರೆಂಬ ದೇವತೆಗಳನ್ನುದ್ದೇಶಿಸಿ 


ಅಧ್ಯಾಯ ಚತುರ್ಥಾಂಶಃ 3 


ದಪಹ್ನುತೇ ಹೋತುರಪಚಾರಾದಿಲಾ ನಾಮ ಕನ್ಮಾ ಬಭೂವ ॥9॥ 
ಸೈವ ಚ ಮಿತ್ರಾವರುಣಯೋಃ ಪ್ರಸಾದಾತ್ಸುದ್ಕುಮ್ನೋ ನಾಮ ಮನೋಃ 
ಪುತ್ರೋ ಮೆ ತ್ರೇಯ ಆಸೀತ್‌ ॥ 10 ॥ ಪುನಶ್ಚೇಶ್ಚರಕೋಪಾತ್‌ ಸ್ತ್ರ ಸತೀ 
ಸಾ ತು ಸೋಮಸೂನೋರ್ಬಾಧಸಾಶ್ರಮಸಮೀಪೇ ಬಭ್ರಾಮ ॥ 11॥ 
ಸಾನುರಾಗಶ್ಚ ತಸ್ಕಾಂ ಬುಧಃ ಪುರೂರವಸಮಾತ್ಮಜಮುತ್ಪಾದಯಾ- 
ಮಾಸ ॥ 12॥ ಜಾತೋತಪಿ ತಸ್ಮಿನ್ನಮಿತತೇಜೋಭಿಃ ಪರಮರ್ಷಿಭಿ- 
ರಿಷ್ಟಿಮಯ ಯಜಕಮಯೋ ಯಜುರ್ಮಯಸ್ಸಾಮಮಯೋಇಥ- 
ರ್ವಣಮಯಸರ್ವವೇದಮಯೋ ಮನೋಮಯೋ ಜ್ಞಾನಮಯೋ 


ಒಂದು ಇಷ್ಟಿಯನ್ನು ಮಾಡಿದ್ದನು (8). ಅದರಲ್ಲಿ ಹೋತ್ಫವಾದ ಯತ್ತಿಜನು 
ಸಂಕಲ್ಪಮಾಡುವಾಗ ಒಂದು ತಪ್ಪನ್ನು* ಎಸಗಿದ್ದರಿಂದ ಮನುವಿಗೆ ಇಳಾ ಎಂಬ 
ಕನ್ಯೆ ಹುಟ್ಟಿದಳು. ಅವಳೇ ಪುನಃ ಮಿತ್ರಾವರುಣರ ಅನುಗ್ರಹದಿಂದ ಗಂಡಾಗಿ 
ಸುದ್ಯುಮ್ನ ಎಂಬ ಹೆಸರಿನಿಂದ ಮನುವಿನ ಮಗನಾದಳು! (9-10). ಮತ್ತೆ 
ಈಶ್ವರನ ಕೋಪಕ್ಕೆ ಈಡಾಗಿ ಅವನ ಶಾಪದಿಂದ॥ ಹೆಂಗಸಾದಳು! ಹೆಂಗಸಾದ 
ಇಳೆಯು ಚಂದ್ರಪುತ್ರನಾದ ಬುಧನ ಆಶ್ರಮಸಮೀಪದಲ್ಲಿ ಒಮ್ಮೆ ತಿರುಗಾಡು 
ತ್ತಿದ್ದಳು. ಬುಧನು ಅವಳಲ್ಲಿ ಅನುರಕ್ತನಾಗಿ ಪುರೂರವಸ್ಸೆಂಬ ಪುತ್ರನನ್ನು 
ಪಡೆದನು (11-12). ಪುರೂರವನು ಹುಟ್ಟಿದಮೇಲೆ (ಇಳೆಯು ಪುರುಷನಾಗ 
ಲೆಂದು ಹಾರೈಸುತ್ತಿದ್ದ) ತೇಜಸ್ವಿಗಳಾದ ಮಹರ್ಷಿಗಳು ಆ ಉದ್ದೇಶದಿಂದ 
ಒಂದು ಯಾಗವನ್ನು ನಡೆಸಿದರು. ಯಾಗದಿಂದ ಸಂಪ್ರೀತನಾದ ಯಜ್ಜಯನೂ 
ಯಜುರ್ಮಯನೂ ಸಾಮಮಯನೂ ಅಥರ್ವಮಯನೂ ಸರ್ವವೇದ 


* ಮನುವಿನ ಪತ್ನಿಯು ತನಗೆ ಹೆಣ್ಣುಮಗಳು ಬೇಕೆಂದು ಹೋತ್ಪವಿಗೆ ತಿಳಿಸಿದಳು. 
ಅದರಂತೆ ಹೋತ್ಸವು ಸಂಕಲ್ಪ ಮಾಡಿದನು. ಅದೇ ತಪ್ಪಾಯಿತು ಎಂದು ಭಾಗವತ 
ದಲ್ಲಿದೆ. 

$ ಇಳಾವೃತದ ಉದ್ಯಾನದಲ್ಲಿ ಶಿವನು ಪಾರ್ವತಿಯೊಂದಿಗೆ ವಿಹರಿಸುತ್ತಿದ್ದಾಗ 
ಅಕಸಾತ್‌ ಕೆಲವು ಖುಷಿಗಳು ಬಂದರು. ಪಾರ್ವತಿಯು ನಾಚಿಕೆಯಿಂದ ಮರೆಯಾದಳು. 
ಅನಂತರ ಕುಪಿತಳಾಗಿದ್ದ ಪಾರ್ವತಿಯನ್ನು ಸಂತೈಸಲು ಶಿವನು "ಈ ಉದ್ಯಾನಕ್ಕೆ ಗಂಡಸರು 
ಪ್ರವೇಶಿಸಿದರೆ ಅವರು ಸ್ತೀಯರಾಗಲಿ' ಎಂದು ಶಪಿಸಿದನು. ಸುದ್ಯುಮ್ನನು ತಿಳಿಯದೆ 
ಅಲ್ಲಿಗೆ ಹೋದದ್ದರಿಂದ ಸ್ತ್ರೀಯಾದನು. 


4 ಶ್ರೀವಿಷ್ಣುಪುರಾಣಮ್‌ 


ನ ಕಿಂಚಿನ್ಮಯೋ5ನ್ನಮಯೋ ಭಗವಾನ್‌ ಯಜ್ಞಪುರುಷಸ್ಥರೂಪೀ 
ಸುದ್ಕುಮ್ನಸ್ಕ ಪುಂಸ್ಕಮಭಿಲಷದ್ಕಿರ್ಯಥಾವದಿಷ್ಟಸ್ಪತ್ಚಸಾದಾದಿಲಾ ಪುನ- 
ರಪಿ ಸುದ್ಯುಮ್ನೋಂಭವತ್‌ ॥ 13॥ ತಸ್ಮಾಪ್ರೃತ್ಕಲಗಯವಿನತಾಸ್ತ್ರಯಃ 
ಪುತ್ರಾ ಬಭೂವುಃ॥ 141 ಸುದ್ಯುಮ್ನಸ್ತು ಸ್ತ್ರೀಪೂರ್ವಕತ್ವಾದ್ರಾಜ್ಯಭಾಗಂ 
ನ ಲೇಭೇ॥ 15॥ ತತ್ಲಿತ್ರಾ ತು ವಸಿಷ್ಠವಚನಾತೃತಿಷ್ಠಾನಂ ನಾಮ ನಗರಂ 
ಸುದ್ಭುಮ್ನಾಯ ಧತ್ತಂ ತಚ್ಚಾಸೌ ಪುರೂರವಸೇ ಪ್ರಾದಾತ್‌ ॥ 16॥ ತದ- 
ನ್ಹಯಾಶ್ಚ ಕ್ಷತ್ತಿಯಾಸ್ಸರ್ವೇ ದಿಕ್ಷ್ಯಭವನ್‌ । ಪೃಷಧ್ರಸ್ತು ಮನುಪುತ್ರೋ 
ಗುರುಗೋವಧಾಚ್ಛೂದ್ರತ್ವಮಗಮತ್‌ ॥17॥ ಮನೋಃ ಪುತ್ರಃ ಕರೂಷಃ 
ಕರೂಷಾತ್ಕಾರೂಹಾಃ ಕ್ಷತ್ರಿಯಾ ಮಹಾಬಲಪರಾಕ್ರಮಾ ಬಭೂವುಃ 
॥ 18 ದಿಷ್ಟಪುತ್ರಸ್ತು ನಾಭಾಗೋ ವೈಶ್ಯತಾಮಗಮತ್‌ ತಸ್ಮಾದ್ದಲಂಧನಃ 


ಮಯನೂ  ಅನ್ನಮಯನೂ  ಮನೋಮಯನೂ ಜ್ಞಾನಮಯನೂ 
ಪರಮಾರ್ಥದಲ್ಲಿ ಅಕಿಂಚಿನಯನೂ ಯಜ್ಗ್ಲಪರುಷಸ್ತರೂಪನೂ ಆದ 
ಭಗವಂತನ ಕೃಪೆಯಿಂದ ಮತ್ತೆ ಆ ವ್ಯಕ್ತಿ ಸುದ್ಯುಮ್ನನಾದನು! (13). ಸುದ್ಕುಮ್ನ 
ನಿಗೆ ಉತ್ಕಲ, ಗಯ, ವಿನತರೆಂಬ ಮೂವರು ಪುತ್ರರು ಹುಟ್ಟಿದರು. 
ಸುದ್ಯುಮ್ನನು ಮೊದಲು ಸ್ತ್ರೀಯಾಗಿದ್ದುದರಿಂದ ತಂದೆಯ ರಾಜ್ಯಭಾಗವನ್ನು 
ಪಡೆಯಲಿಲ್ಲ. ವಸಿಷ್ಠರ ಮಾತಿನಂತೆ ತಂದೆಯು ಸುದ್ಯುಮ್ನನಿಗೆ ಪ್ರತಿಷ್ಠಾನವೆಂಬ 
ನಗರವನ್ನು ಕೊಟ್ಟರೂ ಆತನು ಅದನ್ನು ಪುರೂರವನಿಗೆ ಕೊಟ್ಟುಬಿಟ್ಟನು 
(14-16). ಪುರೂರವನ ವಂಶದಲ್ಲಿ ಹುಟ್ಟಿದ ಕ್ಷತ್ತಿಯರು ಎಲ್ಲ ದಿಕ್ಕುಗಳಲ್ಲಿಯೂ 
ಹರಡಿದರು. ಮನುಪುತ್ರನಾದ ಇನ್ನೊಬ್ಬ ಪೃಷದ್ರನು ಗುರುವಿನ ಗೋವನ್ನು 
ವಧಿಸಿದ್ದರಿಂದ* ಶೂದ್ರನಾದನು. ಮನುವಿಗೆ ಕರೂಷನೆಂಬ ಮಗನಿದ್ದನಷ್ಟೇ. 
ಆತನಿಂದ ಜನಿಸಿದವರು ಕಾರೂಷರೆಂಬ ಕ್ಷತ್ರಿಯರೆನಿಸಿ ಮಹಾಬಲಪರಾಕ್ರಮ 
ಯುಕ್ತರಾದರು (17-18). ದಿಷ್ಟಪುತ್ರನಾದ ನಾಭಾಗನಿಗೆ ಬಲಂಧನ ಎಂಬ 
ಪುತ್ರನು ಜನಿಸಿದನು. ಅನಂತರ ನಾಭಾಗನು (ವೃತ್ತಿಯಿಂದ) ವೈಶ್ಯನಾದನು. 

* ಪೃಷದ್ರನು ಗುರುವಿನ ಆಜ್ಞೆಯಂತೆ ಗೋಪಾಲನೆಯಲ್ಲಿ ನಿರತನಾಗಿದ್ದನು. 


ಒಂದು ದಿನ ಕೊಟ್ಟಿಗೆಯಲ್ಲಿ ಹುಲಿಯು ಪ್ರವೇಶಿಸಿತು. ಅದನ್ನು ಕೊಲ್ಲುವುದಕ್ಕಾಗಿ 
ಪೃಷದ್ರನು ಬಾಣವನ್ನು ಪ್ರಯೋಗಿಸಿ ಪ್ರಮಾದದಿಂದ ಗೋವನ್ನು ಕೊಂದುಬಿಟ್ಟನು. 


ಅಧ್ಯಾಯ 1 ಚತುರ್ಥಾಂಶಃ 5 


ಪುತ್ರೋ5ಭವತ್‌ ॥ 19॥ ಬಲಂಧನಾದ್ದತ್ಸಪ್ರೀತಿರುದಾರಕೀರ್ತಿಃ ॥ 20 ॥| 
ವತ್ಸಪ್ರೀತೇಃ ಪ್ರಾಂಶುರಭವತ್‌ ॥21 ॥ ಪ್ರಜಾಪತಿಶ್ಚ ಪ್ರಾಂಶೋರೇಕೋ- 
ಭವತ್‌ ॥221 ತತಶ್ಚ ಖನಿತ್ರಃ ॥ 23॥ ತಸ್ಮಾತ್‌ ಚಾಕ್ಷುಷಃ ॥ 240 
ಚಾಕ್ಷುಷಾಚ್ಚಾತಿಬಲಪರಾಕ್ರಮೋ ವಿಂಶೋಆಭವತ್‌ ॥25॥ ತತೋ 
ವಿವಿಂಶಕಃ ॥ 26 ತಸ್ಮಾಚ್ಚ ಖನಿನೇತ್ರಃ ॥ 27॥ ತತಶ್ಚಾತಿವಿಭೂತಿಃ ॥ 28॥ 
ಅತಿವಿಭೂತೇರತಿಬಲಪರಾಕ್ರಮಃ ಕರಂಧಮಃ ಪುತ್ರೋ5ಭವತ್‌ ॥ 29 ॥ 
ತಸ್ಮಾದಪ್ಮವಿಕ್ಷಿತ್‌ ॥ 30 ಅವಿಕ್ಷಿತೋನಪೃತಿಬಲಪರಾಕ್ರಮಃ ಪುತ್ರೋ 
ಮರುತ್ತೋ ನಾಮಾಭವತ್‌; ಯಸ್ಕೇಮಾವದ್ಯಾಪಿ ಶ್ಲೋಕೌ ಗೀಯೇತೇ 
॥31॥ 


ಮರುತ್ತಸ್ಕ ಯಥಾ ಯಜಸ್ಪಥಾ ಕಸ್ಮಾಭವದ್ಳುಎ | 


ಸರ್ವಂ ಹಿರಣ್ಮಯಂ ಯಸ್ಕ ಯಜ್ಞವಸ್ತೃತಿಶೋಭನಮ್‌ ॥ 32 
ಅಮಾದದಿಂದ್ರಸ್ಸೋಮೇನ ದಕ್ಷಿಣಾಭಿರ್ದ್ದಿಜಾತಯಃ। 
ಮರುತಃ ಪರಿವೇಷ್ಟಾರಸ್ಸದಸ್ಕಾಶ್ಚ ದಿವೌಕಸಃ ॥ 33 


ಬಲಂಧನನಿಂದ ಕೀರ್ತಿಶಾಲಿಯಾದ ವತ್ಸಪ್ರೀತಿ, ಆತನಿಂದ ಪ್ರಾಂಶು, 
ಪ್ರಾಂಶುವಿನಿಂದ ಪ್ರಜಾಪತಿ, ಅವನಿಂದ ಖನಿತ್ರ, ಅವನಿಂದ ಚಾಕ್ಷುಷ, 
ಚಾಕ್ಸುಷನಿಂದ ಅತಿಪರಾಕ್ರಮಿಯಾದ ವಿಂಶ ಇವರು ಕ್ರಮವಾಗಿ ಜನಿಸಿದರು 
(19-25). ವಿಂಶನಿಂದ ವಿವಿಂಶಕ, ಅವನಿಂದ ಖನಿನೇತ್ರ, ಆತನಿಂದ 
ಅತಿವಿಭೂತಿ, ಅತಿವಿಭೂತಿಯಿಂದ ಪರಾಕ್ರಮಿಯಾದ ಕರಂಧಮ--ಇವರು 
ಕ್ರಮವಾಗಿ ಹುಟ್ಟಿದರು. ಕರಂಧಮನಿಗೆ ಅವಿಕ್ಸಿತ್‌ ಎಂಬವನು ಮಗನಾದನು. 
ಆತನಿಗೆ ಮಹಾಶೂರನಾದ ಮರುತ್ತನು ಮಗನಾಗಿ ಹುಟ್ಟಿದನು. ಮರುತ್ತನ 
ವಿಷಯದಲ್ಲಿ ಮುಂದಿನ ಎರಡು ಶ್ಲೋಕಗಳು ಇಂದಿಗೂ ಹಾಡಲ್ಪಡುತ್ತಿವೆ 
(26-31... “ಮರುತ್ತನ ಯಜ್ಞದಂತೆ ಯಾರ ಯಜ್ಞವು ಈ ಜಗತ್ತಿನಲ್ಲಿ 
ನಡೆದಿದೆ? ಆತನ ಯಜ್ಞದಲ್ಲಿಸಕಲಸಂಭಾರಗಳೂ ಸುವರ್ಣಮಯವಾಗಿದ್ದವು. 
ಬಹು ಸುಂದರವಾಗಿದ್ದವು. ಆ ಯಜ್ಞದಲ್ಲಿ ಸೋಮಪಾನದಿಂದ ದೇವೇಂದ್ರನೂ 
ದಕ್ಷಿಣೆಗಳಿಂದ ಬ್ರಾಹ್ಮಣರೂ ಸಂತುಷ್ಟರಾಗಿ ಹಿಗ್ಗಿದರು. ಅಲ್ಲಿ ದೇವತೆಗಳು 
ಸಭಾಸದರಾಗಿ ಕುಳಿತಿದ್ದರು. ಮರುತ್ತುಗಳು ಸ್ವತಃ ಊಟಕ್ಕೆ ಬಡಿಸುತ್ತಿದ್ದರು!” 


6 ಶ್ರೀವಿಷ್ಣುಪುರಾಣಮ್‌ 


ಸ ಮರುತಶ್ಚಕ್ರವರ್ತೀ ನರಿಷ್ಕಂತನಾಮಾನಂ ಪುತ್ರಮವಾಪ ॥ 34॥ 
ತಸ್ಮಾಚ್ಚ ದಮಃ॥ 35॥ ದಮಸ್ಕ ಪುತ್ರೋ ರಾಜವರ್ದ್ವನೋ ಜಜ್ಜೇ॥36॥ 
ರಾಜವರ್ದ್ವನಾತ್ಸುವೃದಿ1 ॥ 37॥ ಸುವೃದ್ಧೇಃ ಕೇವಲಃ ॥ 38॥ ತೀವಲಾತ್ಸು 
ಧೃತಿರಭೂತ್‌ ॥ 39॥ ತತಶ್ಚ ನರಃ ॥ 400 ತಸ್ಮಾಚ್ಛಂದ್ರಃ ॥ 41॥ ತತಃ 
ಕೇವಲೋ5ಭೂತ್‌ ॥ 421 ಕೇವಲಾದ್ದಂಧುಮಾನ್‌ ॥ 43॥ ಬಂಧು 
ಮತೋ ವೇಗವಾನ್‌ ॥ 440 ವೇಗವತೋ ಬುಧಃ ॥ 45 1 ತತಶ್ನ ತೃಣ- 
ಬಿಂದುಃ ॥ 46 ತಸ್ಕಾಹ್ಮೇಕಾ ಕನ್ಮಾ ಇಲವಿಲಾ ನಾಮ ॥ 4710 ತತಶ್ಚಾಲಂ- 
ಬುಸಾ ನಾಮ ವರಾಪ್ಸರಾಸ್ತೃಣಬಿಂದುಂ ಭೇಜೇ॥ 48 ತಸ್ಮಾಮಪಸ್ಮ 
ವಿಶಾಲೋ ಜಜ್ಞೇ ಯಃ ಪುರೀಂ ವಿಶಾಲಾಂ ನಿರ್ಮಮೇ ॥ 491 
ಹೇಮಚಂದ್ರಶ್ಚ ವಿಶಾಲಸ್ಕ ಪುತ್ರೋsಭವತ್‌ ॥ 50॥ ತತಶ್ಚಂದ್ರಃ ॥ 51 | 
ತತ್ತನಯೋ ಧೂಮಾಕ್ಷಃ ॥ 521 ತಸ್ಮಾಪಿ ಸ್ಫಂಜಯೋತಭೂತ್‌ ॥ 53॥ 
ಸೃಂಜಯಾತೃಹದೇವಃ ॥ 540 ತತಶ್ಚ ಕೃಶಾಶ್ಚೋ ನಾಮ ಪುತ್ರೋ- 
ಭವತ್‌ ॥ 55॥ ಸೋಮದತಃ ಕೃಶಾಶ್ಚಾಜಜ್ಞ್ಯೇ ಯೋಇಆಶ್ಚಮೇಧಾನಾಂ 


(32-33). ಚಕ್ರವರ್ತಿಯಾದ ಆ ಮರುತ್ತನು ನರಿಷ್ಯಂತನೆಂಬ ಮಗನನ್ನು 
ಪಡೆದನು. ಆತನಿಂದ ದಮನೂ ದಮನಿಂದ ರಾಜವರ್ಥನನೂ ಪುತ್ರರಾಗಿ 
ಜನಿಸಿದರು. ರಾಜವರ್ಥನನಿಗೆ ಸುವೃದ್ದಿಯೂ ಅವನಿಗೆ ಕೇವಲ ಎಂಬವನೂ 
ಕೇವಲನಿಗೆ ಸುಧೃತಿಯೂ ಅವನಿಗೆ ನರನೂ ನರನಿಗೆ ಚಂದ್ರ ಎಂಬವನೂ 
ಆತನಿಗೆ ಮತ್ತೆ ಕೇವಲ ಎಂಬವನೂ ಆತನಿಗೆ ಬಂಧುಮಂತನೂ ಆತನಿಗೆ 
ವೇಗವಂತನೂ ವೇಗವಂತನಿಗೆ ಬುಧ ಎಂಬವನೂ ಬುಧನಿಗೆ ತೃಣಬಿಂದುವೂ 
ಮಕ್ಕಳಾದರು (34-46). ತೃಣಬಿಂದುವಿಗೆ ಇಲವಿಲಾ ಎಂಬ ಹೆಣ್ಣುಮಗಳು 
ಹುಟ್ಟಿದಳು. ಆ ಸಮಯದಲ್ಲಿಅಲಂಬುಸೆ ಎಂಬ ಒಬ್ಬ ಅಪ್ಸರೆಯು ತೃಣಬಿಂದು 
ವನ್ನು ವರಿಸಿದಳು. ಆತನಿಗೆ ಅವಳಲ್ಲಿ ವಿಶಾಲನೆಂಬ ಪುತ್ರನು ಜನಿಸಿದನು. 
ಆತನೇ ವಿಶಾಲ ಎಂಬ ನಗರಿಯನ್ನು ನಿರ್ಮಿಸಿದನು (47-49). ಹೇಮಚಂದ್ರನು 
ವಿಶಾಲನ ಮಗ. ಆತನ ಮಗ ಚಂದ್ರ. ಚಂದ್ರನ ಮಗ ಧೂಮ್ರಾಕ್ಷ. ಆತನಿಗೆ 
ಸೃಂಜಯನೆಂಬ ಪುತ್ರನು ಹುಟ್ಟಿದನು. ಸೃಂಜಯನಿಂದ ಸಹದೇವನೂ 
ಅವನಿಂದ ಕೃಶಾಶ್ವನೂ ಜನಿಸಿದರು (50-55). ಕೃಶಾಶ್ವನ ಮಗ ಸೋಮದತ್ತ. 


ಅಧ್ಯಾಯ 1 ಚತುರ್ಥಾಂಶಃ 7 


ಶತಮಾಜಹಾರ ॥ 560 ತತ್ತುತೋ ಜನಮೇಜಯಃ ॥ 57॥ ಜನಮೇ- 
ಜಯಾತ್ಸುಮತಿಃ ॥ 58॥ ಏತೇ ವೈಶಾಲಿಕಾ ಭೂಭೃತಃ ॥59॥ 
ಶ್ಲೋಕೋಂಪತ್ರ ಗೀಯತೇ ॥60॥ ತೃಣಬಿಂದೋಃ ಪ್ರಸಾದೇನ ಸರ್ವೇ 
ವೈಶಾಲಿಕಾ ನೃಪಾಃ। ದೀರ್ಫಾಯಷೋ ಮಹಾತ್ಮನೋ ವೀರ್ಯ- 
ವಂತೋಅತಿಧಾರ್ಮಿಕಾಃ ॥ 61 ಶರ್ಯಾತೇಃ ಕನ್ಮಾ ಸುಕನ್ಮಾ ನಾಮಾ- 
ಭವತ್‌ ಯಾಮುಪಯೇಮೇ ಚ್ಮವನಃ ॥ 62॥ ಆನರ್ತನಾಮಾ ಪರಮ- 
ಧಾರ್ಮಿಕಶ್ಶರ್ಯಾತಿಪುತ್ರೋಂಭವತ್‌ ॥ 63॥ ಆನರ್ತಸ್ಮಾಪಿ ರೇವತ- 
ನಾಮಾ ಪುತ್ರೋ ಜಜ್ಞೇ ಯೋತಸಾವಾನರ್ತವಿಷಯಂ ಬುಭುಜೇ 
ಪುರೀಂ ಚೆ ಕುಶಸ್ಪಲೀಮಧ್ಯುವಾಸ ॥ 641 ರೇವತಸ್ಮಾಪಿ ರೈವತಃ ಪುತ್ರಃ 
ಕಕುದ್ಧಿನಾಮಾ ಧರ್ಮಾತ್ಮಾ ಭ್ರಾತೃಶತಸ್ಮ ಜೈೇಷ್ನೋsತಭವತ್‌ ॥ 65 ॥ 
ತಸ್ಮ ರೇವತೀ ನಾಮ ಕನ್ಮಾsಭವತ್‌ ॥66॥ ಸ ತಾಮಾದಾಯ ಕಸ್ಕೇಯ- 
ಮರ್ಹತೀತಿ ಭಗವಂತಮಬ್ಬಯೋನಿಂ ಪ್ರಷ್ಟುಂ ಬ್ರಹ್ಮಲೋಕಂ 





ಆತನು ನೂರು ಅಶ್ವಮೇಧಯಾಗಗಳನ್ನು ನಡೆಸಿದನು. ಅವನ ಮಗ ಜನಮೇ 
ಜಯ. ಜನಮೇಜಯನಿಂದ ಸುಮತಿ ಎಂಬವನು ಜನಿಸಿದನು. ಇವರೆಲ್ಲರೂ 
ವಿಶಾಲಾನಗರವನ್ನಾಳಿದ ವಿಶಾಲನ ವಂಶೀಯರಾದ ರಾಜರು. ಈ ವಿಷಯ 
ದಲ್ಲಿ ಒಂದು ಶ್ಲೋಕವು ಪಠಿತವಾಗಿದೆ (56-60). “ತೃಣಬಿಂದುವಿನ ಪ್ರಸಾದ 
ದಿಂದ ವಿಶಾಲವಂಶೀಯರಾದ ಎಲ್ಲ ರಾಜರೂ ದೀರ್ಫಾಯುಗಳೂ ಮಹಾ 
ತ್ರರೂ ವೀರ್ಯವಂತರೂ ಅತ್ಯಂತ ಧಾರ್ಮಿಕರೂ ಆದರು” (61). ಮನುಪುತ್ರ 
ನಾದ ಶರ್ಯಾತಿಗೆ ಸುಕನೈಯೆಂಬ ಮಗಳಿದ್ದಳು. ಅವಳನ್ನು ಚ್ಯವನಯಷಿಯು 
ಮದುವೆಯಾದನು. ಶರ್ಯಾತಿಗೆ ಆನರ್ತನೆಂಬ ಪರಮಧಾರ್ಮಿಕನಾದ ಪುತ್ರ 
ನಿದ್ದನು. ಆತನಿಗೆ ರೇವತನೆಂಬ ಮಗನು ಹುಟ್ಟಿದನು. ರೇವತನು ಕುಶಸ್ತಲಿ 
ಯೆಂಬ ನಗರದಲ್ಲಿ ವಾಸವಾಗಿದ್ದುಕೊಂಡು ಆನರ್ತದೇಶವನ್ನು ಆಳುತ್ತಿದ್ದನು 
(62-64). ರೇವತನಿಗೆ ರೈವತನೆಂದೂ ಕಕುದ್ಧಿಯೆಂದೂ ಹೆಸರಿದ್ದ ಧರ್ಮಾತ್ಮ 
ನಾದ ಪುತ್ರನಿದ್ದನು. ಅವನು ತನ್ನ ನೂರು ಮಂದಿ ಸಹೋದರರಿಗೆ ಜ್ಯೇಷ್ಠ 
ನಾದವನು. ಕಕುದಿಗೆ ರೇವತಿಯೆಂಬ ಕನ್ಯೆ ಜನಿಸಿದಳು (65-66). ಇವಳಿಗೆ 
ಯೋಗ್ಯನಾದ ವರನು ಯಾರು? ಎಂಬುದನ್ನು ಬ್ರಹನಲ್ಲಿ ವಿಚಾರಿಸುವುದಕ್ಕಾಗಿ 


8 ಶ್ರೀವಿಷ್ಣುಪುರಾಣಮ್‌ 


ಜಗಾಮ ॥ 67॥ ತಾವಚ್ಚ ಬ್ರಹ್ಮಣೋತಂತಿಕೇ ಹಾಹಾಹೂಹೂ 
ಸಂಜ್ಞಾಭ್ಮಾಂ ಗಂಧರ್ವಾಭ್ಯಾಮತಿತಾನಂ ನಾಮ ದಿವ್ಯ ಗಾಂಧರ್ವ- 
ಮಗೀಯತ ॥ 68॥ ತಚ್ಚ ತ್ರಿಮಾರ್ಗಪರಿವೃತ್ತೈರನೇಕಯುಗಪರಿವೃತ್ತಿಂ 
ತಿಷ್ಠನ್ನಪಿ ರೈವತಶ್ಶೃಣ್ಣನ್ಮುಹೂರ್ತಮಿವ ಮೇನೇ ॥ 69॥ ಗೀತಾವಸಾನೇ 
ಚ ಭಗವಂತಮಬ್ಬಯೋನಿಂ ಪ್ರಣಮ್ಮ ರೈವತಃ ಕನ್ಮಾಯೋಗ್ಕಂ ವರಮ- 
ಪೃಚ್ಛತ್‌ ॥ 70 ॥ ತತಶ್ಚಾಸೌ ಭಗವಾನಕಥಯತ್‌ ಕಥಯ ಯೋಂಇಭಿಮ- 
ತಸ್ತೇ ವರ ಇತಿ ॥71॥ ಪುನಶ್ಚ ಪ್ರಣಮ್ಮ ಭಗವತೇ ತಸ್ಮೆ J) ಯಥಾಭಿ- 
ಮತಾನಾತ್ಮನಸ್ಸ ವರಾನ್‌ ಕಥಯಾಮಾಸ । ಕ ಏಷಾಂ ಭಗವತೋಇಭಿ- 
ಮತ ಇತಿ ಯಸ್ಮೈ ಕನ್ಮಾಮಿಮಾಂ ಪ್ರಯಚ್ಛಾಮೀತಿ ॥72॥ ತತಃ 
ಕಿಂಚಿದವನತ ಶಿರಾಸ್ಸಸ್ಮಿತಂ ಭಗವಾನಬ್ದಯೋನಿರಾಹ ॥ 73॥ ಯ ಏತೇ 
ಭವತೋಐಂಭಿಮತಾ ನೆ ತೇಷಾಂ ಸಾಂಪ್ರತಂ ಪುತ್ರಪೌತ್ರಾಪತ್ಕಾಪತ್ಯ- 


ಕಕುದ್ದಿಯು ರೇವತಿಯನ್ನು ಕರೆದುಕೊಂಡು ಬ್ರಹಲೋಕಕ್ಕೆ ಹೋದನು. ಆಗ 
ಬ್ರಹ್ಮನ ಸಮೀಪದಲ್ಲಿ ಹಾಹಾ ಹೂಹೂ ಎಂಬ ಇಬ್ಬರು ಗಂಧರ್ವರು 
ಅತಿತಾನವೆಂಬ ದಿವ್ಯವಾದ ಗಂಧರ್ವಗಾನವನ್ನು ಹಾಡುತ್ತಿದ್ದರು (67-68). 
ಗಾನಸಂಬಂಧಿಯಾದ ಚಿತ್ರಾ, ದಕ್ಷಿಣಾ, ಧಾತ್ರೀ--ಎಂಬ ತ್ರಿಮಾರ್ಗಗಳ 
ಆವರ್ತನೆಗಳೊಡನೆ ಹಾಡುತ್ತಿದ್ದ ದಿವ್ಯಗಾನವನ್ನು ರೈವತನು ಕೇಳುತ್ತಿರುವಾಗ 
ಅನೇಕ ಯುಗಗಳೇ ಕಳೆದುಹೋದವು! ಒಂದು ಮಹೂರ್ತ ಕಳೆದಿರಬಹು 
ದೆಂದು ಆತನು ಭಾವಿಸಿದನು! (69). ಗಂಧರ್ವಗಾನವು ಸಮಾಪ್ರವಾದಮೇಲೆ 
ರೈವತನು ಬ್ರಹದೇವನಿಗೆ ನಮಸ್ಕರಿಸಿ ತನ್ನ ಕನ್ಯೆಗೆ ಯೋಗ್ಯನಾದ ವರನು 
ಯಾರೆಂದು ಕೇಳಿದನು. ಆಗ ಭಗವಾನ್‌ ಬ್ರಹದೇವನು “ರೈವತ, ನಿನಗೆ 
ಅಭಿಮತನಾದ ವರನು ಯಾರು? ಹೇಳು'' ಎಂದನು (70-71). ರೈವತನು 
ಮತ್ತೆ ಬ್ರಹದೇವನಿಗೆ ನಮಸ್ಕರಿಸಿ ತನ್ನ ಮನಸ್ಸಿನಲ್ಲಿದ್ದ ಕೆಲವು ಮಂದಿ ವರರ 
ಹೆಸರನ್ನು ಹೇಳಿ, “ಭಗವನ್‌, ಈ ವರರಲ್ಲಿ ನಿನಗೆ ಸಂಮತನಾದ ವರನು 
ಯಾರು? ಇವರಲ್ಲಿ ಯಾರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲಿ?' 
ಎಂದು ಕೇಳಿದನು (72). ಆಗ ಭಗವಾನ್‌ ಬ್ರಹ್ಮದೇವನು ಕೊಂಚ ತಲೆಯನ್ನು 
ಬಗ್ಗಿಸಿ ಮುಗುಳ್ನಗೆ ಬೀರುತ್ತ “ರೈವತ, ನಿನಗೆ ಸಂಮತರೆಂದು ಕೆಲವರ ಹೆಸರನ್ನು 


ಅಧ್ಯಾಯ 1 ಚತುರ್ಥಾಂಶಃ 9 


ಸಂತತಿರಸ್ತ್ಯವನೀತಲೇ ॥ 74॥ ಬಹೂನಿ ತವಾತ್ರೈವ ಗಾಂಧರ್ವಂ ಶೃಣ್ಣ- 
ತಶ್ಚತುರ್ಯುಗಾನೃತೀತಾನಿ ॥75 ॥ ಸಾಂಪ್ರತಂ ಮಹಶೀತಲೇಇಷ್ಟಾವಿಂಶತಿ- 
ತಮಮನೋಶ್ಚತುರ್ಯುಗಮತೀತಪ್ರಾಯಂ ವರ್ತತೇ ॥ 76॥ ಆಸನ್ನೋ 
ಹಿ ಕಲಿಃ॥ 77॥ ಅನಸ್ಮೈ ಕನ್ಮಾರತ್ನಮಿದಂ ಭವತೈಕಾಕಿನಾಭಿಮತಾಯ 
ದೇಯಮ್‌ ॥ 78॥ ಭವತೋಐಪಿ ಪುತ್ರ-ಮಿತ್ರ-ಕಲತ್ರ-ಮಂತ್ರಿ-ಭೃತ್ಯ 
ಬಂಧುಬಲಕೋಶಾದಯಸ್ಸಮಸ್ತಾಃ ಕಾಲೇನೈತೇನಾತ್ಕಂತಮತೀತಾಃ 
॥ 79॥ ತತಃ ಪುನರಪ್ಪುತ್ತನ್ನಸಾಧ್ವಸೋ ರಾಜಾ ಭಗವಂತಂ ಪ್ರಣಮ್ಮ 
ಪಪ್ರಚ್ಛ॥ 80॥ ಭಗವನ್ನೇವಮವಸ್ಥಿತೇ ಮಯೇಯಂ ಕಸ್ತ್ಮೆ ಲ ದೇಯೇತಿ 
॥ 81॥ ತತಸ್ಸ ಭಗವಾನ್‌ ಕಿಂಚಿದವನಮ್ರಕಂಧರಃ ಕೃತಾಂಜಲಿರ್ಭೂತ್ತಾ 
ಸರ್ವಲೋಕಗುರುರಂಭೋಜಯೋನಿರಾಹ ॥ 82॥ 


ಹೇಳಿದೆಯಲ್ಲ , ಈಗ ಅವರ ಮಕ್ಕಳು ಮೊಮಕ್ಸಳು ಮೊದಲಾದ ಅವರ 
ಸಂತತಿಯೂ ಸಹ ಭೂಲೋಕದಲ್ಲಿಲ್ಲ; ನೀನು ಇಲ್ಲಿ ಸಂಗೀತವನ್ನು ಕೇಳುತ್ತಿರು 
ವಾಗಲೇ ಎಷ್ಟೋ ಚತುರ್ಯುಗಗಳು ಕಳೆದುಹೋದವು! (73-75). ಈಗ 
ಭೂಲೋಕದಲ್ಲಿ ಇಪ್ಪತ್ತೆಂಟನೆಯ* ಮನುವಿನ ಚತುರ್ಯುಗವು ಮುಗಿಯುತ್ತ 
ಬಂದಿದೆ! ಕಲಿಯುಗ ಸಮೀಪಿಸಿದೆ! ಆದ್ದರಿಂದ ಈಗ (ಬಂಧುಗಳಿಲ್ಲದೆ) ಒಂಟಿ 
ಯಾಗಿರುವ ನೀನು ಈ ಕನ್ಯಾರತ್ನವನ್ನು ಇಷ್ಟನಾದ ಇನ್ನೊಬ್ಬನಿಗೆ ಕೊಟ್ಟು 
ಮದುವೆ ಮಾಡುವುದು ಲೇಸು. ರೈವತರಾಜ, ಈ ಸಮಯದಲ್ಲಿ ನಿನ್ನ ಪುತ್ರ, 
ಮಿತ್ರ, ಪತ್ನಿ, ಮಂತ್ರಿ, ಸೇವಕ, ಬಂಧು, ಸೈನ್ಯ, ಭಂಡಾರ ಮೊದಲಾದವು 
ಗಳೆಲ್ಲ ಗತಿಸಿಹೋಗಿವೆ. ನಿನಗೆ ಯಾವುದೂ ಉಳಿದಿಲ್ಲ!” ಎಂದನು (76-79). 
ಆಗ ರೈವತರಾಜನಿಗೆ ಹೆದರಿಕೆ ಹುಟ್ಟಿತು. ಅವನು ಬ್ರಹದೇವನಿಗೆ ಪುನಃ 
ನಮಸ್ಕರಿಸಿ “ಸ್ವಾಮಿ ಪರಿಸ್ಥಿತಿ ಹೀಗಾದಮೇಲೆ ಇವಳನ್ನು ನಾನು ಯಾರಿಗೆ 
ಒಪ್ಪಿಸಲಿ?'' ಎಂದನು (80-81). ಆಗ ಸರ್ವಲೋಕ ಪಿತಾಮಹನಾದ ಬ್ರಹಮ 
ತನ್ನ ಶಿರಸ್ಸನ್ನು ಬಾಗಿಸಿ ಕೈಮುಗಿದುಕೊಂಡು ಈ ರೀತಿಯಲ್ಲಿ ವಿಷ್ಣುವನ್ನು 
ಸ್ತುತಿಸುತ್ತ ಹೇಳಿದನು: (82) “ಅಜನೂ ಸರ್ವಮಯನೂ ವಿಧಾತೃವೂ ಆದ 


ಇದಿ ಆಾದಿ 


* ಹದಿನಾಲ್ಕು ಮನುಗಳ ಎರಡನೆಯ ಆವೃತ್ತಿಯಲ್ಲಿ ಇಪ್ಪತ್ತೆಂಟನೆಯ ಮನುವಿನ 
ಯುಗ. 


10 ಶ್ರೀವಿಷ್ಣುಪುರಾಣಮ್‌ 
ಶ್ರೀಬ್ರಹ್ಮೋವಾಚ: 
ನ ಹ್ಯಾದಿಮಧ್ಕಾಂತಮಜಸ್ಕ ಯಸ್ಕ 

ವಿದ್ಮೋ ವಯಂ ಸರ್ವಮಯಸ್ಕ ಧಾತುಃ। 


ನ ಚ ಸ್ವರೂಪಂ ನ ಪರಂ ಸ್ವಭಾವಂ 
ನ ಚೈವ ಸಾರಂ ಪರಮೇಶ್ವರಸ್ಮ॥ 83 


ಕಲಾಮುಹೂರ್ತಾದಿಮಯಶ್ಚ ಕಾಲೋ 
ನ ಯದ್ದಿಭೂತೇಃ ಪರಿಣಾಮಹೇತುಃ। 
ಅಜನ್ಮನಾಶಸ್ಕ ಸದೈಕಮೂರ್ತೇ- 
ರನಾಮರೂಪಸ್ಕ ಸನಾತನಸ್ಕ್ಥ | 84 
ಯಸ್ಕ ಪ್ರಸಾದಾದಹಮಚುತಸ್ಕ 
ಭೂತಃ ಪ್ರಜಾಸೃಷ್ಟಿಕರೋಇಂತಕಾರೀ। 
ಕ್ರೋಧಾಚ್ಚ ರುದ್ರಃ ಸಿತಿಹೇತುಭೂತೋ 
ಯಸ್ಮಾಚ್ಚ ಮಧ್ಯೇ ಪುರುಷಃ ಪರಸ್ಕಾತ್‌ ॥ 85 


ಆತನ ಆದಿಮಧ್ಯಾಂತಗಳನ್ನು ನಾವು ಅರಿಯೆವು. ಆ ಪರಮೇಶ್ವರನ ಸ್ವರೂಪ 
ವನ್ನಾಗಲಿ ಉತ್ಕೃಷ್ಟಸ್ತಭಾವವನ್ನಾಗಲಿ ಬಲವನ್ನಾಗಲಿ ನಾವು ತಿಳಿಯೆವು (83). 
ಜನನ ಮರಣಗಳಿಲ್ಲದೆ ಸದಾ ಏಕಸ್ವ್ತರೂಪನೂ ನಾಮರೂಪರಹಿತನೂ ಆದ 
ಆ ಸನಾತನಪುರುಷನ ಅವತಾರಾದಿ ವಿಭೂತಿಯನ್ನು ಪರಿಣಾಮಗೊಳಿಸಲು 
ಕಲಾ, ಮುಹೂರ್ತಾದಿರೂಪವಾದ ಕಾಲವು ಸಮರ್ಥವಲ್ಲ* (84). ಆ 
ಅಚ್ಯುತನ ಪ್ರಸಾದದಿಂದ ಪ್ರಜೆಗಳ ಉತ್ಪತ್ತಿಕರ್ತನಾದ ನಾನು ಉದ್ಭವಿಸಿದೆನು. 
ಆತನ ಕ್ರೋಧದಿಂದ ಜಗತ್ತಿನ ಲಯಕರ್ತನಾದ ರುದ್ರನೂ ಆ ಪರಮಾತನಿಂದ 
ಸೃಷ್ಟಿ ಲಯಗಳ ಮಧ್ಯದಲ್ಲಿ ಸ್ಥಿತಿಕರ್ತನಾದ ವಿಷ್ಣುರೂಪ ಪುರುಷನೂ 
ಆವಿರ್ಭವಿಸಿದ್ದಾರೆ (85). ಅಜನಾದ ಆ ಪರಮಾತ್ಮನು ನನ್ನ ರೂಪವನ್ನು ಧರಿಸಿ 
ಜಗತ್ತನ್ನು ಸೃಜಿಸುತ್ತಾನೆ. ಸ್ಲಿತಿಕಾರ್ಯದಲ್ಲಿ ವಿಷ್ಣುರೂಪನಾದ ಪುರುಷನಾಗು 

* ಕಾಲವು ಸರ್ವ ಪರಿಣಾಮ ಹೇತುವಾಗಿದೆ. ಸಕಲ ಸ್ಥಾವರ ಜಂಗಮಗಳೂ 


ಕಾಲವಶದಿಂದ ಸ್ವರೂಪದಲ್ಲಿ ಬದಲಾವಣೆ ಹೊಂದುತ್ತಲೇ ಇರುತ್ತವೆ. ಅಂತಹ ಕಾಲವು 
ಪರಮಾತ್ಮನಲ್ಲಿ ಯಾವ ಬದಲಾವಣೆಯನ್ನೂ ಉಂಟುಮಾಡಲಾರದು. 


ಅಧ್ಯಾಯ 1 ಚಿತುರ್ಥಾಂಶಃ 11 


ಮದ್‌ರೂಪಮಾಸ್ನಾಯ ಸೃಜತ್ಮಜೋ ಯಃ 

ಸಿತೌ ಚ ಯೋತಸೌ ಪುರುಷಸ್ಟರೂಪೀ | 
ರುದ್ರಸ್ಹ್ವರೂಪೇಣ ಚೆ ಯೋಂತತ್ರಿ ವಿಶ್ವಂ 

ಧತ್ತೇ ತಥಾನಂತವಪುಸ್ಸಮಸ್ತಮ್‌ ॥ 86 
ಪಾಕಾಯ ಯೋಂಗ್ನಿತ್ವಮುಪೈತಿ ಲೋಕಾನ್‌ 

ಬಿಭರ್ತಿ ಪೃದ್ದೀವಪುರವ್ಯಯಾತ್ಮಾ! 
ಶಕ್ರಾದಿರೂಪೀ ಪರಿಪಾತಿ ವಿಶ್ವ- 

ಮರ್ಕೇಂದು ರೂಪಶ್ಚ ತಮೋ ಹಿನಸ್ತಿ॥ 87 
ಕರೋತಿ ಚೇಷ್ಟಾಶ್ಚಸನಸ್ಪರೂಪೀ 

ಲೋಕಸ್ಕ ತೃಪ್ಪಿಂ ಚೆ ಜಲಾನ್ನರೂಪೀ। 
ದದಾತಿ ವಿಶ್ವಸ್ಥಿತಿಸಂಸ್ಥಿತಸ್ತು 

ಸರ್ವಾವಕಾಶಂ ಚೆ ನಭಸ್ವರೂಪೀ ॥ 88 
ಯಸ್ಸೃಜ್ಮತೇ ಸರ್ಗಕೃದಾತ್ಮನೈವ 

ಯಃ ಪಾಲ್ಕತೇ ಪಾಲಯಿತಾ ಚ ದೇವಃ! 
ವಿಶ್ವಾತ್ಮಕಸ್ಸಂಕ್ರಿಯತೇಇಂತಕಾರೀ 

ಪೃಥಕ್‌ ತ್ರಯಸ್ಕಾಸ್ಕ ಚೆ ಯೋತವ್ಯಯಾತ್ಮಾ ॥ 89 


ತ್ತಾನೆ. ರುದ್ರರೂಪದಿಂದ ಆತನು ವಿಶ್ವವನ್ನು ನುಂಗುತ್ತಾನೆ. ಅನಂತ ಶರೀರನಾಗಿ 
(ಆದಿಶೇಷನಾಗಿ) ಸಮಸ್ತ ವಿಶ್ವವನ್ನೂ ಧರಿಸಿದ್ದಾನೆ (86). ಆ ಅವ್ಯಯಾತ್ಸಮ 
ಪಕ್ಷ ಮಾಡುವುದಕ್ಕಾಗಿ ಅಗ್ನಿಯಾಗುತ್ತಾನೆ. ಪೃಡ್ವೀರೂಪನಾಗಿ ಪ್ರಾಣಿಗಳನ್ನು 
ಧರಿಸುತ್ತಾನೆ. ಇಂದ್ರಾದಿರೂಪವನ್ನು ಧರಿಸಿ ಜಗತ್ತನ್ನು ಪಾಲಿಸುತ್ತಾನೆ. ಸೂರ್ಯ 
ಚಂದ್ರ ಸ್ವರೂಪನಾಗಿ ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ (87). ಆತನು 
ಪ್ರಾಣಾದಿ ವಾಯುಸ್ವರೂಪನಾಗಿ (ಪ್ರಾಣಿಗಳಲ್ಲಿ) ಕ್ರಿಯೆಗಳನ್ನು ನಡೆಸುತ್ತಾನೆ. 
ಜಲ, ಅನ್ನಸ್ವರೂಪನಾಗಿ ಪ್ರಾಣಿಗಳಿಗೆ ತೃಪ್ತಿಯನ್ನೀಯುತ್ತಾನೆ. ವಿಶ್ವದ ಅವಸ್ಥಾನ 
ಕ್ಕೋಸ್ಕರ ಉದ್ಯುಕ್ತನಾಗಿ ಆಕಾಶಸ್ತರೂಪವನ್ನು ಧರಿಸಿ ಸಮಸ್ತವಸ್ತುಗಳಿಗೂ 
ಅವಕಾಶವನ್ನೀಯುತ್ತಾನೆ (88). ಅವ್ಯಯಾತ್ಮನಾದ ಆ ದೇವನು ಸ್ವಯಂ 
ವಿಶ್ವಾತಕನಾಗಿ, ತಾನೇ ಸೃಷ್ಟಿಕರ್ತನಾದರೂ ತನ್ನನ್ನು ತಾನೇ ಸೃಜಿಸಿಕೊಳ್ಳುತ್ತಾನೆ. 


12 ಶ್ರೀವಿಷ್ಣುಪುರಾಣಮ್‌ 


ಯಸ್ಮಿಂಜಗದ್ಕೋ ಜಗದೇತದಾದ್ಕೋ 
ಯಶ್ಸಾಶ್ರಿತೋತಸ್ಮಿಂ ಜಗತಿ ಸ್ವಯಂಭೂಃ! 
ಸ ಸರ್ವಭೂತಪ್ರಭವೋ ಧರಿತ್ರಾಂ 
ಸ್ಟಾಂಶೇನ ವಎಿಷ್ಣುರ್ನಪತೇ5ವತೀರ್ಣಃ॥ 90 


ಕುಶಸ್ತಲೀ ಯಾ ತವ ಭೂಪ ರಮ್ಮಾ 
ಪುರೀ ಪುರಾಭೂದಮರಾವತೀವ | 
ಸಾ ದ್ದಾರಕಾ ಸಂಪ್ರತಿ ತತ್ರ ಚಾಸ್ಟೇ 
ಸ ಕೇಶವಾಂಶೋ ಬಲದೇವನಾಮಾ॥ 9] 


ತಸ್ಮೆ ಟೆ ತ್ಹಮೇನಾಂ ತನಯಾಂ ನರೇಂದ್ರ 
ಪ್ರಯಚ್ಛ ಮಾಯಾಮನುಜಾಯ ಜಾಯಾಮ್‌ | 
ಶ್ಲಾಘ್ಕೋ ವರೋತಸೌ ತನಯಾ ತವೇಯಂ 
ಸ್ತ್ರೀರತ್ನಭೂತಾ ಸದೃಶೋ ಹಿ ಯೋಗಃ॥ 92 


ಜಗತ್ಪಾಲಕನಾಗಿ ತನ್ನನ್ನೇ ಪಾಲಿಸಿಕೊಳ್ಳುತ್ತಾನೆ. ಸಂಹಾರಕರ್ತನಾಗಿ ತನ್ನನ್ನೇ 
ತಾನು ಸಂಹರಿಸಿಕೊಳ್ಳುತ್ತಾನೆ. ಆದರೂ ಸೃಷ್ಟಿ, ಸ್ಪಿತಿ, ಲಯ ಈ ಮೂರರ 
ಸಂಬಂಧವಿಲ್ಲದೆ ದೂರವಾಗಿದ್ದಾನೆ! (89). ಆದಿಪುರುಷನೂ ಸ್ವಯಂಭುವೂ 
ಆದ ಆ ಪರಮಾತನಲ್ಲಿ ಈ ಜಗತ್ತು ಇದೆ. ಆತನೇ ಈ ಜಗತ್ತು ಆಗಿದ್ದಾನೆ. 
ಆತನು ಈ ಜಗತ್ತನ್ನು ಆಶ್ರಯಿಸಿಕೊಂಡೂ ಇದ್ದಾನೆ! ಸರ್ವಭೂತಗಳಿಗೆ ಕಾರಣ 
ನಾದ ಆ ಎಷ್ಟುವು, ಹೇ ರಾಜ-ರೈವತ, ಈಗ ಭೂಲೋಕದಲ್ಲಿ ತನ್ನ ಒಂದು 
ಅಂಶದಿಂದ ಅವತರಿಸಿದ್ದಾನೆ (90). ರಾಜ, ಹಿಂದೆ ಕುಶಸ್ಥಲಿಯೆಂಬ ಯಾವ 
ನಿನ್ನ ನಗರವು ಅಮರಾವತಿಯಂತೆ ರಮ್ಯವಾಗಿ ವಿರಾಜಿಸುತ್ತಿತ್ತೋ ಅದು ಈಗ 
ದ್ಹಾರಕಾಪುರಿಯಾಗಿದೆ! ಕೇಶವನ ಅಂಶದಿಂದ ಅವತರಿಸಿದ ಆತನು ಬಲದೇವ 
ಎಂಬ ಹೆಸರನ್ನು ಪಡೆದಿದ್ದಾನೆ (91). ಮಾಯಾಮನುಷ್ಯನಾಗಿ ಅವತರಿಸಿರುವ 
ಆ ಬಲದೇವನಿಗೆ, ನರೇಂದ್ರ, ನಿನ್ನ ಮಗಳನ್ನು ಪತ್ನಿಯಾಗಿ ಅರ್ಪಿಸು. ಬಲ 
ದೇವನು ಪ್ರಶಂಸನೀಯ ವರನಾಗಿದ್ದಾನೆ. ನಿನ್ನ ಈ ಮಗಳು ಸ್ತ್ರೀಯರಲ್ಲಿ 
ರತ್ನವಾಗಿದ್ದಾಳೆ. ಇವರಿಬ್ಬರ ಸಂಬಂಧವು ಅನುರೂಪವಾಗಿದೆ (92). ಈ 


ಅಧ್ಯಾಯ 1 ಚತುರ್ಥಾಂಶಃ 


ಶ್ರೀಪರಾಶರ ಉವಾಚ: 


ಇತೀರಿತೋಆ5ಸೌ ಕಮಲೋದ್ಧವೇನ 
ಭುವಂ ಸಮಾಸಾದ್ಕ ಪತಿಃ ಪ್ರಜಾನಾಮ್‌ | 
ದದರ್ಶ ಹುಸ್ಟಾನ್‌ ಪುರುಷಾನ್‌ ವಿರೂಪಾನ್‌ 
ಅಲ್ಪೌಜಸಸ್ಸ್ಟೃಲ್ಪವಿವೇಕವೀರ್ಯಾನ್‌ ॥ 


ಕುಶಸ್ಕಲೀಂ ತಾಂ ಚ ಪುರೀಮುಪೇತ್ಕ 
ದೃಷ್ಟಾನ್ಯರೂಪಾಂ ಪ್ರದದೌ ಸ ಕನ್ಯಾಮ್‌। 

ಸೀರಾಯುಧಾಯ ಸಟಕಾಚಲಾಭ- 
ವಕ್ಷಃಸ್ಠಲಾಯಾತುಲಧೀರ್ನರೇಂದ್ರಃ॥ 


ಉಚ್ಚ್ಛಪ್ರಮಾಣಾಮಿತಿ ತಾಮವೇಕ್ಷ್ಮ 
ಸ್ಹಲಾಂಗಲಾಗ್ರೇಣ ಚೆ ತಾಲಕೇತುಃ। 
ವಿನಮ್ರಯಾಮಾಸ ತತಶ್ಚ ಸಾಪಿ 
ಬಭೂವ ಸದ್ಯೋ ವನಿತಾ ಯಥಾನ್ಕಾ॥ 


13 


93 


94 


95 


ರೀತಿಯಲ್ಲಿ ಬ್ರಹ್ಮದೇವನು ಹೇಳಲಾಗಿ ಕಕುದಿರಾಜನು ಭೂಲೋಕಕ್ಕೆ ಹಿಂದಿರು 
ಗಿದನು. ಭೂಲೋಕದಲ್ಲಿದ್ದ ಜನರು ಆತನಿಗೆ ಕುಳ್ಳರೂ, ಕುರೂಪಿಗಳೂ, 
ನಿಃಸತ್ತ್ವರೂ, ನಿರ್ವೀರ್ಯರೂ, 'ಎವೇಕಹೀನರೂ ಆಗಿ ಗೋಚರಿಸಿದರು (93). 
ಅಸಾಧಾರಣ ಬುದ್ಧಿಶಾಲಿಯಾದ ರೈವತ ನರೇಂದ್ರನು ತನ್ನದಾಗಿದ್ದ ಕುಶಸ್ಥಲೀ 
ನಗರಿಗೆ ಬಂದು, ಅದು ರೂಪಾಂತರವೈದಿರುವುದನ್ನು ಕಂಡನು. ಅನಂತರ 
ಸ್ಫಟಿಕಪರ್ವತದಂತೆ ವಿಶಾಲವಕ್ಷನ್ನಳದಿಂದ ಶೋಭಿತನಾದ ಹಲಾಯುಧನಿಗೆ 
ತನ್ನ ಮಗಳನ್ನು ಕೊಟ್ಟನು (94). ಕನೈೆಯಾದ ಆ ರೇವತಿಯು ಬಹಳ ಎತ್ತರ 
ವಾಗಿರುವುದನ್ನು ಕಂಡು ಹಲಾಯುಧನಾದ ಬಲರಾಮನು ತನ್ನ ಹಲಾಯುಧದ 
ಅಗ್ರಭಾಗದಿಂದ ಕೆಳಗೆ ಜಗ್ಗಲಾಗಿ, ಅವಳು (ಆ ಕಾಲದ) ಅನ್ಯಸ್ತ್ರೀಯಂತೆ 
ಸರಿಯಾದ ಎತ್ತರವುಳ್ಳವಳಾದಳು! (95). ಬಲರಾಮನು ರೈವತರಾಜನ 


14 ಶ್ರೀವಿಷ್ಣುಪುರಾಣಮ್‌ 


ತಾಂ ರೇವತೀಂ ರೈವತಭೂಪಕನ್ಮಾಂ 
ಸೀರಾಯುಧೋಇಆಸೌ ವಿಧಿನೋಷಯೇಮೇ। 
ದತ್ತ್ಯಾsಥ ಕನ್ಮಾಂ ಸ ನೃಪೋ ಜಗಾಮ 
ಹಿಮಾಲಯಂ ವೈ ತಪಸೇ ಧೃತಾತ್ಮಾ॥ 96 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಪ್ರಥಮೋsಧ್ಯಾಯಃ 





ಮಗಳಾದ ಆ ರೇವತಿಯನ್ನು ವಿಧಿವತ್ತಾಗಿ ಮದುವೆಯಾದನು. ರೈವತರಾಜನು 
ಹೀಗೆ ತನ್ನ ಮಗಳನ್ನು ಮದುವೆಮಾಡಿಕೊಟ್ಟು ತಪಸ್ಸು ಮಾಡುವುದಕ್ಕೋಸ್ಕರ 
ಏಕಾಗ್ರಚಿತ್ತನಾಗಿ ಹಿಮಾಲಯಕ್ಕೆ ಹೋದನು (96). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಒಂದನೆಯ ಅಧ್ಯಾಯ ಮುಗಿಯಿತು. 


ಕ್ಲೇ 


ದ್ವಿತೀಯೋ5ಧ್ಕ್ಮಾಯಃ 


ಶ್ರೀಪರಾಶರ ಉವಾಚ: 


ಯಾವಚ್ಚೆ ಬ್ರಹ್ಮಲೋಕಾತ್‌ ಸ ಕಕುದ್ಮೀ ರೈವತೋ ನಾಭ್ಯೇತಿ 
ತಾವತ್ಟುಣ್ಯಜನಸಂಜ್ಞಾ ರಾಕ್ಷಸಾಸ್ತಾಮಸ್ಕ ಪುರೀಂ ಕುಶಸಲೀಂ ನಿಜಘ್ನಾಃ 
॥ 1 ತಚ್ಚಾಸ್ಕ ಭ್ರಾತೃಶತಂ ಪುಣ್ಮಜನತ್ರಾಸಾದ್ದಿಶೋ ಭೇಜೇ ॥ 2॥ 
ತದನ್ಹಯಾಶ್ಚ ಕ್ಷತ್ತಿಯಾಸ್ಸರ್ವದಿಕ್ಷ್ವಭವನ್‌ ॥ 3 ॥ ಧೃಷ್ಟಸ್ಮಾಪಿ ಧಾರ್ಟೃಕಂ 
ಕ್ಷತ್ತಮಭವತ್‌ ॥ 40 ನಾಭಾಗಸ್ಕಾತ್ಮಜೋ ನಾಭಾಗಸಂಜ್ಲೋಂಭವತ್‌ 
॥ 5॥ ತಸ್ಕಾಪಂಬರೀಷಃ॥ 6॥ ಅಂಬರೀಷಸ್ಮಾಪಿ ವಿರೂಪೋಇಂಭವತ್‌ 





ಅಧ್ಯಾಯ 2 


ಇಕ್ಸ್ಟ್ವಾಕುವಂಶದ ರಾಜರು. ಸೌಭರಿಮುನಿಯು ಮಾಂಧಾತೃರಾಜನ ಪುತ್ರಿಯರನ್ನು 
ಮದುವೆಯಾಗುವುದು. ಪತ್ನಿಯರೊಡನೆ ಸೌಭರಿಯ ಸುಖಭೋಗ. ಅನಂತರ ವೈರಾಗ್ಯ 
ದಿಂದ ವನಗಮನ. 


ಪರಾಶರಮುನಿಗಳು ಹೇಳಿದರು: ಕಕುದ್ಮಿ ಎಂಬ ಹೆಸರಿನ ಆ ರೈವತ 
ರಾಜನು ಬ್ರಹ್ಮಲೋಕದಿಂದ ಯಾವಾಗ ಹಿಂದಿರುಗಿ ಬರಲಿಲ್ಲವೋ ಆ ಸಮಯ 
ದಲ್ಲಿ ಆತನ ರಾಜಧಾನಿಯಾದ ಕುಶಸ್ಥಲಿಯನ್ನು ಪುಣ್ಯಜನ*ರೆಂಬ ರಾಕ್ಷಸರು 
ಧ್ವಂಸ ಮಾಡಿದರು (1). ಆತನ ನೂರುಮಂದಿ ಸಹೋದರರು ಪುಣ್ಯಜನರ 
ಭಯದಿಂದ ದಿಕ್ಕುದಿಕ್ಕುಗಳಿಗೆ ಚದರಿ ಹೋದರು. ಅವರ ವಂಶದ ಕ್ಷತ್ರಿಯರು 
ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿದರು. (ಮನುಪುತ್ರನಾದ) ಧೃಷ್ಟನಿಗೂ ಧಾರ್ಷ್ವಕ 
ಎಂಬ ಕತ್ತಿಯ ಸಂತತಿಯುಂಟಾಯಿತು (2-4). ನಾಭಾಗನಿಗೆ ನಾಭಾಗನೆಂದೇ 
ಹೆಸರಿದ್ದ ಮಗನು ಜನಿಸಿದನು. ಅವನ ಮಗ ಅಂಬರೀಷ. ಅಂಬರೀಷನಿಗೆ 
ವಿರೂಪನೆಂಬ ಮಗನು ಹುಟ್ಟಿದನು. ವಿರೂಪನಿಂದ ಪೃಷದಶ್ವನೂ ಅವನಿಂದ 


| ಪುಣ್ಯಜನ ಶಬ್ದಕ್ಕೆ ವಿಪರೀತಲಕ್ಷಣೆಯಿಂದ ಅಪುಣ್ಯಜನರೆಂದು-ಪಾಪಿಗಳೆಂದು 
ಅರ್ಥ. 


16 ಶ್ರೀವಿಷ್ಣುಪುರಾಣಮ್‌ 
॥ 7॥ ಎರೂಪಾತ್‌ ಪೃಷದಶ್ಟೋ ಜಜ್ಞೇ॥ 8॥ ತತಶ್ಚ ರಥೀತರಃ ॥ 9॥ 


ಅತ್ರಾಯಂ ಶ್ಲೋಕಃ 


ಏತೇ ಕ್ಷತ್ರಪ್ರಸೂತಾ ವೈ ಪುನಶ್ಚಾಂಗಿರಸಾಃ ಸ್ಮೃತಾಃ | 
ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾ ದ್ವಿಜಾತಯಃ ॥ 10 


ಇತಿ, ಕ್ಷುತವತಶ್ಚ ಮನೋರಿಕ್ಷಾಕುಃ ಪುತ್ರೋ ಜಜ್ಞೇ ಘಪ್ರಾಣತಃ 
॥ 11॥ ತಸ್ಮ ಪುತ್ರಶತಪ್ರಧಾನಾ ಎಕುಕ್ಷಿನಿಮಿದಂಡಾಖ್ದಾಸ್ತಯಃ ಪುತ್ರಾ 
ಬಭೂವುಃ ॥ 121 ಶಕುನಿಪ್ರಮುಖಾಃ ಪಂಚಾಶತ್ಪುಶ್ರಾ ಉತ್ತರಾಪಥ- 
ರಕ್ಷಿತಾರೋ ಬಭೂವುಃ॥ 13॥ ಚತ್ಹಾರಿಂಶದಷ್ಟೌ ಚ ದಕ್ಷಿಣಾಪಥ- 
ಭೂಪಾಲಾಃ ॥14॥ ಸ ಚೇಕ್ಷಾಕುರಷ್ಟಕಾಯಾಃ ಶ್ರಾದಮುತ್ನಾದ, 
ಶ್ರಾದ್ಧಾರ್ಹಂ ಮಾಂಸಮಾನಯೇತಿ ವಿಕುಕ್ಷಿಮಾಜ್ಞಾಪಯಾಮಾಸ॥ 15॥ 
ಸ ತಥೇತಿ ಗೃಹೀತಾಜ್ನೋ ವಿಧೃತಶರಾಸನೋ ವನಮಭ್ಯೇತ್ಕಾನೇಕಶೋ 


ರಥೀತರನೂ ಉತ್ಪನ್ನರಾದರು (5-9). ಈ ಸಂಬಂಧದಲ್ಲಿ ಒಂದು ಶ್ಲೋಕ 
ಪ್ರಸಿದ್ಧವಾಗಿದೆ. “ರಥೀತರನ ವಂಶಜರು ಕತ್ತಿಯ ಸಂತಾನದವರಾಗಿದ್ದು ಮತ್ತೆ 
ಆಂಗಿರಸರೆನಿಸಿದರು. ಇವರು ಕೃತ್ತಿಯತ್ವ ಸಹಿತರಾದ ಬ್ರಾಹ್ಮಣ*ರು'” (10). 
ಮನುವು ಶೀನುತ್ತಿರುವಾಗ ನಾಸಿಕದಿಂದ ಇಕ್ಸ್ಟ್ವಾಕುವೆಂಬ ಪುತ್ರನು ಹುಟ್ಟಿದನು. 
ಆತನ ನೂರುಮಂದಿ ಮಕ್ಕಳಲ್ಲಿ ವಿಕುಕ್ಷಿ, ನಿಮಿ, ದಂಡ ಎಂಬವರು 
ಪ್ರಧಾನರು. ಶಕುನಿ ಮೊದಲಾದ ಐವತ್ತು ಮಂದಿ ಇಕ್ಷ್ವಾಕು ಪುತ್ರರು ಉತ್ತರ 
ಪ್ರದೇಶಗಳಲ್ಲಿ ರಾಜ್ಯಭಾರ ಮಾಡಿದರು. ನಲವತ್ತೆಂಟು ಜನರು ದಕ್ಷಿಣ ಪ್ರದೇಶ 
ಗಳಲ್ಲಿ ರಾಜರಾದರು (11-14). ಇಕ್ಸ್ಟ್ವಾಕುವು ಅಷ್ಟಕಾಶ್ರಾದ್ದವನ್ನು ಮಾಡಲು 
ಉದ್ದೇಶಿಸಿ ಶ್ರಾದ್ಧಾರ್ಹವಾದ ಮಾಂಸವನ್ನು ತರುವಂತೆ ವಿಕುಕ್ಷಿಗೆ ಆಜ್ಞೆ 
ಮಾಡಿದನು. ಅವನು ಹಾಗೆಯೇ ಆಗಲೆಂದು ಆಜ್ಞೆಯನ್ನೊಪ್ಪಿ ಧನುಸ್ಸನ್ನು 
ಹಿಡಿದು ಅರಣ್ಯಕ್ಕೆ ಹೋದನು. ಅಲ್ಲಿ ಅನೇಕ ಮೃಗಗಳನ್ನು ಕೊಂದು ಬಹಳ 
ಆಯಾಸಗೊಂಡನು. ಆಗ ವಿಕುಕ್ಷಿಗೆ ಬಹಳ ಹಸಿವಾಗಿತ್ತು. ಆದ್ದರಿಂದ ಆತನು 


* ರಥೀತರನ ಭಾರೈಯಲ್ಲಿ ಅಂಗಿರಸ ಯಷಿಯಿಂದ ನಿಯೋಗವಿಧಿಯಿಂದ 
ಸಂತತಿಯಾಯಿತೆಂದು ಶ್ರೀಧರೀಯವ್ಕಾಖ್ಯಾದಲ್ಲಿದೆ. 


ಅಧ್ಯಾಯ 2 ಚತುರ್ಹಾಂಶಃ 17 


ಮೃಗಾನ್‌ ಹತ್ಸಾ ಶ್ರಾಂತೋತತಿಕ್ಷುತರೀತೋ ವಿಕುಕ್ಲಿರೇಕಂ ಶಶಮ- 
ಭಕ್ಷಯತ್‌ ಶೇಷಂ ಚೆ ಮಾಂಸಮಾನೀಯ ಪಿತ್ರೇ ನಿವೇದಯಾಮಾಸ 
॥ 16॥ ಇಕ್ಷ್ಟಾಕುಕುಲಾಚಾರ್ಯೋ ವಸಿಷಸ್ತತ್‌ ಪ್ರೋಕ್ಷಣಾಯ 
ಚೋದಿತಃ ಪ್ರಾಹ! ಅಲಮನೇನಾಮೇಧೈನಾಮಿಷೇಣ ದುರಾತ್ಮನಾ ತವ 
ಪುತ್ರೇಣೆ ಪತನ್ಮಾಂಸಮುಪಹತಂ ಯತೋತನೇನ ಶಶೋ ಭಕ್ಷಿತಃ॥ 17॥ 
ತತಶ್ಚಾಸೌ ವಿಕುಕ್ಷಿರ್ಗುರುಣೈವಮುಕ್ತಶೃಶಾದಸಂಜ್ಲಾಮವಾಪ ಪಿತ್ರಾ ಚ 
ಪರಿತಕಃ ॥ 18 ಪಿತರ್ಯುಪರತೇ ಚಾಸಾವಖಿಲಾಮೇತಾಂ ಪೃಥ್ವೀಂ 
ಧರ್ಮತಶೃಶಾಸ ॥ 19॥ ಶಶಾದಸ್ಮ ತಸ್ಕ ಪುರಂಜಯೋ ನಾಮ 
ಪುತ್ರೋ5ಭವತ್‌ ॥ 20॥ ತಸ್ಮೇದಂ ಚಾನ್ಮತ್‌ ॥ 21॥ ಪುರಾ ಹಿ ತ್ರೇತಾ- 
ಯಾಂ ದೇವಾಸುರಯುದ್ದಮತಿಭೀಷಣಮಭವತ್‌ ॥ 22॥ ತತ್ರ ಚಾತಿ- 
ಬಲಿಭಿರಸುರೈರಮರಾಃ ಪರಾಜಿತಾಸ್ತೇ ಭಗವಂತಂ ವಿಷ್ಣುಮಾರಾಧ- 
ಯಾಂಚಕುಃ॥ 23॥ ಪ್ರಸನ್ನಶ್ಚ ದೇವಾನಾಮನಾದಿನಿಧನೋ5ಖಲಜಗ- 


ಒಂದು ಮೊಲವನ್ನು ತಿಂದು, ಉಳಿದ ಮಾಂಸವನ್ನು ತಂದು ತಂದೆಗೆ ಒಪ್ಪಿ 
ಸಿದನು (15-16). (ಶ್ರಾದ್ದಸಮಯದಲ್ಲಿ ) ಅದನ್ನು ಪ್ರೋಕ್ಷಿಸುವಂತೆ ಇಕ್ಸ್ಟ್ವಾಕು 
ತನ್ನ ಕುಲಪುರೋಹಿತರಾದ ವಸಿಷ್ಠರಿಗೆ ಹೇಳಿದನು. ಆಗ ವಸಿಷ್ಠರು “ಅಪವಿತ್ರ 
ವಾದ ಈ ಮಾಂಸ ಬೇಕಾಗಿಲ್ಲ. ದುರಾತ್ಮನಾದ ನಿನ್ನ ಮಗನು ಇದನ್ನು ಕೆಡಿಸಿ 
ದ್ದಾನೆ. ಆತನು ಮೊಲವನ್ನು ತಿಂದು ಹಾಕಿದ್ದಾನೆ” ಎಂದರು (17). ಗುರುವು 
ಹೀಗೆ ಹೇಳಿದ್ದರಿಂದ ವಿಕುಕ್ಷಿಗೆ ಶಶಾದ ಎಂಬ ಹೆಸರು ಬಳಕೆಗೆ ಬಂದಿತು 
(ಶಶಾದ ಇ ಮೊಲವನ್ನು ತಿಂದವನು). ತಂದೆಯು ಆತನನ್ನು ಪರಿತ್ಯಜಿಸಿದನು 
(18). ತಂದೆಯಾದ ಇಕ್ಸ್ಟ್ವಾಕುವಿನ ಮರಣಾನಂತರ ಶಶಾದನು ಈ ಸಮಸ್ತ 
ಪೃಥ್ವಿಯನ್ನೂ ಧರ್ಮದಿಂದ ಪರಿಪಾಲಿಸಿದನು. ಶಶಾದನಿಗೆ ಪುರಂಜಯನೆಂಬ 
ಪುತ್ರನು ಉದಯಿಸಿದನು (19-20). ಪುರಂಜಯನಿಗೆ ಇನ್ನೂ ಒಂದು ಹೆಸರು 
ಬಂದಿತು. ಏನೆಂದರೆ, ಹಿಂದೆ ತ್ರೇತಾಯುಗದಲ್ಲಿ ದೇವಾಸುರರ ನಡುವೆ ಅತಿ 
ಭೀಕರವಾದ ಯುದ್ಧ ನಡೆದಿತ್ತು. ಆಗ ಅತ್ಯಂತ ಬಲಿಷ್ಠರಾದ ಅಸುರರಿಂದ 
ಪರಾಜಿತರಾದ ದೇವತೆಗಳು ಭಗವಾನ್‌ ವಿಷ್ಣುವನ್ನು ಆರಾಧಿಸಿದರು (21-23). 
ಆಗ ಆದ್ಯಂತರಹಿತನೂ ಅಖಿಲವಿಶ್ಚಕ್ಕೆ ಗತಿಯೂ ಆದ ಶ್ರೀಮನ್ನಾರಾಯಣನು 


18 ಶ್ರೀವಿಷ್ಣುಪುರಾಣಮ್‌ 


ತರಾಯಣೋ ನಾರಾಯಣಃ ಪ್ರಾಕ್‌ ॥ 248 ಜ್ಲಾತಮೇತನ್ಮಯಾ 
ಯುಷ್ಮಾಭಿರ್ಯದಭಿಲಷಿತಂ ತದರ್ಥಮಿದಂ ಶ್ರೂಯತಾಮ್‌ ॥ 25॥ 
ಪುರಂಜಯೋ ನಾಮ ರಾಜರ್ಹೇಶೃಶಾದಸ್ಕ ತನಯಃ ಕ್ಷತ್ತಿಯವರೋ 
ಯಸ್ಪಸ್ಥ ಶರೀರೇನಹಮಂಶೇನ ಸ್ವಯಮೇವಾವತೀರ್ಯ ತಾನಶೇಷಾನ್‌ 
ಅಸುರಾನ್ನಿಹನಿಷ್ಕಾಮಿ ತದ್ಗವದ್ಧಿಃ ಪುರಂಜಯೋತಸುರವಧಾರ್ಥ- 
ಮುದ್ಧೋಗಂ ಕಾರ್ಯತಾಮಿತಿ ॥26॥ ಏತಚ್ಚ ಶ್ರುತ್ವಾ ಪ್ರಣಮ್ಮ 
ಭಗವಂತಂ ವಿಷ್ಣುಮಮರಾಃ ಪುರಂಜಯಸಕಾಶಮಾಜಗ್ಮುರೂಚು- 
ಶ್ಚೈನಮ್‌ ॥ 27 ॥ ಭೋ ಭೋ ಕ್ಷತ್ರಿಯವರ್ಯಾಂಸ್ಕಾಭಿರಭ್ಯರ್ಥಿತೇನ 
ಭವತಾಸ್ಮಾಕಮರಾತಿವಧೋದ್ಯತಾನಾಂ ಕರ್ತವ್ಯಂ ಸಾಹಾಯ್ಕಮಿಚ್ಛಾಮಃ 
ತದ್ಭವತಾಂಸ್ಮಾಕಮಭ್ಯಾಗತಾನಾಂ ಪ್ರಣಯಭಂಗೋ ನ ಕಾರ್ಯ 
ಇತ್ಸುಕ್ತಃ ಪುರಂಜಯಃ ಪ್ರಾಹ॥28॥ ತ್ರೆ ಲೋಕ್ಕನಾಥೋ ಯೋsಯಂ 
ಯುಹ್ಮಾಕಮಿಂದ್ರಃ ಶತಕ್ರತುರಸ್ಮ ಯದ್ಯಯಂ ಸೃಂಧಾಧಿರೂಢೋ 
ಯುಷ್ಮಾಕಮರಾತಿಭಿಸ್ಸಹ ಯೋತ್ಸೇ ತದಹಂ ಭವತಾಂ ಸಹಾಯಃ 


ದೇವತೆಗಳಿಗೆ ಪ್ರಸನ್ನನಾಗಿ “ನಿಮಗೆ ಅಭೀಷ್ಟವಾದುದು ಏನೆಂಬುದು ನನಗೆ 
ತಿಳಿದಿದೆ, ಕೇಳಿರಿ. ರಾಜರ್ಷಿಯಾದ ಶಶಾದನಿಗೆ ಕ್ಷತ್ತಿಯೋತ್ತಮನಾದ 
ಪುರಂಜಯನೆಂಬ ಪುತ್ರನಿರುವನಷ್ಟೆ. ಆತನ ಶರೀರದಲ್ಲಿ ಅಂಶಮಾತ್ರದಿಂದ 
ನಾನೇ ಅವತರಿಸಿ ಸಮಸ್ತ ಅಸುರರನ್ನೂ ಸಂಹರಿಸುವೆನು. ಆದ್ದರಿಂದ 
ಪುರಂಜಯನು ಅಸುರವಧೆಗೆ ಉದ್ಯುಕ್ತನಾಗುವಂತೆ ಮಾಡಿರಿ” ಎಂದು 
ಹೇಳಿದನು (24-26). ಈ ನುಡಿಯನ್ನು ಕೇಳಿ ದೇವತೆಗಳು ವಿಷ್ಣುವಿಗೆ ನಮಸ್ಕರಿಸಿ 
ಪುರಂಜಯನ ಬಳಿಗೆ ಹೋಗಿ “ಹೇ ಕ್ಷತ್ತಿಯೋತ್ತಮ, ನಮ್ಮ ವೈರಿಗಳನ್ನು 
ಸಂಹರಿಸುವುದಕ್ಕಾಗಿ ನಾವು ಪ್ರಯತ್ನಿಸಿದ್ದೇವೆ. ನಮಗೆ ಸಹಾಯ ಮಾಡ 
ಬೇಕೆಂದು ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತೇವೆ. ಸ್ಹೇಹಪೂರ್ವಕವಾದ ಈ ಪ್ರಾರ್ಥನೆ 
ಯನ್ನು ನಿರಾಕರಿಸಬಾರದು ಎಂದರು. ಅದಕ್ಕೆ ಪುರಂಜಯನು ಹೀಗೆಂದನು 
(27-28). “ಶತಕ್ರತುವಾಗಿ ತ್ರಿಲೋಕೇಶ್ವರನೆನಿಸಿದ ಯಾವ ನಿಮ್ಮ ಇಂದ್ರ 
ನಿದ್ದಾನೋ ಆತನ ಹೆಗಲ ಮೇಲೆ ಕುಳಿತು ನಿಮ್ಮ ವೈರಿಗಳೊಡನೆ ಯುದ್ದ 
ಮಾಡಲು ಅವಕಾಶವಾಗುವುದಾದರೆ, ಆಗ ನಿಮಗೆ ಸಹಾಯ ಮಾಡಿಯೇನು!' 


ಅಧ್ಯಾಯ 2 ಚತುರ್ಥಾಂಶಃ 19 


ಸ್ಕಾಮ್‌ ॥ 29 ॥ ಇತ್ಮಾಕರ್ಣ ಸಮಸ್ತದೇವೈರಿಂದ್ರೇಣ ಚ ಬಾಢಮಿತ್ಕೇವಂ 
ಸಮನ್ಹೀಪ್ಸಿತಮ್‌ ॥ 30॥ ತತಶ್ಚ ಶತಕ್ರತೋವಗನೃಷರೂಪಧಾರಿಣಃ ಕಕುದಿ 
ಸ್ಲಿತೋsತಿರೋಷಸಮನ್ನಿತೋ ಭಗವತಶ್ಚರಾಚರಗುರೋರಚುತಸ್ಕ 
ತೇಜಸಾssಪ್ಠಾಯಿತೋ ದೇವಾಸುರಸಂಗ್ರಾಮೇ ಸಮಸ್ತಾನೇವಾ- 
ಸುರಾನ್ನಿಜಘಾನ ॥31॥ ಯತಶ್ಚ ವೃಷಭಕಕುದಿ ಸ್ಥಿತೇನ ರಾಜ್ಞಾ 
ದೈತೇಯಬಲಂ ನಿಷೂದಿತಮತಶ್ಚಾಸೌ ಕಕುತ್ನಸಂಜ್ಞಾಮವಾಪ ॥ 32॥ 
ಕಕುತ್ಸಸ್ಕಾಷನೇನಾಃ ಪುತ್ರೋತಭವತ್‌ ॥ 33॥ ಪೃಥುರನೇನಸಃ ॥ 34॥ 
ಪೃಥೋರ್ವಿಷ್ಟರಾಶ್ಚಃ ॥ 35॥ ತಸ್ಕಾಪಿ ಚಾಂದ್ರೋಯುವನಾಶ್ಚಃ ॥ 36॥ 
ಚಾಂದ್ರಸ್ಮ್ಥ ತಸ್ಕ ಯುವನಾಶ್ಚಸ್ಕ ಶಾವಸ್ತ ಯಃ ಪುರೀಂ ಶಾವಸ್ತೀಂ 
ನಿವೇಶಯಾಮಾಸ ॥ 37॥ ಶಾವಸ್ಪಸ್ಮ ಬೃಹದಶ್ಚಃ ॥ 38 ॥ ತಸ್ಯಾಪಿ ಕುವಲ- 
ಯಾಶ್ಚಃ ॥ 39॥ ಯೋತಸಾವುದಕಸ್ಮ ಮಹರ್ಷೇರಪಕಾರಿಣಂ ಧುಂಧು- 
ನಾಮಾನಮಸುರಂ ವೆ ಷ್ನವೇನ ತೇಜಸಾಪ್ಕಾಯಿತಃ ಪುತ್ರಸಹಸ್ರೆ ರಕ- 


(29). ಈ ಮಾತನ್ನು ಎಲ್ಲದೇವತೆಗಳೂ ದೇವೇಂದ್ರನೂ ಆಲಿಸಿ, ಆಗಲಿ- 
ಎಂದು ಒಪ್ಪಿಕೊಂಡರು. ಅನಂತರ ದೇವೇಂದ್ರನು ವೃಷಭರೂಪವನ್ನು ತಾಳಿ 
ದನು. ಪುರಂಜಯನು ಅದರ ಹಿಣಲಮೇಲೆ ಕುಳಿತನು. ಚರಾಚರಗುರುವಾದ 
ಭಗವಾನ್‌ ಅಚ್ಕುತನು ಪುರಂಜಯನಲ್ಲಿ ಆವಿಷ್ಟ್ಠನಾದನು. ಆಮೇಲೆ ನಡೆದ 
ದೇವಾಸುರರಸಂಗ್ರಾಮದಲ್ಲಿ ರೋಷಾನ್ವಿತನಾಗಿ ಸಮಸ್ತ ಅಸುರರನ್ನೂ ಸಂಹರಿ 
ಸಿದನು (30-31).ಹೀಗೆ ಪುರಂಜಯನು ವೃಷಭದ ಕಕುತ್ತಿನ (ಹಿಣಲಿನ) ಮೇಲೆ 
ಕುಳಿತು ದೈತ್ಯಬಲವನ್ನು ಸಂಹರಿಸಿದ್ದರಿಂದ ಅವನಿಗೆ ಕಕುತ್ಸ ಎಂಬ ಹೆಸರು 
ಬಂದಿತು. ಕಕುತ್ನನಿಗೆ ಅನೇನ ಎಂಬ ತನಯನು ಹುಟ್ಟಿದನು. ಅವನ ಮಗ 
ಪೃಥು. ಪೃಥುವಿನ ಮಗ ವಿಷ್ಟರಾಶ್ವ (32-35). ಚಾಂದ್ರಯುವನಾಶ್ಚನು ಆತನ 
ಪುತ್ರ. ಅವನ ಮಗ ಶಾವಸ್ತ. ಈತನು ಶಾವಸ್ತೀಪುರಿಯನ್ನು ಕಟ್ಟಿಸಿ ಅದರಲ್ಲಿ 
ವಾಸವಾಗಿದ್ದನು. ಶಾವಸ್ತನ ತನಯ ಬೃಹದಶ್ವ. ಆತನ ತನಯ ಕುವಲಯಾಶ್ವ 
(36-39). ಇವನು ವೈಷ್ಣವ ತೇಜಸ್ಸಿನಿಂದ ಪೂರಿತನಾಗಿ ತನ್ನ ಇಪ್ಪತ್ತೊಂದು 
ಸಾವಿರ ಪುತ್ರರೊಡನೆ ಕೂಡಿಕೊಂಡು, ಉದಕನೆಂಬ ಮಹರ್ಷಿಗೆ ಅಪಕಾರ 
ಮಾಡಿದ ಧುಂಧು ಎಂಬ ದೈತ್ಯನನ್ನು ವಧಿಸಿದನು. ಈ ಕಾರಣದಿಂದ ಕುವಲ 


20 ಶ್ರೀವಿಷ್ಣುಪುರಾಣಮ್‌ 


ಎಂಶದ್ಧಿಃ ಪರಿವೃತೋ ಜಘಾನ ಧುಂಧುಮಾರಸಂಜ್ಞಾಮವಾಪ॥ 40॥ 
ತಸ್ಕ ಚ ತನಯಾಸ್ಸಮಸ್ತಾ ಏವ ಧುಂಧುಮುಖನಿಶ್ಚಾಸಾಗ್ನಿನಾ ವಿಪ್ಫಷ್ಟಾ 
ಎನೇಶುಃ ॥ 41॥ ದೃಢಾಶ್ಚಚಂದ್ರಾಶ್ಚಕಪಿಲಾಶ್ಚಾಶ್ಚ ತ್ರಯಃ ಕೇವಲಮವ- 
ಶೇಷಿತಾಃ ॥ 42॥ ದೃಢಾಶ್ಚಾದ್ಧರ್ಯಶ್ಚಃ॥ 43॥ ತಸ್ಮಾಚ್ಚ ನಿಕುಂಭಃ ॥ 441 
ನಿಕುಂಭಸ್ಕಾಮಿತಾಶ್ಚಃ ॥ 458 ತತಶ್ಚ ಕೃಶಾಶ್ಚಃ ॥ 460 ತಸ್ಮಾಚ್ಚ 
ಪ್ರಸೇನಜಿತ್‌ ॥ 47 ಪ್ರಸೇನಜಿತೋ ಯುವನಾಶ್ಟೋಇಭವತ್‌ ॥ 48॥ 
ತಸ್ಕ ಚಾಪುತ್ರಸ್ಮಾತಿನಿರೇದಾನ್ಮುನೀನಾಮಾಶ್ರಮಮಂಡಲೇ ನಿವಸತೋ 
ದಯಾಲುಭಿರ್ಮುನಿಭಿರಪತ್ಕ್ಯೊತ್ಪಾದನಾಯೇಷ್ಟಿಃ ಕೃತಾ ॥ 49॥ ತಸ್ಮಾಂ 
ಚ ಮಧ್ಮರಾತ್ರೌ ನಿವೃತ್ತಾಯಾಂ ಮಂತ್ರಪೂತಜಲಪೂರ್ಣಂ ಕಲಶಂ 
ವೇದಿಮಧ್ಯೇ ನಿವೇಶ್ಯ ತೇ ಮುನಯಃ ಸುಹುಪುಃ॥ 50॥ ಸುಪ್ತೇಷು 
ತೇಷು ಅತೀವ ತೃಟ್‌ಪರೀತಸ್ಸ ಭೂಪಾಲಸ್ತಮಾಶ್ರಮಂ ವಿವೇಶ! 51॥ 
ಸುಪ್ಪಾಂಶ್ಸ ತಾನೃಷೀನ್ಸೈವೋತ್ಥಾಪಯಾಮಾಸ ॥ 52॥ ತಚ್ಚೆ ಕಲಶ- 





ಯಾಶ್ಹನಿಗೆ ಧುಂಧುಮಾರನೆಂಬ ಹೆಸರು ಬಂದಿತು (40). ಆದರೆ ಈತನ ಎಲ್ಲ 
ಮಕ್ಕಳೂ ಧುಂಧುವಿನ ಮುಖದಿಂದ ಹೊರಟ ನಿಃಶ್ವಾಸಾಗ್ನಿಯಿಂದ ದಗ್ಗರಾಗಿ 
ಸತ್ತುಹೋದರು. ದೃಡಾಶ್ವ, ಚಂದ್ರಾಶ್ಚ, ಕಪಿಲಾಶ್ರ- ಎಂಬ ಮೂವರು ಮಾತ್ರ 
ಉಳಿದುಕೊಂಡರು (41-42). ದೃಢಾಶ್ಚನಿಂದ ಹರ್ಯಶ್ವನೂ ಅವನಿಂದ 
ನಿಕುಂಭನೂ ಅವನಿಂದ ಅಮಿತಾಶ್ಚನೂ ಆತನಿಂದ ಕೃಶಾಶ್ಚನೂ ಜನಿಸಿದರು. 
ಕೃಶಾಶ್ಚನಿಂದ ಪ್ರಸೇನಜಿತ್‌; ಆತನಿಂದ ಯುವನಾಶ್ಚನೂ ಜನಿಸಿದನು (43-48). 
ಯುವನಾಶ್ಹನಿಗೆ ಸಂತತಿ ಇರಲಿಲ್ಲ. ಅದರಿಂದ ಆತನು ಬಹಳ ಬೇಸರಗೊಂಡು 
ಮುನಿಗಳ ಆಶ್ರಮದಲ್ಲಿ ಇರತೊಡಗಿದನು. ಆಗ ದಯಾಳುಗಳಾದ ಮುನಿಗಳು 
ಕೃಶಾಶ್ವನಿಗೆ ಸಂತತಿಯಾಗಲೆಂದು ಒಂದು ಯಾಗವನ್ನು ಮಾಡಿದರು (49). 
ಮಧ್ಯರಾತ್ರದ ಸಮಯದಲ್ಲಿ ಆ ಯಾಗವು ಸಮಾಪವಾಗಲಾಗಿ ಮಂತ್ರಪೂತ 
ವಾದ ಜಲವನ್ನು ತುಂಬಿದ ಕಲಶವನ್ನು ವೇದಿಕೆಯಲ್ಲಿಟ್ಟು ಆ ಮುನಿಗಳು 
ನಿದ್ರಿಸಿದರು (50). ಅವರು ನಿದ್ರಿಸುತ್ತಿರುವಾಗ ಬಹಳ ಬಾಯಾರಿಕೆಯಿಂದ 
ಬಳಲುತ್ತ ರಾಜನು ಆಶ್ರಮದೊಳಗೆ ಬಂದನು. ಯಷಿಗಳು ನಿದ್ರಿಸುತ್ತಿದ್ದುದ 
ರಿಂದ ಅವರನ್ನು ಎಬ್ಬಿಸಲಿಲ್ಲ. ಅಪರಿಮಿತ ಮಹಿಮೆಯಿಂದ ಕೂಡಿದ್ದ ಕಲಶದ 


ಅಧ್ಯಾಯ 2 ಚತುರ್ಥಾಂಶಃ 21 


ಮಪರಿಮೇಯಮಾಹಾತ್ಮಮಂತ್ರಪೂತಂ ಪಪೌ॥ 530 ಪ್ರಬುದ್ಧಾಶ್ಹ 
ಬಷಯಃ ಪಪು್ಪಚ್ಚುಃ ಕೇನೈತನ್ಮಂತ್ರಪೂತಂ ವಾರಿ ಪೀತಮ್‌॥ 54॥ 
ಅತ್ರ ಹಿ ರಾಜ್ಞೋ ಯುವನಾಶ್ಚಸ್ಕ ಪತ್ನೀ ಮಹಾಬಲಪರಾಕ್ರಮಂ ಪುತ್ರಂ 
ಜನಯಿಷ್ಯತಿ | ಇತ್ಕಾಕರ್ಣ ಸ ರಾಜಾ ಅಜಾನತಾ ಮಯಾ ಪೀತ- 
ಮಿತ್ಕಾಹ ॥ 55॥ ಗರ್ಭಶ್ಚ ಯುವನಾಶ್ಚಸ್ಕೋದರೇ ಅಭವತ್‌ ಕ್ರಮೇಣ 
ಚ ವವೃಧೇ॥ 56॥ ಪ್ರಾಪ್ತಸಮಯಶ್ಚ ದಕ್ಷಿಣಂ ಕುಕ್ಷಿಮವನಿಪತೇ- 
ರ್ನಿರ್ಭಿದ್ದ ನಿಶ್ಚಕ್ರಾಮ ॥57॥ ನ ಚಾಸೌ ರಾಜಾ ಮಮಾರ॥ 58॥ 
ಜಾತೋ ನಾಮೈಷ ಕಂ ಧಾಸ್ಕತೀತಿ ತೇ ಮುನಯಃ ಪ್ರೋಚುಃ॥ 59॥ 
ಅಥಾಗತ್ಮ ದೇವರಾಜೋಂಬ್ರವೀತ್‌ ಮಾಮಯಂ ಧಾಸ್ಕತೀತಿ ॥ 60॥ 
ತತೋ ಮಾಂಧಾತೃನಾಮಾ ಸೋsಭವತ್‌ | ವಕ್ತೇ ಚಾಸ್ಮ ಪ್ರದೇಶಿನೀ 
ದೇವೇಂದ್ರೇಣ ನಸ್ತಾ ತಾಂ ಪಪೌ॥ 61॥ ತಾಂ ಚಾಮೃತಸ್ರಾವಿಣೀ- 


ಜಲವನ್ನು ಆ ರಾಜನು ಕುಡಿದುಬಿಟ್ಟನು! (51-53). ಆಮೇಲೆ ಖಷಿಗಳು 
ಎಚ್ಡಿತ್ತು ಮಂತ್ರಪೂತವಾದ ಆ ಜಲವನ್ನು ಯಾರು ಕುಡಿದರೆಂದು ವಿಚಾರಿ 
ಸಿದರು. "ಈ ಜಲವನ್ನು ಕುಡಿದರೆ ಯುವನಾಶ್ಚರಾಜನ ಪತ್ನಿಯು ಮಹಾಬಲ 
ಪರಾಕ್ರಮ ಸಂಪನ್ನನಾದ ಪುತ್ರನನ್ನು ಪಡೆಯುತ್ತಿದ್ದಳು' ಎಂದರು. ಈ ಮಾತನ್ನು 
ಕೇಳಿ ಆ ರಾಜನು "ಗೊತ್ತಿಲ್ಲದೆ ನಾನೇ ಆ ಜಲವನ್ನು ಕುಡಿದುಬಿಟ್ಟೆನು' ಎಂದು 
ತಿಳಿಸಿದನು (54-55). ಅನಂತರ ಯುವನಾಶ್ಚನ ಹೊಟ್ಟೆಯಲ್ಲಿ ಗರ್ಭವು 
ಅಂಕುರಿಸಿ ಕ್ರಮವಾಗಿ ಬೆಳೆಯಿತು! ಯಥಾ ಸಮಯದಲ್ಲಿ ಶಿಶು ಆ ರಾಜನ 
ಹೊಟ್ಟೆಯ ಬಲಭಾಗವನ್ನು ಸೀಳಿಕೊಂಡು ಹೊರಬಂದಿತು! ರಾಜನೇನೂ 
ಸಾಯಲಿಲ್ಲ (56-58). ಶಿಶು ಹುಟ್ಟಿದಾಗ ಯಷಿಗಳು "ಈ ಬಾಲಕನು ಯಾರನ್ನು 
(ಯಾರ ಮೊಲೆಹಾಲನ್ನು) ಕುಡಿದು ಬದುಕುವನು?' ಎಂದರು. ಆಗ 
ದೇವೇಂದ್ರನು ಬಂದು "ಮಾಂಧಾಸ್ಕತಿ ಎ ನನ್ನನ್ನು ಕುಡಿದು ಬದುಕುವನು' 
ಎಂದು ಹೇಳಿದನು. ದೇವೇಂದ್ರನು "ಮಾಂ ಧಾಸ್ಕತಿ' ಎಂದು ಹೇಳಿದ್ದರಿಂದ ಆ 
ಬಾಲಕನಿಗೆ “ಮಾಂಧಾತೃ' ಎಂದು ಹೆಸರಾಯಿತು. ಮಗುವಿನ ಬಾಯಲ್ಲಿ 
ಇಂದ್ರನು ತನ್ನ ತರ್ಜನೀ ಬೆರಳನ್ನು ಇಡಲಾಗಿ, ಮಗು ಅದನ್ನು ಚೀಪತೊಡಗಿತು 
(59-61). ಆ ಬೆರಳು ಅಮೃತಸ್ರಾವಿಯಾಗಿದ್ದುದರಿಂದ ಮಗು ಅಮೃತವನ್ನು 


22 ಶ್ರೀವಿಷ್ಣುಪುರಾಣಮ್‌ 


ಮಾಸ್ಟಾದ್ಯಾಹ್ಸೈವ ಸ ವ್ಯವರ್ದ್ವತ ॥62॥ ತತಸ್ತು ಮಾಂಧಾತಾ 
ಚಕ್ರವರ್ತೀ ಸಪ್ತ್ಪದ್ದೀಪಾಂ ಮಹೀಂ ಬುಭುಜೇ ॥ 63॥ ತತ್ರಾಯಂ 
ಶ್ಲೋಕಃ ॥ 640 


ಯಾವತ್ಸೂರ್ಯ ಉದೇತ್ಮಸ್ತಂ ಯಾವಚ್ಚ ಪ್ರತಿತಿಷ್ಠತಿ | 
ಸರ್ವಂ ತದ್ಮೌವನಾಶ್ನಸ್ಮ್ಥ ಮಾಂಧಾತುಃ ಕ್ಷೇತ್ರಮುಚ್ಛತೇ ॥ 65 


ಮಾಂಧಾತಾ ಶತಬಿಂದೋರ್ದುಹಿತರಂ ಬಿಂದುಮತೀಮುಪಯೇಮೇ 
॥ 66 ॥ ಪುರುಕುತ್ಸಮಂಬರೀಷಂ ಮುಚುಕುಂದಂ ಚ ತಸ್ಯಾಂ ಪುತ್ರ- 
ತ್ರಯಮುತ್ಪಾದಯಾಮಾಸ ॥ 67॥ ಪಂಚಾಶದ್ದುಹಿತರಸ್ತಸ್ಕಾಮೇವ ತಸ್ಕ 
ನೃಪತೇರ್ಬಭೂವುಃ ॥ 68॥ ತಸ್ಮಿನ್ನಂತರೇ ಬಹ್‌ವೃಚಶ್ಚ ಸೌಭರಿರ್ನಾಮ 
ಮಹರ್ಷಿರಂತರ್ಜಲೇ ದ್ಹಾದಶಾಬ್ದಂ ಕಾಲಮುವಾಸ ॥69 ॥ ತತ್ರ ಚಾಂತ- 
ರ್ಜಲೇ ಸಮ್ಮದೋ ನಾಮಾತಿಬಹುಪ್ರಜೋತತಿಮಾತ್ರಪ್ರಮಾಣೋ 
ಮೀನಾಧಿಪತಿರಾಸೀತ್‌ ॥ 700 ತಸ್ಕ ಚ ಪುತ್ರಪೌತ್ರದೌಹಿತ್ರಾಃ 
ಪೃಷ್ಠತೋತಗ್ರತಃ ಪಾರ್ಶ್ವಯೋಃ ಪಕ್ಷಪುಚ್ಛಶಿರಸಾಂ ಚೋಪರಿ ಭ್ರಮಂ- 


ಹೀರಿ ಒಂದು ಹಗಲಿನಲ್ಲಿಯೇ ಬೆಳೆಯಿತು. ಮುಂದೆ ಆ ಮಾಂಧಾತನು 
ಚಕ್ರವರ್ತಿಯಾಗಿ ಸಪ್ತದ್ವೀಪಸಮೇತವಾದ ಪೃಥ್ವಿಯನ್ನು ಆಳಿದನು. ಆ ವಿಷಯ 
ದಲ್ಲಿ ಒಂದು ಶ್ಲೋಕ ಉಂಟು (62-64). “ಎಲ್ಲೆಲ್ಲಿ ಸೂರ್ಯನು ಹುಟ್ಟುವನೋ 
ಎಲ್ಲೆಲ್ಲಿ ಮುಳುಗುವನೋ ಆ ಪ್ರದೇಶವೆಲ್ಲವೂ ಯುವನಾಶ್ಚಪುತ್ರನಾದ 
ಮಾಂಧಾತೃವಿನ ಆಡಳಿತಕ್ಕೆ ಸೇರಿದ ಸ್ಥಳ'' (65). ಮಾಂಧಾತನು ಶತಬಿಂದು 
ವಿನ ಮಗಳಾದ ಬಿಂದುಮತಿಯೆಂಬ ಕನ್ಯೆಯನ್ನು ಮದುವೆಯಾದನು. ಅವಳಲ್ಲಿ 
ಪುರುಕುತ್ಸ, ಅಂಬರೀಷ, ಮುಚುಕುಂದ ಎಂಬ ಮೂವರು ಪುತ್ರರನ್ನು ಪಡೆ 
ದನು. ಆ ರಾಜನಿಗೆ ಇವರಲ್ಲದೆ ಬಿಂದುಮತಿಯಲ್ಲಿಯೇ ಐವತ್ತು ಮಂದಿ ಹೆಣ್ಣು 
ಮಕ್ಕಳು ಹುಟ್ಟಿದರು (66-68). ಹೀಗಿರಲಾಗಿ ಯಗ್ಸೇದಿಯಾದ ಸೌಭರಿ ಎಂಬ 
ಮಹರ್ಷಿಯು ನೀರಿನೊಳಗೆ (ತಪಸ್ಸು ಮಾಡುತ್ತ) ಹನ್ನೆರಡು ವರ್ಷಗಳ ಕಾಲ 
ಇದ್ದನು. ಆ ನೀರಿನೊಳಗೆ ಸಂಮದನೆಂಬ ಬೃಹತ್ಕಾಯನಾದ ಮತ್ತ್ಯರಾಜನು 
ಬಹುಮಂದಿ ಸಂತತಿಯೊಡನೆ ವಾಸಿಸುತ್ತಿದ್ದನು. ಆ ಮೀನಿನ ಪುತ್ರಪೌತ್ರ 
ದೌಹಿತ್ರರು ಅದರ ಹಿಂದೆ ಮುಂದೆ ಪಾರ್ಶ್ವಗಳಲ್ಲಿ , ರೆಕ್ಕೆ ಪುಚ್ಚ ತಲೆಗಳ ಮೇಲೆ 


ಅಧ್ಯಾಯ 2 ಚತುರ್ಥಾಂಶಃ 23 


ತಸ್ತೇನೈವ ಸದಾಹರ್ನಿಶಮತಿನಿರ್ವತಾ ರೇಮಿರೇ॥ 71॥ ಸ ಚಾಪತ್ಮ- 
ಸರ್ಶ್ಚೋಪಚೀಯಮಾನಪ್ರಹರ್ಷಪ್ರಕರ್ಷೋ ಬಹುಪುಕಾರಂ ತಸ್ಕ 
ಯಷೇಃ ಶಶೃಶಸ್ತೆ ಪರಾತ್ಮಜಪುತ್ರಪೌತ್ರದೌಹಿತ್ರಾದಿಭಃ ಸಹಾನುದಿನಂ 
ಸುತರಾಂ ರೇಮೇ ॥72॥ ಅಥಾಂತರ್ಜಲಾವಸ್ಥಿತಸ್ಸೌಭರಿರೇಕಾಗ್ರತ- 
ಸ್ಸಮಾಧಿಮಪಹಾಯಾನುದಿನಂ ತಸ್ಮ ಮತ್ಸ್ಯಸ್ಕಾತ್ಮಜಪುತ್ರಪೌತ್ರದೌಹಿ- 
ತ್ರಾದಿಭಿಸ್ಸಹಾತಿರಮಣೀಯತಾಮವೇಕ್ಷಾಚಿಂತಯತ್‌ ॥ 73॥ ಅಹೋ, 
ಧನ್ಕೋಂಯಮೀದೃಶಮನಭಿಮತಂ ಯೋನನರಮವಾಪ್ಕೈಭಿರಾತ್ಮಜ- 
ಪುತ್ರಪೌತ್ರದೌಹಿತ್ರಾದಿಭಿಸ್ಸಹ ರಮಮಾಣೋಂಅತೀವಾಸ್ಮಾಕಂ ಸ್ಪಹಾ- 
ಮುತ್ಪಾದಯತಿ ॥74॥ ವಯಮಷ್ನೇವಂ ಪುತ್ರಾದಿಭಿಸ್ಸಹ ಲಲಿತಂ 
ರಂಸ್ಕಾಮಹೇ ಇತ್ಯೇವಮಭಿಕಾಂಕ್ಷನ್‌ ಸ ತಸ್ಮಾದಂತರರ್ಜಲಾನ್ನಿಷ್ಕ ಮ್ಮ 
ಸಂತಾನಾಯ ನಿವೇಷ್ಟುಕಾಮಃ ಕನ್ಮಾರ್ಥಂ ಮಾಂಧಾತಾರಂ ರಾಜಾನಮ್‌ 
ಅಗಚ್ಛತ್‌ ॥ 75 ಆಗಮನಶ್ರವಣಸಮನಂತರಂ ಚೋತ್ಸಾಯ ತೇನ 


ಈಜುತ್ತಾ ಹೊರಳುತ್ತಾ ಪರಮಾನಂದದಿಂದ ವಿಹರಿಸುತ್ತಿದ್ದವು (69-71). 
ಸೌಭರಿ ಮಹರ್ಷಿಯು ನೋಡುತ್ತಿರುವಾಗ ಆತನೆದುರಿಗೆ ಆ ಮೀನರಾಜನು 
ತನ್ನ ಮಕ್ಕಳ ಮೊಮಕ್ಷಳ ಸ್ಪರ್ಶದಿಂದ ಮತ್ತೆ ಮತ್ತೆ ಹಿಗುತ್ತ , ತನ್ನ ಸಂತತಿಯಾದ 
ಪುತ್ರಪೌತ್ರದೌಹಿತ್ರರೊಡನೆ ಪ್ರತಿದಿನವೂ ಬಹುಪ್ರಕಾರವಾಗಿ ಕ್ರೀಡಿಸುತ್ತಾ 
ಆನಂದಿಸುತ್ತಿದ್ದನು (72). ಹೀಗೆ ಪ್ರತಿದಿನವೂ ಆ ದೊಡ್ಡ ಮೀನು ತನ್ನ ಮಕ್ಕಳು 
ಮೊಮಕ್ರಳೊಡನೆ ಕ್ರೀಡಿಸುತ್ತಿರುವುದನ್ನು ಜಲಮಧ್ಯದಲ್ಲಿದ್ದು ನೋಡುತ್ತಿದ್ದ 
ಸೌಭರಿಮುನಿಯು ತಪಸ್ಸನ್ನು ಬದಿಗೆ ತಳ್ಳಿ ಹೀಗೆ ಚಿಂತಿಸಿದನು (73): “ಆಹಾ! 
ಈ ರೀತಿಯಾಗಿ ಅನಿಷ್ಟವಾದ ಕೀಳು ಜನವನ್ನು ಪಡೆದಿದ್ದರೂ ಈ ಮೀನು 
ಧನ್ಯ! ತನ್ನ ಮಕ್ಕಳು ಮೊಮಕ್ಷಳು ಮೊದಲಾದವರೊಡನೆ ಕ್ರೀಡಿಸಿ ಆನಂದಿಸು 
ತ್ತಿರುವ ಇದು ನಮಗೂ ಆಸೆಯನ್ನು ಹುಟ್ಟಿಸುತ್ತದೆ (74). ಹೀಗೆಯೇ ನಾವು 
ಪುತ್ರಾದಿಗಳೊಡನೆ ಚಿನ್ನಾಟವನ್ನಾಡುತ್ತ ಆನಂದಿಸೋಣ!” ಈ ರೀತಿ ಆಸೆ 
ಹುಟ್ಟಲಾಗಿ ಸೌಭರಿ ಮುನಿಯು ಜಲಮಧ್ಯದಿಂದ ಹೊರಬಂದನು. ಸಂತಾನ 
ಕ್ಕಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲಪೇಕ್ಷಿಸಿ ಕನ್ಯಾರ್ಥಿಯಾಗಿ ಮಾಂಧಾತೃ 


ರಾಜನ ಬಳಿಗೆ ಬಂದನು (75). ಮುನಿಯು ಬಂದುದನ್ನು ಕೇಳಿದೊಡನೆ ರಾಜನು 


24 ಶ್ರೀವಿಷ್ಣುಪುರಾಣಮ್‌ 


ರಾಜ್ಞಾ ಸಮಗರ್ಫ್ಯಾದಿನಾ ಸಂಪೂಜಿತಃ ಕೃತಾಸನಪರಿಗ್ರಹಃ ಸೌಭರಿಃ 
ಉವಾಚ ರಾಜಾನಮ್‌ ॥ 760 


ಸೌಭರಿರುವಾಚ: 


ನಿವೇಷ್ಟುಕಾಮೋತಸ್ಮಿ ನರೇಂದ್ರ ಕನ್ಮಾಂ 
ಪ್ರಯಚ್ಛ ಮೇ ಮಾ ಪ್ರಣಯಂ ವಿಭಾಂಕ್ಷೀಃ। 
ನ ಹೃರ್ಥಿನಃ ಕಾರ್ಯವಶಾದುಪೇತಾಃ 
ಕಕುತ್ನವಂಶೇ ವಿಮುಖಾಃ ಪ್ರಯಾಂತಿ ॥| 77 
ಅನ್ನೇಪಿ ಸಂತ್ಯೇವ ನೃಪಾಃ ಪೃಥಿವ್ಮಾಂ 
ಮಾಂಧಾತರೇಷಾಂ ತನಯಾಃ ಪ್ರಸೂತಾಃ। 
ಕಿಂ ತ್ವರ್ಥಿನಾಮರ್ಥಿತದಾನದೀಕ್ಷಾ- 
ಕೃತವ್ರತಂ ಶ್ಲಾಪ್ಯಮಿದಂ ಕುಲಂ ತೇ॥ 78 


ಶತಾರ್ಧಸಂಖ್ಯಾಸವ ಸಂತಿ ಕನ್ಯಾ 

ಸ್ವಾಸಾಂ ಮಮೈಕಾಂ ನೃಪತೇ ಪ್ರಯಚ್ಛ! 
ಯತ್ಪಾರ್ಥನಾಭಂಗಭಯಾದ್ವಿಭೇಮಿ 

ತಸ್ಮಾದಹಂ ರಾಜವರಾತಿದುಃಖಾತ್‌ ॥ 79 


ಎದ್ದು ಬಂದು ಅರ್ಫ್ಯಾದಿಗಳನ್ನಿತ್ತು ಪೂಜಿಸಿದನು. ಅನಂತರ ಸೌಭರಿಯು 
ಪೀಠದಲ್ಲಿ ಕುಳಿತು ರಾಜನನ್ನು ಕುರಿತು ಇಂತೆಂದನು (76). “ನರೇಂದ್ರ, ನಾನು 
ವಿವಾಹಮಾಡಿಕೊಳ್ಳಲು ಬಯಸಿದ್ದೇನೆ. ನಿನ್ನ ಕನ್ಶೆಯೊಬ್ಬಳನ್ನು ವಿವಾಹವಿಧಿ 
ಯಿಂದ ನನಗೆ ಕೊಡು. ನನ್ನ ವಿಶ್ವಾಸಕ್ಕೆ ಭಂಗವನ್ನು ತರಬೇಡ. ಕಕುತ್ನವಂಶ 
ದಲ್ಲಿ ಕಾರ್ಯವಶದಿಂದ ಅತಿಥಿಗಳಾಗಿ ಬಂದವರು ಎಂದಿಗೂ ವ್ಯರ್ಥವಾಗಿ 
ಹೋದದ್ದಿಲ್ಲ (77). ಮಾಂಧಾತ, ಕನ್ಯಾಪಿತೃಗಳಾದ ಇನ್ನೂ ಅನೇಕ ರಾಜರು 
ಭೂಮಿಯಲ್ಲಿ ಇದ್ದಾರೆ. ಆದರೆ ಯಾಚಕರು ಯಾವ ವಸ್ತುವನ್ನು ಕೇಳುತ್ತಾರೋ 
ಅದನ್ನು ದಾನಮಾಡಬೇಕೆಂಬ ವ್ರತದಲ್ಲಿ ನಿನ್ನ ಕುಲವು ದೀಕ್ಷಾಬದ್ಧವಾಗಿ ಪ್ರಶಂಸೆ 
ಯನ್ನು ಗಳಿಸಿದೆ (78). ನಿನಗೆ ಐವತ್ತು ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಅವರಲ್ಲಿ 
ಒಬ್ಬಳನ್ನು, ರಾಜ, ನನಗೆ ಮದುವೆಮಾಡಿಕೊಡು. ನನ್ನ ಪ್ರಾರ್ಥನೆಗೆ ಭಂಗ 


ಅಧ್ಯಾಯ 2 ಚತುರ್ಥಾಂಶಃ 25 
ಶ್ರೀಪರಾಶರ ಉವಾಚ: 


ಇತಿ ಯಷಿವಚನಮಾಕರ್ಣ ಸ ರಾಜಾ ಜರಾಜರ್ಜರಿತದೇಹಮ್‌ 
ಹಯಷಿಮಾಲೋಕ್ಕ ಪ್ರತ್ಕಾಖ್ಯಾನಕಾತರಸ್ಪಸ್ಮಾಚ್ಚ ಶಾಪಭೀತೋ ಬಿಭ್ಯ- 
ತಿಂಚಿದಧೋಮುಖಶ್ಚಿರಂ ದಧ್ಕೌ ಚ ॥ 80॥ 


ಸೌಭರಿರುವಾಚ: 


ನರೇಂದ್ರ ಕಸ್ಮಾತ್ಸಮುಷೈಷಿ ಚಂತಾ- 
ಮಸಹ್ಯಮುಕ್ತಂ ನ ಮಯಾತ್ರ ಕಿಂಚಿತ್‌! 
ಯಾವಶ್ಯದೇಯಾ ತನಯಾ ತಯೈವ 
ಕೃತಾರ್ಥತಾ ನೋ ಯದಿ ಕಿಂ ನ ಲಬ್ಬಾ॥ 81 


ಶ್ರೀಪರಾಶರ ಉವಾಚ: 


ಅಥ ತಸ್ಕ ಭಗವತಶ್ಶ್ಕಾಪಭೀತಸ್ಸ ಪ್ರಶ್ರಯಸ್ತಮುವಾಚಾಸೌ ರಾಜಾ 
॥ 82॥ 


ವಾದೀತೆಂದು ಹೆದರುತ್ತ , ರಾಜಶ್ರೇಷ್ಠ, ಅತಿ ದುಃಖದಿಂದಲೇ ಕೇಳಿಕೊಳ್ಳು 
ತ್ತಿದ್ದೇನೆ (79). ಈ ಪ್ರಕಾರದಲ್ಲಾಡಿದ ಯಷಿಯ ಮಾತನ್ನು ಕೇಳಿದ ರಾಜನಿಗೆ 
ಮುಪ್ರಿನಿಂದ ಜರ್ಜರಿತವಾದ ಆತನ ದೇಹವನ್ನು ನೋಡಿ ಪ್ರಾರ್ಥನೆಯನ್ನು 
ನಿರಾಕರಿಸಬೇಕೆಂಬ ತವಕ ಒಂದು ಕಡೆ, ಯಷಿಯು ಶಾಪವನ್ನು ಕೊಟ್ಟಾನೆಂಬ 
ಭಯ ಇನ್ನೊಂದು ಕಡೆ. ಹೀಗಾಗಿ ರಾಜನು ತಲೆ ತಗ್ಗಿಸಿ ಚಿಂತಾಗ್ರಸನಾದನು 
(80). ಆಗ ಸೌಭರಿಯು “ನರೇಂದ್ರ, ಏಕೆ ಚಿಂತಾಕುಲನಾಗಿದ್ದೀಯೇ? 
ಸಹಿಸಲು ಅಶಕ್ಕವಾದ ಯಾವ ಮಾತನ್ನೂ ನಾನು ಆಡಲಿಲ್ಲ. ಮಗಳನ್ನು ನೀನು 
ಅವಶ್ಯವಾಗಿ ಯಾರಿಗಾದರೂ ಕೊಡಲೇಬೇಕಾಗಿದೆಯಲ್ಲವೇ? ಅವಳಿಂದಲೇ 
ನನ್ನ ಪ್ರಾರ್ಥನೆಯೂ ನಡೆದುಹೋಗುವುದಾದರೆ, ನಿನಗೆ ಯಾವುದು ಅಲಭ್ಯ 
ವಾದೀತು? (ಸಕಲ ಇಷ್ಟಾರ್ಥವೂ ದೊರಕುತ್ತದೆ)” ಎಂದನು (81). ಆಗ 
ಮಹರ್ಷಿಯ ಶಾಪಕ್ಕೆ ಭೀತನಾಗಿದ್ದ ಮಾಂಧಾತ ರಾಜನು ವಿನಯದಿಂದ 
“ಭಗವನ್‌, ನಮ್ಮ ಕುಲಪದ್ಧತಿ ಹೀಗಿದೆ ಸತ್ಕುಲ ಪ್ರಸೂತನಾದ ಯಾವ 
ವರನನ್ನು ಕನ್ಯೆ ಬಯಸುವಳೋ ಆತನಿಗೆ ಕೊಡುವುದು ನಮ್ಮ ಸಂಪ್ರದಾಯ. 


26 ಶ್ರೀವಿಷ್ಣುಪುರಾಣಮ್‌ 


ಣ 


ರಾಜೋವಾಚ: 


ಭಗವನ್‌, ಅಸ್ಮತ್ಕುಲಸ್ಥಿತಿರಿಯಂ ಯ ಏವ ಕನ್ಶ್ಕಾಭಿರುಚ- 
ತೋತಭಿಜನವಾನ್ನರಸ್ಪಸ್ಮೈ ಕನ್ಮಾ ಪ್ರದೀಯತೇ ಭಗವದ್ಯಾಚ್ಞಾ ಚಾಸ್ಮ- 
ನ್ಮನೋರಥಾನಾಮಪ್ಕತಿಗೋಚರವರ್ತಿನೀ ಕಥಮಪ್ಯೇಷಾ ಸಂಜಾತಾ 
ತದೇವಮುಪಸ್ಥಿತೇ ನ ವಿದ್ಮಃ ಕಿಂ ಕುರ್ಮ ಇತ್ಯೇತನ್ಮಯಾ ಚಿಂತ್ಯತ 
ಇತ್ಮಭಿಹಿತೇ ಚ ತೇನ ಭೂಭುಜಾ ಮುನಿರಚಿಂತಯತ್‌ ॥ 83॥ 
ಅಯಮನ್ಕೋತಸ್ಮತ್ವತ್ಯಾಖ್ಯಾನೋಪಾಯೋ ವೃದ್ಧೋsಯಮನಭಿಮತಃ 
ಸ್ತ್ರೀಣಾಂ ಕಿಮುತ ಕನ್ನಕಾನಾಮಿತ್ಯಮುನಾ ಸಂಚಿಂತ್ಕೈತದಭಿಹಿತಮ್‌ 
ಏವಮಸ್ತು ತಥಾ ಕರಿಷ್ಮಾಮೀತಿ ಸಂಚಿಂತ್ಯ ಮಾಂಧಾತಾರಮುವಾಚೆ 
॥ 84 ಯದ್ಕ್ಯೇವಂ ತದಾದಿಶ್ಯತಾಮಸ್ಮಾಕಂ ಪ್ರವೇಶಾಯ ಕನ್ಶಾಂತಃ- 
ಪುರವರ್ಷವರೋ ಯದಿ ಕನೈವ ಕಾಚಿನ್ಮಾಮಭಿಲಷತಿ ತದಾಹಂ 
ದಾರಸಂಗ್ರಹಂ ಕರಿಷ್ಯಾಮಿ ಅನ್ಯಥಾ ಚೇತ್ರದಲಮಸ್ಮಾಕಮೇತೇನಾತೀತ- 
ಕಾಲಾರಂಭಣೇನೇತ್ಕುಕ್ತಾ ಎರರಾಮ ॥ 85॥ ತತಶ್ಚ ಮಾಂಧಾತ್ರಾ 


ಮಹರ್ಷಿಗಳಾದ ತಾವು ಯಾಚಿಸಿರುವುದು ನಮ್ಮಮನೋರಥವನ್ನು ಮೀರಿದ್ದು. 
ಈ ಅಭಿಲಾಷೆ ಹೇಗೆ ಹುಟ್ಟಿತೋ ತಿಳಿಯದಾಗಿದೆ. ಅಂತೂ ಹೇಗೋ ನಿಮಗೆ 
ಅಭಿಲಾಷೆ ಹುಟ್ಟಿತು. ಈ ಪರಿಸ್ಥಿತಿಯಲ್ಲಿ ಏನೂ ನಮಗೆ ತಿಳಿಯದಾಗಿದೆ. ಏನು 
ಮಾಡಬೇಕೆಂದು ಚಿಂತಿಸುತ್ತಿದ್ದೇನೆ” ಎಂದು ನುಡಿದನು. ಆಗ ಸೌಭರಿ 
ಮುನಿಯು ತನ್ನಲ್ಲಿಯೇ ಹೀಗೆ ಆಲೋಚಿಸಿದನು (82-83): “ನಮ್ಮ ಪ್ರಾರ್ಥನೆ 
ಯನ್ನು ತಿರಸ್ಕರಿಸುವುದಕ್ಕೆ ಇದೊಂದು ಉಪಾಯ! “ಇವನು ಮುದುಕ, 
ಸಾಮಾನ್ಯ ಹೆಂಗಸರೇ ದೂರ ಮಾಡತಕ್ಕ ಇವನನ್ನು ನನ್ನ ಕನ್ಯಕೆಯರು 
ಬಯಸುವುದುಂಟೇ?' ಎಂದು ಆಲೋಚಿಸಿ ರಾಜನು ಹೀಗೆ ಹೇಳಿದ್ದಾನೆ. 
ಆಗಲಿ, ನಾನೂ ಹಾಗೆಯೇ ಉಪಾಯ ಮಾಡುವೆನು!” (84). ಹೀಗೆ 
ಆಲೋಚಿಸಿ ರಾಜನನ್ನು ಕುರಿತು “ಹಾಗಾದರೆ ಕನ್ಯಾಂತಃಪುರದ ಕಾವಲು 
ಗಾರನಾದ ಷಂಡನಿಗೆ ನಮನ್ನು ಒಳಗೆ ಬಿಡುವಂತೆ ಆಜ್ಞೆಮಾಡು. ಅವರಲ್ಲಿ 
ಯಾರಾದರೊಬ್ಬ ಕನ್ಕೆಯೇ ನನ್ನನ್ನು ಬಯಸುವುದಾದರೆ ಮಾತ್ರ ನಾನು ಮದುವೆ 
ಯಾಗುವೆನು! ಇಲ್ಲದಿದ್ದರೆ ಈ ವಯಸ್ಸಿನಲ್ಲಿ ಕಾಲಮೀರಿದ ಈ ಉದ್ಯೋಗವೇ 


ಅಧ್ಯಾಯ 2 ಚತುರ್ಥಾಂಶಃ 21 


ಮುನಿಶಾಪಶಂಕಿತೇನ ಕನ್ಮಾಂತಃ ಪುರವರ್ಷವರಸ್ಸಮಾಜ್ಞಪುಃ ॥ 86 
ತೇನ ಸಹ ಕನ್ಮಾಂತಃಪುರಂ ಪ್ರವಿಶನ್ನೇವ ಭಗವಾನಖಿಲಸಿದ್ದಗಂಧ- 
ರ್ವೇಭ್ಯೋಂತಿಶಯೇನ ಕಮನೀಯಂ ರೂಪಮಕರೋತ್‌ ॥ 87॥ 
ಪ್ರವೇಶ ಚ ತಮೃಷಿಮಂತಃಪುರೇ ವರ್ಷವರಸ್ತಾ! ಕನ್ಯಾಃ ಪ್ರಾಹ ॥ 88॥ 
ಭವತೀನಾಂ  ಜನಯಿತಾ ಮಹಾರಾಜಸ್ಸಮಾಜ್ಗಾಹಯತಿ ॥ 89॥ 
ಅಯಮಸ್ಮಾನ್‌ ಬ್ರಹ್ಮರ್ಷಿಃ ಕನ್ಯಾರ್ಥಂ ಸಮಭ್ಯಾಗತಃ ॥ 90॥ ಮಯಾ 
ಚಾಸ್ಕ ಪ್ರತಿಜ್ಞಾತಂ ಯದಸ್ಮತ್ಕನ್ಮಾ ಯಾ ಕಾಚದ್ದಗವಂತಂ ವರಯತಿ 
ತತ್ಕನ್ಮಾಯಾಶ್ಚಂದೇ ನಾಹಂ ಪರಿಪಂಥಾನಂ ಕರಿಷ್ಕಾಮೀತ್ಕಾಕರ್ಣ್ಯ 
ಸರ್ವಾ ಏವ ತಾಃ ಕನ್ಯಾ ಸಾನುರಾಗಾಃ ಸಪ್ರಮದಾಃ ಕರೇಣವ 
ಇವೇಭಯೂಥಪತಿಂ ತಮೃಷಿಮಹಮಹಮಿಕಯಾ ವರಯಾಂಬಭೂ- 
ವುರೂಚುಶ್ಚ॥ 910 


ನನಗೆ ಬೇಕಾಗಿಲ್ಲ--ಎಂದು ಹೇಳಿ ಸುಮನಾದನು (85). ಆಮೇಲೆ 
ಮಾಂಧಾತನು ಮುನಿಶಾಪಕ್ಕೆ ಹೆದರಿ ಅಂತೆಯೇ ಕನ್ಕಾಂತಃಪುರದ ಷಂಡನಿಗೆ 
ಆಜ್ಞೆ ಮಾಡಿದನು. ಅನಂತರ ಭಗವಾನ್‌ ಸೌಭರಿಮುನಿಯು ಕಾವಲುಗಾರ 
ರೊಡನೆ ಕನ್ಯಾಂತಃಪುರವನ್ನು ಪ್ರವೇಶಿಸುತ್ತಿರುವಾಗ ಸಮಸ್ತ ಸಿದ್ಧಗಂಧರ್ವರಿ 
ಗಿಂತಲೂ ಅಧಿಕರಮಣೀಯವಾದ ದಿವ್ಯ ರೂಪವನ್ನು ಧರಿಸಿದನು (86-87). 
ಕಾವಲುಗಾರನಾದ ಷಂಡನು ಮುನಿಯನ್ನು ಒಳಗೆ ಕರೆದೊಯ್ದು ಆ ರಾಜ 
ಪುತ್ರಿಯರನ್ನು ಕುರಿತು “ನಿಮ್ಮ ತಂದೆಯವರಾದ ಮಹಾರಾಜರು ಹೀಗೆ 
ಆಜ್ಞಾಪಿಸಿದ್ದಾರೆ: "ಈ ಬ್ರಹ್ಮರ್ಹಿಯು ಕನ್ಯಾರ್ಥಿಯಾಗಿ ನಮ್ಮಬಳಿಗೆ ಬಂದಿದ್ದಾನೆ 
(88-90). ನನ್ನ ಹೆಣ್ಣು ಮಕ್ಕಳಲ್ಲಿ ಯಾವ ಕನ್ಕೆಯಾದರೂ ಈ ಬ್ರಹ್ಮರ್ಹಿಯನ್ನು 
ವರಿಸುವುದಾದರೆ ಆ ಕನಯ ಇಷ್ಟಕ್ಕೆ ನಾನು ಅಡ್ಡಬರುವುದಿಲ್ಲವೆಂದು ಪ್ರತಿಜ್ಞೆ 
ಮಾಡಿ ಮಾತುಕೊಟ್ಟಿದ್ದೇನೆ' ಎಂದು ಹೇಳಿದನು.” ಆಗ ಆ ಮುನಿಯನ್ನು 
ನೋಡಿದ ಎಲ್ಲ ಕನ್ಕೆಯರೂ ಅವನಲ್ಲಿ ಅನುರಕ್ತರಾದರು! ಸಂಭ್ರಮಗೊಂಡರು! 
ಹೆಣ್ಣಾನೆಗಳು ಸಲಗವನ್ನು ಬಯಸುವಂತೆ ಆ ಕನ್ಯೆಯರು "ನನಗೆ ಬೇಕು, ನನಗೆ 
ಬೇಕು' ಎಂದು ಮುನಿಯನ್ನು ವರಿಸಿಬಿಟ್ಟರು! ತಮ್ಮಲ್ಲಿಯೇ ಅನ್ಯೋನ್ಯರಾಗಿ 
ಹೀಗೆ ಹೇಳತೊಡಗಿದರು. (90-91). “ಸೋದರಿಯರೇ, ನೀವು ಸುಮವಿರಿ. 


28 ಶ್ರೀವಿಷ್ಣುಪುರಾಣಮ್‌ 


ಅಲಂ ಭಗಿನ್ಕೋ5ಹಮಿಮಂ ವೃಣೋಮಿ 
ವೃಣೋಮ್ಮಹಂ ನೈಷ ತವಾನುರೂಪಃ! 
ಮಮೈಷಹಷ ಭರ್ತಾ ವಿಧಿನೈವ ಸೃಷ್ಟ- 
ಸ್ಸಹ್ಟಾಹಮಸ್ಕೋಪಶಮಂ ಪ್ರಯಾಹಿ ॥| 92 
ವೃತೋ ಮಯಾಂಯಂ ಪ್ರಥಮಂ ಮಯಾಂಯಂ 
ಗೃಹಂ ವಿಶನ್ನೇವ ವಿಹನಸೇ ಕಿಮ್‌! 
ಮಯಾ ಮಯೇತಿ ಕ್ಷಿತಿಪಾತ್ಮಜಾನಾಂ 
ತದರ್ಥಮತರ್ಥಕಲಿರ್ಬಭೂವ ॥ 93 


ಯದಾ ಮುನಿಸ್ತಾಭಿರತೀವಹಾರ್ದಾದ್‌- 
ವೃತಸ್ಸ ಕನ್ಮಾಭಿರನಿಂದ್ಮಕೀರ್ತಿಃ | 
ತದಾ ಸ ಕನ್ಮಾಧಿಕೃತೋ ನೃಪಾಯ 
ಯಥಾವದಾಚಷ್ಟ ವಿನಮ್ರಮೂರ್ತಿಃ॥ 94 


ಶ್ರೀಪರಾಶರ ಉವಾಚಿ: 


ತದವಗಮಾತ್‌ ಕಂ ಕಿಮೇತತ್‌ ಕಥಮೇತತ್‌ ಕ೦ 80 ಕರೋಮಿ 


ನಾನು ಇವನನ್ನು ವರಿಸುತ್ತೇನೆ; ಇಲ್ಲ , ನಾನು ವರಿಸುತ್ತೇನೆ, ಇವನು ನಿನಗೆ 
ಅನುರೂಪನಲ್ಲ! ನನಗೆ ಗಂಡನಾಗಬೇಕೆಂದು ಬ್ರಹ್ಮನೇ ಈತನನ್ನು ಸೃಜಿಸಿದ್ದಾನೆ! 
ಇಲ್ಲ , ಇವನಿಗಾಗಿ ನನ್ನನ್ನೇ ಬ್ರಹಮ ಸೃಜಿಸಿದ್ದಾನೆ! ನೀನು ಸುಮವಿರು, 
ಹೊರಟು ಹೋಗು! (92). ಈತನು ಒಳಗೆ ಬಂದೊಡನೆ ಮೊದಲು ನಾನು 
ಆರಿಸಿಕೊಂಡು ಬಿಟ್ಟಿದ್ದೇನೆ! ಇಲ್ಲ, ನಾನು ಮೊದಲು ಆರಿಸಿಕೊಂಡವಳು, 
ಯಾಕೆ ನೀನು ಹೀಗೆ ಸಾಯುತ್ತೀಯೇ? ಅದೆಲ್ಲ ಸುಳ್ಳು. ಆರಿಸಿಕೊಂಡವಳು 
ನಾನು! ನಾನು!” ಈ ಪ್ರಕಾರವಾಗಿ ರಾಜಪುತ್ರಿಯರಲ್ಲಿ ಜಗಳವೇ ಆರಂಭ 
ವಾಯಿತು (93). ಹೀಗೆ ಆ ರಾಜಕನ್ಯೆಯರು ಕೀರ್ತಿಶಾಲಿಯಾದ ಮುನಿಯನ್ನು 
ಹೃದಯಪೂರ್ವಕವಾಗಿ ವರಿಸಲಾಗಿ, ಅಂತಃಪುರದ ಅಧಿಕಾರಿಯು ಮಹಾ 
ರಾಜನಿಗೆ ಈ ವಿಷಯವನ್ನು ವಿನಯಪೂರ್ವಕವಾಗಿ ಅರಿಕೆಮಾಡಿದನು (94). 
ಅದನ್ನರಿತು ರಾಜನು ಕಂಗಾಲಾದನು. "ಏನು? ಏನಿದು? ಇದು ಹೇಗೆ 


ಅಧ್ಯಾಯ 2 ಚತುರ್ಥಾಂಶಃ 29 


ಕಂ ಮಯಾಭಿಹಿತಮಿತ್ಕಾಕುಲಮತಿರನಿಚ್ಛನ್ನಪಿ ಕಥಮವಪಿ ರಾಜಾ ಅನು- 
ಮೇನೇ ॥ 95॥ ಕೃತಾನುರೂಪವಿವಾಹಶ್ಚ ಮಹರ್ಷಿಸ್ಸಕಲಾ ಏವ ತಾಃ 
ಕನ್ಮಾಸ್ಸೃಮಾಶ್ರಮಮನಯತ್‌ ॥96॥ ತತ್ರ ಚಾಶೇಷಶಿಲ್ಲಕಲ್ಲಪ್ರಣೇತಾರಂ 
ದಾತಾರಮಿವಾನ್ಮಂ ವಿಶ್ವಕರ್ಮಾಣಮಾಹೂಯ ಸಕಲ ಕನ್ಮಾನಾಮೇಕ್ಕೈ- 
ಕಸ್ಮಾ ಪ್ರೋತ್ಸುಲ್ಲಪಂಕಜಾಃ ಕೂಜತ್ಕಲಹಂಸಕಾರಂಡವಾದಿವಿಹಂಗ- 
ಮಾಭಿರಾಮಜಲಾಶಯಾಸೋಪಧಾನಾಃ ಸಾವಕಾಶಾಸ್ಸಾಧುಶಯ್ಯಾಹರಿ- 
ಚ್ಛದಾಃ ಪ್ರಾಸಾದಾಃ ಕ್ರಿಯಂತಾಮಿತ್ಕಾದಿದೇಶ ॥97॥ ತಚ್ಚ ತಥೆ 
ವಾನುಷ್ಠಿತಮಶೇಷಶಿಲ್ಲವಿಶೇಷಾಚಾರ್ಯಸ್ಪಷ್ಟಾ ದರ್ಶಿತವಾನ್‌ ॥ 98॥ 
ತತಃ ಪರಮರ್ಷಿಣಾ ಸೌಭರಿಣಾಜ್ಗಪಸ್ತೇಷು ಗೃಹೇಷ್ಠನಪಾಯೀ 
ನಂದನಾಮಾ ಮಹಾನಿಧಿರಾಸಾಂಚಕ್ರೇ ॥899॥ ತತೋಂನವರತ- 


ಆದೀತು? ಈಗ ಏನು ಮಾಡಲಿ? ಮುನಿಗೆ ನಾನು ಏನು ಹೇಳಿಬಿಟ್ಟೆ?' ಎಂದು 
ದಿಜ್ನೂಢನಾಗಿ ಇಬ್ಬೆಯಿಲ್ಲದಿದ್ದರೂ ಹೇಗೋ ಮದುವೆಗೆ ಒಪ್ಪಿಗೆಯನ್ನಿತ್ತನು 
(95). ಸೌಭರಿ ಮಹರ್ಷಿಯು ವಿಧಿಪೂರ್ವಕವಾಗಿ ರಾಜಕುಮಾರಿಯರನ್ನು 
ಮದುವೆಯಾಗಿ ಅವರೆಲ್ಲರನ್ನೂ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದನು 
(96).ಅಲ್ಲಿನಿಖಲ ಶಿಲ್ಪಶಾಸ್ತ್ರ ಪ್ರಣೇತೃವೂ ಮತ್ತೊಬ್ಬ ಸೃಷ್ಟಿಕರ್ತನೋ ಎಂಬಂತೆ 
ಇರತಕ್ಕವನೂ ಆದ ವಿಶ್ವಕರ್ಮನನ್ನು ಕರೆದು ಎಲ್ಲ ರಾಜಪುತ್ರಿಯರಿಗೂ ಪ್ರತ್ಯೇಕ 
ವಾಗಿ ಪ್ರಾಸಾದಗಳನ್ನು ನಿರ್ಮಿಸುವಂತೆ ಆಜ್ಞೆಮಾಡಿದನು. ಆ ಪ್ರಾಸಾದಗಳಲ್ಲಿ 
ಅರಳಿದ ತಾವರೆಗಳಿಂದಲೂ ಕಲಕಲನೆ ಕೂಗುವ ಹಂಸಕಾರಂಡವಾದಿ ಜಲಚರ 
ಪಕ್ಷಿಗಳಿಂದಲೂ ಕೂಡಿದ ಮನೋಹರವಾದ ಜಲಾಶಯಗಳಿರಬೇಕೆಂದೂ 
ತಿಳಿಸಿದನು. ಪ್ರಾಸಾದಗಳು ವಿಶಾಲವಾಗಿದ್ದು ದಿಂಬುಗಳಿಂದಲೂ ಉತ್ತಮ 
ವಾದ ಹಾಸಿಗೆಗಳಿಂದಲೂ ಹೊದಿಕೆಗಳಿಂದಲೂ ಸಜ್ಜಾಗಿರಬೇಕೆಂದು ಆದೇಶ 
ಎತ್ತನು (97). ನಿಖಿಲ ಶಿಲ್ಲಶಾಸ್ತಗಳಿಗೂ ಆಚಾರ್ಯನಾದ ವಿಶ್ವಕರ್ಮನು 
ಅಂತೆಯೇ ಪ್ರಾಸಾದಗಳನ್ನು ನಿರ್ಮಿಸಿ ಸೌಭರಿಮಹರ್ಷಿಗೆ ತೋರಿಸಿದನು. 
ಅನಂತರ ಆ ಮಹರ್ಷಿಯ ಆದೇಶದಂತೆ ಆ ಮಂದಿರಗಳಲ್ಲಿ ನಂದ* ಎಂಬ 


* ಇದು ನವನಿಧಿಗಳಲ್ಲೊಂದು. "ಮಹಾಪದಪ್ಚ ಪದಶ್ನ ಶಂಖೋ ಮಕರಕಚ್ಛಪೌ | 
ಮುಕುಂದಕುಂದ ನೀಲಾಶ್ಚಖರ್ವಶ್ಚ ನಿಧಯೋ ನವ'--ಶಬ್ದಾರ್ಣವ. 


30 ಶ್ರೀವಿಷ್ಣುಪುರಾಣಮ್‌ 


ಭಕ್ಷ ಭೋಜ್ಕಲೇಹ್ಮಾದ್ಯುಪಭೋಗೈರಾಗತಾನುಗತಭೃತ್ಯಾದೀನಹರ್ನಿಶ- 
ಮಶೇಷಗೃಹೇಷು ತಾಃ ಕ್ಷಿತೀಶದುಹಿತರೋ ಭೋಜಯಾಮಾಸುಃ 
॥ 100 ಏಕದಾ ತು ದುಹಿತೃಸ್ನೇಹಾಕೃಷ್ಟಹೃದಯಸ್ಕ ಮಹೀಪತಿರತಿ- 
ದುಃಖಿತಾಸ್ತಾ ಉತ ಸುಖಿತಾ ವಾ ಇತಿ ವಿಚಿಂತ್ಯ ತಸ್ಮ ಮಹರ್ಷೇ- 
ರಾಶ್ರಮಸಮೀಪಮುಪೇತ್ಕ ಸುರದಂಶುಮಾಲಾಲಲಾಮಾಂ ಸ್ಫಟಕ- 
ಮಯಪ್ರಾಸಾದಮಾಲಾಮತಿರಮ್ಕೋಪವನಜಲಾಶಯಾಂ ದದರ್ಶ 
॥ 101॥ ಪ್ರವಿಶ್ಯ ಚೈಕಂ ಪ್ರಾಸಾದಮಾತ್ಮಜಾಂ ಪರಿಷ್ಟಜ್ಮ ಕೃತಾಸನಪರಿ- 
ಗ್ರಹಃ ಪ್ರವೃದಸ್ನೇಹನಯನಾಂಬುಗರ್ಭನೆಯನೋಇಬ್ರವೀತ್‌ Wl 102 \ 
ಅಪ್ಪಶ್ರ ವತ್ಸೇ ಭವತಾ ಸುಖಮುತ ಕಿಂಚದಸುಖಮಪಿ ತೇ 
ಮಹರ್ಷಿಸ್ನೇಹವಾನುತ ನ, ಸ್ಮರ್ಯತೇಇಸ್ಕದ್‌ಗೃಹವಾಸ ಇತ್ಸುಕ್ತಾ ತಂ 
ತನಯಾ ಪಿತರಮಾಹ 11031 ತಾತಾತಿರಮಣೀಯಃ ಪ್ರಾಸಾ- 


ಮಹಾನಿಧಿಯು ಸ್ಲಿರವಾಗಿ ನೆಲೆಸಿತು (98-99). ಆ ಪ್ರಾಸಾದಗಳಲ್ಲಿ ಭಕ್ಷ್ಯ 
ಭೋಜ್ಯಲೇಹ್ಯಾದಿ ಉಪಭೋಗ ಸಾಮಗ್ರಿಗಳು ತೆರಪಿಲ್ಲದೆ ದೊರೆಯುತ್ತಿದ್ದವು. 
ರಾಜಪುತ್ರಿಯರು ಅಲ್ಲಿಗೆ ಬಂದ ಅತಿಥಿಗಳನ್ನೂ ಜೊತೆಯಲ್ಲಿದ್ದ ಬೃತ್ಕಾದಿ 
ಗಳನ್ನೂ ಆ ಸಾಮಗ್ರಿಗಳಿಂದ ತೃಪ್ತಿಪಡಿಸುತ್ತಿದ್ದರು. (100). ಹೀಗಿರಲು 
ಮಾಂಧಾತನು ಪುತ್ರಿಯರಲ್ಲಿದ್ದ ಮಮತೆಯಿಂದ ಆಕೃಷ್ಟಹೃದಯನಾಗಿ ತನ್ನ 
ಪುತ್ರಿಯರು ಕಷ್ಟದಲ್ಲಿದ್ದಾರೋ ಸುಖದಲ್ಲಿದ್ದಾರೋ ಎಂದು ಚಿಂತಿಸುತ್ತ ಒಂದು 
ಸಲ ಆ ಮಹರ್ಷಿಯ ಆಶ್ರಮದ ಬಳಿಗೆ ಹೋದನು. ಅಲ್ಲಿಗೆ ಹೋಗಿ ಪಳಪಳನೆ 
ಹೊಳೆಯುವ ಕಿರಣಮಾಲೆಗಳಿಂದ ವಿರಾಜಿಸುತ್ತ , ಸ್ಪಟಿಕಶಿಲೆಗಳಿಂದ 
ನಿರ್ಮಿಸಲ್ಪಟ್ಟ ಪ್ರಾಸಾದಗಳ ಸಾಲನ್ನು ಕಂಡನು! (101). ಅನಂತರ ಅವುಗಳ 
ಲ್ಲೊಂದು ಪ್ರಾಸಾದದೊಳಗೆ ಹೋಗಿ ತನ್ನ ಮಗಳನ್ನು ಕಂಡು ಆಲಂಗಿಸಿ ಒಂದು 
ಪೀಠದ ಮೇಲೆ ಕುಳಿತುಕೊಂಡನು. ಮಗಳ ಮೇಲಿನ ಪ್ರೀತಿಯು ಒತ್ತಿ ಬಂದು 
ಅವನ ಕಣ್ಣುಗಳಲ್ಲಿ ಕಂಬನಿ ತುಳುಕಿತು (102). ಮಗಳನ್ನು ಕುರಿತು “ವತ್ಸೆ, 
ಇಲ್ಲಿ ನೀನು ಸುಖವಾಗಿರುವೆಯಪ್ಪೆ? ಅಥವಾ ಏನಾದರೂ ಕೊರತೆ 
ಯುಂಟೋ? ಮಹರ್ಷಿಯು ನಿನ್ನನ್ನು ಪ್ರೀತಿಸುವನೋ ಇಲ್ಲವೋ? ನಮ್ಮ 
ಮನೆಯ ನೆನಪು ಬರುತ್ತದೆಯೇ?” ಎಂದು ಕೇಳಿದನು (103). ಅದಕ್ಕೆ ರಾಜ 


ಅಧ್ಯಾಯ 2 ಚತುರ್ಥಾಂಶಃ 31 


ದೋತತ್ರಾತಿಮನೋಜ್ಲಮುಪವನಮೇತೇ  ಕಲವಾಕ್ಕವಿಹಂಗಮಾಭ- 
ರುತಾಃ ಪ್ರೋತ್ಸುಲ್ಲಪದ್ಧಾಕರಜಲಾಶಯಾಃ ಮನೋತನುಕೂಲ ಭಕ್ಷ್ಯ 
ಭೋಜಾನುಲೇಪನವಸ್ತಭೂಷಣಾದಿಭೋಗೋ ಮೃದೂನಿ ಶಯನಾ- 
ಸ ನಾನಿ ಸರ್ವಸಂಪತ್ಸಮೇತಂ ಮೇ ಗಾರ್ಹಸ್ಫ ಮ್‌ ॥ 104॥ ತಥಾಪಿ 
ಕೇನ ವಾ ಜನ್ಮಭೂಮಿರ್ನ ಸ್ಮರ್ಯತೇ ॥ 1050 ತ್ವತ್ವಸಾದಾದಿದ- 
ಮಶೇಷಮತಿಶೋಭನಮ್‌ ॥ 106॥ 8೦ ತ್ವೇಕಂ ಮಮೆ ತೆದ್‌ದುಃಖ- 
ಕಾರಣಂ ಯದಸ್ಮದ್‌ಗೃಹಾನ್ಮಹರ್ಷಿರಯಮ್ಮದ್ದರ್ತಾ ನ ನಿಷ್ಕಾ,ಮತಿ 
ಮಮೈವ ಕೇವಲಮತಿಪ್ರೀತ್ಕಾ ಸಮೀಪಪರಿವರ್ತೀ ನಾನ್ಮಾಸಾಮಸ್ಮ- 
ದಗಿನೀನಾಮ್‌ ॥ 107॥ ಏವಂ ಚ ಮಮ ಸೋದರ್ಯೋಂತಿದುಃಖತಾ 
ಇತ್ತೇವಮತಿದುಃಖಕಾರಣಮಿತುಕ್ತಸಯಾ ದ್ವಿತೀಯಂ ಪ್ರಾಸಾದ- 
ಮುಪೇತ್ಕ ಸ್ವತನಯಾಂ ಪರಿಷ್ಠಜ್ಕೋಪವಿಷ್ಟಸಥೈವ ಪೃಷ್ಟವಾನ್‌ ॥ 108 ॥ 


ಪುತ್ರಿಯು ತಂದೆಯನ್ನು ಕುರಿತು “ಅಪ್ಪಾ, ಈ ಭವನವು ಅತ್ಯಂತ ರಮಣೀಯ 
ವಾಗಿದೆ. ಉಪವನವು ಬಹುಸುಂದರವಾಗಿದೆ. ಈ ಕೊಳಗಳಲ್ಲಿ ಹಕ್ಕಿಗಳು 
ಇಂಪಾಗಿ ಧ್ವನಿಗೈಯುತ್ತಿರುವುವು. ತಾವರೆಗಳು ಸದಾ ಅರಳಿರುತ್ತವೆ. ಮನಸ್ಸಿಗೆ 
ಬೇಕಾದ ಭಕ್ಷ್ಯಭೋಜ್ಯಗಳಿವೆ. ಬೇಕುಬೇಕಾದ ಅನುಲೇಪನವಸ್ತ್ರಭೂಷಣ 
ಗಳಿವೆ. ಹಾಸಿಗೆಗಳೂ ಪೀಠಗಳೂ ತುಂಬ ಮೃದುವಾದವು. ನನ್ನ ವಿವಾಹ 
ಜೀವನವು ಸರ್ವಸಂಪತ್ತುಗಳಿಂದ ಕೂಡಿದೆ (104). ಆದರೂ ತವರುಮನೆಯ 
ನೆನಪು ಯಾರಿಗೆ ಬರುವುದಿಲ್ಲ? ನಿನ್ನ ಆಶೀರ್ವಾದದಿಂದ ಇದೆಲ್ಲವೂ ಬಹಳ 
ಚೆನ್ನಾಗಿದೆ. ಆದರೂ ನನ್ನ ವ್ಯಥೆಗೆ ಒಂದು ನಿಮಿತ್ತ ಉಂಟು. ಏನೆಂದರೆ, ನಮ್ಮ 
ಪತಿಯಾದ ಈ ಮಹರ್ಷಿಯು ಒಮ್ಮೆಯೂ ಮನೆಯಿಂದ ಹೊರಗೆ ಹೋಗುವು 
ದಿಲ್ಲ! ನನ್ನ ಮೇಲಿನ ಅತಿ ಪ್ರೇಮದಿಂದ ಯಾವಾಗಲೂ ನನ್ನ ಬಳಿಯಲ್ಲಿಯೇ 
ಇರುತ್ತಾನೆ! ನನ್ನ ಸೋದರಿಯರ ಮನೆಗೆ ಹೋಗುವುದೇ ಇಲ್ಲ! (105-107). 
ಹೀಗಾಗಿ ನನ್ನ ಸೋದರಿಯರು ಅತ್ಯಂತ ದುಃಖಿತರಾಗಿದ್ದಾರೆಂಬುದೇ ನನ್ನ 
ವ್ಯಥೆಗೆ ನಿಮಿತ್ತ!'' ಎಂದು ಹೇಳಿದಳು. ಅನಂತರ ರಾಜನು ಇನ್ನೊಂದು ಭವನಕ್ಕೆ 
ಹೋಗಿ ಅಲ್ಲಿದ್ದ ಇನ್ನೊಬ್ಬ ಮಗಳನ್ನು ಆಲಂಗಿಸಿಕೊಂಡು ಪೀಠದಲ್ಲಿ ಕುಳಿತು 
ಹಿಂದಿನಂತೆಯೇ ಪ್ರಶ್ನೆ ಮಾಡಿದನು (108). ಅವಳೂ ಸಹ ದಿವ್ಯಭವನದಲ್ಲಿ 


82 ಶ್ರೀವಿಷ್ಣುಪುರಾಣಮ್‌ 


ತಯಾಪಿ ಚ ಸರ್ವಮೇತತ್ತತ್ವಾಸಾದಾದ್ಭುಪಭೋಗಸುಖಂ ಭೃಶಮಾ- 
ಖ್ಯಾತಂ ಮಮೈವ ಕೇವಲಮತಿಪ್ರೀತ್ಕಾ ಪಾರ್ಶ್ವಪರಿವರ್ತೀ, ನಾನ್ಮಾ- 
ಸಾಮಸ್ಮದ್ಧಗಿನೀನಾಮಿತ್ಕೇವಮಾದಿ-ಶ್ರುತ್ಹಾ ಸಮಸ್ತಹ್ರಾಸಾದೇಷು ರಾಜಾ 
ಪ್ರವಿವೇಶ ತನಯಾಂ ತನಯಾಂ ತಥೈವಾಪೃಚ್ಛತ್‌ ॥ 109॥ ಸರ್ವಾಭಿಶ್ಚ 
ತಾಭಿಸಥೆ ವಾಭಹಿತಃ ಪರಿತೋಷವಿಸ್ಮಯನಿರ್ಭರವಿವಶಹೃದಯೋ 
ಭಗವಂತಂ ಸೌಭರಿಮೇಕಾಂತಾವಸ್ಸಿತಮುಪೇತ್ಮ ಕೃತಪೂಜೋ- 
ಬ್ರವೀತ್‌ ॥ 110 ದೃಷ್ಟಸ್ತೇ ಭಗವನ್‌ ಸುಮಹಾನೇಷ ಸಿದ್ಧಿಪ್ರಭಾವೋ 
ನೈವಂವಿಧಮನಸ್ಕ ಕಸ್ಕಚಿದಸ್ಮಾಭಿರ್ವಿಭೂತಿಭಿರ್ವಿಲಸಿತಮುಪಲಕ್ಷಿತಂ 
ಯದೇತದ್ಧಗವತಸ್ತಪಸಃ ಫಲಮಿತ್ಯಭಿಪೂಜ್ಯ ತಮೃಷಿಂ ತತ್ರೈವ ತೇನ 
ಯಷಿವರ್ಯೇಣ ಸಹ ಕಿಂಚಿತ್ಕಾರಮಭಿಮತೋಪಭೋಗಾನ್‌ 
ಬುಭುಜೇ ಸ್ವಪುರಂ ಚ ಜಗಾಮ ॥ 111॥ ಕಾಲೇನ ಗಚ್ಛತಾ ತಸ್ಮ 
ತಾಸು ರಾಜತನಯಾಸು ಪುತ್ರಶತಂ ಸಾರ್ಧಮಭವತ್‌ ॥112॥ ಅನು 


ತಾನು ಅನುಭವಿಸುತ್ತಿದ್ದ ಉಪಭೋಗಸುಖವನ್ನು ವಿಶೇಷವಾಗಿ ವರ್ಣಿಸಿ 
ಹೇಳಿದಳಲ್ಲದೆ, ಪತಿಯು ಪರಮಪ್ರೇಮದಿಂದ ತನ್ನ ಬಳಿಯಲ್ಲಿಯೇ 
ಸುಳಿದಾಡುತ್ತಿರುವನೆಂದೂ ತನ್ನ ಸೋದರಿಯರೊಬ್ಬರ ಬಳಿಗೂ ಹೋಗುವು 
ದಿಲ್ಲವೆಂದೂ ತಿಳಿಸಿದಳು. ಅನಂತರ ರಾಜನು ಪ್ರತಿಯೊಂದು ಪ್ರಾಸಾದಕ್ಕೂ 
ಹೋಗಿ ಪ್ರತಿಯೊಬ್ಬ ಮಗಳನ್ನೂ ಇದೇ ರೀತಿ ವಿಚಾರಿಸಿದನು (109). ಎಲ್ಲರೂ 
ಅದೇ ಬಗೆಯಲ್ಲಿ ಹೇಳಿದರು. ಮಾಂಧಾತನು ಆನಂದಪರವಶನಾಗಿ ಆಶ್ಚರ್ಯ 
ದಿಂದ ವಿಷ್ಟಲನಾದನು. ಆಮೇಲೆ ಏಕಾಂತದಲ್ಲಿಕುಳಿತಿದ್ದ ಸೌಭರಿ ಮಹರ್ಷಿಯ 
ಬಳಿಗೆ ಹೋಗಿ ಆತನನ್ನು ಪೂಜಿಸಿ ಇಂತೆಂದನು (110). “ಭಗವನ್‌, ಅದ್ಭುತ 
ವಾದ ನಿಮ್ಮ ಸಿದ್ಧಿಪ್ರಭಾವವನ್ನು ಕಣ್ಣಾರೆ ಕಂಡೆನು. ಇಂತಹ ತಪಸಸಿದ್ದಿ 
ಇನ್ನಾರಿಗೂ ಇಲ್ಲ. ನಾವು ನೋಡಿದ ಈ ವೈಭವಗಳ ವಿಲಾಸವು ಮಹರ್ಷಿ 
ಗಳಾದ ನಿಮ್ಮ ತಪಸ್ಸಿನ ಫಲ'' ಎಂದು ಹೇಳಿ ಆ ಖುಷಿಯನ್ನು ಪೂಜಿಸಿದನು. 
ಆ ಯಷಿಶ್ರೇಷ್ಠನೊಡನೆ ಸ್ವಲ್ಪ ಹೊತ್ತು ಅಭಿಮತವಾದ ಭೋಗವನ್ನು ಅನುಭವಿಸಿ 
ರಾಜನು ತನ್ನ ರಾಜಧಾನಿಗೆ ಹಿಂದಿರುಗಿದನು (111). ಕಾಲಕ್ರಮದಲ್ಲಿ ಸೌಭರಿ 
ಮುನಿಗೆ ಆ ರಾಜಕುಮಾರಿಯರಲ್ಲಿ ನೂರೈವತ್ತು ಮಂದಿ ಪುತ್ರರು ಜನಿಸಿದರು. 


ಅಧ್ಯಾಯ 2 ಚತುರ್ಥಾಂಶಃ 33 


ದಿನಾನುರೂಢಸ್ನೇಹಪ್ರುಸರಶ್ಚ ಸ ತತ್ರಾತೀವ ಮಮತಾಕೃಷ್ಟಹೈದಯೋ- 
ಭವತ್‌ ॥113॥ ಅಪೈತೇಇಸ್ಮತ್ತುತ್ರಾಃ ಕಲಭಾಷಿಣಃ ಪದ್ಭ್ಯಾಂ 
ಗಚ್ಛೇಯುಃ ಅಪ್ಟೇತೇ ಯೌವನಿನೋ ಭವೇಯುಃ ಅಪಿ ಕೃತದಾರಾನ್‌ 
ಏತಾನ್‌ ಪಶ್ಯೇಯಮಪ್ಯೇಹಾಂ ಪುತ್ರಾ ಭವೇಯುಃ ಅಹ್ಯೇತತ್ಪುಶ್ರಾ- 
ನುತ್ರಸಮನ್ದಿತಾನಶಸ್ಯಾಮೀತ್ಯಾದಿಮನೋರಥಾನನುದಿನಂ ಕಾಲಸಂಪತ್ತಿ- 
ಪ್ರವೃದ್ಧಾನವೇಕ್ಷೈತಚ್ಚಿಂತಯಾಮಾಸ ॥ 114॥ ಅಹೋ ಮೇ 
ಮೋಹಸ್ಕಾತಿವಿಸ್ತಾರಃ ॥ 115॥ 


ಮನೋರಥಾನಾಂ ನ ಸಮಾಪಿರಸ್ತಿ 
ವರ್ಷಾಯುತೇನಾಷಪಿ ತಥಾಬ್ಬಲಕ್ಷ್ಮೈಃ | 
ಪೂರ್ಣೇಹಷು ಪೂರ್ಣೇಷು ಮನೋರಥಾನಾಮ್‌ 
ಉತ್ಪತ್ತಯಸ್ಸಂತಿ ಪುನರ್ನವಾನಾಮ್‌ ॥ 116 


ದಿನಗಳೆದಂತೆ ಅವರಲ್ಲಿ ಪ್ರೀತಿಯು ಬೆಳೆಯುತ್ತ ಹೋಯಿತು. ಅತ್ಯಂತ ಮಮತೆ 
ಯಿಂದ ಮುನಿಯ ಹೃದಯವು ಮಕ್ಕಳಲ್ಲಿ ನೆಟ್ಟುಹೋಯಿತು (112-113).“ನನ್ನ 
ಈ ಪುತ್ರರು ತೊದಲುತ್ತ ಮಾತಾಡುವರಲ್ಲವೆ? ಪುಟ್ಟ ಪುಟ್ಟ ಹೆಜ್ಜೆಗಳಿಡುತ್ತ 
ನಡೆದಾಡುವರಲ್ಲವೆ? ಇವರು ಮುಂದೆ ಯುವಕರಾಗಿ ಮದುವೆಯಾಗುವುದನ್ನು 
ಯಾವಾಗ ನೋಡಿಯೇನು! ಇವರಿಗೆ ಮಕ್ಕಳು ಜನಿಸುವರಲ್ಲವೆ! ಆ ಪುತ್ರರಿಗೂ 
ಪುತ್ರರು ಜನಿಸಿದಾಗ ಮಕ್ಕಳು ಮೊಮಕ್ಷಳಿಂದ ಸಹಿತರಾದ ಇವರನ್ನು 
ನೋಡುವೆನಲ್ಲವೆ?'' ಎಂಬ ಮನೋರಥಗಳು ಒಂದರಮೇಲೊಂದರಂತೆ 
ಬೆಳೆಯುತ್ತ ಹೋದವು. ಕಾಲ ಕಳೆಯುತ್ತ ಈ ಮನೋರಥಗಳು ಹೆಚ್ಚುತ್ತಿರುವು 
ದನ್ನು ಅನ್ವೀಕ್ಷಿಸಿ ಒಂದು ದಿನ ಸೌಭರಿ ಮುನಿಯು ಹೀಗೆ ಆಲೋಚಿಸಿದನು 
(114). “ಥೂ! ನನ್ನ ಮೋಹದ ವಿಸ್ತಾರವೆಷ್ಟು! ಮನೋರಥಗಳಿಗೆ ಸಮಾಪ್ತಿ 
ಯೆಂಬುದೇ ಇಲ್ಲ. ಹತ್ತುಸಾವಿರ ವರ್ಷಗಳಾಗಲಿ ಲಕ್ಷವರ್ಷಗಳಾಗಲಿ ಇವು 
ಮುಗಿಯುವುದೇ ಇಲ್ಲ! ಇವು ನೆರವೇರುತ್ತ ಹೋದಂತೆ ಹೊಸ ಹೊಸ ಆಸೆಗಳು 
ಚಿಗುರುತ್ತಲೇ ಇರುತ್ತವೆ! (115-116). ನನ್ನ ಪುತ್ರರು ಹೆಜ್ಜೆ ಇಟ್ಟು ನಡೆದಾಡಿ 
ದರು. ತರುಣರಾದರು. ಪತ್ನೀಸಮೇತರಾದರು. ಅವರಿಗೆ ಮಕ್ಕಳೂ ಜನಿಸಿ 
ದರು. ಈಗ ಅವರಿಗೆ ಯಾವಾಗ ಸಂತಾನವಾದೀತೆಂದು ಕಾಯುತ್ತ ಆ 


84 ಶ್ರೀವಿಷ್ಣುಪುರಾಣಮ್‌ 


ಪದ್‌ಭ್ಕಾಂ ಗತಾ ಯೌವನಿನಶ್ಚ ಜಾತಾ 

ದಾರೆ ಶ್ನೆ ಸಂಯೋಗಮಿತಾಃ ಪ್ರಸೂತಾಃ। 
ದೃಷ್ಟಾಃ ಸುತಾಸ್ಪತನಯಪುಸೂತಿಂ 

ದ್ರಷ್ಟುಂ ಪುನರ್ವಾಂಛತಿ ಮೇsಂತರಾತ್ಮಾ 117 
ದ್ರಕ್ಷ್ಯಾಮಿ ತೇಷಾಮಿತಿ ಚೇತೃಸೂತಿಂ 

ಮನೋರಥೋ ಮೇ ಭವಿತಾ ತತೋಪನ್ಸಃ 
ಪೂರ್ಣೇಇನಪಿ ತತ್ರಾಪ್ಯಪರಸ್ಕ ಜನ್ಮ 

ನಿವಾರ್ಯತೇ ಕೇನ ಮನೋರಥಸ್ಮ॥ 118 
ಆಮೃತ್ಯುತೋ ನೈವ ಮನೋರಥಾನಾಮ್‌ 

ಅಂತೋಪಸ್ತಿ ವಿಜ್ಞಾತಮಿದಂ ಮಯಾದ್ಯ! 
ಮನೋರಥಾಸಕ್ತಿಹಪರಸ್ಕ ಚಿತ್ರಂ 

ನ ಜಾಯತೇ ವೈ ಪರಮಾರ್ಥಸಂಗಿ॥ 119 
ಸ ಮೇ ಸಮಾಧಿರ್ಜಲವಾಸಮಿತ್ರ- 

ಮತ್ಸ ಸ್ಮ ಸಂಗಾತ್ಸಹಸೈವ ನಷ್ಟಃ | 
ಪರಿಗ್ರಹಸ್ಸಂಗಕೃತೋ ಮಯಾಂಯಂ 

ಪರಿಗ್ರಹೋತ್ಥಾ ಚ ಮಮಾತಿಲಿಪ್ಸಾ॥ 120 


ಸಂತಾನವನ್ನು ನೋಡಲು ನನ್ನ ಮನಸ್ಸು ಹಾತೊರೆಯುವುದಲ್ಲ! (117). ಅವರ 
ಪುತ್ರರನ್ನು ಒಮ್ಮೆ ನೋಡಿಬಿಡೋಣವೆಂದು ಕಾದರೆ ಇನ್ನೊಂದು ಆಸೆ ಮತ್ತೆ 
ಕವಲೊಡೆಯುವುದು! ಅದು ನೆರವೇರಿದರೆ ಮತ್ತೊಂದು ಮನೋರಥವು 
ಹುಟ್ಟುವುದು. ಅದನ್ನು ಯಾರು ತಡೆದಾರು! (118). ಸಾಯುವವರೆಗೂ 
ಆಸೆಗಳಿಗೆ ಕೊನೆಯೇ ಇರುವುದಿಲ್ಲ. ಈಗ ಇದು ನನಗೆ ಸ್ಪಷ್ಟವಾಗಿ ತಿಳಿಯಿತು. 
ಆಸೆಯನ್ನು ಪೂರ್ಣಗೊಳಿಸಿಕೊಳ್ಳಲು ಯಾವನು ಬಯಸುತ್ತಾನೋ ಅವನ 
ಚಿತ್ತವು ಎಂದಿಗೂ ಪರಮಾರ್ಥದಲ್ಲಿ ಆಸಕ್ತವಾಗುವುದಿಲ್ಲ (119). ನನ್ನ ಆ 
ತಪಃಸಮಾಧಿಯು ಜಲವಾಸದಲ್ಲಿ ಮಿತ್ರನಾದ ಮೀನಿನ ಸಹವಾಸದಿಂದ 
ಇದ್ದಕ್ಕಿದ್ದಂತೆ ನಷ್ಟವಾಗಿ ಹೋಯಿತು! ಸಹವಾಸ ದೋಷದಿಂದ ಈ ಸಂಸಾರ 
ಪರಿಗ್ರಹ ಬಂದಿತು. ಪರಿಗ್ರಹದಿಂದ ಬಲವಾದ ಆಸೆ ಹುಟ್ಟಿತು! (120). ಒಂದು 


ಅಧ್ಯಾಯ 2 ಚತುರ್ಥಾಂಶಃ 35 


ದುಃಖಂ ಯದೈವೈಕಶರೀರಜನ್ಮ 

ಶತಾರ್ದಸಂಖ್ಯಾಕಮಿದಂ ಪ್ರಸೂತಮ್‌। 
ಪರಿಗ್ರಹೇಣ ಕ್ಷಿತಿಪಾತ್ಮಜಾನಾಂ 

ಸುತೈರನೇಕೈರ್ಬಹುಲೀಕೃತಂ ತತ್‌ ॥ 121 
ಸುತಾತ್ಮಜೈಸ್ತತ್ತನಯೈಶ್ಚ ಭೂಯೋ 

ಭೂಯಶ್ಚ ತೇಷಾಂ ಚ ಪರಿಗ್ರಹೇಣ | 
ವಿಸ್ಪಾರಮೇಷ್ಮತೃತಿದುಃಖಹೇತುಃ 

ಪರಿಗ್ರಹೋ ವೈ ಮಮತಾಭಿಧಾನಃ॥ 122 
ಚೀರ್ಣಂ ತಪೋ ಯತ್ತು ಜಲಾಶ್ರಯೇಣ 

ತಸ್ಕರ್ದಿರೇಷಾ ತಪಸೋsಂತರಾಯಃ! 
ಮತ್ಸಸ್ಕ ಸಂಗಾದಭವಚ್ಚ ಯೋ ಮೇ 

ಸುತಾದಿರಾಗೋ ಮುಷಿತೋಜಸ್ಮಿ ತೇನ॥ 123 
ನಿಸ್ಸಂಗತಾ ಮುಕ್ತಿಹದಂ ಯತೀನಾಂ 

ಸಂಗಾದಶೇಷಾಃ ಪ್ರಭವಂತಿ ದೋಷಾಃ। 
ಆರೂಢಯೋಗೋ ವಿನಿಪಾತತೇಂಧ- 

ಸ್ಪಂಗೇನ ಯೋಗೀ ಕಿಮುತಾಲ್ಪಸಿದ್ದಿಃ ॥ 124 


ಶರೀರದ ಪ್ರಾಪ್ತಿಯೇ ದುಃಖಕರವಾದದ್ದು. ಈ ರಾಜಕುಮಾರಿಯರನ್ನು 
ಮದುವೆಯಾದ್ದರಿಂದ ದುಃಖವು ಐವತ್ತಾಯಿತು! ಅನೇಕ ಪುತ್ರರು ಜನಿಸಿದ್ದ 
ರಿಂದ ಅದು ಇನ್ನೂ ವಿಸ್ತಾರವಾಗಿ ಹಬ್ಬಿತು! (121). ಮಕ್ಕಳಿಗೆ ಮಕ್ಕಳು, 
ಅವರಿಗೆ ಮಕ್ಕಳು--ಇವರಿಂದ ವಿವಾಹಸಂಬಂಧವು ದುಃಖವನ್ನು ವಿಸ್ತರಿ 
ಸುತ್ತಲೇ ಹೋಗುವುದು. ಒಟ್ಟಿನಲ್ಲಿ ಈ ಮಮತಾಬಂಧನವು ಅತ್ಯಂತ ಶೋಕಕ್ಕೆ 
ಕಾರಣವೇ ಸರಿ (122). ನೀರಲ್ಲಿ ನೆಲೆಸಿ ಯಾವ ತಪಸ್ಸನ್ನಾಚರಿಸಿದೆನೋ ಆ 
ತಪಸ್ಸಿನ ಫಲವಾದ ಈ ವೈಭವವೇ ತಪಸ್ಸಿಗೆ ವಿಘ್ನವಾಗಿ ಪರಿಣಮಿಸಿತು. 
ಮೀನಿನ ಸಹವಾಸದಿಂದ ನನಗೆ ಪುತ್ರಾದಿವ್ಯಾಮೋಹವುಂಟಾಗಿ ಅದರಿಂದ 
ಮೋಸಹೋದೆನು! (123). ಯತಿಗಳಿಗೆ ಮುಕ್ತಿಯನ್ನು ಕೊಡತಕ್ಕದ್ದು ಸಂಗ 
ರಾಹಿತ್ಯ. ಸಂಗದಿಂದ ಸಮಸ್ತ ದೋಷಗಳೂ ಉದ್ಭವಿಸುತ್ತವೆ. ಯೋಗಾರೂಢ 


86 ಶ್ರೀವಿಷ್ಣುಪುರಾಣಮ್‌ 


ಸೋಹಂ ಚರಿಷ್ಕಾಮಿ ತಥಾತ್ಮನೋತರ್ಥೇ 
ಪರಿಗ್ರಹಗ್ರಾಹಗೃಹೀತಬುದಿಿ] | 

ಯಥಾ ಹಿ ಭೂಯಃ ಪರಿಹೀನದೋಹೋ 
ಜನಸ್ಮ ದುಃಖೈರ್ಭವತಾ ನ ದುಃಖೀ॥ [23 


ಸರ್ವಸ್ಯ ಧಾತಾರಮಚಿಂತರೂಪ- 
ಮಣೋರಣೀಯಾಂಸಮತಿಪ್ರಮಾಣಮ್‌! 

ಸಿತಾಸಿತಂ ಚೇಶ್ಚರಮೀಶ್ವರಾಣಾ- 
ಮಾರಾಧಯಿಷ್ಕೇ ತಪಸೈವ ವಿಷ್ಣುಮ್‌॥ 126 


ತಸ್ಮಿನ್ನಶೇಷೌಜಸಿ ಸರ್ವರೂಪಿ- 
ಣ್ಯವಕ್ರವಿಸ್ಪಷ್ಟತನಾವನಂತೇ। 
ಮಮಾಚಲಂ ಚಿತಮಪೇತದೋಷಂ 
ಸದಾಎಸ್ತು ವಿಷ್ಠಾವಭವಾಯ ಭೂಯಃ ॥ 127 


ನಾದವನು ಸಹ ವಿಷಯಸಂಗದಿಂದ ಕೆಳಗೆ ಉರುಳುತ್ತಾನೆ. ಇನ್ನು ಅಲ್ಪಸಿದ್ದಿ 
ಯನ್ನು ಸಾಧಿಸಿದ ಯೋಗಿಯ ವಿಷಯವನ್ನು ಹೇಳತಕ್ಕದ್ದೇನು? (124). 
ವಿಷಯಸಂಗವೆಂಬ ಮೊಸಳೆ ನನ್ನನ್ನು ಹಿಡಿದು ಬಿಟ್ಟಿತ್ತು. ಈಗ ನಾನು ಆತಾರ್ಹ 
ವಾಗಿ ತಪಸ್ಸಿನಲ್ಲಿ ತೊಡಗುವೆನು. ಮಾಡಿದ ತಪ್ಪಿನಿಂದ ಕಳಚಿಕೊಳ್ಳುವೆನು. 
ಭಾರ್ಕಾದಿಜನರ ದುಃಖಗಳಿಂದ ಮತ್ತೆ ನಾನು ದುಃಖಿಯಾಗಬಾರದು (125). 
ಸರ್ವಕಾರ್ಯಗಳಿಗೆ ವಿಧಾತೃವೂ ಅಚಿಂತ್ಯ ಸ್ವರೂಪನೂ ಅಣುವಿಗಿಂತ 
ಅಣೀಯನೂ ಸಮಸ್ತವಸ್ತುಗಳಿಗಿಂತ ಮಹಾಂತನೂ ಶುದ್ಧನೂ ಶಬಲನೂ* 
ಈಶ್ವರರಿಗೆ ಈಶ್ವರನೂ ಆದ ಮಹಾವಿಷ್ಣುವನ್ನು ತಪಸ್ಸಿನಿಂದ ನಿಶ್ಚಯವಾಗಿ 
ಆರಾಧಿಸುವೆನು (126). ಸಂಪೂರ್ಣ ತೇಜೋಮಯನೂ ಸರ್ವರೂಪನೂ 
ಅವ್ಯಕ್ತನೂ ವ್ಯಕ್ತನೂ ಅನಂತನೂ ಆದ ಆ ಮಹಾವಿಷ್ಣುವಿನಲ್ಲಿ ನನ್ನ ಚಿತ್ತವು 
ಅಚಲವಾಗಿ ಮತ್ತೆ ನೆಲಸಲಿ. ದೋಷರಹಿತವಾಗಿದ್ದು ಮುಕ್ತಿಗೆ ಕಾರಣವಾಗಲಿ 
(127). ಸರ್ವಸ್ವರೂಪನೂ ನಿರ್ಮಲನೂ ಅನಂತನೂ ಸರ್ವೇಶ್ವರನೂ 


* ಶಬಲ ಇ ಮಾಯಾ ಸಹಿತ. 


ಅಧ್ಯಾಯ 2 ಚತುರ್ಥಾಂಶಃ 37 


ಸಮಸ್ತಭೂತಾದಮಲಾದನಂತಾ- 
ತ್ಸರ್ವೇಶ್ವರಾದನ್ಯದನಾದಿಮಧಾತ್‌ | 
ಯಸ್ಮಾನ್ನ ಕಿಂಚಿತ್ತಮಹಂ ಗುರೂಣಾಂ 
ಪರಂ ಗುರುಂ ಸಂಶ್ರಯಮೇಮಿ ವಿಷ್ಣುಮ್‌ ॥ 128 


ಶ್ರೀಪರಾಶರ ಉವಾಚ: 

ಇತ್ಮಾತ್ಮಾನಮಾತ್ಮನೈವಾಭಿಧಾಯಾಸೌ ಸೌಭರಿರಪಹಾಯ ಪುತ್ರ- 
ಗೃಹಾಸನಪರಿಚ್ಛ್ಚದಾದಿಕಮಶೇಷಮರ್ಥಜಾತಂ ಸಕಲಭಾರ್ಯಾಸಮ- 
ನ್ಹಿತೋ ವನಂ ಪ್ರವಿವೇಶ ॥ 1291 ತತ್ರಾಪ್ಸನುದಿನಂ ವೆ ಟಖಾನಸನಿಷ್ಟಾದ್ಯ- 
ಮಶೇಷಕ್ರಿಯಾಕಲಾಪಂ ನಿಷ್ಟಾದ್ಕ ಕ್ಷಪಿತಸಕಲಪಾಪಃ ಪರಿಪಕ್ಚಮನೋ- 
ವೃತ್ತಿರಾತ್ಮನಗ್ನೀನ್ಸಮಾರೋಪ್ಕ ಭಿಕ್ಷುರಭವತ್‌ ॥ 130॥ ಭಗವತ್ಕಾಸಜ್ಯಾ- 
ಖಲಂ ಕರ್ಮಕಲಾಪಂ ಅನಂತಮಜಮನಾದಿನಿಧನಮವಿಕಾರಮ- 
ಮರಣಾದಿಧರ್ಮಮವಾಪ ಹಪರಮನಂತಂ ಪರವತಾಮಚ್ಚುತಂ 
ಪದಮ್‌ ॥ 131 1 ಇತ್ಸೇತನ್ಮಾಂಧಾತೃದುಹಿತೃಸಂಬಂಧಾದಾಖ್ಯಾತಮ್‌ 


ಆದಿಮಧ್ಯರಹಿತನೂ ಆದ ವಿಷ್ಣುವಿಗಿಂತ ಬೇರೆಯಾಗಿ ಯಾವ ವಸ್ತುವೂ ಇಲ್ಲ. 
ಗುರುಗಳಿಗೆ ಪರಮಗುರುವಾದ ಆತನಿಗೆ ಶರಣಾಗುವೆನು” (128). ಹೀಗೆ 
ಸೌಭರಿಮುನಿಯು ತನ್ನಲ್ಲಿಯೇ ತಾನು ಹೇಳಿಕೊಂಡು, ಪುತ್ರ ಗೃಹ ಆಸನ ವಸ್ತ್ರ 
--ಮುಂತಾದ ಸಕಲ ಪದಾರ್ಥಗಳನ್ನೂ ಪರಿತ್ಯಜಿಸಿ ಪತ್ನಿಯರೊಡಗೂಡಿ 
ಅರಣ್ಯವನ್ನು ಪ್ರವೇಶಿಸಿದನು (129). ಅಲ್ಲಿ ಪ್ರತಿದಿನವೂ ವಾನಪ್ರಸ್ಥನು ನಡೆಸ 
ಬೇಕಾದ ಸಕಲ ಕ್ರಿಯಾಕಲಾಪಗಳನ್ನೂ ನೆರವೇರಿಸುತ್ತಾ ಸಕಲ ಪಾಪಗಳನ್ನೂ 
ನೀಗಿಕೊಂಡನು. ಮನೋವೃತ್ತಿಯು ರಾಗದ್ದೇಷಶೂನ್ಯವಾಗಿ ಪರಿಶುದ್ಧವಾದ 
ಮೇಲೆ ಆಹವನೀಯಾದಿ ಅಗ್ನಿಗಳನ್ನು ತನ್ನಲ್ಲಿಸಮಾರೋಪಿಸಿಕೊಂಡು ಸಂನ್ಯಾಸಿ 
ಯಾದನು (130). ಸಕಲಕರ್ಮಕಲಾಪಗಳನ್ನೂ ಭಗವಂತನಿಗೆ ಸಮರ್ಪಿಸಿ, 
ಅಜವೂ ಅನಾದಿನಿಧನವೂ ವಿಕಾರಮರಣಾದಿಧರ್ಮರಹಿತವೂ ಪರಗಳಾದ 
ಇಂದ್ರಿಯಗಳಿಗೆ ಪರವೂ ಅನಂತವೂ ಆದ ಶಾಶ್ವತಪದವನ್ನು ಐದಿದನು (131). 
ಮಾಂಧಾತೃರಾಜನ ಹೆಣ್ಣುಮಕ್ಕಳ ಸಂಬಂಧವಾಗಿ ಈ ಕಥೆಯನ್ನು 


88 ಶ್ರೀವಿಷ್ಣುಪುರಾಣಮ್‌ 


॥ 132॥ ಯತಶ್ಚೈತತ್ಸೌಭರಿಚರಿತಮನುಸ್ಮರತಿ ಪಠತಿ ಪಾಠಯತಿ 
ಶೃಣೋತಿ ಶ್ರಾವಯತಿ ಧರತ್ಯವಧಾರಯತಿ ಲಿಖತಿ ಲೇಖಯತಿ 
ಶಿಕ್ಷಯತ್ಕಧ್ಯಾಪಯತ್ಕುಹದಿಶತಿ ವಾ ತಸ್ಕ ಷಡ್‌ ಜನ್ಮಾನಿ ದುಸ್ಸಂತತಿರ- 
ಸದ್ಭರ್ಮೋ ವಾಜಹ್‌ಮನಸಯೋರಸನ್ಮಾರ್ಗಾಚರಣಮಶೇಷಹೇತುಷು 
ವಾ ಮಮತ್ನಂ ನ ಭವತಿ॥ 133॥ 


ಇತ್ರಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ದ್ರಿತೀಯೋsಧ್ಯಾಯಃ 


ಹೇಳಿದ್ದಾಯಿತು. ಈ ಸೌಭರಿಚರಿತವನ್ನು ಯಾವಾತನು ಸರಿಸುವನೋ 
ಪಠಿಸುವನೋ ಓದಿಸುವನೋ ಕೇಳುವನೋ ಅಥವಾ ಅನ್ಯರಿಗೆ ಶ್ರವಣ 
ಮಾಡಿಸುವನೋ ನೆನಪಿನಲ್ಲಿಡುವನೋ ಅಥವಾ ಅನ್ಯರು ನೆನಪಿನಲ್ಲಿಡುವಂತೆ 
ಮಾಡುವನೋ ಬರೆಯುವನೋ ಬರೆಸುವನೋ ಕಲಿಯುವನೋ ಕಲಿಸು 
ವನೋ ಅಥವಾ ಉಪದೇಶಿಸುವನೋ ಆತನಿಗೆ ಆರು ಜನ್ನಗಳವರೆಗೆ ದುಷ್ಟ 
ಸಂತಾನವಾಗುವುದಿಲ್ಲ ; ಅವನು ಅಧರ್ಮಿಯಾಗಲಿ ವಾಕ್‌-ಮನಸ್ಸುಗಳಲ್ಲಿ 
ದುರಾಚಾರನಾಗಲಿ ಆಗುವುದಿಲ್ಲ. ಆತನಿಗೆ ಸಮಸ್ತವಸ್ತುಗಳಲ್ಲಿಯೂ ಮಮತ್ತದ 
ವ್ಯಾಮೋಹ ಹುಟ್ಟುವುದಿಲ್ಲ (132-133). 


ಇಲ್ಲಿಗೆ ಶ್ರೀವಿಷ್ಣು ಪುರಾಣದ ಚತುರ್ಥಾಂಶದಲ್ಲಿ 
ಎರಡನೆಯ ಅಧ್ಯಾಯ ಮುಗಿಯಿತು. 


3 


ತೃತೀಯೋ5ಧ್ಯ್ಕಾಯಃ 
ಶ್ರೀಪರಾಶರ ಉವಾಚ: 


ಅತಶ್ಚ ಮಾಂಧಾತುಃ ಪುತ್ರಸಂತತಿರಭಿಧೀಯತೇ ॥ 1॥ ಅಂಬರೀ- 
ಷಸ್ಕ ಮಾಂಧಾತೃತನಯಸ್ಕ ಯುವನಾಶ್ಚಃ ಪುತ್ರೋ 5ಭೂತ್‌ ॥ 2॥ 
ತಸ್ಮಾದ್ದಾರೀತಃ ಯತೋತಂಗಿರಸೋ ಹಾರೀತಾಃ॥3॥ ರಸಾತಲೇ 
ಮೌನೇಯಾ ನಾಮ ಗಂಧರ್ವಾ ಬಭೂವುಷ್ನಟ್‌ಕೋಟಸಂಖ್ಯಾತಾಸ್ತೈಃ 
ಅಶೇಷಾಣಿ ನಾಗಕುಲಾನಹಹೃತಪ್ರಧಾನರತ್ನಾಧಿಪತ್ಕಾನಕ್ರಿಯಂತ ॥ 4% 
ಘೆ ಶ್ನೆ ಗಂಧರ್ವವೀರ್ಯಾವಧೂತೆ ರುರಗೇಶ್ವರೆ ಕಃ ಸ್ತೂಯಮಾನೋ 
ಭಗವಾನಶೇಷದೇವೇಶಃ ಸ್ಪವಚ್ಚ ೨ವಣೋನ್ಮೀಲಿತೋನ್ನಿದ್ರಪುಂಡರೀಕ- 


ಅಧ್ಯಾಯ 3 


ಮಾಂಧಾತ್ಫರಾಜನ ಸಂತತಿ. ತ್ರಿಶಂಕು ಚರಿತೆ. 
ಸಗರನ ಉತ್ಪತ್ತಿ ಮತ್ತು ಅವನ ದಿಗ್ವಿಜಯ. 


ಪರಾಶರ ಮುನಿಗಳು ಹೇಳಿದರು: ಮೈತ್ರೇಯ, ಈಗ ಮಾಂದಾತ್ಸವಿನ 
ಪುತ್ರಸಂತತಿಯನ್ನು ಹೇಳುತ್ತೇನೆ. ಮಾಂಧಾತೃವಿನ ಮಗನಾದ ಅಂಬರೀಷನಿಗೆ 
ಯುವನಾಶ್ಚನೆಂಬ ಮಗನು ಹುಟ್ಟಿದನು. ಆತನ ಮಗ ಹಾರೀತ. ಈತನಿಂದ 
ಹಾರೀತ* ಆಂಗೀರಸರೆಂಬ ದ್ವಿಜಸಂತತಿ ಬೆಳೆಯಿತು (1-3). ರಸಾತಳದಲ್ಲಿ 
ಮೌನೇಯರೆಂಬ ಗಂಧರ್ವರಿದ್ದರು. ಅವರ ಸಂಖ್ಯೆ ಆರುಕೋಟಿ. ಆ ಗಂಧ 
ರ್ವರು ನಾಗಕುಲದವರ ಪ್ರಧಾನರತ್ನಗಳನ್ನೂ ಅಧಿಕಾರವನ್ನೂ ಕಿತ್ತುಕೊಂಡರು. 
ಹೀಗೆ ಗಂಧರ್ವರಿಂದ ಪರಾಜಿತರಾದ ಸರ್ಪಾಧಿಪತಿಗಳು ಶ್ರೀಮನ್ನಾರಾಯಣನ 
ಬಳಿಗೆ ಹೋಗಿ ಸ್ತುತಿಸಲಾಗಿ, ಜಲಶಯನದಲ್ಲಿ ನಿದ್ರಿಸುತ್ತಿದ್ದ ದೇವೇಶ್ವರನಾದ 


* "ಅಥ ಹಾರೀತಾನಾಂ ತ್ರ್ಯಾರ್ಷೇಯಾ ಆಂಗಿರಸಾಂಬರೀಷ ಯೌವನಾಶ್ವಃ' 
ಎಂದು ಪ್ರವರ ಪಾಠವಿದೆ. ಹಾರೀತನ ಪತ್ನಿಯಲ್ಲಿ ಆಂಗಿರಸನಿಂದ ನಿಯೋಗವಿಧಿಯ 
ಮೂಲಕ ಈ ಸಂತತಿ ಬೆಳದಿರಬೇಕು. ವಿವರ ದೊರೆಯುವುದಿಲ್ಲ. 


40 ಶ್ರೀವಿಷ್ಣುಪುರಾಣಮ್‌ 


ನಯನೋ ಜಲಶಯನೋ ನಿದ್ರಾವಸಾನಾತ್‌ ಪ್ರಬುದ್ಧಃ ಪ್ರಣಿಪತ್ಕಾ 
ಭಿಹಿತಃಿ ಭಗವನ್‌, ಅಸ್ಮಾಕಮೇತೇಭ್ಕೋ ಗಂಧರ್ವೇಭ್ಕೋ ಭಯ- 
ಮುತ್ತನ್ನಂ ಕಥಮುಪಶಮಮೇಷ್ಮತೀತಿ ॥5॥ ಆಹ ಚೆ ಭಗವಾನ್‌ 
ಅನಾದಿನಿಧನಪುರುಹೋತ್ತಮೋ ಯೋಪಇಸೌ ಯುವನಾಶ್ಚಸ್ಕ 
ಮಾಂಧಾತುಃ ಪುರುಕುತ್ಸನಾಮಾ ಪುತ್ರಸ್ತಮಹಮನುಪ್ರವಿಶ್ಶ ತಾನ- 
ಶೇಷಾನ್‌ -ದುಷ್ಟ್ಪಗಂಧರ್ವಾನುಪಶಮಂ ನಯಿಷ್ಕಾಮೀತಿ ॥ 6॥ ತದಾ- 
ಕರ್ಣ ಭಗವತೇ ಜಲಶಾಯಿನೇ ಕೃತಪ್ರಣಾಮಾಃ ಪುನರ್ನಾಗಲೋಕ- 
ಮಾಗತಾಃ ಪನ್ನಗಾಧಿಪತಯೋ ನರ್ಮದಾಂ ಚ ಪುರುಕುತ್ಸಾನಯನಾಯ 
ಚೋದಯಾಮಾಸುಃ॥ 7॥ ಸಾ ಚೈನಂ ರಸಾತಲಂ ನೀತವತೀ॥ 8॥ 
ರಸಾತಲಗತಶ್ಚಾಸೌ ಭಗವತ್ತೇಜಸಾಪ್ಕಾಯಿತಾತ್ಮವೀರ್ಯಸ್ಸಕಲಗಂಧ- 
ರ್ವಾನ್ನಿಜಫಾನ ॥ 9॥ ಪುನಶ್ಚ ಸ್ವಪುರಮಾಜಗಾಮ ॥ 10॥ ಸಕಲ- 
ಪನ್ನಗಾಧಿಪತಯಶ್ಚ ನರ್ಮದಾಯೈ ವರಂ ದದುಃ। ಯಸ್ತೇ5ನುಸ್ಮರಣ- 


ಭಗವಂತನು ಸತಿಯನ್ನು ಕೇಳಿ ಎಚ್ಚಿತ್ತು ತನ್ನ ಕಮಲನೇತ್ರಗಳನ್ನು ತೆರೆದನು. 
ಆಗ ಸರ್ಪರಾಜರು ಪ್ರಣಾಮಗಳನ್ನರ್ಪಿಸಿ "ಸ್ವಾಮಿ, ಈ ಗಂಧರ್ವರಿಂದ ನಮಗೆ 
ಭಯ ಹುಟ್ಟಿದೆ. ಇದು ಶಾಂತವಾಗುವುದು ಹೇಗೆ?” ಎಂದು ವಿಜ್ಞಾಪಿಸಿದರು 
(4-5). ಆಗ ಅನಾದಿನಿಧನನಾದ ಪುರುಷೋತ್ತಮನು “ಯುವನಾಶ್ಚನ 
ಪುತ್ರನಾದ ಮಾಂಧಾತೃವಿಗೆ ಪುರುಕುತ್ಸನೆಂಬ ಪುತ್ರನಿರುವನಷ್ಟೆ, ಆತನಲ್ಲಿ ನಾನು 
ಅನುಪ್ರವೇಶಮಾಡಿ ಆ ದುಷ್ಟ ಗಂಧರ್ವರನ್ನು ಮುಗಿಸುವೆನು'” ಎಂದನು (6). 
ಆ ನುಡಿಯನ್ನು ಕೇಳಿ ನಾಗಾಧಿಪತಿಗಳು ಜಲಶಾಯಿಯಾದ ಭಗವಂತನಿಗೆ 
ನಮಸ್ಕರಿಸಿ ನಾಗಲೋಕಕ್ಕೆ ಹಿಂದಿರುಗಿ, ಪುರುಕುತ್ಸನನ್ನು ಕರೆತರುವಂತೆ 
ನರ್ಮದೆಯನ್ನು* ಪ್ರೇರಿಸಿದರು. ಅವಳು ಪುರುಕುತ್ಸನನ್ನು ರಸಾತಳಕ್ಕೆ ಕರೆದು 
ಕೊಂಡು ಬಂದಳು (7-8). ಪುರುಕುತ್ಸನು ರಸಾತಳದಲ್ಲಿ ಭಗವಂತನ ತೇಜಸ್ಸಿ 
ನಿಂದ ಆವಿಷ್ಟವಾದ ಸ್ವಪರಾಕ್ರಮವುಳ್ಳವನಾಗಿ ಸಕಲ ಗಂಧರ್ವರನ್ನೂ 
ಸಂಹರಿಸಿದನು. ಆಗ ಎಲ್ಲ ನಾಗಾಧಿಪತಿಗಳೂ ನರ್ಮದೆಗೆ “ಯಾರು ನಿನ್ನನ್ನು 
ಸ್ಮರಿಸುತ್ತಾ ನಿನ್ನ ನಾಮೋಚ್ಚಾರಣೆ ಮಾಡುತ್ತಾರೋ ಅವರಿಗೆ ಸರ್ಪವಿಷದಿಂದ 


* ಇವಳು ನಾಗಾಧಿಪತಿಗಳ ಸಹೋದರಿ, ಪುರುಕುತ್ಸನ ಪತ್ನಿ. 


ಅಧ್ಯಾಯ 3 ಚತುರ್ಥಾಂಶಃ 41 


ಸಮವೇತಂ ನಾಮಗ್ರಹಣಂ ಕರಿಷ್ಕತಿ ನ ತಸ್ಮ ಸರ್ಪವಿಷಭಯಂ 
ಭವಿಷ್ಯತೀತಿ ॥ 11 ಅತ್ರ ಚ ಶ್ಲೋಕಃ॥ 12॥ 


ನರ್ಮದಾಯೆ ಟ್ರ ನಮಃ ಪ್ರಾತರ್ನರ್ಮದಾಯೆ ಟ್ರ ನಮೋ ನಿಶಿ। 
ನಮೋಎಸ್ತು ನರ್ಮದೇ ತುಭ್ಯಂ ತ್ರಾಹಿ ಮಾಂ ವಿಷಸರ್ಪತಃ॥ 13 


ಇತ್ಯುಚ್ಚಾರ್ಯಾಹರ್ನಿಶಮಂಧಕಾರಪ್ರವೇಶೇ ವಾ ಸರ್ಪೆೈರ್ನ- 
ನಶ್ಶತೇ ನ ಚಾಪಿ ಕೃತಾನುಸ್ಮರಣಭುಜೋ ವಿಷಮಪಿ ಭುಕ್ತಮುಪ- 
ಫಾತಾಯ ಭವತಿ॥ 140 ಪುರುಕುತ್ಸಾಯ ಸಂತತಿವಿಚ್ಛೇದೋ ನ 
ಭವಿಷ್ಯತೀತ್ಕುರಗಪತಯೋ ವರಂ ದದುಃ ॥ 150 ಪುರುಕುತ್ಸೋ 
ನರ್ಮದಾಯಾಂ ತ್ರಸದ್ದಸ್ಕುಮಜೀಜನತ್‌ ॥ 161 ತ್ರಸದಸ್ಯುತಸ್ಸಂಭೂ- 
ತೋ5ನರಣ್ಯ ಯಂ ರಾವಣೋ ದಿಗ್ನಿಜಯೇ ಜಘಾನ ॥ 17॥ ಅನ- 
ರಣ್ಮಸ್ಮ ಪೃಷದಶ್ಚಃ ಪೃಷದಶ್ಚಸ್ಕ ಹರ್ಯಶ್ಚಃ ಪುತ್ರೋ€ಭವತ್‌ ॥ 18॥ 
ತಸ್ಮ ಚ ಹಸ್ತಃ ಪುತ್ರೋ5ಭವತ್‌ ॥ 19॥ ತತಶ್ಚ ಸುಮನಾಸ್ತಸ್ಮಾಪಿ ತ್ರಿಧನ್ಹಾ 


ಯಾವ ಭಯವೂ ಒದಗುವುದಿಲ್ಲ” ಎಂದು ವರವನ್ನಿತ್ತರು (9-11). ಈ 
ಸಂಬಂಧದಲ್ಲಿ ಒಂದು ಶ್ಲೋಕ ಉಂಟು. ಏನೆಂದರೆ, “ನರ್ಮದೆಗೆ ಪ್ರಾತಃ 
ಕಾಲದಲ್ಲಿ ನಮಸ್ಕಾರ, ರಾತ್ರಿಯಲ್ಲಿಯೂ ನರ್ಮದೆಗೆ ನಮಸ್ಕಾರ. ಹೇ 
ನರ್ಮದೆ, ನಿನಗೆ ನಮಸ್ಕಾರವಿರಲಿ. ವಿಷಸರ್ಪದಿಂದ ನನ್ನನ್ನು ರಕ್ಷಿಸು” 
(12-13). ಈ ಶ್ಲೋಕವನ್ನು ಪಠಿಸುತ್ತ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಕತ್ತಲು 
ಪ್ರದೇಶದಲ್ಲಿ ಹೋಗುತ್ತಿದ್ದರೂ ಸರ್ಪವು ಕಡಿಯುವುದಿಲ್ಲ. ನರ್ಮದೆಯನ್ನು 
ಸ್ಮರಿಸುತ್ತ ಊಟ ಮಾಡಿದರೆ, ತಿಂದ ವಿಷವೂ ಘಾತಕವಾಗುವುದಿಲ್ಲ (14). 
ಮತ್ತು ಪುರುಕುತ್ಸನಿಗೆ ಸಂತತಿಯು ಅನುಸ್ಕೂತವಾಗಿ ನಡೆಯಲೆಂದೂ ಸಂತತಿ 
ವಿಚ್ಛೇದವಾಗದಿರಲೆಂದೂ ನಾಗಾಧಿಪತಿಗಳು ವರವನ್ನಿತ್ತರು (15). ಪುರು 
ಕುತ್ಸನು ನರ್ಮದೆಯಲ್ಲಿ ತ್ರಸದ್ದಸ್ಕು ಎಂಬ ಪುತ್ರನನ್ನು ಪಡೆದನು. ತ್ರಸದ್ದಸ್ಯುವಿ 
ನಿಂದ ಅನರಣ್ಯನು ಹುಟ್ಟಿದನು. ಅನರಣ್ಯನನ್ನು ರಾವಣನು ಕೊಂದನು. 
ಅನರಣ್ಯನಿಗೆ ಪೃJಷದಶ್ವನೂ ಆತನಿಗೆ ಹರ್ಮಶ್ತನೂ ಮಕ್ಕಳಾದರು. ಹರ್ಯಶ್ವನ ಮಗ 
ಹಸ್ತ. ಆತನಿಂದ ಸುಮನ ಎಂಬುವನೂ ಅವನಿಗೆ ತ್ರಿಧನ್ವನೂ ಆತನಿಗೆ 


42 ಶ್ರೀವಿಷುಪುರಾಣಮ್‌ 


ತ್ರಿಧನ್ಹನಸ್ತಯ್ಕಾರುಣಿಃ ॥ 201 ತ್ರಯ್ಕಾರುಣೇಸ್ಸತ್ಕವ್ರತಃ ಯೋಜಸೌ 
ತ್ರಿಶಂಕುಸಂಜ್ಞಾಮವಾಪ ॥ 21॥ ಸ ಚಾಂಡಾಲತಾಮುಪಗತಶ್ಚ ॥ 22॥ 
ದ್ವಾದಶವಾರ್ಷಿಕ್ಕಾಮನಾವೃಷ್ಟಾಂ ವಿಶ್ವಾಮಿತ್ರಕೆಲತ್ರಾಪತ್ಮಪೋಷ- 
ಣಾರ್ಥಂ ಚಾಂಡಾಲಪ್ರತಿಗ್ರಹಪರಿಹರಣಾಯ ಚ ಜಾಹ್ನವೀತೀರ- 
ನಗ್ರೋಧೇ ಮೃಗಮಾಂಸಮನುದಿನಂ ಬಬಂಧ 231 ಸ ತು ಪರಿ- 
ತುಷ್ಟೇನ ವಿಶ್ವಾಮಿತ್ರೇಣ ಸಶರೀರಸ್ಸರ್ಗಮಾರೋಪಿತಃ ॥ 24॥ 
ತ್ರಿಶಂಕೋರ್ಹರಿಶ್ಚಂದ್ರಸ್ತಸ್ಮಾಚ್ಚ ರೋಹಿತಾಶ್ಚಸ್ತತಶ್ಚ ಹರಿತೋ ಹರಿತಸ್ಮ 
ಚಂಚುಶ್ಚಂಚೋರ್ವಿಜಯವಸುದೇವೌ ರುರುಕೋ ವಿಜಯಾದ್ರುರುಕಸ್ಕ 


ತ್ರಯ್ಕಾರುಣಿಯೂ ಜನಿಸಿದರು. ತ್ರಯ್ಯಾರುಣಿಗೆ ಸತ್ಯವ್ರತನು ಪುತ್ರನಾಗಿ ಹುಟ್ಟಿ 
ದನು. ಈ ಸತ್ಯವ್ರತನಿಗೆ ತ್ರಿಶಂಕು ಎಂಬ ಹೆಸರು ಬಂದಿತು (16-21). ಈತನು 
ಚಂಡಾಲನಾದನು.* ಒಮ್ಮೆ ಹನ್ನೆರಡು ವರ್ಷಗಳ ಬರಗಾಲವು ಬಂದಾಗ ಈ 
ತ್ರಿಶಂಕುವು ತಪಸ್ಸಿನಲ್ಲಿದ್ದ ವಿಶ್ವಾಮಿತ್ರರ ಹೆಂಡತಿ ಮಕ್ಕಳನ್ನು ಪೋಷಿಸಿದನು. 
ತಾನು ಚಂಡಾಲನಾದ್ದರಿಂದ ಅವರು ಆಹಾರವನ್ನು ತನ್ನ ಕೈಯಿಂದ ಸ್ವೀಕರಿಸ 
ಲಾರರೆಂದು ತಿಳಿದು, ಪ್ರತಿದಿನವೂ ಗಂಗಾತೀರದಲ್ಲಿದ್ದ ಒಂದು ಆಲದಮರಕ್ಕೆ 
ಜಿಂಕೆಯ ಮಾಂಸವನ್ನು ತಂದು ತೂಗುಹಾಕುತ್ತಿದ್ದನು. (ಮುಂದೆ ತಪಸ್ಸಿನಿಂದ 
ಹಿಂದಿರುಗಿ ಬಂದ) ವಿಶ್ವಾಮಿತ್ರರಿಗೆ ಈ ಸಂಗತಿ ತಿಳಿಯಿತು. ಅವರು 
ಸಂತುಷ್ಟರಾಗಿ ತ್ರಿಶಂಕುವನ್ನು ಸಶರೀರವಾಗಿ ಸ್ವರ್ಗಕ್ಕೆ ಏರಿಸಿದರು! (22-24). 
ತ್ರಿಶಂಕುವಿನಿಂದ ಹರಿಶ್ಚಂದ್ರ, ಅವನಿಂದ ರೋಹಿತಾಶ್ವ, ಅವನಿಂದ ಹರಿತ, 
ಹರಿತನಿಂದ ಚಂಚು, ಚಂಚುವಿನಿಂದ ವಿಜಯ ಮತ್ತು ವಸುದೇವ ಎಂಬುವರ 
ಜನ್ಮವಾಯಿತು. ವಿಜಯನಿಗೆ ಗುರುಕನೂ ಅವನಿಗೆ ವೃಕನೂ ಹುಟ್ಟಿದರು 


* ಈತನು ಇನ್ನೊಬ್ಬನಿಗೆ ವಾಗ್ದತ್ತಳಾದ ಕನ್ಯೆಯನ್ನು ಅಪಹರಿಸಿದ್ದರಿಂದ ತಂದೆ 
ಇವನನ್ನು ಪರಿತ್ಯಜಿಸಿದನು. ಅನಂತರ ಶ್ವಪಚರೊಡನೆ ವಾಸವಾಗಿದ್ದು ಚಂಡಾಲನಾದ 
ನೆಂದು ವಾಯು, ಬ್ರಹ್ಮ, ಲಿಂಗಪುರಾಣಗಳಲ್ಲಿವೆ. ವಸಿಷಪುತ್ರರ ಶಾಪದಿಂದ ಚಂಡಾಲ 
ನಾದನೆಂದು ರಾಮಾಯಣದಲ್ಲಿದೆ. ಈ ಪ್ರಕರಣದಲ್ಲಿರುವ ರಾಜರ ವಂಶಾವಳಿ, ಅವರ 
ಹೆಸರು, ಅನುಕ್ರಮ--ಮೊದಲಾದವಗಳಿಗೆ ಪುರಾಣಗಳಲ್ಲಿ ಏಕರೂಪತೆ ಇಲ್ಲ. 


ಅಧ್ಯಾಯ 3 ಚತುರ್ಥಾಂಶಃ 43 


ವೃಕಃ ॥ 25॥ ತತೋ ವೃಕಸ್ಮ ಬಾಹುರ್ಯೋತಸೌ ಹೈಹಯತಾಲ- 
ಜಂಘಾದಿಭಿಃ ಪರಾಜಿತೋ5ಂತರ್ವತ್ನಾ ಮಹಿಷ್ಕಾ ಸಹ ವನಂ 
ಪ್ರವಿವೇಶ ॥ 26॥ ತಸ್ಪಾಶ್ಚ ಸಪತ್ನಾ ಗರ್ಭಸಂಭನಾಯ ಗರೋ ದತ್ರಃ 
॥ 27॥ ತೇನಾಸ್ಕಾ ಗರ್ಭಸ್ಸಪ್ಪವರ್ಹಾಣಿ ಜಠರ ಏವ ತಸ್ಸೌ॥ 28॥ ಸ 
ಚೆ ಬಾಹುರ್ವದ್ಧಭಾವಾದೌರ್ವಾಶ್ರಮಸಮೀಪೇ ಮಮಾರ॥ಓ 290 ಸಾ 
ತಸ್ಕ ಭಾರ್ಯಾ ಚಿತಾಂ ಕೃತ್ವಾ ತಮಾರೋಪ್ಕಾನುಮರಣಕೃತನಿಶ್ಚಯಾ- 
ಭೂತ್‌ ॥ 30॥ ಅಥೆ ಪತಾಮತೀತಾನಾಗತವರ್ತಮಾನಕಾಲತ್ರಯವೇದೀ 
ಭಗವಾನೌರ್ವಸ್ಸಾಶ್ರಮಾನ್ನಿರ್ಗತ್ಯಾಬ್ರವೀತ್‌ ॥ 31॥ ಅಲಮಲಮನೇನ 
ಅಸದ್‌ಗ್ರಾಹೇಣಾಖಿಲಭೂಮಂಡಲಪತಿರತಿವೀರ್ಯಪರಾಕ್ರಮೋ ನೈಕ- 
ಯಜ್ಞಕೃದರಾತಿಪಕ್ಷಕ್ಷಯಕರ್ತ್ತಾ ತವೋದರೇ ಚಕ್ರವರ್ತಿ ತಿಷ್ಪತಿ ॥ 32॥ 
ನೈವಮತಿಸಾಹಸಾಧ್ಯವಸಾಯಿನೀ ಭವತೀ ಭವತ್ಟಿತ್ಕುಕ್ತಾ ಸಾ ತಸ್ಮಾ- 


(25). ವೃಕನಿಗೆ ಬಾಹು ಎಂಬುವನು ಪುತ್ರನಾದನು. ಈತನು ಯುದ್ಧದಲ್ಲಿ 
ಹೈಹಯ ತಾಲಜಂಘ--ಮೊದಲಾದವರಿಂದ ಸೋತು, ಗರ್ಭಿಣಿಯಾಗಿದ್ದ 
ತನ್ನ ರಾಣಿಯ ಜೊತೆಗೆ ಕಾಡಿಗೆ ಹೋದನು (26). ರಾಣಿಯ ಸವತಿಯೊಬ್ಬಳು 
ಅವಳ ಗರ್ಭವನ್ನು ತಡೆಯುವುದಕ್ಕಾಗಿ ಅವಳಿಗೆ ವಿಷವನ್ನಿತ್ತಳು. ವಿಷದೋಷ 
ದಿಂದ ರಾಣಿಯ ಗರ್ಭವು ಏಳು ವರ್ಷಗಳವರೆಗೆ ಉದರದಲ್ಲಿಯೇ ನಿಂತಿತು. 
ಇತ್ತ ಬಾಹುವು ವೃದ್ಧನಾದ್ದರಿಂದ ಔರ್ವ ಎಂಬ ಯಷಿಗಳ ಆಶ್ರಮದ ಸಮೀಪ 
ದಲ್ಲಿ ಸತ್ತುಹೋದನು (27-29). ಆತನ ಪತ್ನಿಯು ಚಿತೆಯನ್ನು ನಿರ್ಮಿಸಿ ಅದ 
ರಲ್ಲಿ ಪತಿಯ ದೇಹವನ್ನಿಟ್ಟು ಸಹಗಮನ ಮಾಡಬೇಕೆಂದು ನಿಶ್ಚಯಿಸಿದಳು. ಆ 
ಸಮಯದಲ್ಲಿ ಭೂತ, ಭವಿಷ್ಯತ್‌, ವರ್ತಮಾನ--ಎಂಬ ಕಾಲತ್ರಯದಲ್ಲಾಗು 
ವುದನ್ನು ಬಲ್ಲ ಭಗವಾನ್‌ ಔರ್ವಮಹರ್ಷಿಯು ಆಶ್ರಮದಿಂದ ಹೊರಗೆ ಬಂದು 
“ಬೇಡ ಬೇಡ ಈ ತಪ್ಪದಾರಿಯ ಅಭಿಮಾನ! ಅಖಿಲ ಭೂಮಂಡಲೇಶ್ವರನೂ 
ಮಹಾ ಬಲಪರಾಕ್ರಮಿಯೂ ಹಲವಾರು ಯಜ್ಞಗಳನ್ನು ನಡೆಸತಕ್ಕವನೂ ಶತ್ರು 
ವಿಧ್ವಂಸಕನೂ ಆಗುವ ಚಕ್ರವರ್ತಿಯು ನಿನ್ನ ಗರ್ಭದಲ್ಲಿದ್ದಾನೆ! (30-32). ಓ 
ಸಾಧ್ವಿ, ಈ ದುಡುಕಿನ ಸಾಹಸಕೃತ್ಯವನ್ನು ಮಾಡಬೇಡ” ಎಂದು ನುಡಿದು 
ತಡೆಯಲಾಗಿ, ಅವಳು ಸಹಗಮನವನ್ನು ನಿಲ್ಲಿಸಿದಳು. ಆ ಮಹರ್ಷಿಯು 


44 ಶ್ರೀವಿಷ್ಣುಪುರಾಣಮ್‌ 


ದನುಮರಣನಿರ್ಬಂಧಾದ್ದಿರರಾಮ ॥33॥ ತೇನೈವ ಚ ಭಗವತಾ 
ಸ್ಥಾಶ್ರಮಮಾನೀತಾ ॥ 348 ತತ್ರ ಕತಿಪಯದಿನಾಭ್ಯಂತರೇ ಚಿ ಸಹೈವ 
ತೇನ ಗರೇಣಾತಿತೇಜಸ್ವೀ ಬಾಲಕೋ ಜಜ್ಞೇ॥35॥ ತಸ್ಕೌರ್ವೋ 
ಜಾತಕರ್ಮಾದಿಕ್ರಿಯಾ ನಿಷ್ಟಾದ್ಕ ಸಗರ ಇತಿ ನಾಮ ಚಕಾರ ॥36॥ 
ಕೃತೋಪನಯನಂ ಚೈನಮೌರ್ವೋ ವೇದಶಾಸ್ತ್ರಾಣ್ಮಸ್ತಂ ಚಾಗ್ನೇಯಂ 
ಭಾರ್ಗವಾಖ್ಯಮಧ್ಯಾಪಯಾಮಾಸ ॥ 37॥ ಉತ್ಪನ್ನಬುದ್ದಿಶ್ಚ ಮಾತರ- 
ಮಬ್ರವೀತ್‌ ॥ 38॥ ಅಂಬ, ಕಥಮತ್ರ ವಯಂ ಕ್ವ ವಾ ತಾತೋತಸ್ಮಾಕ- 
ಮಿತ್ಕೇವಮಾದಿಪೃಚ್ಛಂತಂ ಮಾತಾ ಸರ್ವಮೇವಾವೋಚತ್‌ ॥ 39॥ 
ತತಶ್ಚ ಪಿತೃರಾಜ್ಮಾಪಹರಣಾದಮರ್ಷಿತೋ ಹೈಹಯತಾಲಜಂಘಾದಿ- 
ವಧಾಯ ಪ್ರತಿಜ್ಞಾಮಕರೋತ್‌ ॥ 40॥ ಪ್ರಾಯಶಶ್ಚ ಹೈಹಯತಾಲ 
ಜಂಘಾನ್‌ ಜಘಾನ ॥ 4101 ಶಕಯವನಕಾಂಬೋಜಪಾರದಪಹ್ಹವಾಃ 


ಆಕೆಯನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದನು (33-34). ಕೆಲವು ದಿನಗಳು ಕಳೆಯು 
ವುದರೊಳಗೆ ಅತ್ಯಂತ ತೇಜಸ್ವಿಯಾದ ಬಾಲಕನು, ರಾಣಿಯು ತಿಂದಿದ್ದ 
ಗರ(ವಿಷ)ದಿಂದ ಸಹಿತನಾಗಿಯೇ ಜನಿಸಿದನು. ಔರ್ವಮಹರ್ಷಿಯು 
ಮಗುವಿಗೆ ಜಾತಕರ್ಮಾದಿಸಂಸ್ಕಾರಗಳನ್ನು ನಡೆಸಿ ಸಗರ ಎಂದು ನಾಮಕರಣ 
ಮಾಡಿದನು (35-36). ಹಾಗೆಯೇ `ಔರ್ವಮುನಿಯು ಆ ಬಾಲಕನಿಗೆ 
ಉಪನಯನ ಮಾಡಿ ವೇದಶಾಸ್ತ್ರಗಳನ್ನು ಕಲಿಸಿ, ಭಾರ್ಗವ ಎಂಬ ಆಗ್ನೇಯಾಸ್ತ್ರ 
ವಿದ್ಯೆಯನ್ನು ಉಪದೇಶಿಸಿದನು. ಹುಡುಗನಿಗೆ ತಿಳಿವಳಿಕೆ ಬಂದಮೇಲೆ ಅವನು 
ತಾಯಿಯನ್ನು ಕುರಿತು "ಅಮ್ಮ, ನಾವು ಈ ತಪೋವನದಲ್ಲಿರುವದೇಕೆ? ನಮ್ಮ 
ತಂದೆ ಯಾರು?' ಈ ರೀತಿಯಾಗಿ ಕೇಳತೊಡಗಿದನು. ಅವಳು ನಡೆದ 
ಸಂಗತಿಯೆಲ್ಲವನ್ನೂ ತಿಳಿಸಿದಳು (37-39). ಅನಂತರ ತನ್ನ ತಂದೆಯ ರಾಜ್ಯ 
ವನ್ನು ಹೈಹಯತಾಲಜಂಘಾದಿಗಳು ಅಪಹರಿಸಿದರೆಂಬುದನ್ನು ತಿಳಿದು ಸಗರನು 
ಕ್ರುದ್ಧನಾಗಿ ಆ ವೈರಿಗಳನ್ನು ವಧಿಸುತ್ತೇನೆಂದು ಪ್ರತಿಜ್ಞೆಮಾಡಿದನು (40). ವಿಶೇಷ 
ವಾಗಿ ಹೃಹಯತಾಲಜಂಘರನ್ನು ವಧಿಸಿದನು. ಶಕ, ಯವನ, ಕಾಂಬೋಜ, 
ಪಾರದ, ಪಹ್ಲವರನ್ನು ಸಂಹರಿಸತೊಡಗಲು, ಅವರು ಸಗರನ ಕುಲಗುರು 


ಅಧ್ಯಾಯ 3 ಚತುರ್ಥಾಂಶಃ 45 


ಹನ್ಯಮಾನಾಸ್ತತ್ಕುಲಗುರುಂ ವಸಿಷ್ಠಂ ಶರಣಂ ಜಗ್ಮುಃ 142 
ಅಥೈನಾನ್ದಸಿಷ್ಟೋ ಜೀವನ್ಮೃತಕಾನ್‌ ಕೃತ್ವಾ ಸಗರಮಾಹ ॥ 43 ವತ್ಸ, 
ಅಲಮೇಭರ್ಜೀವನ್ಮೃತಕೈರನುಸೃತೈಃ ॥ 44॥ ಏತೇ ಚ ಮಯೈವ 
ತ್ಚತ್‌ಪ್ರತಿಜ್ಞಾಪರಿಪಾಲನಾಯ ನಿಜಧರ್ಮದ್ದಿಜಸಂಗಪರಿತಾಗಂ ಕಾರಿತಾಃ 
॥ 45॥ ತಥೇತಿ ತದ್‌ಗುರುವಚನಮಭಿನಂದ್ಕ ತೇಷಾಂ ವೇಹಾನ್ಯಶ್ಚಮ- 
ಕಾರಯತ್‌ ॥ 461 ಯವನಾನ್ಮುಂಡಿತಶಿರಸೋಇರ್ದ್ವಮುಂಡಿತಾಂಛ- 
ಕಾನ್‌ ಪ್ರಲಂಬಕೇಶಾನ್‌ ಪಾರದಾನ್‌ ಪಹ್ನವಾಇ”್‌ಶ್ಮಶ್ರುಧರಾನ್‌ 
ನಿಸ್ಸಾಧ್ಯಾಯವಷಟ್‌ಕಾರಾನೇತಾನನ್ಮಾಂಶ್ಚ ಕ್ಷತ್ರಿಯಾಂಶ್ಚಕಾರ ॥ 47॥ 
ಏತೇ ಚಾತ್ಮಧರ್ಮಪರಿತ್ಕಾಗಾದ್‌ ಬ್ರಾಹ್ಮಣೈಃ ಪರಿತ್ಸಕ್ತಾ ಮ್ಲೇಚ್ಛತಾಂ 


ಗಳಾದ ವಸಿಷ್ಠರ ಮರೆಹೊಕ್ಕರು (41-42). ಆಗ ವಸಿಷ್ಠರು ಶಕಾದಿಗಳನ್ನು 
ಜೀವನ್ಮೃತರನ್ನಾಗಿ ಮಾಡಿ ಸಗರನನ್ನು ಕುರಿತು “ವತ್ಸ, ಈ ಜೀವನ್ಮೃತ*ರನ್ನು 
ಬೆನ್ನಟ್ಟಿ ಹೋಗುವುದು ಬೇಡ. ನಿನ್ನ ಪ್ರತಿಜ್ಞೆಯ ಪಾಲನೆಗಾಗಿ ನಾನೇ ಇವರನ್ನು 
ನಿಜಧರ್ಮದಿಂದಲೂ ದ್ವಿಜರ ಸಂಸರ್ಗದಿಂದಲೂ ದೂರಮಾಡಿದ್ದೇನೆ” 
ಎಂದರು. ಸಗರನು ಹಾಗೆಯೇ ಆಗಲೆಂದು ವಸಿಷ್ಠರ ಆಜ್ಞೆಯನ್ನು ಮನ್ನಿಸಿ, 
ಶಕಾದಿಗಳು ತಮ್ಮ ವೇಷವನ್ನು ಬದಲಿಸುವಂತೆ ಆಜ್ಞೆಮಾಡಿದನು (43-46). 
ಯವನರು ಪೂರ್ತಿಯಾಗಿ ತಲೆಯನ್ನು ಬೋಳಿಸಬೇಕೆಂದೂ, ಶಕರು ತಲೆಯಲ್ಲಿ 
ಅರ್ಧಭಾಗವನ್ನು ಬೋಳಿಸಬೇಕೆಂದೂ, ಪಾರದರು ಕೌರಮಾಡಿಸದೆ ತಲೆಯ 
ಕೂದಲನ್ನು ಬಿಡಬೇಕೆಂದೂ, ಪಹ್ಸವರು ಗಡ್ಡವನ್ನು ಬಿಡಬೇಕೆಂದೂ ಆಜ್ಞೆ 
ಮಾಡಿದನಲ್ಲದೆ, ಅವರೂ ಆ ಗುಂಪಿನ ಇತರ ಕ್ಷತ್ತಿಯರೂ ವೇದಾಧ್ಯಯನ 
ವಷಟ್‌ಕಾರಗಳನ್ನು ತ್ಯಜಿಸುವಂತೆ ಆದೇಶವಿತ್ತನು (47). ಅವರೆಲ್ಲರೂ ತಮ್ಮ 
ಧರ್ಮದಿಂದ ಚ್ಯುತರಾಗಿ ಬ್ರಾಹ್ಮಣರಿಂದಲೂ ಪರಿತ್ಯಕ್ಷರಾಗಿ ಮ್ಲೇಚ್ಛರಾದರು. 


* ಸ್ಹಧರ್ಮದಿಂದ ಭ್ರಷ್ಟರಾಗಿ ಗುರುಹಿರಿಯರಿಂದ ಬಹಿಷ್ಕತರಾದವರಿಗೆ 
ಜೀವನ್ಮೃತರೆಂದು ಹೆಸರಿದೆ. "ಯಃ ಸ್ವಧರ್ಮಾತ್‌ ಪರಿಭ್ರಷ್ಟೋ ವೃದ್ಧೆ ಸನ 


ಬಹಿಷ್ಕೃತಃ। ಸಜೀವನ್ನೇವ ಲೋಕೇಇಸ್ಮಿನ್‌ ಮೃತ ಇತ್ಯಭಿಧೀಯತೇ ॥ ಎಂದು 
ಸ್ಮೃತಿವಚನ ಉಂಟು. 


46 ಶ್ರೀವಿಷ್ಣುಪುರಾಣಮ್‌ 
ಯಯುಃ ॥ 48॥ ಸಗರೋಜಪಿ ಸ್ಹಮಧಿಷ್ಠಾನಮಾಗಮಾಾಸ್ಪಲಿತಚಕಸ್ಸಪ್ಪ- 


ದ್ವೀಪವತೀಮಿಮಾಮುರ್ವಿೀಂ ಪ್ರಶಶಾಸ ॥ 49॥ 
ಇತ್ರಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ತೃತೀಯೋಇ5ಧ್ಯ್ಕಾಯಃ 


ಇತ್ತ ಸಗರನು ಅಪ್ರತಿಹತ ಸೇನಾಸಮೇತನಾಗಿ ತನ್ನ ರಾಜಧಾನಿಯನ್ನು ಸೇರಿ 
ಸಹಿತವಾದ ಭೂಮಂಡಲವನ್ನು ಆಳತೊಡಗಿದನು (48-49). 


ಸಪ್ತದ್ವೀಪ 
ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಮೂರನೆಯ ಅಧ್ಯಾಯ ಮುಗಿಯಿತು. 


ಚತುರ್ಥೋಇ5ಧ್ಯಾಯಃ 
ಶ್ರೀಪರಾಶರ ಉವಾಚ: 


ಕಾಶ್ಮ್ನಪದುಹಿತಾ ಸುಮತಿರ್ವಿದರ್ಭರಾಜತನಯಾ ಕೇಶಿನೀ ಚ 
ದ್ವೇ ಭಾರ್ಯೇ ಸಗರಸ್ಮಾಸ್ತಾಮ್‌ ॥ 1॥ ತಾಭ್ಯಾಂ ಚಾಪತ್ಕಾರ್ಥಮೌರ್ವಃ 
ಪರಮೇಣ ಸಮಾಧಿನಾರಾಧಿತೋ ವರಮದಾತ್‌ ॥ 2॥ ಏಕಾ ವಂಶಕರ- 
ಮೇಕಂ ಪುತ್ರಮಪರಾ ಹಷ್ಟಿಂ ಪುತ್ರಸಹಸ್ರಾಣಾಂ ಜನಯಿಷ್ಯತೀತಿ 
ಯಸ್ಮಾ ಯದಭಿಮತಂ ತದಿಚ್ಛಯಾ ಗೃಹತಾಮಿತ್ಸುಕ್ತೀ ಕೇಶಿನ್ಯೇಕಂ 
ವರಯಾಮಾಸ ॥ 31 ಸುಮತಿಃ ಪುತ್ರಸಹಸ್ರಾಣಿ ಷಷ್ಪಿಂ ವವ್ರೇ॥ 4॥ 
ತಥೇತ್ತುಕ್ಷೇ ಅಲ್ಲೆ ರಹೋಜಭಿಃ ಕೇಶಿನೀ ಪುತ್ರಮೇಕಮಸಮಂಜಸ- 
ನಾಮಾನಂ ವಂಶಕರಮಸೂತ ॥ 5॥ ಕಾಶjಪತನಯಾಯಾಸ್ತು ಸುಮತ್ಸಾಃ 
ಷಷ್ಪಿಃ ಪುತ್ರಸಹಸ್ರಾಣ್ಯಭವನ್‌ ॥ 6॥ ತಸ್ಮಾದಸಮಂಜಸಾದಂಶುಮಾ- 


ಅಧ್ಯಾಯ 4 


ಸಗರ, ಸೌದಾಸ ಮತ್ತು ಖಟ್ಟಾಂಗರ ಚರಿತೆ. ಮತ್ತು 
ಶ್ರೀರಾಮನ ಚರಿತೆಯ ವಿಸ್ತೃತ ವರ್ಣನೆ. 


ಪರಾಶರರು ಹೇಳಿದರು: ಕಾಶ್ಯಪನ ಮಗಳಾದ ಸುಮತಿ, ವಿದರ್ಭ 
ರಾಜನ ಪುತ್ರಿಯಾದ ಕೇಶಿನಿ--ಎಂಬಿಬ್ಬರು ಸಗರಚಕ್ರವರ್ತಿಯ ಪತ್ನಿಯರು. 
ಅವರಿಬ್ಬರೂ ಸಂತಾನಾರ್ಥವಾಗಿ ಬಹಳ ಏಕಾಗ್ರತೆಯಿಂದ ಔರ್ವಮುನಿಯನ್ನು 
ಆರಾಧಿಸಲಾಗಿ, ಆತನು ಹೀಗೆ ವರವನ್ನಿತ್ತನು (1). “ಒಬ್ಬಳು ವಂಶವನ್ನು 
ನಡೆಸುವ ಒಬ್ಬ ಪುತ್ರನನ್ನೂ ಇನ್ನೊಬ್ಬಳು ಅರವತ್ತು ಸಾವಿರ ಮಕ್ಕಳನ್ನೂ 
ಪಡೆಯುವಳು. ಯಾರಿಗೆ ಯಾವ ವರಬೇಕೋ ಅದನ್ನು ಸ್ವೇಚ್ಛೆಯಿಂದ ಸ್ವೀಕರಿಸ 
ಬಹುದು'' ಎಂದನು. ಆಗ ಕೇಶಿನಿಯು ಒಬ್ಬ ಪುತ್ರನನ್ನೂ ಸುಮತಿಯು 
ಅರವತ್ತು ಸಾವಿರ ಪುತ್ರರನ್ನೂ ಬಯಸಿದರು (2-4). ಮುನಿಯು "ತಥಾಸ್ತು' 
ಎನ್ನಲಾಗಿ ಕೆಲವು ದಿನಗಳಲ್ಲಿ ಕೇಶಿನಿಯು ವಂಶಕರನಾದ ಅಸಮಂಜಸನೆಂಬ 
ಮಗನನ್ನು ಹೆತ್ತಳು. ಕಾಶ್ಯಪಪುತ್ರಿಯಾದ ಸುಮತಿಗೆ ಅರವತ್ತು ಸಾವಿರ 


48 ಶ್ರೀವಿಷ್ಣುಪುರಾಣಮ್‌ 


ನ್ನಾಮ ಕುಮಾರೋ ಜಜ್ಜೇ॥7॥ ಸ ತ್ವಸಮಂಜಸೋ ಬಾಲೋ 
ಬಾಲ್ಕಾದೇವಾಸದ್‌ವೃತ್ತೋ5ಭೂತ್‌ ॥ 8॥ ಪಿತಾ ಚಾಸ್ಕಾಚಿಂತಯ- 
ದಯಮತೀತಬಾಲ್ಯ ಸುಬುದ್ಧಿಮಾನ್‌ ಭವಿಷ್ಯತೀತಿ ॥ 9॥ ಅಥ ತತ್ರಾಪಿ 
ಚ ವಯಸ್ಕತೀತೇ ಅಸಚ್ಚರಿತಮೇನಂ ಪಿತಾ ತತ್ಕಾಜ॥ 10॥ ತಾನ್ಮಪಿ 
ಹಷ್ಪಿಃ ಪ್ರತ್ರಸಹಸ್ಪಾಣಸಮಂಜಸಚರಿತಮೇವಾನುಚಕುಃ॥ 11॥ ತತಶ್ಥಾ- 
ಸಮಂಜಸಚರಿತಾನುಕಾರಿಭಿಸ್ಸಾಗರೈರಪದ್ಹಸ್ತಯಜ್ಞಾಧಿಸನ್ಮಾರ್ಗೇ ಜಗತಿ 
ದೇವಾಃ ಸಕಲವಿದ್ಯಾಮಯಮಸಂಸ್ಪೃಷ್ಟಮಶೇಷದೋಷೈರ್ಭಗವತಃ 
ಪುರುಷೋತ್ತಮಸಾಂಶಭೂತಂ ಕಪಿಲಂ ಪ್ರಣಮ್ಮ ತದರ್ಥಮೂಚುಃ 
॥ 12॥ ಭಗವನ್‌, ಏಭಿಸ್ಸಗರತನಯೈರಸಮಂಜಸಚರಿತಮನುಗಮೃತೇ 
॥ 13 ॥ ಕಥಮೇಭಿರಸದ್‌ವೃತ್ತಮನುಸರದ್ಧಿರ್ಜಗದ್ಳವಿಷ್ಯತೀತಿ ॥ 14 
ಅತ್ಯಾರ್ಕಜಗತ್ತರಿತ್ರಾಣಾಯ ಚ ಭಗವತೋಂ೨ತ್ರ ಶರೀರಗ್ರಹಣಮಿತ್ಕಾ- 


ಮಕ್ಕಳಾದರು (5-6). ಅಸಮಂಜಸನಿಗೆ ಅಂಶುಮಂತನೆಂಬ ಕುಮಾರನು 
ಜನಿಸಿದನು. ಅಸಮಂಜಸನಾದರೋ ಬಾಲಕನಾಗಿದ್ದಾಗ ಕೆಟ್ಟನಡತೆಯವ 
ನಾಗಿದ್ದನು. ಇವನು ಬಾಲ್ಯವನ್ನು ಕಳೆದ ಮೇಲೆ ಒಳ್ಳೆಯ ಬುದ್ಧಿಶಾಲಿಯಾಗುವ 
ನೆಂದು ಅವನ ತಂದೆ ಆಲೋಚಿಸಿದ್ದನು (7-9). ಆದರೆ ಬಾಲ್ಯವು ಕಳೆದು 
ದೊಡ್ಡವನಾದಮೇಲೂ ಅಸಮಂಜಸನು ದುಷ್ಟ್ಪಚಾರಿತ್ರನೇ ಆದ್ದರಿಂದ 
ತಂದೆಯು ಅವನನ್ನು ಬಹಿಷ್ಕರಿಸಿದನು. ಉಳಿದ ಅರವತ್ತು ಸಾವಿರ ಮಕ್ಕಳೂ 
ಸಹ ಅಸಮಂಜಸನ ನಡತೆಯನ್ನೇ ಅನುಸರಿಸುತ್ತಿದ್ದರು (10-11). ಹೀಗೆ 
ಅಸಮಂಜಸನಂತೆ ದುಷ್ಟಚಾರಿತ್ರರಾದ ಸಗರಪುತ್ರರಿಂದ ಜಗತ್ತಿನಲ್ಲಿ ಯಜ್ಞಾದಿ 
ಸನಾರ್ಗವು ನಷ್ಟವಾಯಿತು. ಆಗ ದೇವತೆಗಳು ಸಕಲವಿದ್ಯಾಮಯನೂ ಅಶೇಷ 
ದೋಷಸ್ಪರ್ಶ ರಹಿತನೂ ಭಗವಾನ್‌ ಪುರುಷೋತ್ತಮನ ಅಂಶಭೂತನೂ ಆದ 
ಕಪಿಲಮಹರ್ಷಿಯ ಬಳಿಗೆ ಹೋಗಿ ನಮಸ್ಕರಿಸಿ ಇಂತೆಂದರು (12): 
“ಭಗವನ್‌, ಈ ಸಗರಪುತ್ರರು ಅಸಮಂಜಸನಂತೆಯೇ ನಡೆದುಕೊಳ್ಳುತ್ತಿದ್ದಾರೆ. 
ಈ ಕೆಟ್ಟನಡತೆಯವರಿಂದ ಜಗತ್ತಿನ ಪರಿಸ್ಥಿತಿ ಏನಾದೀತು? ಸಂಕಟಕ್ಕೆ ಸಿಕ್ಕಿದ 
ಜಗತ್ತನ್ನು ಪಾರುಮಾಡುವುದಕ್ಕಾಗಿಯೇ ನೀವು ಶರೀರಧಾರಿಗಳಾಗಿ ಅವತರಿ 
ಸಿದ್ದೀರಿ'' ಎಂದರು. ಆಗ ಕಪಿಲಮುನಿಗಳು “ಸ್ಪಲ್ಪ ದಿನಗಳಲ್ಲಿಯೇ ಅವರು 


ವ 


ಅಧ್ಯಾಯ 4 ಚತುರ್ಥಾಂಶಃ 49 


ಕರ್ಣ ಭಗವಾನಾಹಾಲ್ಸೈರೇವ ದಿನೈರ್ವಿನಜ್‌ಕ್ಷ್ಯಂತೀತಿ ॥ 15॥ 
ಅತ್ರಾಂತರೇ ಚ ಸಗರೋ ಹಯಮೇಧಮಾರಭತ॥ 161 ತಸ್ಕ ಚ 
ಪುತ್ರೈರಧಿಷಿತಮಸ್ಕಾಶ್ಚಂ ಕೋsಪ,್ಮಪಹೃತ್ಮ ಭುವೋ ಬಿಲಂ ಪ್ರವಿವೇಶ 
॥ 170 ತತಸ್ಪತ್ತನಯಾಶ್ನಾಶ್ವಖುರಗತಿನಿರ್ಬಂಧೇನಾವನೀಮೇಕೈಕೋ 
ಯೋಜನಂ ಚೆಖ್ನುಃ ॥ 18॥ ಪಾತಾಲೇ ಚಾಶ್ಚಂ ಪರಿಭ್ರಮಂತಂ ತಮ 
ವನೀಪತಿತನಯಾಸ್ತೇ ದದೃಶುಃ 19॥ ನಾತಿದೂರೇಆ5ವಸ್ಥಿತಂ ಚ 
ಭಗವಂತಮಪಘಫನೇ ಶರತ್ಕಾಲೇನಂರ್ಕಮಿವ ತೇಜೋಭರನವರತ- 
ಮೂರ್ದ್ವಮಧಶ್ಚಾಶೇಷದಿಶಶ್ಟೋದ್ಧಾಸಯಮಾನಂ ಹಯಹರ್ತ್ತಾರಂ 
ಕಪಿಲರ್ಷಿಮಪಶ್ಶನ್‌ ॥ 20 ತತಶ್ಟೋದೃತಾಯುಧಾ ದುರಾತ್ಮಾನೋ- 
ಯಮಸ್ಮದಪಕಾರೀ ಯಜ್ಞವಿಪ್ಲಕಾರೀ ಹನ್ಮ್ನತಾಂ ಹಯಹರ್ತ್ತಾ ಹನ್ಮತಾ- 
ಮಿತವೋಚನ್ನಭೃಧಾವಂಶ್ಚ 1211 ತತಸ್ಟೇನಾಪಿ ಭಗವತಾ ಕಿಂಚ- 
ದೀಷತ್ನರಿವರ್ತಿ ತಲೋಚೆನೇನಾವಲೋಕಿತಾಸ್ಸೃಶರೀರಸಮುತ್ತೇನಾಗ್ಲಿನಾ- 


ನಾಶವಾಗುವರು” ಎಂದು ತಿಳಿಸಿದರು (13-15). ಈ ಸಮಯದಲ್ಲಿ ಸಗರನು 
ಅಶ್ವಮೇಧಯಾಗದಲ್ಲಿ ತೊಡಗಿದನು. ಅವನ ಪುತ್ರರಿಂದ ಸಂರಕ್ಷಿತವಾದ 
ಅಶ್ವವನ್ನು ಯಾವನೋ* ಅಪಹರಿಸಿಕೊಂಡು ಭೂವಿವರದಲ್ಲಿ ಇಳಿದು 
ಹೋದನು. ಆಗ ಸಗರಪುತ್ರರು ಕುದುರೆಯ ಗೊರಸುಗಳ ಚಿಹ್ನೆಯನ್ನನುಸರಿಸಿ, 
ಒಬ್ಬೊಬ್ಬನೂ ಒಂದೊಂದು ಯೋಜನದಂತೆ ಭೂಮಿಯನ್ನಗೆದರು (16-18). 
ಆಮೇಲೆ ಪಾತಾಳದಲ್ಲಿ ಸುತ್ತಾಡುತ್ತಿದ್ದ ಆ ಕುದುರೆಯನ್ನು ಈ ರಾಜಪುತ್ರರು 
ಕಂಡರು (19). ಸಮೀಪದಲ್ಲಿ ಭಗವಾನ್‌ ಕಪಿಲಮುನಿಗಳು, ಮೋಡವಿಲ್ಲದ 
ಶರತ್ಕಾಲದಲ್ಲಿ ಬೆಳಗುವ ಸೂರ್ಯನಂತೆ, ಮೇಲೆ ಕೆಳಗೆ ಸುತ್ತಲೂ ಸದಾ 
ತೇಜಸ್ಸನ್ನು ಬೀರುತ್ತ ಬೆಳಗುತ್ತಿರುವುದನ್ನು ಸಗರಪುತ್ರರು ನೋಡಿ, ಆತನೇ 
ಕುದುರೆಯನ್ನಪಹರಿಸಿದವನೆಂದು ಭಾವಿಸಿದರು (20). ಒಡನೆಯೇ ಆ 
ದುರಾತದು ಆಯಧಗಳನ್ನು ಹಿರಿದು "ಈತನೇ ನಮಗೆ ದ್ರೋಹ ಮಾಡಿದವನು, 
ಯಜ್ಞಕ್ಕೆ ವಿಘ್ನವನ್ನೊಡ್ಡಿದವನು. ಕುದುರೆಯ ಕಳ್ಳ! ಕೊಲ್ಲಿರಿ, ಕೊಲ್ಲಿರಿ!' ಎನ್ನುತ್ತ 
ಧಾವಿಸಿ ಬಂದರು (21). ಆಗ ಭಗವಾನ್‌ ಕಪಿಲಮುನಿಗಳು ಸ್ವಲ್ಪ ಕಣ್ಣನ್ನು 


* ಯಜ್ಞಾಶ್ವವನ್ನು ಇಂದ್ರನು ಅಪಹರಿಸಿದನೆಂದು ಭಾಗವತದಲ್ಲಿದೆ. 


50 ಶ್ರೀವಿಷ್ಣುಪುರಾಣಮ್‌ 


ದಹ್ಮಮಾನಾ ವಿನೇಶುಃ ॥ 220 ಸಗರೋಪಇಪ್ಯವಗಮ್ಮಾಶ್ಚಾನುಸಾರಿ 
ತತ್ಪುತ್ರಬಲಮಶೇಷಂ ಪರಮರ್ಷಿಣಾ ಕಪಿಲೇನ ತೇಜಸಾ ದಗ್ಗಂ 
ತತೋ5ಂಶುಮಂತಮಸಮಂಜಸಪುತ್ರಮಶ್ಚಾನಯನಾಯ ಯುಯೋಜ 
॥ 23 ಸ ತು ಸಗರತನಯಖಾತಮಾರ್ಗೇಣ ಕಪಿಲಮುಪಗಮ್ಮ ಭಕ್ತಿ- 
ನಮ್ರಸ್ತದಾ ತುಷ್ಟಾವ ॥ 248 ಅಥೈನಂ ಭಗವಾನಾಹ ॥ 25॥ ಗಚ್ಛೈನಂ 
ಪಿತಾಮಹಾಯಾಶ್ಚಂ ಪ್ರಾಪಯ ವರಂ ವೃಣೀಷ್ಟ ಚ ಪುತ್ರಕ ಪೌತ್ರಶ್ಚ 
ತೇ ಸ್ಪರ್ಗಾದ್‌ ಗಂಗಾಂ ಭುವಮಾನೇಷ್ಮತ ಇತಿ ॥ 26॥ ಅಥಾಂಶುಮಾ- 
ನಪಿ ಸ್ಪ್ವರ್ಯಾತಾನಾಂ ಬ್ರಹ್ಮದಂಡಹತಾನಾಮಸ್ಮತ್ಲಿತ್ತಥಾಮಸ್ಪರ್ಗ- 
ಯೋಗ್ಗಾನಾಂ ಸ್ವರ್ಗಪ್ರಾಪ್ತಿಕರಂ ವರಮಸ್ಮಾಕಂ ಪ್ರಯಚ್ಛೇತಿ ಪ್ರತ್ಕಾಹ 
॥ 27॥ ತದಾಕರ್ಣ ತಂ ಚ ಭಗವಾನಾಹ ಉಕ್ತಮೇವೈತನ್ಮಯಾದ, 
ಪೌತ್ರಸ್ತೇ ತ್ರಿದಿವಾದಂಗಾಂ ಭುವಮಾನೇಹಷ್ಯತೀತಿ ॥ 28॥ ತದಂಭಸಾ ಚ 





ಹೊರಳಿಸಿ ನೋಡಲಾಗಿ, ಆ ಸಗರಪುತ್ರರು ತಮ್ಮದೇಹದಿಂದಲೇ ಉದ್ಭವಿಸಿದ 
ಬೆಂಕಿಯಿಂದ ಸುಟ್ಟು ನಾಶವಾದರು (22). ಹೀಗೆ ಅಶ್ವವನ್ನು ಹಿಂಬಾಲಿಸಿ 
ಹೋದ ತನ್ನ ಪುತ್ರರೆಲ್ಲರೂ ಕಪಿಲಮಹರ್ಷಿಗಳ ತೇಜಸ್ಸಿನಿಂದ ಸುಟ್ಟುಹೋದ 
ರೆಂಬುದನ್ನು ಕೇಳಿ ಸಗರ ಚಕ್ರವರ್ತಿಯು ಅಸಮಂಜಸನ ಪುತ್ರನಾದ 
ಅಂಶುಮಂತನನ್ನು, ಅಶ್ವವನ್ನು ತರುವುದಕ್ಕಾಗಿ ಕಳಿಸಿದನು (23). ಅಂಶುಮಂತ 
ನಾದರೋ ಸಗರಪುತ್ರರು ಅಗೆದ ದಾರಿಯನ್ನು ಹಿಡಿದು ಹೋಗಿ ಕಪಿಲಮುನಿ 
ಗಳನ್ನು ಕಂಡು ಭಕ್ತಿನಮ್ರನಾಗಿ ಸೋತ್ರಮಾಡಿದನು. ಆಗ ಕಪಿಲಮುನಿಗಳು 
ಆತನನ್ನು ನೋಡಿ “ಮಗು, ಈ ಅಶ್ವವನ್ನು ತೆಗೆದುಕೊಂಡು ಹೋಗಿ ನಿನ್ನ 
ಅಜ್ಜನಿಗೆ ಒಪ್ಪಿಸು. ನಿನ್ನ ಮೊಮ್ಮಗನು ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ 
ಇಳಿಸುವನು. ಏನಾದರೂ ವರವನ್ನು ಕೇಳಿಕೊ'' ಎಂದರು (24-26). ಅದಕ್ಕೆ 
ಅಂಶುಮಂತನು “ಬ್ರಾಹ್ಮಣಹನನಕ್ಕೆ ಉದ್ಯಮಿಸಿ ಹತರಾಗಿರುವ ನನ್ನ ಪಿತೃವ್ಯರು 
ಸ್ವರ್ಗಪ್ರಾಪ್ತಿಗೆ ಯೋಗ್ಯರಾಗದೆ ಹೋಗಿದ್ದಾರೆ. ಅವರಿಗೆ ಸ್ವರ್ಗಪ್ರಾಪ್ತಿಯಾಗು 
ವಂತೆ ನಮಗೆ ವರವನ್ನು ಅನುಗ್ರಹಿಸಬೇಕು” ಎಂದನು (27). ಆ ಮಾತನ್ನು 
ಕೇಳಿ ಕಪಿಲಮುನಿಗಳು “ಹೇಳಿಯೇ ಇದ್ದೇನೆ "ನಿನ್ನ ಮೊಮ್ಮಗನು ಸ್ವರ್ಗದಿಂದ 
ಗಂಗೆಯನ್ನು ಭೂಮಿಗೆ ತರುವನು' ಎಂದು. ಇವರ ಅಸ್ಥಿಭಸ್ಮಗಳಿಗೆ ಗಂಗಾಜಲದ 


ಅಧ್ಯಾಯ 4 ಚತುರ್ಥಾಂಶಃ 51 


ಸಂಸ್ಪೃಷ್ಟೇಷ್ಠಸ್ಥಿಭಸ್ಮಸು ಏತೇ ಚ ಸ್ವರ್ಗಮಾರೋಕ್ಷ್ಯಂತಿ ॥ 29॥ ಭಗವ- 
ದ್ವಿಷ್ಟುಪಾದಾಂಗುಷನಿರ್ಗತಸ್ಕ ಹಿ ಜಲಸ್ಕೈತನ್ಮಾಹಾತ್ಮಮ್‌ ॥ 30॥ 
ಯನ್ನ ಕೇವಲಮಭಿಸಂಧಿಪೂರ್ವಕಂ ಸ್ನಾನಾದ್ಯುಪಭೋಗೇಷೂಪಕಾರಕ- 
ಮನಭಿಸಂಶಿತಮಪಪ್ಯೇತಪ್ರಾಣಸ್ಕ ಅಸ್ಥಿಚರ್ಮಸ್ನಾಯುಕೇಶಾದ್ಕುಷ- 
ಸ್ಪೃಷ್ಟಂ ಶರೀರಜಮಪಿ ಪತಿತಂ ಸದ್ಯಃ ಶರೀರಿಣಂ ಸ್ವರ್ಗಂ ನಯತೀ- 
ತುಕ್ರ. ಪ್ರಣಮ್ಮ ಭಗವತೇತಶ್ವಮಾದಾಯ ಪಿತಾಮಹಯಜ್ಞಮಾ- 
ಜಗಾಮ ॥ 31॥ ಸಗರೋತಪಶ್ವಮಾಸಾದ್ಧ ತಂ ಯಜ್ಞಂ ಸಮಾಪಯಾ- 
ಮಾಸ ॥ 328 ಸಾಗರಂ ಚಾತ್ಮಜಪ್ರೀತ್ಕಾ ಪುತ್ರತ್ವೇ ಕಲ್ಲಿತವಾನ್‌ ॥ 33॥ 
ತಸ್ಮ್ಕಾಂಶುಮತೋ ದಿಲೀಪಃ ಪುತ್ರೋ5ಭವತ್‌ ॥ 340 ದಿಲೀಪಸ್ಕ 
ಭಗೀರಥಃ ಯೋತಸೌ ಗಂಗಾಂ ಸ್ವರ್ಗಾದಿಹಾನೀಯ ಭಾಗೀರಥೀ- 


ಸಂಜ್ಞಾಂ ಚಕಾರ 1351 ಭಗೀರಥಾತ್ಸುಹೋತ್ರಸ್ಬುಹೋತ್ರಾಚ್ಛು ತಃ 


ಸ್ಪರ್ಶವಾದಾಗ ಇವರು ಸ್ವರ್ಗವನ್ನು ಸೇರುವರು (28-29). ಭಗವಾನ್‌ ಮಹಾ 
ವಿಷ್ಣುವಿನ ಪಾದಾಂಗುಷ್ಠದಿಂದ ಹೊರಬಂದ ಗಂಗಾಜಲಕ್ಕೆ ಈ ಮಹಿಮೆ 
ಯುಂಟು. ಕಾಮನಾಪೂರ್ವಕವಾಗಿ ಮಾಡುವ ಸ್ನಾನಾದಿಗಳು ಮಾತ್ರ 
ಫಲೋಪಭೋಗಕ್ಕೆ ಕಾರಣವೆಂದಲ್ಲ; ಸತ್ತವನ ಅಸ್ಸಿ, ಚರ್ಮ, ಸ್ನಾಯು, ಕೇಶ 
ಮೊದಲಾದದ್ದು ಉದ್ದೇಶವಿಲ್ಲದೆಯೇ ಗಂಗಾಜಲಸ್ಪರ್ಶವನ್ನು ಹೊಂದಿದರೂ 
ಗಂಗಾಜಲದಲ್ಲಿ ಬಿದ್ದರೂ ಒಡನೆಯೇ ಆ ಜೀವಿಗೆ ಸ್ವರ್ಗಪ್ರಾಪ್ತಿಯಾಗುತ್ತದೆ” 
ಎಂದು ನುಡಿದರು. ಅಂಶುಮಂತನು ಆ ಮಾತನ್ನಾಲಿಸಿ ಮುನಿಗಳಿಗೆ ವಂದಿಸಿ 
ಅಶ್ವವನ್ನು ತೆಗೆದುಕೊಂಡು ತನ್ನ ಅಜ್ಜನ ಯಜ್ಞಶಾಲೆಗೆ ಬಂದನು (30-31). 
ಅಶ್ವವು ದೊರಕಲಾಗಿ ಸಗರನು ಯಾಗವನ್ನು ಪೂರೈಸಿದನು. ತನ್ನ ಮಕ್ಕಳು 
ಅಗೆದು ಬೆಳೆಸಿದ್ದರಿಂದ ಸಮುದ್ರವನ್ನು ಪುತ್ರವಾತ್ಸಲ್ಯದಿಂದ* ಕಂಡನು (32-33). 
ಅಂಶುಮಂತನಿಗೆ ದಿಲೀಪನೆಂಬ ಪುತ್ರನು ಹುಟ್ಟಿದನು. ದಿಲೀವನ ಮಗ 
ಭಗೀರಥ. ಆತನು ಗಂಗಾನದಿಯನ್ನು ಸ್ವರ್ಗದಿಂದ ಇಲ್ಲಿಗೆ ಇಳಿಸಿ ತಂದಿದ್ದರಿಂದ 
ಗಂಗೆಗೆ ಭಾಗೀರಧಿಯೆಂದು ಹೆಸರಾಯಿತು (34-35). ಭಗೀದಧನಿಂದ 


* ಸಮುದ್ರಕ್ಕೆ "ಸಾಗರ' ಎಂದು ನಾಮಕರಣಮಾಡಿದನೆಂದು ಅಭಿಪ್ರಾಯ 
ವಿರಬಹುದು. 


52 ಶ್ರೀವಿಷ್ಣುಪುರಾಣಮ್‌ 


ತಸ್ಯಾಪಿ ನಾಭಾಗಃ ತತೋಇ೨ಂಬರೀಷಃ ತತ್ಪುತ್ರಸ್ಸಿಂಧುದ್ದೀಪಃ ಸಿಂಧು- 
ದ್ವೀಪಾದಯುತಾಯುಃ ॥ 36॥ ತತ್ಲುತ್ರಶ್ನ ಯತುಪರ್ಣಃ ಯೋಜಸೌ 
ನಲಸಹಾಯೋತಕ್ಷಹೃದಯಜ್ಞೋsಭೂತ್‌ ॥ 37 ॥ ಯತುಪರ್ಣಪುತ್ರ- 
ಸ್ಪರ್ವಕಾಮಃ ॥ 38 | ತತ್ತನಯಸ್ಸುದಾಸಃ ॥ 39 ॥ ಸುದಾಸಾತ್ಸೌದಾಸೋ 
ಮಿತ್ರಸಹನಾಮಾ ॥ 401 ಸ ಚಾಟವ್ಕಾಂ ಮೃಗಯಾರ್ಥೀ ಪರ್ಯಟನ್‌ 
ವ್ಯಾಪ್ರದ್ದಯಮಹಶ್ಯತ್‌ ॥ 41॥ ತಾಭ್ಮಾಂ ತದ್ದನಮಪಮೃಗಂ ಕೃತಂ 
ಮತ್ಚ್ವೈಕಂ ತಯೋರ್ಬಾಣೇನ ಜಘಾನ ॥ 42 ॥ ಮ್ರಿಯಮಾಣಶ್ಕಾಸಾವತಿ- 
ಭೀಷಣಾಕೃತಿರತಿಕರಾಲವದನೋ ರಾಕ್ಷಸೋಇಂಭೂತ್‌ ॥ 430 ದ್ವಿತೀ- 
ಯೋಪಪಿ ಪ್ರತಿಕ್ರಿಯಾಂ ತೇ ಕರಿಷ್ಕಾಮೀತ್ಸುಕ್ತ್ಕಾಂತರ್ಧಾನಂ ಜಗಾಮ 
॥ 44॥ ಕಾಲೇನ ಗಚ್ಛತಾ ಸೌದಾಸೋ ಯಜ್ಞಮಯಜತ್‌ ॥ 45॥ 
ಪರಿನಿಷಿತಯಜ್ಞೇ ಆಚಾರ್ಯೇ ವನಸಿಷ್ಠೇ ನಿಷ್ಕಾಂತೇ ತದ್ರಕ್ಷೋ ವಸಿಷ್ಠ 


ಸುಹೋತ್ರ. ಸುಹೋತ್ರನಿಂದ ಶ್ರುತ. ಅವನ ಮಗ ನಾಭಾಗ. ಆತನ ಮಗ 
ಅಂಬರೀಷ. ಆತನ ಪುತ್ರ ಸಿಂಧುದ್ವೀಪ. ಸಿಂಧುದ್ವೀಪನಿಂದ ಹುಟ್ಟಿದವನು 
ಅಯುತಾಯು, ಆತನ ಮಗ ಖುತುಪರ್ಣ. ಈತನೇ ನಳರಾಜನ ಸಹಾಯ 
ದಿಂದ ಅಕ್ಷಹೃದಯವನ್ನರಿತಿದ್ದನು* (36-37). ಯತುಪರ್ಣನ ಮಗ ಸರ್ವ 
ಕಾಮ. ಅವನ ತನಯ ಸುದಾಸ. ಸುದಾಸನಿಂದ ಸೌದಾಸನೆಂದು ಪ್ರಸಿದ್ಧನಾದ 
ಮಿತ್ರಸಹನು ಹುಟ್ಟಿದನು. ಅವನು ಬೇಟೆಯಾಡುವುದಕ್ಕಾಗಿ ಅಡವಿಯಲ್ಲಿ 
ಸಂಚರಿಸುತ್ತ ಎರಡು ಹುಲಿಗಳನ್ನು ಕಂಡನು (38-41). ಆ ಎರಡು ಹುಲಿಗಳು 
ಅಡವಿಯಲ್ಲಿ ಮೃಗಗಳಿಲ್ಲದಂತೆ ಮಾಡಿರುತ್ತವೆಯೆಂದು ಭಾವಿಸಿ ಅವುಗಳ 
ಲ್ಲೊಂದನ್ನು ಬಾಣದಿಂದ ಕೊಂದನು. ಸಾಯುವಾಗ ಅದು ಅತಿಭೀಕರಾ 
ಕೃತಿಯೂ ಅತಿಕರಾಳಮುಖನೂ ಆದ ರಾಕ್ಷಸನಾಯಿತು. ಎರಡನೆಯದು "ನಿನ್ನ 
ಮೇಲೆ ಸೇಡು ತೀರಿಸಿಕೊಳ್ಳುವೆನು!' ಎಂದು ಹೇಳಿ ಅಂತರ್ಧಾನಹೊಂದಿತು 
(42-44). ಕೆಲವು ಕಾಲದ ಮೇಲೆ ಸೌದಾಸನು ಒಂದು ಯಜ್ಞವನ್ನು 
ಮಾಡಿದನು. ಯಜ್ಞವು ಸಿಮಾಪವಾದ ಮೇಲೆ ಆಚಾರ್ಯ ವಸಿಷ್ಠರು ಹೊರ 
ಗಡೆ ಹೋಗಿದ್ದಾಗ, ಆ ರಾಕ್ಷಸನು ವಸಿಷ್ಠರೂಪವನ್ನು ಧರಿಸಿ ಬಂದು ಸೌದಾಸ 


* ಅಕ್ಷಹೃದಯ ಇ ಪಗಡೆಯಾಟದ ವಿದ್ಯೆ. 


ಅಧ್ಯಾಯ 4 ಚತುರ್ಥಾಂಶಃ 53 


ರೂಪಮಾಸ್ಟಾಯ ಯಜ್ಞಾವಸಾನೇ ಮಮ ನರಮಾಂಸಭೋಜನಂ 
ದೇಯಮಿತಿ ತತ್ಸಂಸ್ಕಿಯತಾಂ ಕ್ಷಣಾದಾಗಮಿಷ್ಕಾಮೀತುಕ್ಹ್ವಾ 
ನಿಷ್ಕಾಂತಃ ॥ 46॥ ಭೂಯಶ್ಚ ಸೂದವೇಷಂ ಕೃತ್ವಾ ರಾಜಾಜ್ನಯಾ 
ಮಾನುಷಂ ಮಾಂಸಂ ಸಂಸ್ಕೃತ್ಕ ರಾಜ್ಯೇ ನ್ನವೇದಯತ್‌ ॥ 47 ॥ ಅಸಾವಪಿ 
ಹಿರಣ್ಮಪಾತ್ರೇ ಮಾಂಸಮಾದಾಯ ವಸಿಷ್ಠಾಗಮನಪ್ರತೀಕ್ಷಕೋಂ- 
ಭವತ್‌ ॥ 48॥ ಆಗತಾಯ ವಸಿಷ್ಠಾಯ ನಿವೇದಿತವಾನ್‌ ॥ 49॥ ಸ 
ಚಾಪ್ಯಚಿಂತಯದಹೋ ಅಸ್ಕ ರಾಜ್ಞೋ ದೌಶ್ಯೀಲ್ಕಂ ಯೇನೈತನ್ಮಾಂಸ 
ಮಸ್ಮಾಕಂ ಪ್ರಯಚ್ಛತಿ ಕಮೇತದ್‌ದ್ರವ್ಯಜಾತಮಿತಿ ಧ್ಯಾನಪರೋ- 
ಭವತ್‌ ॥ 501 ಅಪಶ್ಯಚ್ಚ ತನ್ಮಾಂಸಂ ಮಾನುಷಮ್‌ ॥ 51॥ ಅತಃ 
ಕ್ರೋಧಕಲುಷೀಕೃತಚೇತಾ ರಾಜನಿ ಶಾಪಮುತ್ಸಸರ್ಜ ॥ 52॥ ಯಸ್ಮಾದ 
ಭೋಜ್ಯಮೇತದಸ್ಮದ್ದಿಧಾನಾಂ ತಪಸ್ಸಿನಾಮವಗಚ್ಚನ್ನಪಿ ಭವಾನ್ಮಹ್ಮಂ 
ದದಾತಿ ತಸ್ಮಾತ್ತವೈವಾತ್ರ ಲೋಲುಪತಾ ಭವಿಷ್ಯತೀತಿ ॥ 53॥ ಅನಂತರಂ 


ನೊಡನೆ ಹೀಗೆಂದನು: “ಯಜ್ಞವು ಸಮಾಪ್ತವಾಗಿರುವುದರಿಂದ ಈಗ ನನಗೆ 
ನರಮಾಂಸದ ಭೋಜನವನ್ನು ನೀಡಬೇಕು! ಅಡಿಗೆಯನ್ನು ಮಾಡಿಸು. ಬೇಗನೆ 
ಬರುವೆನು” ಎಂದು ಹೇಳಿ ರಾಕ್ಷಸನು ಹೊರಟುಹೋದನು (45-46). ಮತ್ತೆ 
ಆತನೆ ಅಡಿಗೆಯವನ ವೇಷದಲ್ಲಿ ಬಂದು ರಾಜನ ಆಜ್ಞೆಯನ್ನು ಪಡೆದು 
ನರಮಾಂಸವನ್ನು ಪಕ್ಷಮಾಡಿ ರಾಜನಿಗೆ ಒಪ್ಪಿಸಿದನು. ಸೌದಾಸನಾದರೋ 
ಅದನ್ನು ಚಿನ್ನದ ಪಾತ್ರೆಯಲ್ಲಿಡಿಸಿ ವಸಿಷ್ಠರ ಆಗಮನವನ್ನು ನಿರೀಕ್ಷಿಸುತ್ತ ಇದ್ದನು. 
ಆಮೇಲೆ ವಸಿಷ್ಠರು ಬರಲಾಗಿ ಅವರಿಗೆ ಭೋಜನಕ್ಕಾಗಿ ನಿವೇದಿಸಿದನು 
(47-49). ವಸಿಷ್ಠರು “ಅಬ್ಬ! ಈ ರಾಜನ ದೌರ್ಜನ್ಯವೆಷ್ಟಿರಬಹುದು! ನಮಗೆ 
ಮಾಂಸವನ್ನು ಬಡಿಸುತ್ತಾನಲ್ಲ! ಇದು ಯಾವ ಪದಾರ್ಥವಾಗಿರಬಹುದು?” 
ಎಂದು ಧ್ಯಾನಸ್ಥರಾಗಿ ಜ್ಞಾನದೃಷ್ಟಿಯಿಂದ ನೋಡಿದರು. ಅದು ನರಮಾಂಸ 
ವೆಂದು ಗೊತ್ತಾಯಿತು (50-51). ಕ್ರೋಧದಿಂದ ಚಿತ್ತವು ಕ್ಲುಬ್ಬವಾಯಿತು. 
“ನಮಂತಹ ತಪಸ್ವಿಗಳು ಇದನ್ನು ತಿನ್ನುವುದಿಲ್ಲ. ಇದು ಅಭೋಜ್ಯ-ಎಂದು 
ಗೊತ್ತಿದ್ದರೂ ಇದನ್ನು ನೀನು ನಮಗೆ ನೀಡಿದೆಯಲ್ಲ , ಇದರ ಫಲವಾಗಿ ನಿನಗೇ 
ಇದರಲ್ಲಿ ಆಸಕ್ತಿ ಬೆಳೆಯಲಿ! (ನೀನು ರಾಕ್ಷಸನಾಗು)” ಎಂದು ಶಪಿಸಿದರು 


54 ಶ್ರೀವಿಷ್ಣುಪುರಾಣಮ್‌ 


ಚೆ ತೇನಾಪಿ ಭಗವತ್ಸೈವಾಭಿಹಿತೋತಸ್ಮೀತ್ಸುಕ್ತೇ ಕಿಂ ಕಿಂ ಮಯಾಭಿಹಿತ- 
ಮಿತಿ ಮುನಿಃ ಪುನರಪಿ ಸಮಾಧೌ ತಸ್ಪೌ॥ 54॥ ಸಮಾಧಿವಿಜ್ಞಾನಾವ- 
ಗತಾರ್ಥಶ್ಚಾನುಗ್ರಹಂ ತಸ್ಮೈ ಚಕಾರ ನಾತ್ಕಂತಿಕಮೇತದ್‌ ದ್ಹಾದಶಾಬ್ದಂ 
ತವ ಭೋಜನಂ ಭವಿಷ್ಯತೀತಿ ॥ 550 ಅಸಾವಪಿ ಪ್ರತಿಗೃಹ್ಯೋದ- 
ಕಾಂಜಲಿಂ ಮುನಿಶಾಪಪ್ರದಾನಾಯೋದತೋ ಭಗವನ್‌, ಅಯ- 
ಮಸ್ಕದ್‌ಗುರುರ್ನಾರ್ಹಸ್ಯೇನಂ ಕುಲದೇವತಾಭೂತಮಾಚಾರ್ಯಂ 
ಶಪ್ಪುಮಿತಿ ಮದಯಂತ್ಕಾ ಸ್ವಪತ್ನಾ ಪ್ರಸಾದಿತಸ್ಸಸ್ಮಾಂಬುದರಕ್ಷಣಾರ್ಥಂ 
ತಚ್ಛಾಪಾಂಬು ನೋರ್ವಾಂ ನ ಚಾಕಾಶೇ ಚಿಕ್ಷೇಪ ಕಿಂ ತು ತೇನೈವ 
ಸ್ಪಪದೌ ಸಿಷೇಚ ॥56॥ ತೇನ ಚ ಕ್ರೋಧಾಶ್ರಿತೇನಾಂಬುನಾ ದಗ್ಗ- 
ಚ್ಛಾಯೌ ತತ್ಪಾದೌ ಕಲ್ಮಾಷತಾಮುಪಗತೌ ತತಸ್ಸ ಕಲ್ಮಾಷಪಾದಸಂಜ್ಜಾ 


(52-53). ಆಗ ಸೌದಾಸನು “ಭಗವನ್‌, ನೀವೇ ಈ ಆಹಾರವು ಬೇಕೆಂದು 
ಹೇಳಿದಿರಲ್ಲ!” ಎಂದನು. ವಸಿಷ್ಠರು “ಏನು! ಏನು! ನಾನು ಹೇಳಿದೆನೆ?” 
ಎಂದು ನುಡಿದು ಮತ್ತೆ ಧ್ಯಾನಸ್ಪರಾದರು (54). ಧ್ಯಾನದೃಷ್ಟಿಯಿಂದ ಸತ್ಯ 
ವೇನೆಂಬುದನ್ನರಿತು ವಸಿಷ್ಠರು ಕನಿಕರಿಸಿ “ರಾಜ, ಕಡೆಯ ತನಕ ಹೀಗೆಯೇ 
ಆಗುವುದು ಬೇಡ. ಕೇವಲ ಹನ್ನೆರಡು ವರ್ಷಗಳ ಕಾಲ ನಿನಗೆ ನರಮಾಂಸ 
ಭಕ್ಷಣವು ಪ್ರಾಪ್ತವಾಗುವುದು” ಎಂದರು (55). ಆಗ ಸೌದಾಸನೂ ಒಂದು 
ಬೊಗಸೆ ನೀರನ್ನು ತೆಗೆದುಕೊಂಡು ವಸಿಷ್ಠ ಮುನಿಗಳಿಗೆ ಶಾಪವನ್ನೀಯಲು 
ಸನ್ನದ್ಧನಾದನು. ಅಷ್ಟರಲ್ಲಿ ಅವನ ಪತ್ನಿ ಮದಯಂತಿಯು ಅಡ್ಡಬಂದು ಪತಿ 
ಯೊಡನೆ “ಸ್ವಾಮಿ, ಇವರು ನಮ್ಮ ಗುರುಗಳು. ಕುಲಪುರೋಹಿತರು. ಕುಲ 
ದೇವತಾ ಸ್ವರೂಪರು. ಇವರನ್ನು ಶಪಿಸಬಾರದು' ಎಂದು ಬೇಡಿಕೊಂಡಳು. 
ಆಗ ರಾಜನು ಸಸ್ಕಾಂಬುದರಕ್ಷಣೆಗಾಗಿ ಶಾಪಾರ್ಥವಾದ ಬೊಗಸೆ ನೀರನ್ನು 
ನೆಲಕ್ಕೂ ಚಿಲ್ಲದೆ ಆಕಾಶಕ್ಕೂ ಎರಚದೆ ತನ್ನ ಕಾಲುಗಳ ಮೇಲೆ ಸುರಿದು 
ಕೊಂಡನು* (56). ಕ್ರೋಧಯುಕ್ತವಾದ ಆ ಜಲದ ಸ್ಪರ್ಶದಿಂದ ಅವನ ಪಾದ 
ಗಳ ಕಾಂತಿ ನಷ್ಟವಾಗಿ ಪಾದಗಳು ಕಲ್ಮಾಷವರ್ಣ(ಬಿಳಿಪು ಮಿಶ್ರ ಕಪ್ಪುವರ್ಣ)ದ 
* ಆ ಶಾಪಜಲವನ್ನು ನೆಲದಮೇಲೆರಚಿದರೆ ಸಸ್ಯಗಳೂ ಆಕಾಶದಲ್ಲೆರಚಿದರೆ 
ಮೋಡಗಳೂ ನಾಶವಾಗುತ್ತವೆಂದು ತನ್ನ ಕಾಲುಗಳ ಮೇಲೆ ಸುರುವಿಕೊಂಡನು. 


ಅಧ್ಯಾಯ 4 ಚತುರ್ಥಾಂಶಃ 55 


ಮವಾಪ ॥ 57 ವಸಿಷ್ಠಶಾಪಾಚ್ಛ ಷಷ್ಠೇ ಹಷ್ಠೇ ಕಾಲೇ ರಾಕ್ಷಸಸ್ಪಭಾವ- 
ಮೇತ್ಕಾಟವಾಂ ಪರ್ಯಟನ್ನನೇಕಶೋ ಮಾನುಷಾನಭಕ್ಷಯತ್‌ ॥ 58॥ 
ಏಕದಾ ತು ಕಂಚನ್ಮುನಿಮೃತುಕಾಲೇ ಭಾರ್ಯಾಸಂಗತಂ ದದರ್ಶ 
॥ 59॥ ತಯೋಶ್ಚ ತಮತಿಭೀಷಣಂ ರಾಕ್ಷಸಸ್ವರೂಪಮವಲೋಕ್ಕ 
ತ್ರಾಸಾದಂಪತ್ಯೋಃ ಪ್ರಧಾವಿತಯೋರ್ಬಾಹ್ಮಣಂ ಜಗ್ರಾಹ ॥ 60॥ 
ತತಸ್ಸಾ ಬ್ರಾಹ್ಮಣೀ ಬಹುಶಸ್ತಮಭಿಯಾಚಿತವತೀ ॥ 61 ಪ್ರಸೀ- 
ದೇಕ್ಷಾ ಕುಕುಲತಿಲಕಭೂತಸ್ತಂ ಮಹಾರಾಜೋ ಮಿತ್ರಸಹೋ ನ 
ರಾಕ್ಷಸಃ ॥62॥ ನಾರ್ಹಸಿ ಸ್ತೀಧರ್ಮಸುಖಾಭಿಜ್ನೋ ಮಯ್ಯ- 
ಕೃತಾರ್ಥಾಯಾಮಸ್ಮದ್ಧರ್ತ್ತಾರಂ ಹಂತುಮಿತ್ಕೇವಂ ಬಹುಪ್ರಕಾರಂ 
ತಸ್ಮಾಂ ವಿಲಪಂತ್ಕಾಂ ವ್ಯಾಪಃ ಪಶುಮಿವಾರಣ್ಯೇಂಭಿಮತಂ ತಂ 
ಬ್ರಾಹ್ಮಣಮಭಕ್ಷಯತ್‌ ॥ 63॥ ತತಶ್ಚಾತಿಕೋಪಸಮನ್ಹಿತಾ ಬ್ರಾಹ್ಮಣೀ 


ವಾದವು. ಅದರಿಂದ ಸೌದಾಸನಿಗೆ ಕಲ್ಮಾಷಪಾದನೆಂದು ಹೆಸರಾಯಿತು (57). 
ವಸಿಷ್ಠಶಾಪದ ದೆಸೆಯಿಂದ ಪ್ರತಿಯೊಂದು ಆರನೆಯ ಊಟದ* ಸಮಯದಲ್ಲಿ 
ರಾಕ್ಷಸ ಸ್ವಭಾವವನ್ನೈದಿ ಅಡವಿಯಲ್ಲಿ ಅಲೆಯುತ್ತಾ ಅನೇಕ ಮನುಷ್ಯರನ್ನು 
ಭಕ್ಷಿಸುತ್ತಿದ್ದವು (58). ಒಂದುಸಲ ಯತುಕಾಲದಲ್ಲಿ ತನ್ನ ಭಾರ್ಯೆಯೊಡನೆ 
ಸಂಗಮಿಸುತ್ತಿದ್ದ ಒಬ್ಬ ಮುನಿಯನ್ನು ಕಂಡನು. ಸೌದಾಸನ ಅತಿಭಯಂಕರವಾದ 
ರಾಕ್ಷನರೂಪವನ್ನು ಕಂಡು ಹೆದರಿ ಆ ದಂಪತಿಗಳು ಓಡಿಹೋಗುತ್ತಿರಲು, 
ಸೌದಾಸನು ಬ್ರಾಹ್ಮಣನನ್ನು ಹಿಡಿದುಕೊಂಡನು. ಆ ಬ್ರಾಹ್ಮಣಿಯು ಬಹು 
ವಿಧದಲ್ಲಿ ಆತನನ್ನು ಬೇಡಿಕೊಂಡಳು (59-61): “ಇಕ್ಸ್ಟ್ವಾಕುಕುಲತಿಲಕನಾದ 
ನೀನು ಮಹಾರಾಜನಾದ ಮಿತ್ರಸಹನೇ ಹೊರತು ರಾಕ್ಷಸನಲ್ಲ ; ಪ್ರಸನ್ನನಾಗು. 
ಸ್ತ್ರೀಸಂಗದ ಸುಖವನ್ನು ಬಲ್ಲವನು ನೀನು. ನಾನು ತೃಪ್ಪಳಾಗದಿರುವಾಗ ನನ್ನ 
ಪತಿಯನ್ನು ಕೊಲ್ಲುವುದು ತರವಲ್ಲ” ಎಂದು ಬಹುಪ್ರಕಾರವಾಗಿ ಅವಳು 
ಹಲುಬುತ್ತಿದ್ದರೂ, ಕಾಡಿನಲ್ಲಿ ಹುಲಿಯು ತನಗೆ ಇಷ್ಟವಾದ ಮೃಗವನ್ನು ಭಕ್ಷಿಸು 
ವಂತೆ, ಅವನು ಆ ಬ್ರಾಹ್ಮಣನನ್ನು ಭಕ್ಷಿಸಿದನು (62-63). ಆಗ ಅತ್ಯಂತ 

* ದಿನಕ್ಕೆ ಎರಡು ಊಟಗಳಾದ್ದರಿಂದ ಆರನೆಯ ಊಟವೆಂದರೆ ಮೂರನೆಯ 
ದಿನದ ಠಾತ್ರಿಯ ಊಟ. 


56 ಶ್ರೀವಿಷ್ಣುಪುರಾಣಮ್‌ 


ತಂ ರಾಜಾನಂ ಶಶಾಪ ॥ 64॥ ಯಸ್ಮಾದೇವಂ ಮಯ್ಯತೃಪ್ಪಾಯಾಂ 
ತ್ಹ್ಚಯಾಯಂ ಮತ್ತತಿರ್ಭಕ್ಷಿತಃ ತಸ್ಮಾತಮಪಿ ಕಾಮೋಪಭೋಗ- 
ಪ್ರವೃತ್ತೋsಂತಂ ಪ್ರಾಪ್ಸಸೀತಿ ॥65 ॥ ಶಪ್ಹ್ವಾ ಚೆ ವಂ ಸಾಪಗ್ಗಿಂ ಪ್ರವಿಶೇಶ 
॥ 66॥ ತತಸ್ತಸ್ಮ ದ್ಹಾದಶಾಬ್ಬಪರ್ಯಯೇ ವಿಮುಕ್ತಶಾಪಸ್ಮ ಸ್ತ್ರೀ- 
ವಿಷಯಾಭಿಲಾಷಿಣೋ ಮದಯಂತೀ ತಂ ಸ್ಮಾರಯಾಮಾಸ॥ 67॥ 
ತತಃ ಪರಮಸೌ ಸ್ತ್ರೀಭೋಗಂ ತತ್ಕಾಜ ॥ 681 ವಸಿಷಶ್ಚಾಪುತ್ರೇಣ ರಾಜ್ಞಾ 
ಪುತ್ರಾರ್ಥಮಭ್ಮರ್ಥಿತೋ ಮದಯಂತ್ಕಾಂ ಗರ್ಭಾದಾನಂ ಚಕಾರ ॥ 69॥ 
ಯದಾ ಚ ಸಪ್ಪವರ್ಷಾಣ್ಯಸೌ ಗರ್ಭೋ ನ ಜಜ್ಞೇ ತತಸ್ತಂ ಗರ್ಭ- 
ಮಶ್ಮನಾ ಸಾ ದೇವೀ ಜಫಾನ॥ 700 ಪುತ್ರಶ್ಚಾಜಾಯತ॥ 71॥ ತಸ್ಥೆ 
ಚಾಶ್ಮಕ ಇತ್ಯೇವ ನಾಮಾಭವತ್‌ ॥ 72॥ ಅಶ್ಮಕಸ್ಮ ಮೂಲಕೋ ನಾಮ 
ಪುತ್ರೋsಭವತ್‌ ॥ 73 ॥ ಯೋಇಸೊೌ ನೀಃಕ್ಷತ್ತೇ ಕ್ಲಾತಲೇsಸ್ಮಿನ್‌ ಕ್ರಿಯ- 





ಕುಪಿತಳಾದ ಆ ಬ್ರಾಹ್ಮಣಿಯು “ಈ ರೀತಿಯಲ್ಲಿ ನಾನು ತೃಪ್ತಳಾಗದಿರುವಾಗ 
ನನ್ನ ಪತಿಯನ್ನು ಭಕ್ಷಿಸಿದ್ದೀಯೆ. ಎಲೈ, ನೀನೂ ಸಹ ಕಾಮೋಪಭೋಗದಲ್ಲಿ 
ತೊಡಗಿದಾಗ ಸಾಯಿ” ಎಂದು ರಾಜನಿಗೆ ಶಾಪವನ್ನಿತ್ತಳು. ಹೀಗೆ ಶಪಿಸಿ ಅವಳು 
ಅಗ್ನಿಪ್ರವೇಶ ಮಾಡಿದಳು (64-66). ಅನಂತರ ಹನ್ನೆರಡು ವರ್ಷಕಳೆದು 
ಮಿತ್ರಸಹನು ಶಾಪವಿಮುಕ್ತನಾದನು. ಅವನು ತನ್ನ ಪತ್ನಿಯೊಡನೆ ಕಾಮೋಪ 
ಭೋಗವನ್ನು ಬಯಸಿದಾಗ ಮದಯಂತಿಯು ಶಾಪವೃತ್ತಾಂತವನ್ನು ನೆನಪಿಗೆ 
ತಂದಳು. ಆಮೇಲೆ ಅವನು ಸ್ತ್ರೀಸಂಗವನ್ನು ತ್ಯಜಿಸಿ ಬಿಟ್ಟನು (67-68). 
ಪುತ್ರಹೀನನಾಗಿದ್ದ ರಾಜನ ಪ್ರಾರ್ಥನೆಯಂತೆ ವಸಿಷ್ಠರು ಮದಯಂತಿಯಲ್ಲಿ 
(ನಿಯೋಗ ವಿಧಿಯಿಂದ) ಗರ್ಭಾದಾನ ಮಾಡಿದರು. ಏಳು ವರ್ಷಗಳು 
ಕಳೆದರೂ ಗರ್ಭವು ಹೊರಗೆ ಬರದೇಹೋದದ್ದರಿಂದ ರಾಣಿಯು ಅಶದಿಂದ 
(ಕಲ್ಲಿನಿಂದ) ತನ್ನ ಗರ್ಭವನ್ನು ಕುಟ್ಟಿದಳು. ಆಗ ಒಬ್ಬ ಪುತ್ರನು ಜನಿಸಿದನು 
(69-71). ಅವನಿಗೆ ಅಶಕ್ರನೆಂದೇ ಹೆಸರಾಯಿತು. ಅಶಸ್ರನಿಗೆ ಮೂಲಕನೆಂಬ 
ಪುತ್ರನು ಹುಟ್ಟಿದನು. (ಪರಶುರಾಮನು) ಜಗತೀತಲವನ್ನು ಕ್ಷತ್ತಿಯ ಶೂನ್ಯ 
ವನ್ನಾಗಿ ಮಾಡಲು ಉದ್ಯುಕ್ತನಾಗಿರುವಾಗ, ಸ್ತ್ರೀಯರು ನಗ್ನರಾಗಿ ಮೂಲಕನನ್ನು 
ಸುತ್ತುಗಟ್ಟಿ ಕಾಪಾಡಿದರು. ಆದ್ದರಿಂದ ಮೂಲಕನನ್ನು "ನಾರೀಕವಚ'ನೆಂದು 


ಅಧ್ಯಾಯ 4 ಚತುರ್ಥಾಂಶಃ 57 


ಮಾಣೇ ಸ್ತೀಭಿರ್ವಿವಸ್ತಾಭಿಃ ಪರಿವಾರ್ಯ ರಕ್ಷಿತಃ ತತಸ್ತಂ ನಾರೀಕವಚ- 
ಮುದಾಹರಂತಿ ॥ 74 ॥ ಮೂಲಕಾದ್ರಶರಥಸ್ತಸ್ಮಾದಿಲವಿಲಸ್ತತಶ್ಚ ವಿಶ್ವಸಹಃ 
॥75॥ ತಸ್ಮಾಚ್ಚೆ ಖಟ್‌ವಾಂಗಃ ಯೋತಸೌ ದೇವಾಸುರಸಂಗ್ರಾಮೇ 
ದೇವೆ ರಭರ್ಥಿತೋತಸುರಾನ್‌ ಜಘಾನ ॥ 761 ಸ್ವರ್ಗೇ ಚ ಕೃತಪ್ರಿಯೆ ಗ 
ರ್ದೇವೈರ್ವರಗ್ರಹಣಾಯ ಚೋದಿತಃ ಪ್ರಾಹ॥ 77॥ ಯದ್ಮವಶ್ಯಂ- 
ವರೋ ಗ್ರಾಹ್ಯ ತನ್ಮಮಾಯುಃ ಕಥ್ಯತಾಮಿತಿ ॥ 78॥ ಅನಂತರಂ ಚೆ 
ತೈರುಕ್ತಮೇಕಮುಹೂರ್ತಪ್ರಮಾಣಂ ತವಾಯುರಿತ್ತುಕ್ತೋ5ಥಾಸ್ಬಲಿತ- 
ಗತಿನಾ ವಿಮಾನೇನ ಲಫಘಿಮಗುಣೋ ಮರ್ತಲೋಕಮಾಗಮ್ಮೇದ- 
ಮಾಹ ॥79॥ ಯಥಾ ನ ಬ್ರಾಹ್ಮಣೇಭಸ್ಸಕಾಶಾದಾತ್ಮಾಪಿ ಮೇ 
ಪ್ರಿಯತರಃ ನ ಚ ಸ್ಹಧರ್ಮೋಲ್ಲಂಘನಂ ಮಯಾ ಕದಾಚದಪನುಷ್ಠಿತಂ 
ನ ಚ ಸಕಲದೇವಮಾನುಷಪಶುಪಕ್ಷಿವೃಕ್ಷಾದಿಕೇಷ್ಠ್ಟಚ್ಕುತವೃತಿರೇಕವತೀ 
ದೃಷ್ಟಿರ್ಮಾ ಮಾ ಭೂತ್‌ ತಥಾ ತಮೇವಂ ಮುನಿಜನಾನುಸ್ಮೃತಂ 


ಹೇಳುತಾರೆ (72-74). ಮೂಲಕನಿಂದ ದಶರಥ, ಅವನಿಂದ ಇಲವಿಲ, 
ಅವನಿಂದ ವಿಶ್ವಸಹ, ವಿಶ್ವಸಹನ ಮಗ ಖಟ್ವಾಂಗ.* ಇವನು ದೇವಾಸುರ 
ಸಂಗ್ರಾಮವು ನಡೆದಾಗ ದೇವತೆಗಳ ಪ್ರಾರ್ಥನೆಯಂತೆ ಹೋಗಿ ಅಸುರರನ್ನು 
ಸಂಹರಿಸಿದನು (75-76). ಆಗ ಸ್ವರ್ಗದಲ್ಲಿ ಸಂತುಷ್ಟರಾದ ದೇವತೆಗಳು 
ವರವನ್ನು ಕೇಳಿಕೊ--ಎಂದು ಇವನನ್ನು ಪ್ರೇರಿಸಿದರು. ಆಗ ಖಟ್ಟಾಂಗ 
ದಿಲೀಪನು "ನಾನು ವರವನ್ನು ಸ್ವೀಕರಿಸಲೇಬೇಕೆಂದು ಒತ್ತಾಯಿಸುವಿರಾದರೆ, 
ನನ್ನ ಆಯುಸ್ಸನ್ನು ಹೇಳಿರಿ (ಅದೇ ನನ್ನ ವರ)' ಎಂದನು (77-78). ಅನಂತರ 
ದೇವತೆಗಳು "ನಿನ್ನ ಆಯುಸ್ಸು ಇನ್ನು ಒಂದು ಮುಹೂರ್ತಕಾಲ!' ಎಂದರು. 
ಆಗ ಖಟ್ಟಾಂಗನು ವಿಮಾನವನ್ನೇರಿ ಅಸ್ಪಲಿತಗತಿಯಿಂದ ಬೇಗನೆ ಭೂಲೋಕಕ್ಕೆ 
ಬಂದು ಇಂತೆಂದನು: “ನನ್ನ ಆತ್ಮವೂ ಸಹ ಬ್ರಾಹ್ಮಣರಿಗಿಂತ ನನಗೆ ಪ್ರಿಯತರ 
ವಾದುದಲ್ಲ. ನಾನು ಯಾವಾಗಲೂ ಸ್ವಧರ್ಮವನ್ನು ಉಲ್ಲಂಘಿಸಿದವನಲ್ಲ. 
ಸಕಲ ದೇವ-ಮಾನುಷ-ಪಶು-ಪಕ್ಷಿ-ವೃಕ್ಸಾದಿಗಳಲ್ಲಿ, ಇವೆಲ್ಲವೂ ವಿಷ್ಣು 

* ಈತನಿಗೆ ದಿಲೀಪನೆಂದು ಇನ್ನೊಂದು ಹೆಸರಿತ್ತು. ಮೂಲದಲ್ಲಿ "ಖಟ್ಟಾಂಗೋ 
ದಿಲೀಪಃ' ಎಂದೂ ಪಾಠಾಂತರವಿದೆ. 


58 ಶ್ರೀವಿಷ್ಣುಪುರಾಣಮ್‌ 


ಭಗವಂತಮಸ್ಸಲಿತಗತಿಃ ಪ್ರಾಪಯೇಯಮಿತಶೇಷದೇವಗುರೌ 
ಭಗವತ್ಮನಿರ್ದೇಶ್ವವಪುಷಿ ಸತ್ತಾಮಾತ್ರಾತ್ಮನ್ಮಾತ್ಮಾನಂ ಪರಮಾತ್ಮನಿ 
ವಾಸುದೇವಾಖ್ಯೇ ಯುಯೋಜ ತತ್ರೈವ ಚ ಲಯಮವಾಪ ॥ 80॥ 
ಅತ್ರಾಪಿ ಶ್ರೂಯತೇ ಶ್ಲೋಕೋ ಗೀತಸ್ಸಪ್ಪರ್ಷಿಭಿಃ ಪುರಾ। 
ಖಟ್‌ವಾಂಗೇನ ಸಮೋ ನಾನ್ಯಃ ಕಶ್ಚಿದುರ್ವ್ಯಾಂ ಭವಿಷ್ಯತಿ ॥ 81 
ಯೇನ ಸ್ಪರ್ಗಾದಿಹಾಗಮ್ಮ ಮುಹೂರ್ತಂ ಪ್ರಾಪ್ಯ ಜೀವಿತಮ್‌। 
ತ್ರಯೋಂತಿಸಂಹಿತಾ ಲೋಕಾ ಬುದ್ಧ್ಯಾ ಸತ್ಯೇನ ಚೈವ ಹಿ॥ 82 
ಖಟ್ಟಾಂಗಾದ್ದೀರ್ಫ್ಥಬಾಹುಃ ಪುತ್ರೋಂಭವತ್‌ ॥ 831 ತತೋ ರಘುರ- 
ಭವತ್‌ ॥ 841 ತಸ್ಮಾದಪ್ಮಜಃ ॥ 851 ಅಜಾದಶರಥಃ ॥ 861 ತಸ್ಯಾಪಿ 





ವೆಂದಲ್ಲದೆ ಬೇರೆ ದೃಷ್ಟಿ ನನಗೆ ಇರಲಿಲ್ಲ. ಇದೆಲ್ಲವೂ ದಿಟವಾದರೆ, ಮುನಿಜನ 
ರಿಂದ ಸಂಸ್ಕೃತನಾದ ಭಗವಂತನನ್ನು ತಡೆಯಿಲ್ಲದೆ ಸೇರಿಕೊಳ್ಳುವೆನು”' ಎಂದು 
ನುಡಿದು, ಸಕಲ ದೇವೇಶ್ವರನೂ ಅನಿರ್ವಚನೀಯ ಸ್ವರೂಪನೂ "ಸತ್‌' ಎಂದು 
ಮಾತ್ರ ಹೇಳಬಹುದಾದವನೂ ಆದ ಪರಮಾತ್ಮ ವಾಸುದೇವನಲ್ಲಿ ತನ್ನ 
ಚಿತ್ತವನ್ನು ನಿಲ್ಲಿಸಿ, ಆತನಲ್ಲಿ ಲೀನನಾದನು (79-80). ಈ ವಿಚಾರದಲ್ಲಿ ಹಿಂದೆ 
ಸಪ್ತರ್ಷಿಗಳು ಹಾಡಿದ ಶ್ಲೋಕವುಂಟು: "ಖಟ್ವಾಂಗನಿಗೆ ಸಮನಾದ ಇನ್ನೊಬ್ಬನು 
ಈ ಲೋಕದಲ್ಲಿ ಹುಟ್ಟುವುದಿಲ್ಲ. ತನ್ನ ಜೀವಿತವು ಒಂದು ಮುಹೂರ್ತ 
ಕಾಲವಿರುವಾಗ ಈತನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದು, ಸತ್ಯವಾದ 
ಪರಮಾರ್ಥಜ್ಞಾನದಿಂದ ಮೂರುಲೋಕಗಳೂ ವಾಸುದೇವಸ್ವರೂಪವಾಗಿ 
ನೋಡಲ್ಪಟ್ಟವು (81-82). ಖಟ್ಟಾಂಗನ ಮಗ ದೀರ್ಫಬಾಹು.* ಅವನ ಮಗ 
ರಘು. ರಘುವಿನ ಮಗ ಅಜ. ಅಜನಿಂದ ದಶರಥನು ಜನಿಸಿದನು. ಭಗವಾನ್‌ 
ಪದ್ಮನಾಭನು ಜಗತ್ತಿನ ಸ್ಥಿತಿಯನ್ನು ಪಾಲಿಸುವುದಕ್ಕಾಗಿ ತನ್ನ ಅಂಶದಿಂದ ರಾಮ, 
ಲಕ್ಷ್ಮಣ, ಭರತ, ಶತ್ರುಘ್ನ--ಎಂದು ನಾಲ್ಕು ವಿಭಾಗವಾಗಿ ದಶರಥನಿಗೆ 

* ಹರಿವಂಶದಲ್ಲಿ "ದೀರ್ಫಬಾಹುರ್ದಿಲೀಪಸ್ಕ ರಘುರ್ನಾಮ್ನಾಭವತ್ಸುತಃ' ಎಂದು 
ಹೇಳಿದೆ (1-15-25). ಅದರ ಪ್ರಕಾರ ದಿಲೀಪನ ಮಗ ರಘು. ದೀರ್ಫಬಾಹುವೆಂದು 


ರಘುವಿಗೆ ವಿಶೇಷಣ. ಈ ಕ್ರಮವನ್ನೇ ಕಾಳಿದಾಸನು ರಘುವಂಶ ಕಾವ್ಯದಲ್ಲಿ ಹೇಳಿದ್ದಾನೆ. 
ವಿಷ್ಣುಪುರಾಣದ ಪಾಠದಲ್ಲಿ ದೋಷವಿದೆಯೆಂದು ಕಾಣುತ್ತದೆ. 


ಅಧ್ಯಾಯ 4 ಚತುರ್ಥಾಂಶಃ 59 


ಭಗವಾನಬ್ಬನಾಭೋ ಜಗತಃ ಸ್ಲಿತ್ತರ್ಥಮಾತ್ಮಾಂಶೇನ ರಾಮಲಕ್ಷ್ಮಣ- 
ಭರತಶತ್ರುಫಪ್ನರೂಪೇಣ ಚತುರ್ದ್ವಾ ಪುತ್ರತ್ಥಮಾಯಾಸೀತ್‌ ॥ 87॥ 
ರಾಮೋತಪಿ ಬಾಲ ಏವ ವಿಶ್ವಾಮಿತ್ರಯಾಗರಕ್ಷಣಾಯ ಗಚ್ಛಂಸ್ತಾಟಕಾಂ 
ಜಘಾನ ॥ 88॥ ಯಜ್ಞೇ ಚೆ ಮಾರೀಚಮಿಷುವಾತಾಹತಂ ಸಮುದ್ರೇ 
ಚಿಕ್ಷೇಪ ॥ 89॥ ಸುಬಾಹುಪ್ರಮುಖಾಂಶ್ಚ ಕ್ಷಯಮನಯತ್‌ ॥90॥ 
ದರ್ಶನಮಾತೇಣಾಹಲ್ಮಾಮಪಾಪಾಂ ಚಕಾರ ॥ 91॥ ಜನಕಗೃಹೇ ಚ 
ಮಾಹೇಶ್ನರಂ ಚಾಪಮನಾಯಾಸೇನ ಬಭಂಜ ॥ 92॥ ಸೀತಾಮಯೋ- 
ನಿಜಾಂ ಜನಕರಾಜತನಯಾಂ ವೀರ್ಯಶುಲ್ಕಾಂ ಲೇಭೇ ॥ 93॥ ಸಕಲ 
ಕ್ಷತ್ರಿಯಕ್ಷಯಕಾರಿಣಮಶೇಷಹೆ ಶಹಯಕುಲಧೂಮಕೇತುಭೂತಂ ಚೆ 
ಪರಶುರಾಮಮಪಾಸ್ತವೀರ್ಯಬಲಾವಲೇಪಂ ಚಕಾರ 941 ಪಿತ್ಕ- 
ವಚನಾಚ್ಛಾಗಣಿತರಾಜ್ಕಾಭಿಲಾಹೋ ಭ್ರಾತೃಭಾರ್ಯಾಸಮೇತೋ ವನಂ 
ಪ್ರವಿವೇಶ ॥ 950 ಎರಾಧಖರದೂಷಣಾದೀನ್‌ ಕಬಂಧವಾಲಿನೌ ಚ 


ಪುತ್ರನಾಗಿ ಅವತರಿಸಿದನು (83-87). ರಾಮನಾದರೋ ಬಾಲಕನಾಗಿದ್ದಾಗಲೇ 
ವಿಶ್ವಾಮಿತ್ರ ಮುನಿಗಳ ಯಾಗದ ರಕ್ಷಣೆಗಾಗಿ ಹೋಗುತ್ತಿರುವಾಗ ತಾಟಕೆಯನ್ನು 
ಸಂಹರಿಸಿದನು. ಯಾಗಭೂಮಿಯಲ್ಲಿ ಮಾರೀಚನನ್ನು ಬಾಣದ ಗಾಳಿಯ 
ವೇಗದಿಂದ ಹಾರಿಸಿ ಸಮುದ್ರಕ್ಕೆ ತಳ್ಳಿದನು. ಸುಬಾಹು ಮುಂತಾದ ರಾಕ್ಷಸರನ್ನು 
ನಾಶಮಾಡಿದನು (88-90). ದರ್ಶನಮಾತ್ರದಿಂದಲೇ ಅಹಲೈಯ ಪಾಪವನ್ನು 
ಪರಿಹರಿಸಿ ಅವಳನ್ನು ಪರಿಶುದ್ಧಳನ್ನಾಗಿ ಮಾಡಿದನು. ಜನಕರಾಜನ ಗೃಹದಲ್ಲಿ 
ಶೈವಧನುಸ್ಸನ್ನು ಅನಾಯಾಸವಾಗಿ ಬಗ್ಗಿಸಿ ಮುರಿದನು. ಅಯೋನಿಜೆಯೂ 
ಜನಕರಾಜನಂದಿನಿಯೂ ಆಗಿದ್ದ ವೀರ್ಯಶುಲ್ಕಳಾದ ಸೀತೆಯನ್ನು ಪಡೆದನು 
(91-93). ಸಮಸ್ತ ಹೈಹಯಕುಲಕ್ಕೆ ಧೂಮಕೇತುವೆನಿಸಿ, ಸಕಲ ಕ್ಷತ್ರಿಯರನ್ನು 
ಧ್ವಂಸಮಾಡುತ್ತಿದ್ದ ಪರಶುರಾಮನ ವೀರ್ಯಬಲಗಳ ದರ್ಪವನ್ನು ನಿರ್ಮೂಲ 
ಮಾಡಿದನು. ಅನಂತರ ಶ್ರೀರಾಮನು ತಂದೆಯ ಮಾತಿನಂತೆ ರಾಜ್ಯಾಭಿಲಾಷೆ 
ಯನ್ನು ಬದಿಗೊತ್ತಿ, ತಮ್ಮನಾದ ಲಕ್ಷ್ಮಣ, ಪತ್ನಿಯಾದ ಸೀತೆ--ಇವರಿಂದೊಡ 
ಗೂಡಿ ಅರಣ್ಯವನ್ನು ಪ್ರವೇಶಿಸಿದನು (94-95). ಅರಣ್ಯದಲ್ಲಿ ವಿರಾಧ ಖರ 
ದೂಷಣಾದಿ ರಾಕ್ಷಸರನ್ನೂ, ಕಬಂಧ ವಾಲಿಗಳನ್ನೂ ಸಂಹರಿಸಿದನು. ಆಮೇಲೆ 


60 ಶ್ರೀವಿಷ್ಣುಪುರಾಣಮ್‌ 


ನಿಜಫಾನ ॥96॥ ಬದ್‌ಧ್ಹಾಚಾಂಭೋನಿಧಿಮಶೇಷರಾಕ್ಷಸಕುಲಕ್ಷಯಂ 
ಕೃತ್ಸ್ನಾ ದಶಾನನಾಪಹೃತಾಂ ಭಾರ್ಯಾಂ ತದ್ಧಧಾದಪಹೃತಕಲಂಕಾಮಪಿ 
ಅನಲಪ್ರವೇಶಶುದ್ಧಾಮಶೇಷದೇವಸಂಘೈಃ ಸೂಯಮಾನಶೀಲಾಂ 
ಜನಕರಾಜಕನ್ಮಾಮಯೋಧ್ಯಾಮಾನಿನ್ಸೇ ॥ 97॥ ತತಶ್ಚಾಭಿಷೇಕಮಂಗಲಂ 
ಮೆ ತೇಯ, ವರ್ಷಶತೇನಾಪಿ ವಕ್ತುಂ ನ ಶಕ್ಕತೇ ಸಂಕ್ಷೇಪೇಣ ಶ್ರೂಯ- 
ತಾಮ್‌ ॥ 98॥ ಲಕ್ಷ ವಾಭರತಶತ್ರುಪ್ಲವಿಭೀಷಣಸುಗ್ರೀವಾಂಗದಜಾಂಬ- 
ವದ್ಧನುಮತ್ಛಭೃತಿಭಿಸ್ಸಮುತ್ಕುಲ್ಲವದನೈಶ್ಚತ್ರಚಾಮರಾದಿಯುತೈಃ ಸೇವ್ಕ- 
ಮಾನೋ ದಾಶರಢಿರ್ಬ್ರಕ್ಮೇಂದ್ರಾಗ್ನಿಯಮನಿರ್‌ಯುತಿವರುಣವಾಯು- 
ಕುಬೇರೇಶಾನಪ್ರಭೃತಿಭಿಃ ಸರ್ವಾಮರೆ ರ್ವಸಿಷವಾಮದೇವವಾಲ್ಮೀಕಿ- 
ಮಾರ್ಕಂಡೇಯವಿಶ್ಚಾಮಿತ್ರ ಭರದ್ವಾಜಾಗಸ್ತ ಚುಭೃತಿಭಿರ್ಮುನಿವರೈಃ 
ಯಗೃಜುಸ್ಸಾಮಾಥರ್ವಭಿಸ್ಸಂಸ್ತೂಯಮಾನೋ ನೃತ್ಸಗೀತವಾದ್ಧಾ- 
ದೃಖಿಲಲೋಕಮಂಗಲವಾದೈರ್ವೀಣಾವೇಣುಮೃದಂಗಭೇರೀಪಟಹ- 





ಶ್ರೀರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ, ನಿಖಿಲರಾಕ್ಷಸಕುಲವನ್ನೂ 
ನಾಶಮಾಡಿ, ರಾವಣನನ್ನು ವಧಿಸಿದನು. ಆತನ ವಧೆಯಿಂದ ಸೀತೆಯ 
ಕಳಂಕವು ಪರಿಹೃತವಾಯಿತು. ಆದರೂ ಅಗ್ನಿಪ್ರವೇಶದಿಂದ ಶುದ್ಧಳಾದ ಮೇಲೆ 
ನಿಖಿಲದೇವಗಣದಿಂದ ಸ್ತುತಿಸಲ್ಪಡುತ್ತಿದ್ದ ಶೀಲವತಿಯಾದ ಜನಕರಾಜಕನ್ಯೆ 
ಯನ್ನು ಸ್ವೀಕರಿಸಿ, ಅವಳನ್ನು ಅಯೋಧ್ಯೆಗೆ ಕರೆತಂದನು (96-97). ಮೈತ್ರೇಯ, 
ಅನಂತರ ನಡೆದ ಶ್ರೀರಾಮನ ಮಂಗಳಾಭಿಷೇಕವನ್ನು ವರ್ಣಿಸುವುದಕ್ಕೆ ನೂರು 
ವರ್ಷಗಳಾದರೂ ಸಾಲವು. ಸಂಕ್ಷೇಪವಾಗಿ ಹೇಳುತ್ತೇನೆ ಕೇಳು (98). 
ದಶರಥನ ಪುತ್ರನಾದ ಶ್ರೀರಾಮನು, ಪ್ರಸನ್ನವದನರಾದ ಲಕ್ಷಣ, ಭರತ, 
ಶತ್ರುಘ್ನ, ವಿಭೀಷಣ, ಸುಗ್ರೀವ, ಅಂಗದ, ಜಾಂಬವಂತ, ಹನುಮಂತ-- 
ಮುಂತಾದವರು ಛತ್ರಚಾಮರಾದಿಗಳನ್ನು ಹಿಡಿದು ಸೇವಿಸುತ್ತಿರಲಾಗಿ, ಬ್ರಹ್ಮ 
ಇಂದ್ರ ಅಗ್ನಿ ಯಮ ನಿರ್ಯತಿ ವರುಣ ವಾಯು ಕುಬೇರ ಈಶಾನ-- 
ಮೊದಲಾದ ಸಮಸ್ತ ದೇವತೆಗಳಿಂದಲೂ, ವಸಿಷ್ಠ ವಾಮದೇವ ವಾಲ್ಫೀಕಿ 
ಮಾರ್ಕಂಡೇಯ ವಿಶ್ವಾಮಿತ್ರ ಭರದ್ವಾಜ ಅಗಸ್ತ್ಯ--ಮೊದಲಾದ ಮುನಿವರ 
ರಿಂದಲೂ, ಯಗ್‌ ಯಜುಃ ಸಾಮ ಅಥರ್ವ ವೇದಗಳಿಂದಲೂ ಸ್ತುತಿಸಲ್ಪಡುತ್ತ, 


ಅಧ್ಯಾಯ 4 ಚತುರ್ಥಾಂಶಃ 61 


ಶಂಖಕಾಹಲಗೋಮುಖಪು್ರಭೃತಿಭಿಸ್ಸುನಾದೈಸ್ಸಮಸ್ತಭೂಭೃತಾಂ ಮಧ್ಯೇ 
ಸಕಲಲೋಕರಕ್ಷಾರ್ಥಂ ಯಥೋಚಿತಮಭಿಷಿಕ್ಟೋ ದಾಶರಥಿಃ ಕೋಸ- 
ಲೇಂದ್ರೋ ರಘುಕುಲತಿಲಕೋ ಜಾನಕೀಪ್ರಿಯೋ ಭ್ರಾತೃತ್ರಯಪ್ರಿಯಃ 
ಸಿಂಹಾಸನಗತ ಏಕಾದಶಾಬ್ದಸಹಸ್ರಂ ರಾಜ್ಯಮಕರೋತ್‌ ॥ 99॥ ಭರ- 
ತೋsಪಿ ಗಂಧರ್ವವಿಷಯಸಾಧನಾಯ ಗಚ್ಛನ್‌ ಸಂಗ್ರಾಮೇ ಗಂಧರ್ವ 
ಕೋಟೀಸಿಸ್ರೋ ಜಘಾನ ॥ 100॥ ಶತ್ರುಫ್ನೇನಾಹಮಿತಬಲಪರಾಕ್ರಮೋ 
ಮಧುಪುತ್ರೋ ಲವಣೋ ನಾಮ ರಾಕ್ಷಸೋ ನಿಹತೋ ಮಥುರಾ ಚ 
ನಿವೇಶಿತಾ ॥ 101 ಇತ್ಮೇವಮಾದೃತಿಬಲಪರಾಕ್ರಮವಿಕ್ರಮಣೈರತಿ- 
ದುಷ್ಪಸಂಹಾರಿಣೋ5ಶೇಷಸ್ಕ ಜಗತೋ ನಿಷ್ಟಾದಿತಸ್ಸಿತಡಯೋ ರಾಮ- 
ಲಕ್ಷ್ಮಣಭರತಶತ್ರುಘ್ನಾಃ ಪುನರಪಿ ದಿವಮಾರೂಢಾಃ ॥ 102 ॥ ಯೇಇಪಿ 
ತೇಷು ಭಗವದಂಶೇಷ್ಟನುರಾಗಿಣಃ ಕೋಸಲನಗರಜಾನಪದಾಸ್ಟೇಪಪಿ 


ನೃತ್ಯಗೀತವಾದ್ಯಗಳಿಂದಲೂ, ಸಮಸ್ತ ಜನರ ಮಂಗಳ ವಾಕ್ಯಗಳಿಂದಲೂ, 
ವೀಣೆ ಕೊಳಲು ಮೃದಂಗ ಭೇರಿ ತಮಟೆ ಶಂಖ ಕಹಳೆ ಗೋಮುಖ-- 
ಮುಂತಾದ ಮಂಗಳದ್ದನಿಗೈೆಯುವ ವಾದ್ಯಗಳಿಂದಲೂ ವೈಭವಯುಕ್ತವಾಗಿ 
ಶೋಭಿಸುತ್ತ ಸಮಸ್ತರಾಜರುಗಳೆದುರಿಗೆ ಸಕಲ ಪ್ರಜಾರಕ್ಷಣೆಗಾಗಿ ವಿಧಿಪೂರ್ವಕ 
ವಾಗಿ ಪಟ್ಟಾಭಿಷಿಕನಾದನು. ರಘುಕುಲತಿಲಕನಾದ ಜಾನಕೀಪ್ರಿಯ ಕೋಸ 
ಲೇಂದ್ರನು ಮೂವರು ತಮಂದಿರ ಪ್ರೀತಿಗೆ ಪಾತ್ರನಾಗಿ ಸಿಂಹಾಸನದಲ್ಲಿ ಕುಳಿತು 
ಹನ್ನೊಂದು ಸಾವಿರ ವರ್ಷಗಳವರೆಗೆ ರಾಜ್ಯಭಾರವನ್ನು ನಡೆಸಿದನು (99). 
ಭರತನು ಗಂಧರ್ವಲೋಕವನ್ನು ಗೆಲ್ಲುವುದಕ್ಕೆ ಹೋಗಿ ಸಂಗ್ರಾಮದಲ್ಲಿ ಮೂರು 
ಕೋಟಿ ಗಂಧರ್ವರನ್ನು ಸಂಹರಿಸಿದನು. ಶತ್ರುಘ್ನನು ಅಸಾಧಾರಣಬಲಾಢ್ಯ 
ನಾಗಿದ್ದ ಮಧುಪುತ್ರನಾದ ಲವಣನೆಂಬ ರಾಕ್ಷಸನನ್ನು ವಧಿಸಿ ಮಧುರಾನಗರ 
ವನ್ನು ಸ್ಥಾಪಿಸಿದನು (100-101). ಈ ಪ್ರಕಾರದಲ್ಲಿ .ಬಲಪರಾಕ್ರಮವಿಕ್ರಮ 
ಗಳಿಂದ ದುರ್ಜನರನ್ನು ನಿರ್ಮೂಲ ಮಾಡಿ, ಅಶೇಷ ಜಗತ್ತಿನ ಭದ್ರತಾವ್ಯವಸ್ಥೆ 
ಯನ್ನು ನಿರ್ವಹಿಸಿದ ರಾಮ, ಲಕ್ಷಣ, ಭರತ, ಶತ್ರುಘ್ನರು ಅನಂತರ ಸ್ವರ್ಗ 
ಲೋಕವನ್ನು ಸೇರಿದರು (102). ಭಗವಂತನ ಅಂಶಾವತಾರಿಗಳಾದ ಅವರಲ್ಲಿ 
ಅನುರಕ್ತರಾಗಿದ್ದ ಅಯೋಧ್ಯಾನಿವಾಸಿಗಳಾದ ಪ್ರಜೆಗಳೂ ಸಹ ಶ್ರೀರಾಮಾದಿ 


62 ಶ್ರೀವಿಷ್ಣುಪುರಾಣಮ್‌ 


ತನ್ಮನಸಸ್ತತ್ಸಾಲೋಕ್ಕತಾಮವಾಪುಃ ॥ 103 ಅತಿದುಷ್ಠಸಂಹಾರಿಣೋ 
ರಾಮಸ್ಯ ಕುಶಲವೌ ದ್ವೌ ಪುತ್ರೌ ಲಕ್ಷ್ಮಣಸ್ಕಾಂಗದಚಂದ್ರಕೇತೂ ತಕ್ಷ- 
ಪುಷ್ಕಲೌ ಭರತಸ್ಕ ಸುಬಾಹುಶೂಲಸೇನೌ ಶತ್ರುಫ್ನಸ್ಮ॥ 104 ಕುಶ- 
ಸ್ಕಾತಿಥಿರತಿಥೇರಪಿ ನಿಷದಃ ಪುತ್ರೋ5ಭೂತ್‌ ॥ 105॥ ನಿಷಧಸ್ಮಾಪ್ಯ- 
ನಲಸ್ಪಸ್ಮಾದಪಿ ನಭಾಃ ನಭಸಃ ಪುಂಡರೀಕಸ್ಪತನಯಃ ಕ್ಷೇಮಧನ್ಹಾ ತಸ್ಮ 
ಚ ದೇವಾನೀಕಸ್ಪಸ್ಕಾಪಹೀನಕೋಪಹೀನಕಸ್ಮಾಪಿ ರುರುಸ್ತಸ್ಕ ಚ ಪಾರಿ- 
ಯಾತ್ರಕಃ ಹಾರಿಯಾತ್ರಕಾದ್ದೇವಲೋ ದೇವಲಾದ್ಧಚ್ಛಲಃ ತಸ್ಕಾಪ್ಪುತೃಃ 
ಉತ್ಕಾಚ್ಚ ವಜ್ರನಾಭಸ್ಪಸ್ಮಾಚ್ಛೆಂಬಣಸ್ಪಸ್ಮಾದ್ಭುಷಿತಾಶ್ನಃ ತತಶ್ಚ ವಿಶ್ವಸಹೋ 
ಜಜ್ಞೇ ॥106॥ ತಸ್ಮಾದಿರಣನಾಭ।ಃ ಯೋ ಮಹಾಯೋಗೀಶ್ಚರಾ- 
ಚೈ ಮಿನೇಶ್ಶಿಷ್ಯಾದ್ಯಾಜ್ಞವಲ್ಕಾ ದ್ಯೋಗಮವಾಪ ॥ 107 ॥ ಹಿರಣ್ಮನಾಭಸ್ಯ 
ಪುತ್ರಃ ಪುಷ್ಕಸಸ್ಮಾದ್‌ಧ್ರುವಸಂಧಿಸ್ಪತಸ್ಸುದರ್ಶನಃ ತಸ್ಮಾದಗ್ನಿವರ್ಣಸ್ಪತ- 
ಶ್ಯೀಘ್ರಗಸ್ತಸ್ಮಾದಪಿ ಮರುಃ ಪುತ್ರೋಂಭವತ್‌ ॥ 108॥ ಯೋಪಎಸೌ 


ಗಳಲ್ಲಿ ನೆಟ್ಟಮನಸ್ಸುಳ್ಳವರಾಗಿದ್ದುದರಿಂದ ಸಾಲೋಕ್ಕಮುಕ್ತಿಯನ್ನೈದಿದರು 
(103). ದುಷ್ಟರನ್ನು ದಮನಮಾಡಿದ ಶ್ರೀರಾಮನಿಗೆ ಕುಶ-ಲವರೆಂಬ ಇಬ್ಬರು 
ಪುತ್ರರಾದರು. ಲಕ್ಷ್ಮಣನಿಗೆ ಅಂಗದ-ಚಂದ್ರಕೇತು ಎಂಬವರೂ ಭರತನಿಗೆ 
ತಕ್ಷ-ಪುಷ್ಕಲರೂ ಶತ್ರುಫ್ನನಿಗೆ ಸುಬಾಹು-ಶೂರಸೇನರೂ ಪುತ್ರರಾದರು (104). 
ಕುಶನಿಗೆ ಅತಿಥಿ, ಅತಿಥಿಗೆ ನಿಷಧ, ಅವನಿಗೆ ಅನಲ, ಆತನಿಗೆ ನಭ, ನಭನಿಗೆ 
ಪುಂಡರೀಕ ಎಂಬವರು ಮಕ್ಕಳು. ಪುಂಡರೀಕನ ಮಗ ಕ್ಷೇಮಧನ್ಹ, ಆತನ ಮಗ 
ದೇವಾನೀಕ, ಆತನ ಮಗ ಅಹೀನಕ. ಅವನಿಗೆ ರುರು ಎಂಬವನೂ ಆತನಿಗೆ 
ಪಾರಿಯಾತ್ರಕ ಎಂಬವನೂ ತನಯರು. ಪಾರಿಯಾತ್ರಕನ ತನಯ ದೇವಲ. 
ಅವನ ಮಗ ವಚ್ಚಲ, ಆತನ ಮಗ ಉತ್ಕ. ಉತ್ಕನಿಂದ ವಜ್ರನಾಭನೂ 
ಅವನಿಂದ ಶಂಖಣನೂ ಅವನಿಂದ ಯುಷಿತಾಶ್ವನೂ ಆತನಿಂದ ವಿಶ್ವಸಹನೂ 
ಹುಟ್ಟಿದರು (105-106). ವಿಶ್ವಸಹನ ಮಗ ಹಿರಣ್ಯನಾಭ. ಈತನು ಜೈಮಿನಿ 
ಶಿಷ್ಯನಾದ ಮಹಾಯೋಗೀಶ್ವರ ಯಾಜ್ಲವಲ್ಕ್ಯನಿಂದ ಯೋಗವಿದ್ಯೆಯನ್ನು 
ಕಲಿತನು. ಹಿರಣ್ಯನಾಭನ ತನಯ ಪುಷ್ಯ. ಆತನ ತನಯ ಧ್ರುವಸಂಧಿ. 
ಅವನಿಂದ ಸುದರ್ಶನನೂ ಆತನಿಂದ ಅಗ್ನಿವರ್ಣನೂ ಜನಿಸಿದರು. ಅಗ್ನಿವರ್ಣನ 


ಅಧ್ಯಾಯ 4 ಚತುರ್ಥಾಂಶಃ 63 


ಯೋಗಮಾಸ್ನಾಯಾದ್ಮಾಪಿ ಕಲಾಪಗ್ರಾಮಮಾಶ್ರಿತ್ಮ ತಿಷ್ಠತಿ ॥ 109॥ 
ಆಗಾಮಿಯುಗೇ ಸೂರ್ಯವಂಶಕ್ಷತ್ರಪ್ರವರ್ತ್ರಯಿತಾ ಭವಿಷ್ಯತಿ ॥ 110 
ತಸ್ಮಾತ್ಮಜಃ ಪ್ರಸುಶ್ರುತಸ್ತಸ್ಕಾಪಿ ಸುಸಂಧಿಸ್ತತಶ್ಟಾಪ್ಮಮರ್ಷಸ್ತಸ್ಕ್ಥ ಚ ಸಹ- 
ಸ್ಟಾಂಸ್ಪತಶ್ಚ ವಿಶ್ವಭವಃ ॥ 111॥ ತಸ್ಮ ಬೃಹದ್ದಲಃ ಯೋಂರ್ಜುನತನಯೇ- 
ನಾಭಿಮನುನಾ ಭಾರತಯುದ್ಧೇ ಕ್ಷಯಮನೀಯತ ॥112॥ 


ಏತೇ ಇಕ್ಸ್ಟಾಕುಭೂಪಾಲಾಃ ಪ್ರಾಧಾನ್ಯೇನ ಮಯೇರಿತಾಃ। 
ಏತೇಷಾಂ ಚರಿತಂ ಶೃಣ್ಣನ್‌ ಸರ್ವಪಾಪೈಃ ಪುಮುಚ್ಛತೇ ॥ 113 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಚತುರ್ಥೋಇ5ಧ್ಯಾಯಃ 


ಮಗ ಶೀಘ್ರಗ. ಆತನ ಮಗ ಮರು (107-108). ಈ ಮರು ಎಂಬವನು 
ಈಗಲೂ ಯೋಗಸಮಾಧಿಯನ್ನವಲಂಬಿಸಿ ಕಲಾಪಗ್ರಾಮದಲ್ಲಿದ್ದಾನೆ. ಮುಂದೆ 
ಬರುವ ಯುಗದಲ್ಲಿ ಇವನು ಸೂರ್ಯವಂಶದ ಕ್ಷತ್ರಿಯರಿಗೆ ಪ್ರವರ್ತಕ 
ನಾಗುವನು (109-110). ಅವನ ಮಗ ಪ್ರಸುಶ್ರುತ. ಆತನ ಮಗ ಸುಸಂಧಿ. 
ಅವನಿಗೆ ಅಮರ್ಷನೂ ಆತನಿಗೆ ಸಹಸ್ವಂತನೂ ಪುತ್ರರು. ಸಹಸ್ವಂತನ ಮಗ 
ವಿಶ್ವಭವ. ಅವನ ಮಗ ಬೃಹದ್ದಲ. ಈ ಬೃಹದ್ಬಲನು ಭಾರತಯುದ್ಧದಲ್ಲಿ 
ಅರ್ಜುನನ ಪುತ್ರನಾದ ಅಭಿಮನ್ಯುವಿನಿಂದ ಹತನಾದನು (111-112). ಇವರು 
ಇಕ್ಸ್ಟ್ವಾಕು ವಂಶದ ರಾಜರು. ಮುಖ್ಯವಾಗಿ ಕೆಲವರನ್ನು ಹೇಳಿದ್ದೇನೆ. ಇವರ 
ಚರಿತೆಯನ್ನು ಕೇಳತಕ್ಕವನು ಸರ್ವಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ 
(113). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


Yd 
ಜಬ 


64 


ಪಂಚಮೋಇಧ್ಯ್ಮಾಯಃ 


ಶ್ರೀಪರಾಶರ ಉವಾಚ: 


ಇಕ್ಸ್ಟಾಕುತನಯೋ ಯೋತಸೌ ನಿಮಿರ್ನಾಮ ಸಹಸ್ರಂ ವತ್ಸರಂ 
ಸತ್ರಮಾರೇಭೇ॥ 11 ವಸಿಷಂ ಚ ಹೋತಾರಂ ವರಯಾಮಾಸ! 20 
ತಮಾಹ ವಸಿಷ್ಟ್ಠೋಂಹಮಿಂದೇಣ ಪಂಚವರ್ಷಶತಯಾಗಾರ್ಥಂ 
ಪ್ರಥಮಂ ವೃತಃ ॥3॥ ತದನಂತರಂ ಪ್ರತಿಪಾಲ್ಕತಾಮಾಗತಸವಾಪಿ 
ಯತ್ನಿಗ್‌ಭವಿಷ್ಕಾಮೀತುಕ್ತೇ ಸ ಪೃಥಿವೀಪತಿರ್ನ ಕಿಂಚದುಕ್ತವಾನ್‌ ॥ 4 
ವಸಿಷ್ಟೋ5ಂಪ್ಯನೇನ ಸಮನ್ಹೀಪ್ಸಿತಮಿತಮರಪತೇರ್ಯಾಗಮಕರೋತ್‌ 
॥ 5॥ ಸೋಪಿ ತತ್ಕಾಲ ಏವಾನ್ಮೈರ್ಗೌತಮಾದಿಭಿರ್ಯಾಗಮಕರೋತ್‌ 


ಅಧ್ಯಾಯ 5 
ನಿಮಿಚರಿತ್ರೆ; ನಿಮಿವಂಶದ ವರ್ಣನೆ 


ಪರಾಶರರು ಹೇಳಿದರು: ಇಕ್ಸ್ಟ್ವಾಕುತನಯನಾದ ನಿಮಿ ಎಂಬುವ 
ನಿದ್ದನಷ್ಟೆ. ಅವನು ಸಾವಿರ ವರ್ಷಗಳು ನಡೆಸಬೇಕಾದ ಒಂದು 
ಯಾಗವನ್ನಾರಂಭಿಸಿದನು. ವಸಿಷ್ಠರನ್ನು ಹೋತ್ಸವಾಗಿರುವಂತೆ ಕೇಳಿಕೊಂಡನು. 
ಅದಕ್ಕೆ ವಸಿಷ್ಠರು “ನಾನು ಐದುನೂರು ವರ್ಷಗಳ ಯಾಗಕ್ಕಾಗಿ ಮೊದಲೇ 
ದೇವೇಂದ್ರನಿಂದ ವೃತನಾಗಿದ್ದೇನೆ. ಅದಾದ ಮೇಲೆ ಬಂದು ನಿನ್ನ ಯಾಗ 
ದಲ್ಲಿಯೂ ಖುತ್ತಿಕ್‌ ಆಗುವೆನು. ಅಲ್ಲಿಯವರೆಗೆ ಕಾಯುತ್ತಿರು” ಎಂದು 
ಹೇಳಿದರು. ಅದಕ್ಕೆ ರಾಜನು ಏನನ್ನೂ ಹೇಳಲಿಲ್ಲ (1-4). ರಾಜನು ಇದಕ್ಕೆ 
ಒಪ್ಪಿದ್ದಾನೆ ಎಂದುಕೊಂಡು ಹೋಗಿ ವಸಿಷ್ಠರು ದೇವೇಂದ್ರನ ಯಾಗವನ್ನು 
ನಡೆಸಿದರು. ನಿಮಿರಾಜನಾದರೋ ಆ ಸಮಯದಲ್ಲಿಯೇ ಗೌತಮಾದಿ ಮುನಿ 
ಗಳನ್ನು ಕರೆಸಿಕೊಂಡು ಯಾಗವನ್ನು ನಡೆಸಿಬಿಟ್ಟನು! ಇಂದ್ರನ ಯಾಗವು 


ಅಧ್ಯಾಯ 5 ಚತುರ್ಥಾಂಶಃ 65 


॥ 6॥ ಸಮಾಪ್ಟೇ ಚಾಮರಪತೇರ್ಯಾಗೇ ತೃರಯಾ ವಸಿಷ್ಟೋ ನಿಮಿ- 
ಯಜ್ಞಂ ಕರಿಷ್ಠಾಮೀತ್ಕಾಜಗಾಮ ॥7॥ ತತ್ಕರ್ಮಕತ್ತತ್ಥಂ ಚ ಗೌತಮಸ್ಕ 
ದೃಷ್ಟ್ವಾ ಸ್ವಪತೇ ತಸ್ಮೈ ರಾಜ್ಞೇ ಮಾಂ ಪ್ರತ್ಕಾಖ್ಕಾಯೈತದನೇನ ಗೌತ- 
ಮಾಯ ಕರ್ಮಾಂತರಂ ಸಮರ್ಪಿತಂ ಯಸ್ಕ್ಮಾತಸ್ಮಾದಯಂ ವಿದೇಹೋ 
ಭವಿಷ್ಯತೀತಿ ಶಾಪಂ ದದೌ ॥ 8॥ ಪ್ರಬುದ್ಧಶ್ಟಾಸಾವವನಿಪತಿರಪಿ ಪ್ರಾಹ 
॥ 9॥ ಯಸ್ಮಾನ್ಮಾಮಸಂಭಾಷ್ಕಾಜ್ಞಾನತ ಏವ ಶಯಾನಸ್ಮ ಶಾಪೋ- 
ತ್ಸರ್ಗಮಸೌ ದುಷ್ಟಗುರುಶ್ಚಕಾರ ತಸ್ಮಾತ್ರಸ್ಕಾಪಿ ದೇಹಃ ಪತಿಷ್ಕತೀತಿ 
ಶಾಪಂ ದತ್ತ್ವಾ ದೇಹಮತ್ಯ್ಮಜತ್‌ ॥ 10॥ ತಚ್ಛಾಪಾಚ್ಚೆ ಮಿತ್ರಾವರುಣ- 
ಯೋಪ್ತೇಜಸಿ ವಸಿಷಸ್ಕ ಚೇತಃ ಪ್ರವಿಷ್ಟಮ್‌ ॥ 111 ಉರ್ವಶೀದರ್ಶನಾ- 
ದುದ್ಧೂತಬೀಜಪ್ರಪಾತಯೋಃ ತಯೋಪಸ್ಸಕಾಶಾದ್ದಸಿಷ್ಟೋ ದೇಹ- 
ಮಪರಂ ಲೇಭೇ ॥ 12॥ ನಿಮೇರಪಿ ತಚ್ಚರೀರಮತಿಮನೋಹರಗಂಧ- 
ತೈಲಾದಿಭಿರುಪಸಂಸ್ಕಿಯಮಾಣಂ ನೈವ ಕ್ಷೇದಾದಿಕಂ ದೋಷಮವಾಪ 


ಮುಗಿದೊಡನೆ ವಸಿಷ್ಠರು ಈಗ ನಿಮಿರಾಜನ ಯಜ್ಞವನ್ನು ನಡೆಸಬೇಕೆಂದು 
ತ್ವರೆಯಿಂದ ಆಗಮಿಸಿದರು (5-7). ಇಲ್ಲಿ ಗೌತಮರು ಹೋತೃವಿನ ಕೆಲಸವನ್ನು 
ನಡೆಸುತ್ತಿರುವುದು ಕಾಣಿಸಿತು. ನಿಮಿರಾಜನು ಆಗ ನಿದ್ರಿಸುತ್ತಿದ್ದನು. “ಈತನು 
ನನ್ನನ್ನು ತಿರಸ್ಕರಿಸಿ ಗೌತಮನಿಗೆ ಹೋತ್ಯವಿನ ಕರ್ತವ್ಯವನ್ನು ವಹಿಸಿದ್ದರಿಂದ ಈ 
ರಾಜನು ವಿದೇಹ (ದೇಹರಹಿತ) ನಾಗಿ ಹೋಗಲಿ!' ಎಂದು ವಸಿಷ್ಠರು 
ಶಪಿಸಿದರು (8). ಆಮೇಲೆ ನಿಮಿರಾಜನು ನಿದ್ರೆಯಿಂದೆದ್ದು “ಏನೂ ಗೊತ್ತಿಲ್ಲದೆ 
ನಾನು ಮಲಗಿರುವಾಗ, ನನ್ನೊಡನೆ ಮಾತನಾಡದೆಯೇ ಈ ದುಷ್ಟನಾದ ಗುರು 
ಶಾಪವನ್ನಿತ್ತಿದ್ದಾನೆ! ಆದ್ದರಿಂದ ಆತನ ದೇಹವೂ ಬಿದ್ದು ಹೋಗಲಿ!” ಎಂದು 
ಶಾಪವನ್ನು ಕೊಟ್ಟು ತನ್ನ ದೇಹವನ್ನು ತ್ಯಜಿಸಿದನು (9-10). ಹೀಗೆ ರಾಜನ 
ಶಾಪವಶದಿಂದ (ದೇಹವನ್ನು ತ್ಯಜಿಸಿದ) ವಸಿಷ್ಠರ ಲಿಂಗದೇಹವು ಮಿತ್ರಾ 
ವರುಣರ ವೀರ್ಯದಲ್ಲಿ ಸೇರಿಕೊಂಡಿತು. ಒಮ್ಮೆಉರ್ವಶಿಯನ್ನು ನೋಡಿದಾಗ 
ಮಿತ್ರಾವರುಣರ ವೀರ್ಯವು ಸ್ಪಲಿತವಾಗಲು ವಸಿಷ್ಠರು ದೇಹಾಂತರವನ್ನು 
ಪಡೆದರು (11-12). ಇತ್ತ ನಿಮಿಯ ದೇಹವನ್ನು (ರಾಜಪರಿವಾರದವರು) 
ಮನೋಹರವಾದ ಗಂಧ ತೈಲಾದಿಗಳಿಂದ ಸಂಸ್ಕರಿಸುತ್ತಿರಲಾಗಿ ದೇಹವು 


66 ಶ್ರೀವಿಷ್ಣುಪುರಾಣಮ್‌ 


ಸದ್ಯೋ ಮೃತ ಇವ ತಸ್ಸೌ ॥ 13 ॥ ಯಜ್ಞಸಮಾಪ್ಕೌ ಭಾಗಗ್ರಹಣಾಯ 
ದೇವಾನಾಗತಾನೃತ್ಚಿಜ ಊಚುರ್ಯಜಮಾನಾಯ ವರೋ ದೀಯತಾ- 
ಮಿತಿ ॥ 141 ದೇವೆ ಶ್ಚ ಛಂದಿತೋsಸೌ ನಿಮಿರಾಹ ॥ 151 ಭಗ- 
ವಂತೋ5ಖಲಸಂಸಾರದುಃಖಹಂತಾರಃ ॥ 16॥ ನ ಹೈತಾದೃಗನ್ಮದ್‌- 
ದುಃಖಮಸ್ತಿ ಯಚ್ಛರೀರಾತ್ಮನೋರ್ವಿಯೋಗೇ ಭವತಿ ॥ 17॥ ತದಹ- 
ಮಿಚ್ಛಾಮಿ ಸಕಲಲೋಕಲೋಚನೇಷು ವಸ್ತುಂ ನ ಪುನಶ್ಶರೀರಗ್ರಹಣಂ 
ಕರ್ತುಮಿತ್ಯೇವಮುಕ್ತೆ ರ್ದೇವೆ ೃರಸಾವಶೇಷಭೂತಾನಾಂ ನೇತ್ರೇಷ್ಟವ- 
ತಾರಿತಃ ॥18॥ ತತೋ ಭೂತಾನುನ್ಮೇಹನಿಮೇಷಂ ಚಕ್ರುಃ ॥ 19॥ 
ಅಪುತ್ರಸ್ಕ ಚ ಭೂಭುಜಃ ಶರೀರಮರಾಜಕಭೀರವೋ ಮುನಯೋ- 


ಕೊಳೆಯಲಿಲ್ಲ; ಕೆಡಲಿಲ್ಲ. ಆಗ ತಾನೇ ಜೀವ ಹೋದಂತೆ ದೇಹವು ಇದ್ದಿತು* 
(13). ಯಜ್ಞದ ಸಮಾಪ್ತಿಯಲ್ಲಿ ಹವಿರ್ಭಾಗವನ್ನು ಸ್ವೀಕರಿಸಲು ಬಂದ ದೇವತೆ 
ಗಳನ್ನು ಕುರಿತು ಯತ್ತಿಜರು "ಯಜಮಾನನಾದ ನಿಮಿರಾಜನಿಗೆ (ಬದುಕುವಂತೆ) 
ವರವನ್ನೀಯಬೇಕು' ಎಂದು ಕೇಳಿಕೊಂಡರು (14). ಅಂತೆಯೇ ದೇವತೆಗಳು 
ಪ್ರೇರಿಸಲಾಗಿ ನಿಮಿಯು, “ಸಕಲ ಸಂಸಾರ ದುಃಖವನ್ನು ಪರಿಹರಿಸತಕ್ಕ 
ಮಹಾತ’ೇ, ಶರೀರ-ಜೀವಾತರಿಗೆ ವಿಯೋಗವಾಗುವಾಗ ಆಗುವ ದುಃಖಕ್ಕೆ 
ಎಣೆಯಾದದ್ದು ಇನ್ನೊಂದಿಲ್ಲ. ಆದ್ದರಿಂದ ಸಕಲ ಜೀವಿಗಳ ಕಣ್ಣುಗಳಲ್ಲಿ ನೆಲಸ 
ಬೇಕೆಂದು ಬಯಸುತ್ತೇನೆ. ಪುನಃ ಈ ಶರೀರ ಸಂಬಂಧವು ನನಗೆ ಬೇಡ?” 
ಎಂದನು. ಆಗ ದೇವತೆಗಳು ನಿಮಿಯನ್ನು ಸಕಲಜೀವಿಗಳ ಕಣ್ಣನ ರೆಪ್ಪೆಗಳಲ್ಲಿ 
ಸ್ಥಾಪಿಸಿದರು! ಅನಂತರ ಜೀವಿಗಳು ನಿಮೇಷೋನ್ಯೇಷಗಳನ್ನು (ರೆಪ್ಪೆ 
ಹೊಡೆಯುವುದನ್ನು) ಪ್ರಾರಂಭಿಸಿದರು (15-19). ರಾಜನು ಪುತ್ರಹೀನನಾದ್ದ 
ರಿಂದ ರಾಜ್ಯವು ಅರಾಜಕವಾದೀತೆಂದು ಮುನಿಗಳು ಭಯಪಟ್ಟು ಆತನ 


* ಪ್ರಾಚೀನ ಈಜಿಪ್ಟಿನಲ್ಲಿ ಶವಗಳನ್ನು (ಮಮ್ಮಿ) ಕೆಡದಂತೆ ಬಹುಕಾಲ ಇಡುತ್ತಿದ್ದ 
ರೆಂಬುದು ಪ್ರಸಿದ್ಧವಾಗಿದೆಯಷ್ಟೆ. 11. ಗ. Wilson ಸಾಹೇಬರು ಈ ಸಂದರ್ಭದಲ್ಲಿ 
ಹಿಂದೂಗಳಿಗೂ ಆ ಕಲೆ ಗೊತ್ತಿತ್ರೆಂದು ಹೇಳುತ್ತಾರೆ. ಕಾಶೀಖಂಡದಲ್ಲಿ ಒಬ್ಬ ಬ್ರಾಹ್ಮಣನು 
ತನ್ನ ತಾಯಿಯ ಶವವು ಕೆಡದಂತೆ ಕಕ್ಕೋಲು, ಮಂಜಿಷ್ಟ- ಮುಂತಾದ ಔಷಧಗಳನ್ನು 
ಲೇಪಿಸಿ, ಬಟ್ಟೆಯಲ್ಲಿ ಸುತ್ತಿ ರಾಮೇಶ್ವರದಿಂದ ಕಾಶಿಗೆ ಒಯ್ದನೆಂಬ ಕಥೆ ಇರುವುದನ್ನೂ 
ಇಲ್ಲಿ ಉದಾಹರಿಸುತ್ತಾರೆ. 


ಅಧ್ಯಾಯ 5 ಚತುರ್ಥಾಂಶಃ 67 


ರಣ್ಮಾಮಮಂಥುಃ ॥ 20॥ ತತ್ರ ಚೆ ಕುಮಾರೋ ಜಜ್ಞೇ ॥121॥ 
ಜನನಾಜ್ಯನಕಸಂಜ್ಞಾಂ ಚಾವಾಪ ॥ 22॥ ಅಭೂದ್ವಿದೇಹೋಎಸ್ಕ ಪಿತೇತಿ 
ವೆ ದೇಹಃ ಮಥನಾನ್ಮಿಥಿರಿತಿ ॥ 23॥ ತಸ್ಕೋದಾವಸುಃ ಪುತ್ರೋs- 
ಭವತ್‌ ॥ 24॥ ಉದಾವಸೋರ್ನಂದಿವರ್ದೃನಸ್ತತಸ್ಸುಕೇತುಃ ತಸ್ಮಾದ್ದೇವ- 
ರಾತಸ್ತತಶ್ಚ ಬೃಹದುಕ್ಕು ತಸ್ಮ ಚೆ ಮಹಾವೀರ್ಯಸ್ತಸ್ಕಾಪಿ ಸುಧೃತಿಃ ॥ 25 
ತತಶ್ಚ ಧೃಷ್ಟಕೇತುರಜಾಯತ॥ 261 ಧೃಷ್ಟಕೇತೋರ್ಹರ್ಯಶ್ಚಸ್ತಸ್ಕ ಚ 
ಮನುರ್ಮನೋಃ ಪ್ರತಿಕಃ ತಸ್ಮಾತ್ಕತರಥಸ್ತಸ್ಕ ದೇವಮೀಢಃ ತಸ್ಕ ಚ 
ವಿಬುಧೋ ವಿಬುಧಸ್ಕ ಮಹಾಧೃತಿಸ್ತಶಶ್ಚ ಕೃತರಾತಃ ತತೋ ಮಹಾ- 
ರೋಮಾ ತಸ್ಕ ಸುವರ್ಣರೋಮಾ ತತುತ್ರೋ ಹ್ರಸ್ಟರೋಮಾ ಹುಸ್ಪ- 
ರೋಮ್ಸಸ್ಸೀರದ್ದಜೋತಭವತ್‌ ॥ 27 ॥ ತಸ್ಕ ಪುತ್ರಾರ್ಥಂ ಯಜನಭುವಂ 
ಕೃಷತಃ ಸೀರೇ ಸೀತಾ ದುಹಿತಾ ಸಮುತ್ತನ್ನಾ ॥ 28 ॥ ಸೀರದ್ವಜಸ್ಮ ಭ್ರಾತಾ 


ಶರೀರವನ್ನು ಅರಣಿಯಿಂದ ಮಧಿಸಿದರು. ಆಗ ಒಬ್ಬ ಕುಮಾರನು ಹುಟ್ಟಿದನು. 
ಜನಿಸಿದ್ದರಿಂದ ಜನಕ ಎಂದು ಅವನಿಗೆ ಹೆಸರಾಯಿತು (20-22). ಆ ಕುಮಾರನ 
ತಂದೆ ವಿದೇಹನಾಗಿದ್ದುದರಿಂದ ಈತನಿಗೆ ವೈದೇಹನೆಂದೂ ಮಧನದಿಂದ 
ಜನಿಸಿದ ಪ್ರಯುಕ್ತ ಮಿಥಿಯೆಂದೂ ಹೆಸರು ಬಳಕೆಗೆ ಬಂದಿತು. ಆ ಜನಕನಿಗೆ 
ಉದಾವಸು ಎಂಬ ಪುತ್ರನು ಹುಟ್ಟಿದನು. ಉದಾವಸುವಿಗೆ ನಂದಿವರ್ಧನ, 
ಅವನಿಗೆ ಸುಕೇತು, ಅವನಿಗೆ ದೇವರಾತ, ಆತನಿಗೆ ಬೃಹದುಕ್ಸ » ಆತನಿಗೆ 
ಮಹಾವೀರನಾದ ಸುಧೃತಿ--ಎಂಬವರು ಕ್ರಮವಾಗಿ ಮಕ್ಕಳಾದರು (23-25). 
ಸುದೃತಿಯ ಮಗ ಧೃಷ್ಟಕೇತು. ಆತನ ಮಗ ಹರ್ಯಶ್ವ. ಅವನ ಮಗ ಮನು. 
ಮನುವಿನಿಂದ ಪ್ರತಿಕನೂ, ಪ್ರತಿಕನಿಂದ ಕೃತರಥನೂ ಅವನಿಂದ 
ದೇವಮೀಢನೂ ಹುಟ್ಟಿದರು. ದೇವಮೀಢನ ತನಯ ವಿಬುಧ, ಆತನ ತನಯ 
ಮಹಾದೃತಿ. ಅವನಿಂದ ಕೃತರಾತನೂ ಅವನಿಂದ ಮಹಾರೋಮನೂ 
ಜನಿಸಿದರು. ಮಹಾರೋಮನ ಪುತ್ರ ಸುವರ್ಣರೋಮ. ಅವನ ಪುತ್ರ 
ಪ್ರಸ್ತರೋಮ. ಅವನ ಮಗನೇ ಸೀರಧ್ವಜ. ಈತನು ಪುತ್ರಾರ್ಥವಾಗಿ ಯಾಗ 
ವನ್ನು ಮಾಡಬೇಕೆಂದು ನೆಲವನ್ನು ಉಳುತ್ತಿರುವಾಗ ನೇಗಿಲಿನ ಅಗ್ರಭಾಗದಲ್ಲಿ 
ಸೀತೆ ಕಾಣಿಸಿಕೊಂಡು ಸೀರದ್ದಜನಿಗೆ ಮಗಳಾದಳು (26-28).ಸಾಂಕಾಶ್ಯದೇಶಕ್ಕೆ 
ಅಧಿಪತಿಯಾಗಿದ್ದ ಕುಶಧ್ವಜನು ಈ ಸೀರದ್ದಜನ ಸೋದರ. ಸೀರದ್ದಜನ ಮಗ 


68 ಶ್ರೀವಿಷ್ಣುಪುರಾಣಮ್‌ 


ಸಾಂಕಾಶಾಧಿಪತಿಃ ಕುಶದ್ವಜನಾಮಾ$sಸೀತ್‌ ॥ 29॥ ಸೀರಧ್ವಜಸ್ಮಾಪತ್ಯಂ 
ಭಾನುಮಾನ್‌ ಭಾನುಮತಶೃತದುಮ್ನ1ಃ ತಸ್ಕ ತು ಶುಚಿಃ ತಸ್ಮಾಚ್ಚೋರ್ಜ- 
ನಾಮಾ ಪುತ್ರೋ ಜಜ್ಞೇ॥30॥ ತಸ್ಯಾಪಿ ಶತಧ್ವಜಃ ತತಃ ಕೃತಿಃ ಕೃತೇ- 
ರಂಜನಃ ತತ್ಪುತ್ರಃ ಕುರುಜಿತ್‌ ತತೋರರಿಷ್ಠನೇಮಿಃ ತಸ್ಮಾಚ್ಛು ತಾಯುಃ 
ಶ್ರುತಾಯುಷಃ ಸುಪಾರ್ಶ್ವಃ ತಸ್ಮಾತ್‌ ಸೃಂಜಯಃ ತತಃ ಕ್ಷೇಮಾವೀ 
ಕ್ಷೇಮಾವಿನೋತನೇನಾಃ ತಸ್ಮಾದ್ಲೌಮರಥಃ ತಸ್ಕ ಸತ್ಕರಥಃ ತಸ್ಮಾದುಪ- 
ಗುರುಪಗೋರುಪಗುಪ್ಪು ತತ್ಪುತಃ ಸ್ಥಾಗತಸ್ಪನ್ಮ ಚ ಸ್ಥಾನಂದಃ ತಸ್ಮಾಚ್ಚ 
ಸುವರ್ಚಾಃ ತಸ್ಕ ಚೆ ಸುಪಾರ್ಶ್ವಃ ತಸ್ಯಾಪಿ ಸುಭಾಷಃ ತಸ್ಕ ಸುಶ್ರುತಃ 
ತಸ್ಮಾತ್ಸುಶ್ರುತಾಜ್ಹಯಃ ತಸ್ಕ ಪುತ್ರೋ ವಿಜಯೋ ವಿಜಯಸ್ಮ ಯತಃ 
ಖಯತಾತ್ಸುನಯಃ ಸುನಯಾದ್ವೀತಹವ್ಯಃ ತಸ್ಮಾದ್‌ಧೃತಿರ್ಧತೇರ್ಬಹು- 
ಲಾಶ್ಚಃ ತಸ್ಕ ಪುತ್ರಃ ಕೃತಿಃ ॥ 31॥ ಕೃತೌ ಸಂತಿಷ್ಠತೇsಃಯಂ ಜನಕವಂಶಃ 
॥ 32 ಇತ್ತೇತೇ ಮೈಥಿಲಾಃ ॥ 331 ಪ್ರಾಯೇಣೈತೇ ಆತ್ಮವಿದ್ಧಾ- 
ಶ್ರಯಿಣೋ ಭೂಪಾಲಾ ಭವಂತಿ ॥ 341 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಪಂಚಮೋ*5ಧ್ಕಾಯಃ 


ಭಾನುಮಂತ. ಅವನ ಮಗ ಶತದ್ಯುಮ್ನ. ಅವನಿಗೆ ಶುಚಿಯೆಂಬವನು ಮಗ. 
ಶುಚಿಗೆ ಊರ್ಜ ಎಂಬ ಕುಮಾರನು ಜನಿಸಿದನು (29-30). ಊರ್ಜನ ಮಗ 
ಶತಧ್ವಜ. (ಮುಂದಕ್ಕೆ ಈ ಜನಕವಂಶದಲ್ಲಿ ತಂದೆ ಮಕ್ಕಳ ಸಂತತಿ ಕ್ರಮ 
ಹೀಗಿದೆ): ಕೃತಿ, ಅಂಜನ, ಕುರುಜಿತ್‌, ಅರಿಷ್ಠನೇಮಿ, ಶ್ರುತಾಯು, ಸುಪಾರ್ಶ್ವ, 
ಸೃಂಜಯ, ಕ್ಷೇಮಾವಿ, ಅನೇನಸ್‌, ಭೌಮರಥ, ಸತ್ಯರಥ, ಉಪಗು, ಉಪ 
ಗುಪ್ತ, ಸ್ವಾಗತ, ಸ್ವಾನಂದ, ಸುವರ್ಚ, ಸುಪಾರ್ಶ್ವ, ಸುಭಾಷ, ಸುಶ್ರುತ, ಜಯ, 
ವಿಜಯ, ಖುತ, ಸುನಯ, ವೀತಹವ್ಯ, ಧೃತಿ, ಬಹುಲಾಶ್ವ, ಕೃತಿ (31). 
ಕೃತಿಯೆಂಬವನಲ್ಲಿಗೆ ಈ ಜನಕವಂಶವು ಸಮಾಪವಾಗುತ್ತದೆ. ಇವರೆಲ್ಲರೂ 
ಮೈಧಿಲರೆಂದು ವಿಖ್ಯಾತರು. ಬಹುಶಃ ಈ ಮೈಥಿಲರೆಲ್ಲರೂ ಅಧ್ಯಾತವಿದ್ಕೆಯಲ್ಲಿ 
ನಿಷ್ಣಾತರಾದ ಭೂಪಾಲರು (32-34). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಐದನೆಯ ಅಧ್ಯಾಯ ಮುಗಿಯಿತು. 


ಷಹ್ಠೋಂಧ್ಯಾಯಃ 
ಶ್ರೀವೈತ್ರೇಯ ಉವಾಚ: 
ಸೂರ್ಯಸ್ಯ ವಂಶ್ಮಾ ಭಗವನ್‌ ಕಥಿತಾ ಭವತಾ ಮಮ! 
ಸೋಮಸ್ಕಾಪ್ಕಖಿಲಾನ್‌ ವಂಶ್ಶಾನ್‌ ಶ್ರೋತುಮಿಚ್ಛಾಮಿ 
ಪಾರ್ಥಿವಾನ್‌ ॥ 1 


 ಕೇರ್ತೈತೇ ಸ್ಥಿರಕೀರ್ತೀನಾಂ ಯೇಷಾಮದ್ಯಾಪಿ ಸಂತತಿಃ | 
ಪ್ರಸಾದಸುಮುಖಸ್ತಾನ್ಮೇ ಬ್ರಹ್ಮನ್ನಾಖ್ಯಾತುಮರ್ಹಸಿ ॥ 2 


ಶ್ರೀಪರಾಶರ ಉವಾಚ: 


ಶ್ರೂಯತಾಂ ಮುನಿಶಾರ್ದೂಲ ವಂಶಃ ಪ್ರಧಿತತೇಜಸಃ। 
ಸೋಮಸಾನುಕ್ರಮಾತ್‌ ಖ್ಯಾತಾ ಯತ್ರೋರ್ವೀಪತಯೋಇಭವನ್‌ ॥ 3 


ಅಯಂ ಹಿ ವಂಶೋಂತಿಬಲಪರಾಕ್ರಮದ್ಕುತಿಶೀಲಚೇಷ್ಟಾವದ್ಧಿರತಿ- 


ಅಧ್ಯಾಯ 6 


ಸೋಮವಂಶದ ವರ್ಣನೆ. ಚಂದ್ರ, ಬುಧ, ಉರ್ವಶೀ-ಪುರೂರವರ ಚರಿತ್ರೆ. 


ಮೈತ್ರೇಯರು ಪರಾಶರರನ್ನು ಕುರಿತು “ಭಗವನ್‌, ಸೂರ್ಯವಂಶದ 
ರಾಜರ ಚರಿತೆಯನ್ನು ನಮಗೆ ಹೇಳಿದ್ದೀರಿ. ಈಗ ಚಂದ್ರವಂಶದ ಎಲ್ಲ ರಾಜರ 
ವಿಷಯವನ್ನು ಕೇಳಲಪೇಕ್ಷಿಸುತ್ತೇನೆ. ಶಾಶ್ವತಕೀರ್ತಿಶಾಲಿಗಳಾದ ಚಂದ್ರವಂಶದ 
ದೊರೆಗಳ ಯಶಸ್ಸನ್ನು ಇಂದಿಗೂ ಹೊಗಳುತ್ತಾರೆ. ನೀವು ಪ್ರಸನ್ನರಾಗಿ ಆ 
ವಂಶದ ಚರಿತೆಯನ್ನು ಹೇಳೋಣವಾಗಬೇಕು'' ಎಂದರು (1-2). ಪರಾಶರರು 
ಹೇಳಿದರು: ಮುನಿಶ್ರೇಷ್ಠ, ಪರಮತೇಜಸ್ವಿಯಾದ ಚಂದ್ರನ ವಂಶದಲ್ಲಿ 
ವಿಖ್ಯಾತರಾದ ಅನೇಕ ಭೂಪಾಲರು ಉದಿಸಿದರು. ಅನುಕ್ರಮವಾಗಿ ಕೇಳು. 
ಈ ಚಂದ್ರವಂಶವು ಅತ್ಯಂತ ಬಲಶಾಲಿಗಳೂ ಪರಾಕ್ರಮಿಗಳೂ ಕೀರ್ತಿವಂತರೂ 
ಶೀಲವಂತರೂ ಗುಣಾಢ್ಯರೂ ಆದ ನಹುಷ, ಯಯಾತಿ, ಕಾರ್ತವೀರ್ಯಾರ್ಜುನ 


70 ಶ್ರೀವಿಷ್ಣುಪುರಾಣಮ್‌ 


ಗುಣಾನ್ಹಿತೆ ರ್ನಹುಷ ಯಯಾತಿ ಕಾರ್ತವೀರ್ಯಾರ್ಜುನಾದಿಭಿರ್ಭೂ- 
ಪಾಲೈಃ ಅಲಂಕೃತಸ್ತಮಹಂ ಕಥಯಾಮಿ ಶ್ರೂಯತಾಮ್‌ ॥ 4॥ 
ಅಖಲಜಗತ್ಸಷ್ಟುರ್ಭಗವತೋ ನಾರಾಯಣಸ್ಕ ನಾಭಿಸರೋಜಸಮು- 
ದೃವಾಬ್ಹಯೋನೇರ್ಬ್ರಹ್ಮಣಃ ಪುತ್ರೋಪತಿಃ ॥ 5॥ ಅತ್ರೇಸ್ಸೋಮಃ ॥ 60 
ತಂ ಚ ಭಗವಾನಬ್ದಯೋನಿಃ ಅಶೇಷೌಷಧಿದ್ಧಿಜನಕ್ಷತ್ರಾಣಾಮಾಧಿ- 
ಪತ್ನೇತಭ್ಯಷೇಚಯತ್‌ ॥ 7 ಸ ಚ ರಾಜಸೂಯಮಕರೋತ್‌ ॥ 8॥ 
ತತ್ಛಭಾವಾದತ್ಕುತ್ಕಷ್ಟಾಧಿಪತ್ಕಾಧಿಷ್ಠಾತೃತ್ಥಾಚ್ಸೈನಂ ಮದ ಆವಿವೇಶ 
॥ 9॥ ಮದಾವಲೇಪಾಚ್ಚ ಸಕಲದೇವಗುರೋಬೂಹಸ್ಪತೇಸ್ಪಾರಾಂ ನಾಮ 
ಪತ್ನೀಂ ಜಹಾರ ॥ 10॥ ಬಹುಶಶ್ಚ ಬೃಹಸ್ಪತಿಚೋದಿತೇನ ಭಗವತಾ 
ಬ್ರಹ್ಮಣಾ ಚೋದ್ಯಮಾನಃ ಸಕಲೈಶ್ಚ ದೇವರ್ಷಿಭಿರ್ಯಾಚಮಾನೋಏಪಿ 
ನ ಮುಮೋಚ ॥ 11॥ ತಸ್ಕ ಚಂದ್ರಸ್ಕ ಚೆ ಬೃಹಸ್ಪಶೇರ್ದ್ವೇಷಾದುಶನಾ 
ಪಾರ್ಷಿಗ್ರಾಹೋ5ಭೂತ್‌ ॥ 12 ॥ ಅಂಗಿರಸಶ್ಚ ಸಕಾಶಾದುಪಲಬ್ಧವಿದ್ಕೋ 


ಮೊದಲಾದ ಭೂಪತಿಗಳಿಂದ ಅಲಂಕೃತವಾದದ್ದು. ಹೇಳುತ್ತೇನೆ, ಕೇಳು 
(3-4). ಅಖಿಲಜಗತ್ತನ್ನು ಸೃಷ್ಟಿಸಿದ ಶ್ರೀಮನ್ನಾರಾಯಣನ ನಾಭಿಕಮಲದಲ್ಲಿ 
ಹುಟ್ಟಿದ ಬ್ರಹನ ಪುತ್ರ ಅತ್ರಿಮಹರ್ಷಿ. ಅತ್ರಿಯಿಂದ ಚಂದ್ರನು ಜನಿಸಿದನು. ಆ 
ಚಂದ್ರನನ್ನು ಭಗವಾನ್‌ ಬ್ರಹ್ಮನು ಎಲ್ಲ ಔಷಧಿಗಳಿಗೂ ದ್ವಿಜರಿಗೂ ನಕ್ಷತ್ರಗಳಿಗೂ 
ಅಧಿಪತಿಯ ಸ್ಥಾನದಲ್ಲಿ ಪಟ್ಟಾಭಿಷೇಕ ಮಾಡಿದನು (5-7). ಅನಂತರ ಚಂದ್ರನು 
ರಾಜಸೂಯಯಾಗವನ್ನು ಮಾಡಿದನು. ರಾಜಸೂಯ ಮಾಡಿದೆನೆಂಬ ಕಾರಣ 
ದಿಂದಲೂ ಶ್ರೇಷ್ಠವಾದ ಅಧಿಪತ್ಯದಲ್ಲಿ ವಿರಾಜಿಸುತ್ತಿದ್ದೇನೆಂದೂ ಚಂದ್ರನಿಗೆ 
ಅಹಂಕಾರ ಉಂಟಾಯಿತು. ಅದರ ಸೊಕ್ಕಿನಿಂದ ಅವನು ದೇವಗುರುವಾದ 
ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನು ಅಪಹರಿಸಿದನು (8-10. ಬೃಹಸ್ಪತಿಯ 
ಪ್ರಾರ್ಥನೆಯಂತೆ ಬ್ರಹದೇವನು ಬಹುವಿಧದಲ್ಲಿ ಹೇಳಿದರೂ ಸಕಲದೇವರ್ಷಿ 
ಗಳು ಬೇಡಿಕೊಂಡರೂ ಚಂದ್ರನು ಅವಳನ್ನು ಬಿಟ್ಟುಕೊಡಲಿಲ್ಲ (11). 
ಬೃಹಸ್ಪತಿಯ ಮೇಲೆ ದ್ವೇಷವಿದ್ದುದರಿಂದ ಶುಕ್ರಾಚಾರ್ಯನು ಚಂದ್ರನ 
ಸಹಾಯಕ್ಕೆ ನಿಂತನು. ಅಂಗಿರಸನಿಂದ ವಿದ್ಯೆಯನ್ನು ಕಲಿತದ್ದರಿಂದ* ಭಗವಾನ್‌ 


* ಇದಕ್ಕೆ ಬೇರೆ ಆಧಾರವೇನೂ ತಿಳಿಯದು. 


ಅಧ್ಯಾಯ 6 ಚತುರ್ಥಾಂಶಃ 73 


ಭಗವಾನ್‌ ರುದ್ರೋ ಬೃಹಸ್ಪತೇಃ ಸಾಹಾಯಮಕರೋತ್‌ ॥ 13॥ 
ಯತಶ್ನೋಶನಾ ತತೋ ಜಂಬಕುಂಭಾದ್ಕಾಃ ಸಮಸ್ತಾ ಏವ ದೈತ್ಯ- 
ದಾನವನಿಕಾಯಾ ಮಹಾಂತಮುದ್ಯಮಂ ಚಕ್ರುಃ ॥ 141 ಬೃಹಸ್ಪತೇರಪಿ 
ಸಕಲದೇವಸೈನ್ನಯುತಃ ಸಹಾಯಃ ಶಕ್ರೋ5ಭವತ್‌ ॥ 15॥ ಏವಂ ಚ 
ತಯೋರತೀವೋಗ್ರಸಂಗ್ರಾಮಸ್ತಾರಾನಿಮಿತ್ರಸ್ತಾರಕಾಮಯೋ ನಾಮಾ- 
ಭೂತ್‌ ॥ 16॥ ತತಶ್ಚ ಸಮಸ್ಪಶಸ್ತ್ರಾಣಸುರೇಷು ರುದ್ರಪುರೋಗಮಾ 
ದೇವಾ ದೇವೇಷು ಚಾಶೇಷದಾನವಾ ಮುಮುಚುಃ ॥170 ಏವಂ 
ದೇವಾಸುರಾಹವಸಂಕ್ನ್ಲೋಭಕ್ಷುಬಹೃದಯಮಶೇಷಮೇವ ಜಗದ್‌ 
ಬ್ರಹ್ಮಾಣಂ ಶರಣಂ ಜಗಾಮ ॥ 18॥ ತತಶ್ಚ ಭಗವಾನಬ್ದ್ಹಯೋನಿರಪ್ಪು- 
ಶನಸಂ ಶಂಕರಮಸುರಾಂದೇವಾಂಶ್ಚ ನಿವಾರ್ಯ ಬೃಹಸ್ಪತಯೇ ತಾರಾ- 
ಮದಾಪಯತ್‌ ॥ 19॥ ತಾಂ ಚಾಂತಃಪ್ರಸವಾಮವಲೋಕ್ಕ ಬೃಹಸ್ಪತಿ- 
ರಪಷ್ಕಾಹ ॥ 20॥ ನೈಷ ಮಮ ಕ್ಷೇತ್ರೇ ಭವತ್ಕಾನಸ್ಕ ಸುತೋ ಧಾರ್ಯ- 


ರುದ್ರನು (ಅಂಗಿರಸನ ಮಗನಾದ) ಬೃಹಸ್ಪತಿಯ ನೆರವಿಗೆ ಬಂದನು (12-13). 
ಶುಕ್ರಾಚಾರ್ಯನು ಇದರಲ್ಲಿ ಪಕ್ಷ ವಹಿಸಿದ್ದರಿಂದ ಜಂಭ, ಕುಂಭ 
ಮೊದಲಾದ ಸಮಸ್ತ ದೈತ್ಯದಾನವರೂ ಚಂದ್ರನ ಪಕ್ಷವನ್ನು ಸೇರಿ ಮಹತ್ತರವಾದ 
ಸಮರೋದ್ಯಮವನ್ನು ನಡೆಸಿದರು. ಇತ್ತ ದೇವೇಂದ್ರನು ನಿಖಿಲದೇವತೆಗಳಿಂದ 
ಸಹಿತನಾಗಿ ಬೃಹಸ್ಪತಿಯ ಪಕ್ಷವನ್ನು ವಹಿಸಿದನು (14-15). ಈ ಪರಿಸ್ಥಿತಿಯಿಂದ 
ತಾರಾನಿಮಿತ್ತವಾಗಿ ದೇವಾಸುರರಿಗೆ ತಾರಕಾಮಯವೆಂಬ ಘೋರಸಂಗ್ರಾಮ 
ನಡೆಯಿತು. ರುದ್ರ ಪ್ರಮುಖರಾದ ದೇವತೆಗಳು ದಾನವರ ಮೇಲೂ ದಾನವರು 
ದೇವತೆಗಳ ಮೇಲೂ ಎಲ್ಲ ಬಗೆಯ ಘೋರಾಸ್ತಗಳನ್ನು ಪ್ರಯೋಗಿಸಿದರು 
(16-17). ಹೀಗೆ ದೇವಾಸುರರ ಘೋರಕದನದಿಂದ ತಲ್ಲಣಿಸಿಹೋದ ಜನರು 
ಬ್ರಹವಿಗೆ ಶರಣಾದರು. ಆಗ ಕಮಲಸಂಭವನಾದ ಬ್ರಹ್ಮದೇವನು 
ಶುಕ್ರಾಚಾರ್ಯ ಮತ್ತು ರುದ್ರರನ್ನೂ ದೇವಾಸುರರನ್ನೂ ತಡೆದು ಯುದ್ಧವನ್ನು 
ನಿಲ್ಲಿಸಿ ಬೃಹಸ್ಪತಿಗೆ ತಾರೆಯನ್ನು ಕೊಡಿಸಿದನು! (18-19). ತಾರೆಯು ಗರ್ಭಿಣಿ 
ಯಾಗಿರುವುದನ್ನು ತಿಳಿದು ಬೃಹಸ್ಪತಿಯು “ನನ್ನ ಕ್ಷೇತ್ರದಲ್ಲಿ ನೀನು ಇನ್ನೊಬ್ಬನ 
ಮಗನನ್ನು ಧರಿಸಕೂಡದು! ಹೊರಗೆ ತಳ್ಳು ಆತನನ್ನು. ಇಷ್ಟು ಸೊಕ್ಕು ನಿನಗೆ 


72 ಶ್ರೀವಿಷ್ಣುಪುರಾಣಮ್‌ 


ಸ್ಸಮುಸ್ಸೃಜೈನಮಲಮಲಮತಿಧಾರ್ಷೇನೇತಿ ॥ 21॥ ಸಾ ಚ ತೇನೈವ- 
ಮುಕ್ತಾತಿಪತಿವ್ರುತಾ ಭರ್ತವಚನಾನಂತರಂ ತಮಿಷೀಕಾಸ್ತಂಬೇ ಗರ್ಭ- 
ಮುತ್ಸಸರ್ಜ ॥ 221 ಸ ಚೋತ್ಸೃಷ್ಟಮಾತ್ರ ಏವಾತಿತೇಜಸಾ ದೇವಾನಾಂ 
ತೇಜಾಂಸ್ಕಾಚಿಕ್ಷೇಪ ॥ 23 ॥ ಬೃಹಸ್ಪತಿಮಿಂದುಂ ಚೆ ತಸ್ಕ ಕುಮಾರಸ್ಕಾತಿ- 
ಚಾರುತಯಾ ಸಾಭಿಲಾಷೌ ದೃಷ್ಟಾ ದೇವಾಸ್ಸಮುತನ್ನಸಂದೇಹಾಸ್ತಾರಾಂ 
ಪಪ್ರಚ್ಛುಃ ॥ 241 ಸತ್ತಂ ಕಥಯಾಸ್ಮಾಕಮಿತಿ ಸುಭಗೇ ಸೋಮಸ್ಕಾಥ 
ವಾ ಬೃಹಸ್ಪತೇರಯಂ ಪುತ್ರ ಇತಿ ॥ 25॥ ಏವಂ ತೈರುಕ್ತಾ ಸಾ ತಾರಾ 
ಹ್ರಿಯಾ ಕಿಂಚಿನ್ನೋವಾಚೆ ॥ 26॥ ಬಹುಶೋಐಂಪಭಭಿಹಿತಾ ಯದಾಸೌ 
ದೇವೇಭ್ಕೊ ನಾಚಚಕ್ಷೇ ತತಸ್ಸ ಕುಮಾರಸ್ತಾಂ ಶಪ್ರುಮುದ್ಯತಃ ಪ್ರಾಹ 
॥ 27॥ ದುಷ್ಟೇsಂಬ ಕಸ್ಮಾನ್ಮಮ ತಾತಂ ನಾಖ್ಯಾಸಿ ॥ 28॥ ಅದ್ಮೈವ 


ಬೇಡ, ಬೇಡ'' ಎಂದನು (20-21). ಗಂಡನು ಹೀಗೆ ಹೇಳಲಾಗಿ ಆ ಅತಿ 
ಪತಿವ್ರತೆಯು* ತನ್ನ ಗರ್ಭವನ್ನು ನೊರಜುಹುಲ್ಲಿನ ನಡುವೆ ವಿಸರ್ಜಿಸಿದಳು. 
ಹುಟ್ಟಿದ ಮಗು ತನ್ನ ತೇಜೋವಿಶೇಷದಿಂದ ದೇವತೆಗಳ ತೇಜಸ್ಸನ್ನು ಧಿಕ್ಕರಿಸು 
ವಂತಿತ್ತು (22-23). ಆ ಕುಮಾರನು ಅತ್ಯಂತ ಸುಂದರನಾಗಿದ್ದುದರಿಂದ 
ಬೃಹಸ್ಪತಿಗೂ ಚಂದ್ರನಿಗೂ ಆತನಲ್ಲಿ ಅಭಿಲಾಷೆಯುಂಟಾಯಿತು. ಅದನ್ನು 
ಕಂಡು ದೇವತೆಗಳಿಗೆ ಸಂದೇಹ ಹುಟ್ಟಿ ತಾರೆಯನ್ನು ಕುರಿತು “ಹೇ ಕಲ್ಯಾಣಿ, 
ಈ ಕುಮಾರನು ಚಂದ್ರನ ಪುತ್ರನೋ? ಬೃಹಸ್ಪತಿಯ ಪುತ್ರನೋ? ನಮಗೆ 
ಸತ್ಯವನ್ನು ಹೇಳು” ಎಂದು ಕೇಳಿದರು (24-25). ಈ ಪ್ರಶ್ನೆಗೆ ತಾರೆಯು 
ನಾಚಿಕೆಯಿಂದ ಏನೂ ಹೇಳಲಿಲ್ಲ. ದೇವತೆಗಳು ಬಹುವಿಧದಲ್ಲಿ ಕೇಳಿದರೂ 
ತಾರೆಯು ಯಾವಾಗ ಮಾತಾಡಲಿಲ್ಲವೋ ಆಗ ಬಾಲಕನು ಕೋಪದಿಂದ 
ಅವಳನ್ನು ಶಪಿಸಲು ಉದ್ಯುಕ್ಷನಾಗಿ “ಅಮ್ಮ, ನೀನು ದುಷ್ಟೆ. ನನ್ನ ತಂದೆ 
ಯಾರೆಂಬುದನ್ನು ಏಕೆ ನೀನು ಹೇಳುವುದಿಲ್ಲ? ಸುಳ್ಳು ನಾಚಿಕೆಯನ್ನು ನಟಿಸುವ 
ನಿನಗೆ ಈಗಲೇ ಶಿಕ್ಷೆಯನ್ನು ವಿಧಿಸುತ್ತೇನೆ! ಈಗಲೂ (ವ್ಯಭಿಚಾರಿಣಿಯೆಂದು 
ಗೊತ್ತಾದ ಮೇಲೂ) ಈ ರೀತಿ ನಿನಗೆ ಮಾತು ಕಟ್ಟಿಹೋಗ॥ಬಾರದು!?” 


* ಈ ಶಬ್ದವು ನಿಂದಾರ್ಥದಲ್ಲಿ ಬಂದಿದೆ. 
$ “ಅದ್ಯಾಪಿ...ಭವಿಷ್ಯಸೀತಿ'--ಎಂಬ ಸ್ಥಳದಲ್ಲಿ "ಅನ್ಯಾಪಿ ಅತಿಮಂಥರವಚನಾ 
ಭವತೀತಿ' ಎಂದು ಪಾಠಾಂತರವಿದೆ. ಉಭಯ ಪಾಠಗಳಲ್ಲಿಯೂ ಅರ್ಥ ಸ್ಪಷ್ಟವಿಲ್ಲ. 


ಅಧ್ಯಾಯ 6 ಚತುರ್ಥಾಂಶಃ 73 


ತೇ ವ್ಯಲೀಕಲಜ್ನಾವತ್ಕಾಸಥಾ ಶಾಸಿಮಹಂ ಕರೋಮಿ ॥ 29॥ ಯಥಾ ಚ 
ನೈವಮದ್ಕಾಪೃತಿಮಂಥರವಚನಾ ಭವಿಷಸೀತಿ ॥ 30॥ ಅಥ ಭಗವಾನ್‌ 
ಪಿತಾಮಹಃ ತಂ ಕುಮಾರಂ ಸನ್ನಿವಾರ್ಯ ಸ್ವ್ಹಯಮಪೃಚ್ಛತ್ತಾಂ 
ತಾರಾಮ್‌ ॥ 31॥ ಕಥಯ ವತ್ಸೇ ಕಸ್ಕಾಯಮಾತ್ಮಜಃ ಸೋಮಸ್ಕ ವಾ 
ಬೃಹಸ್ಪತೇರ್ವಾ ಇತ್ತುಕ್ತಾ ಲಜ್ಜಮಾನಾಹ ಸೋಮಸ್ಕೇತಿ ॥ 321 ತತಃ 
ಪ್ರಸ್ನುರದುಚ್ಚ ಸಿತಾಮಲಕಪೋಲಕಾಂತಿರ್ಭಗವಾನುಡುಪತಿಃ ಕುಮಾರ- 
ಮಾಲಿಂಗ್ಕ ಸಾಧು ಸಾಧು ವತ್ಸ ಪ್ರಾಜ್ಞೋಂಸೀತಿ ಬುಧ ಇತಿ ತಸ್ಕ ಚೆ 
ನಾಮ ಚಕ್ರೇ ॥33॥ ತದಾಖ್ಯಾತಮೇವೈತತ್‌ ಸ ಚ ಯಥೇಲಾಯಾ- 
ಮಾತ್ಮಜಂ ಪುರೂರವಸಮುತ್ಪಾದಯಾಮಾಸ ॥ 34॥ ಪುರೂರವಾಸ್ವತಿ- 
ದಾನಶೀಲೋಅತಿಯಜ್ಞಾತಿತೇಜಸ್ಟೀ, ಯಂ ಸತ್ಯವಾದಿನಮತಿರೂಪ- 
ವಂತಂ ಮನಸ್ಸಿನಂ ಮಿತ್ರಾವರುಣಶಾಪಾನ್ಮಾನುಷೇ ಲೋಕೇ ಮಯಾ 
ವಸ್ತವೃಮಿತಿ ಕೃತಮತಿರುರ್ವಶೀ ದದರ್ಶ ॥ 35॥ ದೃಷ್ಟಮಾತ್ರೇ ಚೆ 


ಎಂದನು. ಆಗ ಭಗವಾನ್‌ ಪಿತಾಮಹನು ಬಾಲಕನನ್ನು ತಡೆದು, ತಾನೇ 
ತಾರೆಯನ್ನು ಕುರಿತು “ವತ್ಸೆ, ಮಾತಾಡು, ಈ ಕುಮಾರನು ಚಂದ್ರನ 
ಪುತ್ರನೋ? ಬೃಹಸ್ಪತಿಯ ಪುತ್ರನೋ? ಎಂದು ಕೇಳಿದನು. ಅವಳು ನಾಚಿಕೆ 
ಯಿಂದ “ಚಂದ್ರನ ಪುತ್ರ” ಎಂದಳು (26-32). ಅದನ್ನು ಕೇಳಿದೊಡನೆ 
ಚಂದ್ರನಿಗೆ ಆನಂದವಾಯಿತು. ಅವನ ನಿರ್ಮಲ ಕಪೋಲಗಳು ಮಿರುಗಿ 
ಉಲ್ಲಸಿತವಾದವು. ಆತನು ಬಾಲಕನನ್ನು ಆಲಂಗಿಸಿಕೊಂಡು “ಚೆನ್ನಾಯಿತು, 
ಮಗು, ಚಿನ್ನಾಯಿತು! ನೀನು ಪ್ರಾಜ್ಞ” ಎಂದು ನುಡಿದು ಬಾಲಕನಿಗೆ ಬುಧ* 
ಎಂದು ನಾಮಕರಣಮಾಡಿದನು (33). ಬುಧನಿಗೆ ಇಳೆಯಲ್ಲಿ ಪುರೂರವನೆಂಬ 
ಪುತ್ರನು ಹುಟ್ಟಿದನೆಂದು ಹಿಂದೆ ಹೇಳಿದ್ದಾಗಿದೆ.$ ಪುರೂರವನು ಅತ್ಯಂತ 
ದಾನಶೀಲನೂ ಯಜನಶೀಲನೂ ತೇಜಸ್ತಿಯೂ ಆಗಿದ್ದನು. ಅವನು ಸತ್ಯವಾದಿ; 
ಅತ್ಯಂತ ಸುಂದರ ಮತ್ತು ಬುದ್ದಿವಂತ. ಒಮ್ಮೆಮಿತ್ರಾವರುಣರ ಶಾಪವಶದಿಂದ 
ಭೂಲೋಕದಲ್ಲಿ ವಾಸ ಮಾಡುವುದಕ್ಕಾಗಿ ಬಂದಿದ್ದ ಉರ್ವಶಿಯು ಪುರೂರವ 
ನನ್ನು ನೋಡಿದಳು (34-35). ಆತನನ್ನು ನೋಡಿದೊಡನೆ ಉರ್ವಶಿಯು ತನ್ನ 


* ಬುಧ ಇ ಪ್ರಾಜ್ಞ, ಬುದ್ಧಿಶಾಲಿ. ಕ ನೋಡಿ 4-1-12. 


74 ಶ್ರೀವಿಷ್ಣುಪುರಾಣಮ್‌ 


ತಸ್ಮಿನ್ನಪಹಾಯ  ಮಾನಮಶೇಷಮಪಾಸ್ಮ ಸ್ವರ್ಗಸುಖಾಭಿಲಾಷಂ 
ತನ್ಮನಸ್ಕಾ ಭೂತ್ವಾ ತಮೇವೋಪತಸ್ಟೇ ॥ 361 ಸೋಇಪಿ ಚ ತಾಮತಿ- 
ಶಯಿತಸಕಲಲೋಕಸ್ತೀಕಾನ್ತಿ ಸೌಕುಮಾರ್ಯಲಾವಣ್ಯ್ಮಗತಿವಿಲಾಸಹಾಸಾದಿ 
ಗುಣಾಮವಲೋಕ್ಕ ತದಾಯತ್ತಚಿತವೃತಿರ್ಬಭೂವ! 37॥ ಉಭಯ- 
ಮಪಿ ತನ್ಮನಸ್ಕ್ಮಮನನ್ಯದೃಷ್ಟಿ ಪರಿತ್ಮಕ್ಷಸಮಸ್ಪಾನಪ್ರಯೋಜನಮಭೂತ್‌ 
॥ 38 ರಾಜಾ ತು ಪ್ರಾಗಲ್ಫ್ಯಾತ್ತಾಮಾಹ ॥ 39॥ ಸುಭ್ರು ತ್ಹಾಮಹ- 
ಮಭಿಕಾಮೋತಸ್ಮಿ ಪ್ರಸೀದಾನುರಾಗಮುದ್ದಹೇತುಕ್ತಾ ಲಜ್ಜಾವಖಂಡಿತ- 
ಮುರ್ವಶೀ ತಂ ಪ್ರಾಹ ॥ 400 ಭವತ್ಬೇವಂ ಯದಿ ಮೇ ಸಮಯ- 
ಪರಿಪಾಲನಂ ಭವಾನ್‌ ಕರೋತೀತ್ಕಾಖ್ಕಾಶೇ ಪುನರಪಿ ತಾಮಾಹ ॥ 410 
ಆಖ್ಯಾಶಿ ಮೇ ಸಮಯಮಿತಿ॥ 42॥ ಅಥ ಪೃಷ್ಟಾ ಪುನರಪ್ಮಬ್ರವೀತ್‌ 
॥ 43॥ ಶಯನಸಮೀಷೇ ಮಮೋರಣಕದ್ದಯಂ ಪುತ್ರಭೂತಂ ನಾಪ- 
ನೇಯಮ್‌ ॥ 44॥ ಭವಾಂಶ್ಚ ಮಯಾ ನ ನಗ್ನೋ ದ್ರಷ್ಟವ್ಯ॥ 450 


ಎಲ್ಲ ಅಭಿಮಾನವನ್ನು ತೊರೆದು, ಸ್ವರ್ಗಸುಖದ ಅಭಿಲಾಷೆಯನ್ನು ಬದಿಗೊತ್ತಿ 
ಅವನಲ್ಲಿಯೇ ಮನಸ್ಸು ನೆಟ್ಟವಳಾಗಿ ಅವನ ಬಳಿಗೆ ಹೋದಳು (36). 
ಉರ್ವಶಿಯೇನು ಸಾಮಾನ್ಯಳೇ? ಕಾಂತಿ, ಸೌಕುಮಾರ್ಯ, ಲಾವಣ್ಯ, ನಡಿಗೆ, 
ಮುಗುಳ್ನಗೆ ಮೊದಲಾದವುಗಳಲ್ಲಿ ಸಕಲ ಲೋಕದ ಸ್ತ್ರೀಯರನ್ನೂ ಮೀರಿಸಿದ 
ರೂಪವತಿ. ಅವಳನ್ನು ನೋಡಿ ಪುರೂರವನ ಮನಸ್ಸು ಅವಳಿಗೆ ವಶವಾಯಿತು 
(37). ಉಭಯರೂ ಅನ್ಯೋನ್ಯವಶೀಕೃತಚಿತ್ತರಾಗಿ ಎಲ್ಲ ಕೆಲಸವನ್ನೂ ಬಿಟ್ಟು 
ಒಬ್ಬರನ್ನೊಬ್ಬರು ನೋಡತೊಡಗಿದರು! ರಾಜನು ಧೈರ್ಯವನ್ನು ತಂದುಕೊಂಡು 
“ಸುಂದರಿ, ನಾನು ನಿನ್ನನ್ನು ಬಯಸುತ್ತೇನೆ. ಪ್ರಸನ್ನಳಾಗು. ನನ್ನ ಪ್ರೇಮವನ್ನು 
ಸ್ವೀಕರಿಸು?” ಎಂದನು. ಉರ್ವಶಿಯು ನಾಚುತ್ತ ಮೆಲ್ಲಗೆ “ಆಗಲಿ ನನ್ನ 
ನಿಯಮವನ್ನು ಪಾಲಿಸುವುದಾದರೆ'' ಎಂದಳು (38-41). ಪುರೂರವನು 
“ಅದಾವ ನಿಯಮ? ಹೇಳು? ಎನ್ನಲಾಗಿ ಉರ್ವಶಿಯು “ನನ್ನ ಮಕ್ಕಳಂತಿರುವ 
ಈ ಎರಡು ಕುರಿಮರಿಗಳು ಶಯನ ಸಮೀಪದಲ್ಲಿರುತ್ತವೆ. ಇವನ್ನೂ ದೂರೀ 
ಕರಿಸಬಾರದು! ಬತ್ತಲೆಯಾಗಿ ನೀನು ನನಗೆ ಕಾಣಿಸಿಕೊಳ್ಳಬಾರದು! ತುಪ್ಪವು 
ಮಾತ್ರವೇ ನನ್ನ ಆಹಾರವಾಗಿರುವುದು. ಇದಿಷ್ಟು ನನ್ನ ನಿಯಮ?” ಎಂದಳು. 


ಅಧ್ಯಾಯ 6 ಚತುರ್ಥಾಂಶಃ 75 


ಫೃತಮಾತ್ರಂ ಚ ಮಮಾಹಾರ ಇತಿ ॥ 460 ಏವಮೇವೇತಿ ಭೂಪತಿ- 
ರಪ್ಕಾಹ ॥ 47॥ ತಯಾ ಸಹ ಸ ಚಾವನಿಪತಿರಲಕಾಯಾಂ ಚೈತ್ರರಥಾದಿ- 
ವನೇಷ್ಠಮಲಪದ್ಮಕಂಡೇಷು ಮಾನಸಾದಿಸರಸ್ಸತಿರಮಣೇಯೇಷು 
ರಮಮಾಣಃ ಷಷ್ಟಿವರ್ಷಸಹಸ್ರಾಣ್ಯನುದಿನಪ್ರವರ್ದಮಾನಪ್ರಮೋ- 
ದೋಂನಯತ್‌ ॥ 4801 ಉರ್ವಶೀ ಚ ತದುಪಭೋಗಾತೃತಿದಿನ ಪ್ರವ- 
ರ್ದಮಾನಾನುರಾಗಾ ಅಮರಲೋಕವಾಸೇಇಪಿ ನ ಸ್ಪಹಾಂ ಚಕಾರ 
॥ 49॥ ಎನಾ ಚೋರ್ವಶ್ಮಾ ಸುರಲೋಕೋತಪ್ಸರಸಾಂ ಸಿದ್ದಗಂಧ- 
ರ್ವಾಣಾಂ ಚ ನಾತಿ ರಮಣೀಯೋತಭವತ್‌ ॥ 508 ತತಶ್ಟೋರ್ವಶೀ- 
ಪುರೂರವಸೋಸ್ಸಮಯವಿದ್ದಿಶ್ಚಾವಸುರ್ಗಂಧರ್ವಸಮವೇತೋ ನಿಶಿ 
ಶಯನಾಭ್ಯಾಶಾದೇಕಮುರಣಕಂ ಜಹಾರ ॥ 51॥ ತಸ್ಕಾಶಾಶೇ ನೀಯ- 
ಮಾನಸ್ಕೋರ್ವಶೀ ಶಬ್ದಮಶೃಣೋತ್‌ ॥ 52॥ ಏವಮುವಾಚೆ ಚ ಮಮ 
ಅನಾಥಾಯಾಃ ಪುತ್ರಃ ಕೇನಾಪಹ್ರಿಯತೇ ಕಂ ಶರಣಮುಪಯಾಮೀತಿ 


ರಾಜನು “ಹಾಗೆಯೇ ಆಗಲಿ” ಎಂದನು (42-47). ಅನಂತರ ಪುರೂರವನು 
ಉರ್ವಶಿಯೊಡನೆ ಅಲಕಾನಗರದ ಅತಿರಮಣೀಯವಾದ ಚೈತ್ರರಥಾದಿ ಪುಷ್ಪ 
ವನಗಳಲ್ಲಿಯೂ ಅರಳಿದ ತಾವರೆಗಳಿರುವ ಮಾನಸಾದಿಸರಸ್ಸುಗಳಲ್ಲಿಯೂ 
ವಿಹರಿಸುತ್ತ , ಅನುದಿನವೂ ಅಧಿಕವಾಗುತ್ತಿದ್ದ ಆನಂದದಿಂದ ಅರವತ್ತು ಸಾವಿರ 
ವರ್ಷಗಳನ್ನು ಕಳೆದನು (48). ಉರ್ವಶಿಗೂ ಆತನ ಉಪಭೋಗದಿಂದ 
ಪ್ರತಿದಿನವೂ ಅನುರಾಗವು ವರ್ಧಿಸುತ್ತಿರಲಾಗಿ ಸ್ವರ್ಗ್ನಲೋಕವಾಸದಲ್ಲಿಯೂ 
ಇಚ್ಛಿಯಾಗಲಿಲ್ಲ (49). ಅತ್ತಲಾಗಿ ಅಪ್ಸರಸ್ತ್ರೀಯರಿಗೂ ಸಿದ್ದ ಗಂಧರ್ವರಿಗೂ 
ಉರ್ವಶಿಯಿಲ್ಲದ್ದರಿಂದ, ಸ್ವರ್ಗ್ನಲೋಕವು ರಮಣೀಯವೆನಿಸಲಿಲ್ಲ! ವಿಶ್ವಾವಸು 
ಎಂಬ ಗಂಧರ್ವನಿಗೆ ಉರ್ವಶಿ-ಪುರೂರವರ ನಡುವೆ ಗೊತ್ತಾಗಿದ್ದ ನಿಯಮ 
ತಿಳಿದಿತ್ತು. ಆತನು ಗಂಧರ್ವರೊಡನೆ ಒಂದು ರಾತ್ರಿ ಬಂದು ಪುರೂರವನ 
ಶಯನದ ಬಳಿಯಿದ್ದ ಕುರಿಮರಿಗಳಲ್ಲೊಂದನ್ನು ಅಪಹರಿಸಿದನು (50-51). 
ಆಕಾಶದಲ್ಲಿ ಎಳೆದೊಯ್ಯುತ್ತಿರುವಾಗ ಆ ಕುರಿಮರಿ ಕಿರಿಚಿತು. ಆ ಶಬ್ದ 
ಉರ್ವಶಿಗೆ ಕೇಳಿಸಿತು. ಅವಳು "ಅಯ್ಯೋ, ನಾನು ಅನಾಥೆ. ನನ್ನ ಮಗುವನ್ನು 
ಯಾವನೋ ಒಯ್ಯುತ್ತಿದ್ದಾನೆ. ಯಾರಿಗೆ ಶರಣಾಗಲಿ!'' ಎಂದು ಕೂಗಿ 


76 ಶ್ರೀವಿಷ್ಣುಪುರಾಣಮ್‌ 


॥53॥ ತದಾಕರ್ಣ ರಾಜಾ ಮಾಂ ನಗ್ಗಂ ದೇವೀ ವೀಕ್ಷ್ಮತೀತಿ ನ ಯಯೌ 
॥ 54॥ ಅಥಾನ್ಯಮಪ್ಪುರಣಕಮಾದಾಯ ಗಂಧರ್ವಾ ಯಯುಃ ॥ 55॥ 
ತಸ್ಮಾಪ್ಯಪಹ್ರಿಯಮಾಣಸ್ಮಾಕರ್ಣ ಶಬ್ದಮಾಕಾಶೇ ಪುನರಪ್ಕನಾಥಾ- 
ಸ್ಮಹಮಭತಗೃಕಾ ಕಾಪುರುಷಾಶ್ರಯೇತ್ಕಾರ್ತರಾವಿಣೀ ಬಭೂವ ॥ 56॥ 
ರಾಜಾಪ$ಮರ್ಹವಶಾದಂಧಕಾರಮೇತದಿತಿ ಖಡ್ಗಮಾದಾಯ ದುಷ್ಟ 
ದುಷ್ಪಹತೋಪಏಸೀತಿ ವ್ಯಾಹರನ್ನಭಧಾವತ್‌ ॥ 57॥ ತಾವಚ್ಚ ಗಂಧರ್ವೆ ನ 
ರಪ್ಕತೀವೋಜ್ಜ ಲಾ ವಿದ್ಭುಜನಿತಾ ॥ 58॥ ತತ್ವಭಯಾ ಚೋರ್ವಶೀ 
ರಾಜಾನಮಪಗತಾಂಬರಂ ದೃಷ್ಟಾಪವೃತ್ತಸಮಯಾ ತತ್ಕೃಣಾದೇವಾ- 
ಪಕ್ರಾಂತಾ ॥ 59॥ ಪೆರಿತ್ಯಜ್ಮ ತಾವಪ್ಪುರಣಕೌ ಗಂಧರ್ವಾಸ್ಸುರಲೋಕ- 
ಮುಪಾಗತಾಃ ॥ 600 ರಾಜಾಪಿ ಚ ತೌ ಮೇಷಾವಾದಾಯಾತಿಹೃಷ್ಟ- 
ಮನಾಃ ಸ್ವಶಯನಮಾಯಾತೋ ನೋರ್ವಶೀಂ ದದರ್ಶ ॥ 61॥ ತಾಂ 


ಕೊಂಡಳು (52-53). ಅದು ಕೇಳಿದರೂ ರಾಜನು ಕುರಿಮರಿಯ ರಕ್ಷಣೆಗೆ 
ಧಾವಿಸಲಿಲ್ಲ. ತಾನು ಬತ್ತಲೆಯಾಗಿರುವುದನ್ನು ಉರ್ವಶಿಯು ನೋಡಿ 
ಬಿಟ್ಟಾಳೆಂದು ಎಣಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ಗಂಧರ್ವರು ಮತ್ತೊಂದು ಕುರಿ 
ಮರಿಯನ್ನೂ ಹಾರಿಸಿಕೊಂಡು ಹೋದರು (54-55). ಎಳೆದೊಯ್ಯುವಾಗ 
ಅದೂ ಸಹ ಆಕಾಶದಲ್ಲಿ ಕಿರಿಚಿಕೊಳ್ಳಲು, ಮತ್ತೆ ಉರ್ವಶಿ "ಹಾ! ಅನಾಥೆ 
ನಾನು! ನೋಡಿಕೊಳ್ಳುವ ಪತಿ ಇಲ್ಲ. ಒಬ್ಬ ಹೇಡಿಯನ್ನು ಆಶ್ರಯಿಸಿಕೊಂಡಿ 
ದ್ದೇನೆ!' ಎಂದು ಆರ್ತಧ ಎನಿಯಲ್ಲಿ ಕೂಗಿಕೊಂಡಳು (56). ರಾಜನು ಕ್ರುದ್ಧನಾಗಿ 
ಧಿಗ್ಗನೆ ಮೇಲೆದ್ದು "ಕತ್ತಲಾಗಿದೆ (ಉರ್ವಶಿಗೆ ನಾನು ಕಾಣಿಸುವುದಿಲ್ಲ)' ಎಂದು 
ಕೊಂಡು ಖಡ್ಗವನ್ನು ಸೆಳೆದು "ಅರೇ ದುಷ್ಟ, ಕೇಡಿ, ಸತ್ತೆ ನೀನು! ಎನ್ನುತ್ತ 
ಧಾವಿಸಿದನು. ಅಷ್ಟರಲ್ಲಿ ಗಂಧರ್ವರು ಉಜ್ಜ್ವಲ ಕಾಂತಿಯುಳ್ಳ ಮಿಂಚನ್ನು 
ಮಿಂಚಿಸಿದರು! ಮಿಂಚಿನ ಪ್ರಭೆಯಲ್ಲಿ ಉರ್ವಶಿಯು ಬತ್ತಲೆಯಾಗಿದ್ದ 
ರಾಜನನ್ನು ಕಂಡಳು. ತನ್ನ ನಿಯಮವು ಮುರಿಯಿತೆಂದು ಒಡನೆಯೇ ಅವಳು 
ಅಲ್ಲಿಂದ ಹೊರಟುಹೋದಳು (57-59). ಇತ್ತ ಗಂಧರ್ವರು ಎರಡು ಕುರಿಮರಿ 
ಗಳನ್ನೂ ಪರಿತ್ಯಜಿಸಿ ಸುರಲೋಕಕ್ಕೆ ಹಿಂದಿರುಗಿದರು. ರಾಜಾ ಪುರೂರವನು ಆ 
ಕುರಿಗಳನ್ನು ಹಿಡಿದುಕೊಂಡು ಅತ್ಯಾನಂದದಿಂದ ತನ್ನ ಶಯನ ಸ್ಥಳಕ್ಕೆ ಬಂದನು. 


ಅಧ್ಯಾಯ 6 ಚತುರ್ಥಾಂಶಃ 77 


ಚಾಪಶ್ಶನ್‌ ವೃಹಗತಾಂಬರ ಏವೋನ್ಮ್ನತ್ತರೂಪೋ ಬಭ್ರಾಮ ॥ 62॥ 
ಕುರುಕ್ಷೇತ್ರೇ ಚಾಂಭೋಜಸರಸ್ಯನ್ಯಾಭಿಶ್ಚತಸೃಭಿರಪ್ಸ್ಪರೋಭಿಸ್ಸಮವೇತಾ- 
ಮುರ್ವಶೀಂ ದದರ್ಶ ॥ 630 ತತಶ್ಟೋನ್ನತ್ತರೂಪೋ ಜಾಯೇ ಹೇ 
ತಿಷ್ಟ ಮನಸಿ ಘೋರೇ ತಿಷ್ಠ ವಚಸಿ ಕಪಟಕೇ ತಿಷೇತ್ಯೇವಮನೇಕ- 
ಪ್ರಕಾರಂ ಸೂಕ್ರಮವೋಚತ್‌ ॥64॥ ಆಹ ಚೋರ್ವಶೀ ॥ 651 
ಮಹಾರಾಜ, ಅಲಮನೇನಾವಿವೇಕಚೇಷ್ಟಿತೇನ ॥ 660 ಅಂತರ್ವತ್ನಹ- 
ಮಬ್ಬಾಂತೇ ಭವತಾಆತ್ರಾಗಂತವು ಕುಮಾರಸ್ತೇ ಭವಿಷ್ಯತಿ ಏಕಾಂ ಚ 
ನಿಶಾಮಹಂ ತ್ಹಯಾ ಸಹ ವತ್ಸಾಮೀತುಕ್ರಃ ಪ್ರಹೃಷ್ಟಸ್ಸೃಪುರಂ ಜಗಾಮ 
॥ 67॥ ತಾಸಾಂ ಚಾಪ್ಸರಸಾಮುರ್ವಶೀ ಕಥಯಾಮಾಸ ॥ 68॥ ಅಯಂ 
ಸ ಪ್ರರುಷೋತ್ಕಹ್ಟೋ ಯೇನಾಹಮೇತಾವಂತಂ ಕಾಲಮನು- 


ಉರ್ವಶಿ ಕಾಣಿಸಲಿಲ್ಲ. ಅವಳನ್ನು ಕಾಣದೆ ಹುಚ್ಚುಹಿಡಿದಂತಾಗಿ ವಸ್ತಹೀನ 
ನಾಗಿಯೇ ಅಲೆಯತೊಡಗಿದನು (60-62). ಅಲೆಯುತ್ತ ಕುರುಕ್ಷೇತ್ರದಲ್ಲೊಮ್ಮೆ 
ಕಮಲಸರೋವರದಲ್ಲಿ ಬೇರೆ ನಾಲ್ವರು ಅಪ್ಪರೆಯರೊಡನೆ ಇದ್ದ ಉರ್ವಶಿ 
ಯನ್ನು ಕಂಡನು. ಕಂಡೊಡನೆ ಹುಚ್ಚಿದ್ದು ""ಓ ನನ್ನ ಭಾರೈ, ನಿಲ್ಲು, ಘೋರ 
ಮನಸ್ಸಿನವಳೆ ನಿಲ್ಲು, ಕೊಂಕುಮಾತಿನವಳೆ ನಿಲ್ಲು” ಎಂದು ಅನೇಕ 
ಪ್ರಕಾರದ ಸೂಕ್ತವನ್ನು ನುಡಿದನು* (63-64). ಆಗ ಉರ್ವಶಿಯು “ಮಹಾ 
ರಾಜ, ಈ ಅವಿವೇಕದ ಚೇಪ್ಟೆಯನ್ನು ಬಿಡು. ನಾನು ಗರ್ಭಿಣಿಯಾಗಿದ್ದೇನೆ. 
ಇನ್ನು ಒಂದು ವರ್ಷದ ಮೇಲೆ ಈ ಸ್ಥಳಕ್ಕೆ ಬಾ. ನಿನಗೆ ಒಬ್ಬ ಪುತ್ರನು 
ದೊರಕುವನು. ಒಂದು ರಾತ್ರಿಮಾತ್ರ ನಿನ್ನೊಡನೆ ನಾನಿರುವೆನು” ಎಂದಳು. 
ರಾಜನು ಸಂತುಷ್ಟನಾಗಿ ತನ್ನ ನಗರಕ್ಕೆ ಹಿಂದಿರುಗಿದನು (65-67). ಉರ್ವಶಿಯು 
ತನ್ನೊಡನಿದ್ದ ಅಪ್ಸರೆಯರಿಗೆ “ಈತನೇ ಆ ಪುರುಷೋತ್ತಮ. ಈತನಲ್ಲಿಯೇ 
ನಾನು ಅನುರಕ್ತಚಿತ್ತಳಾಗಿ ಇಷ್ಟುಕಾಲದವರೆಗೆ ಇದ್ದೆನು” ಎಂದಳು. ಅದಕ್ಕೆ 


* ಉರ್ವಶೀ ಪುರೂರವರ ಕಥೆ ಬುಗ್ವೇದದಲ್ಲಿ ಬಂದಿದೆ. ವಿಷ್ಣುಪುರಾಣದಲ್ಲಿರುವ 
"ಸೂಕ್ತ' ಶಬ್ದದಿಂದ "ಹೇ ಜಾಯೇ ಮನಸಾ ತಿಷ್ಟ....' ಇತ್ಯಾದಿ ಹದಿನೆಂಟು ಸೂಕ್ತಗಳು 
ಸೂಚಿತವಾಗುತ್ತವೆ. ಈ ಕಥೆ ಮಹಾಭಾರತದಲ್ಲಿಯೂ ಭಾಗವತ, ವಾಯು, ಮತ್ಸ್ಯ, 
ಪದಪುರಾಣಗಳಲ್ಲಿಯೂ ಇದೆ. ಕಾಳಿದಾಸನ ವಿಕ್ರಮೋರ್ವಶೀಯ ನಾಟಕಕ್ಕೆ ಇದು 
ಕಥಾವಸ್ತುವಾಗಿದೆ. ಕಥೆಯಲ್ಲಿ ಬದಲಾವಣೆಯುಂಟು. 


78 ಶ್ರೀವಿಷ್ಣುಪುರಾಣಮ್‌ 


ರಾಗಾಕೃಷ್ಣಮಾನಸಾ ಸಹೋಷಿತೇತಿ ॥ 698 ಏವಮುಕ್ಟಾಸ್ಟಾಶ್ಚಾಪ್ಸರಸ 
ಊಚುಃ ॥ 708 ಸಾಧು ಸಾಧ್ದಸ್ಮ ರೂಪಮಪ್ಕ್ಮನೇನ ಸಹಾಸ್ಮಾಕಮಪಿ 
ಸರ್ವಕಾಲಮಾಸ್ಕಾ ಭವೇದಿತಿ ॥71॥ ಅಬ್ಬೇ ಚ ಪೂರ್ಣೇ ಸ ರಾಜಾ 
ತತ್ರಾಜಗಾಮ ॥ 72॥ ಕುಮಾರಂ ಚಾಯುಷಮಸ್ಮೈ ಚೋರ್ವಶೀ 
ದದೌ ॥ 73॥ ದತ್ತ್ವಾ ಚೈಕಾಂ ನಿಶಾಂ ತೇನ ರಾಜ್ಞಾ ಸಹೋಷಿತ್ವಾ 
ಪಂಚಪುತ್ರೋತ್ಸತಯೇ ಗರ್ಭಮವಾಪ ॥ 74॥ ಉವಾಚೆ ನಂ ರಾಜಾನ- 
ಮಸ್ಮತ್ತೀತ್ಮಾ ಮಹಾರಾಜಾಯ ಸರ್ವ ಏವ ಗಂಧರ್ವಾ ವರದಾಸ್ಸಂವೃತ್ತಾ 
ವ್ರಿಯತಾಂ ಚ ವರ ಇತಿ 175 ಆಹ ಚ ರಾಜಾ ॥76॥ ವಿಜಿತ- 
ಸಕಲಾರಾತಿರವಿಹತೇಂದ್ರಿಯಸಾಮರ್ಥೋ ಬಂಧುಮಾನಮಿತಬಲ- 
ಕೋಶೋಜಸ್ಮಿ ನಾನ್ಯದಸ್ಮಾಕಮುರ್ವಶೀಸಾಲೋಕ್ಕಾತ್ಮಾಪ್ತವ್ಯಮಸ್ತಿ ತದ- 
ಹಮನಯಾ ಸಹೋರ್ವಶ್ಮಾ ಕಾಲಂ ನೇತುಮಭಿಲಹಾಮೀತ್ತುಕ್ತೇ 
ಗಂಧರ್ವಾ ರಾಜ್ಞೇಇಗ್ನಿಸ್ಟಾಲೀಂ ದದುಃ॥ 77॥ ಊಚುಶ್ಚೈನಮಗ್ನಿ- 
ಮಾಮ್ನಾಯಾನುಸಾರೀ ಭೂತ್ಪಾ ತ್ರಿಧಾಕೃತ್ಟೋರ್ವಶೀಸಲೋಕತಾ- 


ಅಪ್ಸರೆಯರು “ಭಲೆ, ಇವನ ರೂಪ ಬಹುಸುಂದರವಾಗಿದೆ. ಸರ್ವದಾ 
ಇವನೊಡನೆ ಇರಬೇಕೆಂದು ನಮಗೂ ಮನಸ್ಸಾಗುತ್ತದೆ!” ಎಂದರು (68-71). 
ವರ್ಷವು ಕಳೆಯಲಾಗಿ ರಾಜಾ ಪುರೂರವನು ಆ ಸ್ಥಳಕ್ಕೆ ಬಂದನು. 
ಉರ್ವಶಿಯು "ಆಯು' ಎಂಬ ಹೆಸರಿನ ಕುಮಾರನನ್ನು ಅವನಿಗೆ ಒಪ್ಪಿಸಿದಳು. 
ಒಂದು ರಾತ್ರಿ ಪುರೂರವನೊಡನೆ ಇದ್ದು ಐದು ಮಕ್ಕಳು ಹುಟ್ಟುವಂತಹ 
ಗರ್ಭವನ್ನು ಧರಿಸಿದಳು. ರಾಜನನ್ನು ಕುರಿತು ಪ್ರೀತಿಯಿಂದ “ಮಹಾರಾಜ, 
ಎಲ್ಲ ಗಂಧರ್ವರೂ ನಿನಗೆ ವರವನ್ನು ಕೊಡಲು ಮುಂದೆ ಬಂದಿದ್ದಾರೆ. ವರವನ್ನು 
ಕೇಳಿಕೊ” ಎಂದಳು (72-75). ಅದಕ್ಕೆ ರಾಜನು “ನಾನು ಸಕಲ ವೈರಿಗಳನ್ನೂ 
ಜಯಿಸಿದ್ದೇನೆ. ನನ್ನ ಎಲ್ಲ ಇಂದ್ರಿಯಗಳೂ ಸಮರ್ಥವಾಗಿವೆ. ನನಗೆ ಬಂಧು 
ಗಳಿದ್ದಾರೆ; ಅಪರಿಮಿತವಾದ ಸೇನೆ ಇದೆ; ಭಂಡಾರವಿದೆ. ನನಗೆ ಉರ್ವಶೀ 
ಸಹವಾಸಕ್ಕಿಂತ ಬೇರೆ ಬೇಕಾದದ್ದು ಯಾವುದೂ ಇಲ್ಲ. ಆದ್ದರಿಂದ ನಾನು 
ಉರ್ವಶಿಯೊಡನೆ ಕಾಲವನ್ನು ಕಳೆಯಲು ಬಯಸುತ್ತೇನೆ!” ಎಂದು ಹೇಳಿದನು 
(76-77).ಗಂಧರ್ವರು ಪುರೂರವನಿಗೆ ಅಗ್ನಿಯಿರುವ ಸ್ಥಾಲಿಯನ್ನು ಕೊಟ್ಟು "ಈ 


ಅಧ್ಯಾಯ 6 ಚತುರ್ಥಾಂಶಃ 79 


ಮನೋರಥಮುದ್ಧಿಶ್ಚ ಸಮಗಜೇಥಾಃ ತತೋಂವಶಮಭಲಷಿತ- 
ಮವಾಪ್ಸ ಸೀತ್ಯುಕ್ರಸ್ತಾಮಗ್ನಿಸ್ವಾಲೀಮಾದಾಯ ಜಗಾಮ ॥ 78॥ ಅಂತ- 
ರಟವ್ಯಾಮಚಿಂತಯತ್‌ ಅಹೋ ಮೇಠತೀವ ಮೂಢತಾ ಕಿಮಹ- 
ಮಕರವಮ್‌ ॥ 79॥ ವಸ್ನಿಸ್ಟಾಲೀ ಮಯೈಷಾನೀತಾ ನೋರ್ವಶೀತಿ 
॥ 80॥ ಅಥೈನಾಮಟವ್ಮಾಮೇವಾಗ್ನಿಸ್ನಾಲೀಂ ತತ್ಕಾಜ ಸ್ವಪುರಂ ಚ 
ಜಗಾಮ ॥ 81॥ ವೃತೀತೇನರ್ದ್ವರಾತ್ರೇ ವಿನಿದ್ರಶ್ಟಾಚಿಂತಯತ್‌ ॥ 82॥ 
ಮಮೋರ್ವಶೀಸಾಲೋಕೃಪ್ರಾಪ್ತ ರ್ಥಮಗ್ನಿಸ್ಟಾಲೀ ಗಂಧವೆಗ್ಯರ್ದತ್ತಾ ಸಾ 
ಚ ಮಯಾಟವಾಂ ಪರಿತ್ಮ್ಷಕ್ತಾ ॥ 83॥ ತದಹಂ ತತ್ರ ತದಾಹರಣಾಯ 
ಯಾಸ್ಕಾಮೀತ್ಯುತ್ನಾಯ ತತ್ರಾಪ್ಸುಪಗತೋ ನಾಗ್ನಿಸ್ನಾಲೀಮಪಶ್ಶತ್‌ ॥ 84॥ 


ಅಗ್ನಿಯನ್ನು ವೈದಿಕ ವಿಧಿಯಂತೆ ಮೂರು* ವಿಭಾಗ ಮಾಡು. ಉರ್ವಶಿಯ 
ಸಾಲೋಕ್ಯ ಬರಲೆಂಬ ಮನೋರಥವನ್ನಿಟ್ಟುಕೊಂಡು ಕ್ರಮಬದ್ಧವಾಗಿ ಯಾಗ 
ಮಾಡು. ಹಾಗಾದರೆ ಅವಶ್ಯವಾಗಿ ನಿನ್ನ ಅಭಿಲಾಷೆ ಕೈಗೂಡುವುದು' ಎಂದು 
ನುಡಿದರು. ರಾಜನು ಆ ಅಗ್ನಿಸ್ಥಾಲಿಯನ್ನು ತೆಗೆದುಕೊಂಡು ಹೊರಟನು (78). 
ದಾರಿಯಲ್ಲಿ ಒಂದು ಅಡವಿಯ ನಡುವೆ “ಅಯ್ಯೊ, ಎಂತಹ ಮೌಡ್ಯ ನನ್ನದು! 
ಏನು ಮಾಡಿಬಿಟ್ಟೆ! ಉರ್ವಶಿಯನ್ನು ಬಿಟ್ಟು ಅಗ್ನಿಸ್ದಾಲಿಯನ್ನು ತಂದೆನಲ್ಲ!” 
ಎಂದು ಚಿಂತಿಸಿ, ಅಗ್ನಿಸ್ಥಾಲಿಯನ್ನು ಅಲ್ಲಿಯೇ $ ಬಿಟ್ಟು ತನ್ನ ರಾಜಧಾನಿಗೆ 
ಹೋದನು (79-80). ನಿದ್ರೆಯಿಲ್ಲದೆ ಅರ್ಧರಾತ್ರಿಯು ಕಳೆಯಲಾಗಿ ಮತ್ತೊಂದು 
ಚಿಂತೆ ಹುಟ್ಟಿತು. “ಉರ್ವಶಿಯ ಸಾಲೋಕ್ಯವು ಪ್ರಾಪ್ತವಾಗಲೆಂದು 
ಗಂಧರ್ವರು ಅಗ್ನಿಸ್ಥಾಲಿಯನ್ನು ನನಗೆ ಕೊಟ್ಟಿದ್ದರು. ಅದನ್ನು ಅಡವಿಯಲ್ಲಿ ಬಿಟ್ಟು 
ಬಂದೆನು! ಅದನ್ನು ತರುವುದಕ್ಕಾಗಿ ಅಲ್ಲಿಗೆ ಹೋಗುವೆನು!” ಎಂದು 
ಆಲೋಚಿಸಿ ಮತ್ತೆ ಅಡವಿಗೆ ಹೊರಟನು. ಅಲ್ಲಿಅಗ್ನಿಸ್ಟಾಲಿ ಕಾಣಲಿಲ್ಲ (81-84). 


* ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ. 


$ ಜೊತೆಗೆ ಉರ್ವಶಿ ಬಂದಿದ್ದಾಳೆಂಬ ಬುದ್ಧಿವ್ಯಾಮೋಹ ಅವನಿಗೆ ಉಂಟಾಗಿತ್ತು 
ಎಂದು ಅಭಿಪ್ರಾಯ. 


80 ಶ್ರೀವಿಷ್ಣುಪುರಾಣಮ್‌ 


ಶಮೀಗರ್ಭಂ ಚಾಶ್ವತ್ನಮಗ್ನಿಸ್ನಾಲೀಸ್ನಾನೇ ದೃಷ್ಟ್ವಾಂಚಿಂತಯತ್‌ ॥ 85॥ 
ಮಯಾತ್ರಾಗ್ನಿಸ್ಟಾಲೀ ನಿಕ್ಷಿಪ್ತಾ ಸಾ ಚಾಶ್ಚತ್ನಶೈಮೀಗರ್ಭೋತಭೂತ್‌ 
॥ 86 ತದೇನಮೇವಾಹಮಗ್ನಿರೂಪಮಾದಾಯ ಸ್ಪಪ)ುರಮಭಿಗಮ್ಮಾ- 
ರಣಿಂ ಕೃತ್ವಾ ತದುತನ್ನಾಗ್ನೇರುಪಾಸ್ತಿಂ ಕರಿಷ್ಕಾಮೀತಿ ॥ 87॥ ಏವಮೇವ 
ಸ್ಪಪುರಮಭಿಗಮ್ಮಾರಣಿಂ ಚಕಾರ ॥ 88॥ ತತ್ಸಮಾಣಂ ಚಾಂಗುಲೈಃ 
ಕುರ್ವನ್‌ ಗಾಯತ್ರೀಮಪಠಶತ್‌ ॥ 890 ಪಠತಶ್ವಾಕ್ಷರಸಂಖ್ಯಾನ್ಯೇವಾಂ- 
ಗುಲಾನ್ನರಣ್ಮಭೆವತ್‌ ॥ 900 ತತ್ರಾಗ್ನಿಂ ನಿರ್ಮಥಾಗ್ನಿತಿಯಮಾಮ್ದಾ- 
ಯಾನುಸಾರೀ ಭೂತ್ವಾ ಜುಹಾವ॥ 91॥ ಉರ್ವಶೀಸಾಲೋಕ್ಕಂ ಫಲ- 
ಮಭಿಸಂಹಿತವಾನ್‌ ॥ 92 ತೇನೆ ಲವ ಚಾಗ್ಗ್ನಿವಿಧಿನಾ ಬಹುವಿಧಾನ್‌ 


ಅಗ್ನಿಸ್ಥಾಲಿಯನ್ನು ಬಿಟ್ಟಿದ್ದ ಸ್ಥಳದಲ್ಲಿ ಶಮೀಸಹಿತವಾದ ಅಶ್ವತ್ನದ ಗಿಡವಿರುವು 
ದನ್ನು ಕಂಡು ಪುರೂರವನು “ಇಲ್ಲಿ ನಾನು ಅಗ್ಲಿಸ್ಥಾಲಿಯನ್ನಿಟ್ಟಿದ್ದೆ. ಅದೀಗ 
ಶಮೀಸಹಿತವಾದ ಅಶ್ವತ್ಥವಾಗಿದೆ! ಅಗ್ನಿರೂಪವಾದ ಇದನ್ನೇ ತೆಗೆದುಕೊಂಡು 
ನನ್ನ ಪಟ್ಟಣಕ್ಕೆ ಹೋಗಿ ಅರಣಿಯನ್ನು ಮಾಡಿ ಅದರಿಂದ ಉತ್ಪನ್ನವಾದ ಅಗ್ನಿ 
ಯಿಂದ ಉಪಾಸನೆಯನ್ನು ಮಾಡುವೆನು” ಎಂದು ಆಲೋಚಿಸಿದನು (85-87). 
ಅದೇ ಪ್ರಕಾರ ಅಶ್ವತ್ಥವನ್ನು ತೆಗೆದುಕೊಂಡು ನಗರಕ್ಕೆ ಹಿಂದಿರುಗಿ ಅದರಿಂದ 
ಅರಣಿಯನ್ನು ನಿರ್ಮಿಸಿದನು. ಅರಣಿಯ ಪ್ರಮಾಣವನ್ನು ಅಂಗುಲಿಗಳಿಂದ 
ಅಳೆಯುತ್ತ ಗಾಯತ್ರೀಮಂತ್ರವನ್ನು ಪಠಿಸುತ್ತಿದ್ದನು. ಹಾಗೆ ಪಠಿಸುತ್ತಿರುವಾಗ 
ಗಾಯತ್ರಿಯಲ್ಲಿರುವ ಅಕ್ಷರಗಳಷ್ಟೇ (ಇಪ್ಪತ್ತನಾಲ್ಕು) ಅಂಗುಲ ಪ್ರಮಾಣದ 
ಅರಣಿಯು ನಿರ್ಮಿತವಾಯಿತು* (88-90). ಅರಣಿಯನ್ನು ಉತ್ಪಾದಿಸಿ ವೈದಿಕ 
ವಿಧಿಯಿಂದ ಹವನ ಮಾಡಿದನು. ಉರ್ವಶೀ ಸಾಲೋಕ್ಕವು ಲಭಿಸಲೆಂದು 
ಫಲದ ಸಂಕಲ್ಪವನ್ನು ಮಾಡಿಕೊಂಡನು. ಅನಂತರ ಅದೇ ಪ್ರಕಾರದ ಅಗ್ಲಿವಿಧಿ 
ಯಿಂದ ನಾನಾ ಬಗೆಯ ಯಜ್ಞಗಳನ್ನು ಮಾಡಿ ಗಂಧರ್ವಲೋಕವನ್ನಡರಿ, ಮತ್ತೆ 


* ಅರಣಿಯು ಇಪ್ಪತ್ತನಾಲ್ಕು ಅಂಗುಲ ಉದ್ದವಿರಬೇಕೆಂದು ಇದರಿಂದ 
ಸೂಚಿತವಾಗಿದೆ. 


ಅಧ್ಯಾಯ 6 ಚತುರ್ಥಾಂಶಃ 81 


ಯಜ್ಞಾನಿಷ್ಟಾ ಗಾಂಧರ್ವಲೋಕಾನವಾಪ್ಕೋರ್ವಶ್ಶ್ಮಾ ಸಹಾವಿಯೋಗ- 
ಮವಾಪ ॥ 93॥ ಏಕೋಣಂಗ್ನಿರಾದಾವಭವದ್‌ ಏಕೇನ ತೃತ್ರ ಮನ್ಸ್ನಂತರೇ 
ತ್ರೇಧಾ ಪ್ರವರ್ತಿತಾಃ ॥ 94॥ 


ಇತಿ ಶ್ರೀವಿಷ್ಣುಪುರಾಣೇ ಚಿತುರ್ಥಾಂಶೇ ಷಷ್ಠೋ5ಧ್ಕಾಯಃ 


ವಿಯೋಗವಿಲ್ಲದಂತೆ ಉರ್ವಶಿಯೊಡನೆ ಸೇರಿಕೊಂಡನು (91-93). ಪೂರ್ವ 
ಕಾಲದಲ್ಲಿ ಒಂದೇ ಅಗ್ನಿ ಇತ್ತು. ಈ ಮನ್ವಂತರದಲ್ಲಿ (ವೈವಸ್ವತಮನ್ಹಂತರದಲ್ಲಿ) 
ಅದು ತ್ರಿಪ್ರಕಾರವಾಗಿ ತ್ರೇತಾಗ್ನಿಯಾಯಿತು (94). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಆರನೆಯ ಅಧ್ಯಾಯ ಮುಗಿಯಿತು. 


ಸಪ್ತಮೋಇಧ್ಯ್ಕಾಯಃ 
ಶೀಪರಾಶರ ಉವಾಚ: 


ತಸ್ಕಾಹ್ಯಾಯುರ್ಧೀಮಾನಮಾವಸುರ್ವಿಶ್ಚಾವಸುಃ ಶ್ರುತಾಯು- 
ಶೃತಾಯುರಯುತಾಯುರಿತಿಸಂಜ್ಞಾಃ ಷಟ್‌ ಪುತ್ರಾ ಅಭವನ್‌ ॥ 1॥ 
ತಥಾಮಾವಸೋರ್ಭೀಮನಾಮಾ ಪುತ್ರೋ೯ಭವತ್‌ ॥ 2॥ ಭೀಮಸ್ಕ 
ಕಾಂಚನಃ ಕಾಂಚನಾತ್ಸುಹೋತ್ರಃ ತಸ್ಯಾಪಿ ಜಹ್ನುಃ॥3॥ ಯೋತಸೌ 
ಯಜ್ಞವಾಟಮಖಲಂ ಗಂಗಾಂಭಸಾ ಪ್ಲಾವಿತಮವಲೋಕ್ಕ ಕ್ರೋಧ- 
ಸಂರಕ್ತಲೋಚನೋ ಭಗವಂತಂ ಯಜ್ಞಪುರುಷಮಾತ್ಮನಿ ಪರಮೇಣ 
ಸಮಾಧಿನಾ ಸಮಾರೋಪ್ಯಾಖಿಲಾಮೇವ ಗಂಗಾಮಪಿಬತ್‌ ॥ 4॥ 
ಅಥೈನಂ ದೇವರ್ಷಯಃ ಪ್ರಸಾದಯಾಮಾಸುಃ ॥ 5॥ ದುಹಿತೃತ್ವೇ ಚಾಸ್ಕ 


ಅಧ್ಯಾಯ 7 


ಪುರೂರವನ ವಂಶದಲ್ಲಿ ಜಹ್ನುವಿನ ಉತ್ಪತ್ತಿ. 
ಆತನಿಂದ ಗಂಗಾಪಾನ. ಜಮದಗ್ನಿ ವಿಶ್ವಾಮಿತ್ರರ ಜನನ. 


ಪರಾಶರರು ಹೇಳಿದರು: ರಾಜನಾದ ಪುರೂರವನಿಗೆ ಬುದ್ಧಿಶಾಲಿಯಾದ 
ಆಯು, ಅಮಾವಸು, ವಿಶ್ವಾವಸು, ಶ್ರುತಾಯು, ಶತಾಯು, ಅಯುತಾಯು 
ಎಂಬ ಆರುಮಂದಿ ಪುತ್ರರಾದರು. ಅಮಾವಸುವಿಗೆ ಭೀಮನೆಂಬ ಮಗನು 
ಜನಿಸಿದನು (1-2). ಭೀಮನಿಗೆ ಕಾಂಚನನೂ ಅವನಿಗೆ ಸುಹೋತ್ರನೂ ಆತನಿಗೆ 
ಜಹ್ನುವೂ ಮಕ್ಕಳಾದರು. ಈ ಜಹ್ನುವೇ (ಭಗೀರಥನು ತಂದಿದ್ದ) ಗಂಗಾಜಲ 
ದಿಂದ ತನ್ನ ಯಜ್ಗಶಾಲೆಯು ತುಳುಕಿ ಹೋದ್ದನ್ನು ಕಂಡು ಕ್ರೋಧ ಸಂರಕ್ತ 
ನೇತ್ರನಾಗಿ, ಭಗವಾನ್‌ ಯಜ್ಞಪುರುಷನನ್ನು ಪರಮಸಮಾಧಿಯಿಂದ ತನ್ನಲ್ಲಿ 
ಆವಾಹಿಸಿಕೊಂಡು, ಸಮಸ್ತ ಗಂಗಾಜಲವನ್ನೂ ಕುಡಿದುಬಿಟ್ಟನು! (3-4). 
ಅನಂತರ ದೇವರ್ಷಿಗಳು ಜಹ್ನುವನ್ನು ಸಮಾಧಾನಪಡಿಸಿ ಗಂಗೆಯು ಆತನ 
ಪುತ್ರಿಯಂತೆ ಆಗಲೆಂದು ವ್ಯವಸ್ಥೆ ಮಾಡಿದರು. ಜಹ್ನುವಿಗೆ ಸುಮಂತುವೆಂಬ 
ಪುತ್ರನು ಹುಟ್ಟಿದನು. ಸುಮಂತುವಿಗೆ ಅಜಕ, ಅವನಿಗೆ ಬಲಾಕಾಶ್ವ, ಅವನಿಗೆ 


ಅಧ್ಯಾಯ 7 ಚತುರ್ಥಾಂಶಃ 83 


ಗಂಗಾಮನಯನ್‌ ॥ 6॥ ಜಹ್ನೋಶ್ಚ ಸುಮಂತುರ್ನಾಮ ಪುತ್ರೋಆ- 
ಭವತ್‌ ॥ 7॥ ತಸ್ಕಾಹ್ಯಜಕಸ್ತತೋ ಬಲಾಕಾಶ್ವಸ್ಪಸ್ಮಾತ್‌ ಕುಶಸ್ಪಸ್ಕಾಪಿ 
ಕುಶಾಂಬಕುಶನಾಭಾಧೂರ್ತರಜಸೋವಸುಶ್ಟೇತಿ ಚತ್ಸಾರಃ ಪುತ್ರಾ 
ಬಭೂವುಃ ॥ 8 ತೇಷಾಂ ಕುಶಾಂಬಃ ಶಕ್ರತುಲ್ಕೋ ಮೇ ಪುತ್ರೋ 
ಭವೇದಿತಿ ತಪಶ್ಚಕಾರ॥9॥ ತಂ ಚೋಗ್ರತಪಸಮವಲೋಕ್ಕ ಮಾ 
ಭವತ್ಚನ್ಕೋಂಸ್ಮತ್ತುಲ್ಕವೀರ್ಯ ್ಹಇತ್ಯಾತ್ಮನೈವಾಸ್ಕೇಂದ್ರಃ& ಪುತ್ರತ್ಥ- 
ಮಗಚ್ಛತ್‌ ॥ 10 ಸ ಗಾಧಿರ್ನಾಮ ಪುತ್ರಃ ಕೌಶಿಕೋಂಭವತ್‌ ॥ 11॥ 
ಗಾಧಿಶ್ಚ ಸತ್ಯವತೀಂ ಕನ್ಯಾಮಜನಯತ್‌ ॥ 12॥ ತಾಂ ಚ ಭಾರ್ಗವ 
ಯಚಿಕೋ ವವ್ರೇ॥ 13॥ ಗಾಧಿರಪೃತಿರೋಷಣಾಯಾತಿವೃದ್ಧಾಯ 
ಬ್ರಾಹ್ಮಣಾಯ ದಾತುಮನಿಚ್ಛನ್ನೇಕತಶ್ಶಾಮಕರ್ಣಾನಾಮಿಂದುವರ್ಚ- 
ಸಾಮನಿಲರಂಹಸಾಮಶ್ಚಾನಾಂ ಸಹಸ್ರಂ ಕನ್ಮಾಶುಲ್ಕಮಯಾಚತ ॥ 140 
ತೇನಾಪ್ಕಷಿಣಾ ವರುಣಸಕಾಶಾದುಪಲಭಾಶ್ಚತೀರ್ಥೊೋತ್ಪನ್ನಂ ತಾದೃಶ- 


ಕುಶನು ಪುತ್ರರು. ಕುಶನಿಗೆ ಕುಶಾಂಬ, ಕುಶನಾಭ, ಅಧೂರ್ತರಜ, ವಸು-- 
ಎಂಬ ನಾಲ್ವರು ಮಕ್ಕಳಾದರು (5-8).ಅವರಲ್ಲಿ ಕುಶಾಂಬನು ತನಗೆ ದೇವೇಂದ್ರ 
ಸಮಾನವಾದ ಪುತ್ರನು ಜನಿಸಲೆಂದು ತಪಸ್ಸು ಮಾಡಿದನು. ಅವನ ಉಗ್ರವಾದ 
ತಪಸ್ಸನ್ನು ಪರ್ಯಾಲೋಚಿಸಿದ ದೇವೇಂದ್ರನು "ನಮಗೆ ಸಮಾನನಾದ 
ಇನ್ನೊಬ್ಬ ವೀರನು ಇರಬಾರದು' ಎಂದು ನಿಶ್ಚಯಿಸಿ, ತಾನೇ ಆತನಿಗೆ ಮಗನಾಗಿ 
ಅವತರಿಸಿದನು! ಆತನೇ ಗಾಧಿ. ಕುಶವಂಶದಲ್ಲಿ ಜನಿಸಿದ್ದರಿಂದ ಕೌಶಿಕನೆಂದು 
ವಿಖ್ಯಾತನಾದನು (9-11). ಈ ಗಾಧಿಯು ಸತ್ಯವತಿಯೆಂಬ ಮಗಳನ್ನು 
ಪಡೆದನು. ಭೃಗುವಂಶದ ಖಚೀಕನೆಂಬ ಬ್ರಾಹ್ಮಣನು ಸತ್ಯವತಿಯನ್ನು ಮದುವೆ 
ಯಾಗಲು ಬಯಸಿ ಯಾಚಿಸಿದನು. ಯಚೀಕನಾದರೋ ಬಹಳ ಸಿಟ್ಟಿನ ಸ್ವಭಾವ 
ದವನೂ ಅತ್ಯಂತವೃದ್ದನೂ ಆದ್ದರಿಂದ ಅವನಿಗೆ ಮಗಳನ್ನು ಕೊಡಲು ಗಾಧಿಗೆ 
ಇಷ್ಟವಾಗಲಿಲ್ಲ. ಆದ್ದರಿಂದ ಚಂದ್ರನಂತೆ ಸ್ವಚ್ಚವಾದ ಬಿಳಿಯ ಮೈಬಣ್ಣವುಳ್ಳವೂ 
ವಾಯುವಿನಂತೆ ವೇಗಶಾಲಿಗಳೂ ಒಂದು ಕಿವಿಯು ಮಾತ್ರ ಕಪ್ಪಾಗಿಯೂ 
ಇರುವ ಒಂದುಸಾವಿರ ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ಕೊಡಬೇಕೆಂದು 
ಕೇಳಿದನು! (12-14). ಆಗ ಖುಚೀಕಮುನಿಯು ಅಶ್ವತೀರ್ಥದಲ್ಲಿ ಉದ್ಭವಿಸಿದ 


84 ಶ್ರೀವಿಷ್ಣುಪುರಾಣಮ್‌ 


ಮಶ್ಚಸಹಸ್ರಂ ದತ್ತಮ್‌ ॥ 15॥ ತತಸ್ತಾಮೃಚೀಕಃ ಕನ್ನಾಮುಪಯೇಮೇ 
॥ 16 ॥ ಯಚೀಕಶ್ಚ ತಸ್ಕಾಶ್ವರುಮಪತ್ಕಾರ್ಥಂ ಚಕಾರ ॥ 171 ತತ್ಛಸಾದಿತಶ್ಚ 
ತನ್ಮಾತ್ರೇ ಕ್ಷತ್ರವರಪುತ್ರೋತ್ಪತ್ತಯೇ ಚರುಮಪರಂ ಸಾಧಯಾಮಾಸ 
॥ 18 ಏಷ ಚರುರ್ಭವತ್ಕಾ ಅಯಮಪರಶ್ಚರುಸ್ಹನ್ಮಾತ್ರಾ ಸಮ್ಯಗುಪ- 
ಯೋಜ್ಯ ಇತ್ಯುಕ್ತ್ವಾ ವನಂ ಜಗಾಮ ॥ 19॥ ಉಪಯೋಗಕಾಲೇ ಚೆ 
ತಾಂ ಮಾತಾ ಸತ್ಕವತೀಮಾಹ ॥ 20॥ ಪುತ್ರಿ ಸರ್ವ ಏವಾತ್ಮಪುತ್ರಮತಿ- 
ಗುಣಮಭಿಲಷತಿ ನಾತ್ಮಜಾಯಾಭ್ರಾತೃಗುಣೇಷ್ಠತೀವಾದೃತೋ ಭವ- 
ತೀತಿ॥ 21 ಅತೋತರ್ಹಸಿ ಮಮಾತ್ಮೀಯಂ ಚರುಂ ದಾತುಂ 
ಮದೀಯಂ ಚರುಮಾತ್ಮನೋಪಯೋಕ್ತುಮ್‌ ॥ 22॥ ಮತ್ತುತ್ರೇಣ ಹಿ 





ಅಂತಹ ಸಾವಿರ ಕುದುರೆಗಳನ್ನು ವರುಣದೇವನಿಂದ ಪಡೆದು ಗಾಧಿಗೆ ಸಮರ್ಪಿ 
ಸಿದನು. ಆಮೇಲೆ ಯಚೀಕನು ಗಾಧಿಯ ಮಗಳಾದ ಸತ್ಯವತಿಯನ್ನು ಮದುವೆ 
ಯಾದನು (15-16). ಆಮೇಲೆ ಒಮ್ಮೆ ಅವಳಿಗೆ ಸಂತಾನವಾಗಲೆಂದು 
ಮಂತ್ರಪೂತವಾದ ಒಂದು ಚರುವನ್ನು ಖಚೀಕನು ಸಿದ್ಧಪಡಿಸಿದನು. (ಆಗ 
ಸತ್ಯವತಿಯ ತಾಯಿಗೆ ಪುತ್ರಸಂತಾನವಿರಲಿಲ್ಲವಾದ್ದರಿಂದ) ಸತ್ಯವತಿಯ 
ಪ್ರಾರ್ಥನೆಯನ್ನು ಮನ್ನಿಸಿ ಅವಳ ತಾಯಿಗೆ ಕ್ಷತ್ರಿಯೋತ್ತಮನಾದ ಪುತ್ರನು 
ಲಭಿಸಲೆಂದು ಖುಚೀಕನು ಮತ್ತೊಂದು ಚರುವನ್ನು ಅಭಿಮಂತ್ರಿಸಿ ಸಿದ್ಧಪಡಿ 
ಸಿದನು (17-18). ಅನಂತರ “ಈ ಚರುವನ್ನು ನೀನೂ ಈ ಮತ್ತೊಂದು 
ಚರುವನ್ನು ನಿನ್ನ ತಾಯಿಯೂ ಶ್ರದ್ಧೆಯಿಂದ ಸೇವಿಸಬೇಕು” ಎಂದು ಮಡದಿಗೆ 
ತಿಳಿಸಿ ಕಾರ್ಯನಿಮಿತ್ತವಾಗಿ ವನಕ್ಕೆ ಹೋದನು (19). ಆ ಎರಡು ಚರುಗಳನ್ನು 
ಸೇವಿಸುವ ಸಮಯದಲ್ಲಿ ತಾಯಿಯು ಸತ್ಯವತಿಯನ್ನು ಕುರಿತು “ಮಗಳೆ, 
ಎಲ್ಲರೂ ತಮ್ಮ ಮಗನು ಗುಣಶಾಲಿಯಾಗಲೆಂದು ಬಯಸುತ್ತಾರೆ. ತಮ್ಮ 
ಹೆಂಡತಿಯ ಸಹೋದರನ ಗುಣಗಳ ವಿಷಯದಲ್ಲಿ ಅವರಿಗೆ ಅಷ್ಟು ಆದರ 
ವಿರುವುದಿಲ್ಲ ಎಂಬುದು ತಿಳಿದಿದ್ದೇ ಸರಿ (20-21). ಆದ್ದರಿಂದ ನಿನ್ನ ಚರುವನ್ನು 
ನನಗೆ ಕೊಡುವುದೊಳ್ಳೆಯದು. ನನ್ನ ಚರುವನ್ನು ನೀನು ಸೇವಿಸು. ನನಗೆ ಹುಟ್ಟಿದ 
ಮಗನಿಗೆ ನಿಖಿಲಭೂಮಂಡಲವನ್ನೂ ಪರಿಪಾಲಿಸುವ ಹೊಣೆಗಾರಿಕೆ ಇದೆ. 
ಬ್ರಾಹ್ಮಣನಿಗೆ ಬಲವೀರ್ಯಸಂಪತ್ತುಗಳಿಂದ ಆಗಬೇಕಾದ್ದೇನು?'' ಎಂದಳು. ಆಗ 


ಅಧ್ಯಾಯ 7 ಚತುರ್ಥಾಂಶಃ 85 


ಸಕಲಭೂಮಂಡಲಪರಿಪಾಲನಂ ಕಾರ್ಯಂ ಕಿಯದ್ದಾ ಬ್ರಾಹ್ಮಣಸ್ಮ 
ಬಲವೀರ್ಯಸಂಪದೇತುಕ್ತಾ ಸಾ ಸ್ವಚರುಂ ಮಾತ್ರೇ ದತ್ತವತೀ॥ 23 
ಅಥ ವನಾದಾಗತ್ಯ ಸತ್ಯವತೀಮೃಷಿರಪಶ್ಶತ್‌ ॥ 24 ಆಹ ಚೈನಾಮತಿ- 
ಪಾಪೇ ಕಿಮಿದಮಕಾರ್ಯಂ ಭವತ್ಕಾ ಕೃತಮ್‌ ಅತಿರೌದ್ರಂ ತೇ 
ವಪುರ್ಲಕ್ಷ್ಮತೇ ॥ 25॥ ನೂನಂ ತ್ಹಯಾ ತ್ಹನ್ಮಾತೃಸಾತ್ಮತಶ್ಚರುರುಪ- 
ಯುಕ್ತೋ ನ ಯುಕ್ತಮೇತತ್‌ ॥ 26॥ ಮಯಾ ಹಿ ತತ್ರ ಚರೌ ಸಕಲೈ- 
ಶ್ಚರ್ಯವೀರ್ಯಶೌರ್ಯಬಲಸಂಪದಾರೋಪಿತಾ ತ್ಹದೀಯಚರಾವಪ್ಯ- 
ಖಲಶಾಂತಿಜ್ಞಾನತಿತಿಕ್ಷಾದಿಬ್ರಾಹ್ಮಣಗುಣಸಂಪತ್‌ ॥ 27॥ ತಚ್ಚ ವಿಪರೀತಂ 
ಕುರ್ವತ್ಕಾಸ್ರವಾತಿರೌದ್ರಾಸ್ತಧಾರಣಪಾಲನನಿಷ್ಯ ಕ್ಷತ್ರಿಯಾಚಾರಃ ಪುತ್ರೋ- 
ಭವಿಷ್ಯತಿ ತಸ್ಕಾಶ್ಚೋಪಶಮರುಚಿರ್ಬ್ರಾಹ್ಮಣಾಚಾರ ಇತಾಕರ್ಣೈವ ಸಾ 
ತಸ್ಕ ಪಾದೌ ಜಗ್ರಾಹ॥ 28॥ ಪ್ರಣಿಪತ್ಕ ಚೈನಮಾಹ ॥ 29॥ ಭಗವನ್‌ 


ಸತ್ಯವತಿಯು ತನ್ನ ಚರುವನ್ನು ತಾಯಿಗೆ ಕೊಟ್ಟುಬಿಟ್ಟಳು! (22-23). ಅನಂತರ 
ಯಷಿಯು ವನದಿಂದ ಹಿಂದಿರುಗಿ ಬಂದು ಪತ್ನಿಯನ್ನು ದಿಟ್ಟಿಸಿ ನೋಡಿ “ಎಲೌ 
ಪಾಪಿಷ್ಠೆ, ಮಾಡಬಾರದ್ದನ್ನು ಮಾಡಿಬಿಟ್ಟೆಯಲ್ಲ , ಏನಿದು! ನಿನ್ನ ದೇಹವು 
ಅತ್ಯಂತ ಭೀಕರವಾಗಿ ಗೋಚರಿಸುತ್ತಿದೆ. ನಿನ್ನ ತಾಯಿಗೋಸ್ಕರ ಸಿದ್ಧಪಡಿಸಿದ 
ಚರುವನ್ನು ನೀನೇ ಸೇವಿಸಿರಬೇಕು; ಇದು ತಪ್ಪು (24-26). ಆಕೆಯ ಚರುವಿನಲ್ಲಿ 
ನಾನು ಸಮಸ್ತ ಐಶ್ವರ್ಯವೀರ್ಯಶೌರ್ಯಬಲಸಂಪತ್ತುಗಳನ್ನು ಸಮಾವೇಶಗೊಳಿಸಿದ್ದೆ. 
ನಿನ್ನ ಚರುವಿನಲ್ಲಾದರೋ ಬ್ರಾಹ್ಮಣಯೋಗ್ಯವಾದ ಶಾಂತಿ, ಜ್ಞಾನ, ತಿತಿಕ್ಷೆ 
ಮುಂತಾದ ಸಾತ್ತ್ವಿಕ ಗುಣಸಂಪತ್ತುಗಳನ್ನು ಸಮಾವೇಶಗೊಳಿಸಿದ್ದೆ (27). 
ಇದನ್ನು ತಲೆಕೆಳಗು ಮಾಡಿಬಿಟ್ಟೆಯಲ್ಲ! ಅತ್ಯಂತ ಭೀಕರಾಸ್ತ್ರಗಳನ್ನು ಧರಿಸಿ 
ಜಗತ್ಪಾಲನಸಮರ್ಥನೂ ಕ್ಷತ್ರಿಯ ಸ್ವಭಾವದವನೂ ಆದ ಮಗನು ನಿನಗೆ 
ಹುಟ್ಟುವನು. ನಿನ್ನ ತಾಯಿಗೆ ಉಪಶಾಂತನೂ ಬ್ರಾಹಣಾಚಾರನಿಷ್ಠ್ನನೂ ಆದ 
ಪುತ್ರನು ಜನಿಸುವನು'” ಎಂದನು. ಈ ಮಾತನ್ನು ಕೇಳಿದೊಡನೆ ಸತ್ಯವತಿಯು 
ಗಂಡನ ಪಾದಗಳನ್ನು ಹಿಡಿದುಕೊಂಡಳು (28). ಅವನಿಗೆ ಅಡ್ಡಬಿದ್ದು 
ನಮಸ್ಕರಿಸಿ, “ಭಗವನ್‌ ಅಜ್ಞಾನದಿಂದ ಹೀಗೆ ಮಾಡಿಬಿಟ್ಟೆನು. ಪ್ರಸನ್ನರಾಗಿರಿ. 
ನನ್ನ ಮಗನು ಅಂಥವನಾಗುವುದು (ಕ್ಷತ್ರಿಯಗುಣಯುಕ್ತನಾಗುವುದು) ಬೇಡ. 


86 ಶ್ರೀವಿಷ್ಣುಪುರಾಣಮ್‌ 


ಮಯೈತದಜ್ಞಾನಾದನುಷಿತಂ ಪ್ರಸಾದಂ ಮೇ ಕುರು ಮೈವಂವಿಧಃ 
ಪುತ್ರೋ ಭವತು ಕಾಮಮೇವಂವಿದಃ ಪೌತ್ರೋ ಭವತ್ನಿತ್ತುಕ್ತೇ 
ಮುನಿರಪ್ಕಾಹ ॥ 30॥ ಏವಮಸ್ವಿತಿ ॥31॥ ಅನಂತರಂ ಚೆ ಸಾ ಜಮ- 
ದಗ್ನಿಮಜೀಜನತ್‌ ॥32॥ ತನ್ಮಾತಾ ಚ ವಿಶ್ವಾಮಿತ್ರಂ ಜನಯಾಮಾಸ 
॥33॥ ಸತ್ಯವತೃಪಿ ಕೌಶಿಕೀ ನಾಮ ನದ್ಮಭವತ್‌ ॥ 34॥ ಜಮದಗ್ಗಿ- 
ರಿಕ್ಷ್ವಾಕುವಂಶೋದ್ಧವಸ್ಯ ರೇಣೋಸ್ತನಯಾಂ ರೇಣುಕಾಮುಪಯೇಮೇ 
॥ 35 ತಸ್ಕಾಂ ಚಾಶೇಷಕ್ಷತ್ರಹಂತಾರಂ ಪರಶುರಾಮಸಂಜ್ನ್ಞಂ ಭಗವತ- 
ಸ್ಪಕಲಲೋಕೆಗುರೋರ್ನಾರಾಯಣಸ್ಕಾಂಶಂ ಜಮದಗ್ನಿರಜೀಜನತ್‌ 
॥ 361 ವಿಶ್ವಾಮಿತ್ರಪುತ್ರಸ್ತು ಭಾರ್ಗವ ಏವ ಶುನಶ್ಶ್ಯೇಪೋ ದೇವೆ ೃರ್ದತಃ 
ತತಶ್ಚ ದೇವರಾತನಾಮಾಭವತ್‌ ॥ 37 ॥ ತತಶ್ಚಾನ್ಯೇ ಮಧುಚ್ಛಂದೋ- 
ಧನಂಜಯಕೃತದೇವಾಷ್ಟಕಕಚ್ಛಪಹಾರೀತಕಾಖ್ಮಾ ವಿಶ್ವಾಮಿತ್ರಪುತ್ರಾ 


ಬೇಕಾದರೆ ಮೊಮಗನು ಅಂಥವನಾಗಲಿ'' ಎಂದು ಬೇಡಿದಳು. ಯಚೇಕ 
ಮುನಿಯು “ಹಾಗೆಯೇ ಆಗಲಿ” ಎಂದು ನುಡಿದನು (29-31). ಆಮೇಲೆ 
ಸತ್ಯವತಿಯು ಜಮದಗ್ನಿಯೆಂಬ ಪುತ್ರನನ್ನು ಪಡೆದಳು. ಅವಳ ತಾಯಿಗೆ 
ವಿಶ್ವಾಮಿತ್ರನು ಪುತ್ರನಾಗಿ ಜನಿಸಿದನು. ಮುಂದೆ ಸತ್ಯವತಿಯು ಕೌಶಿಕಿಯೆಂಬ 
ನದಿಯಾದಳು (32-34). ಜಮದಗ್ನಿಯು ಇಕ್ಸಾ ವಕು ವಂಶದಲ್ಲಿ ಜನಿಸಿದ 
ರೇಣುವಿನ ಮಗಳಾದ ರೇಣುಕೆಯನ್ನು ವಿವಾಹವಾದನು. ಅವಳಲ್ಲಿ ಸಮಸ್ತ 
ಕತ್ತಿಯ ವಿಧ್ವಂಸಕನೂ ಸಕಲಲೋಕಗುರುವಾದ ಭಗವಾನ್‌ ಶ್ರೀಮನ್ನಾರಾ 
ಯಣನ ಅಂಶಸಂಭೂತನೂ ಆದ ಪರಶುರಾಮನೆಂಬವನನ್ನು ಜಮದಗ್ನಿಯು 
ಉತ್ಪಾದಿಸಿದನು (35-36). ಭೃಗುವಂಶೀಯನೇ ಆದ ಶುನಃಶೇಪನೆಂಬವನು 
ವಿಶ್ವಾಮಿತ್ರನಿಗೆ ಪುತ್ರನಾಗಿ ದೇವತೆಗಳಿಂದ ದತ್ತನಾದನು. ಆದ್ದರಿಂದ ಶುನಃ 
ಶೇಪನಿಗೆ ದೇವರಾತನೆಂದು ಹೆಸರಾಯಿತು.* ಅವನಲ್ಲದೆ ವಿಶ್ವಾಮಿತ್ರನಿಗೆ 
ಮಧುಚ್ಛಂದ, ಧನಂಜಯ, ಕೃತದೇವ, ಅಷ್ಟಕ, ಕಚ್ಚಪ, ಹಾರೀತಕ--ಎಂಬ 


* ಇದರ ವಿವರಣೆ ವಾಲ್ಮೀಕಿರಾಮಾಯಣದಲ್ಲಿದೆ--ಬಾಲಕಾಂಡ, ಸರ್ಗ 
61-62. 


ಅಧ್ಯಾಯ 7 ಚತುರ್ಥಾಂಶಃ 87 


ಬಭೂವುಃ ॥ 38॥ ತೇಷಾಂ ಚ ಬಹೂನಿ ಕೌಶಿಕಗೋತ್ರಾಣಿ ಯಷ್ಮಂತ- 
ರೇಷು ವಿವಾಹ್ಮಾನ್ಯಭವನ್‌ ॥ 39॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಸಪ್ತಮೋಇ*ಧ್ಯಾಯಃ 


ಔರಸಪುತ್ರರಿದ್ದರು (37-38). ಅವರಿಂದ (ಪ್ರವರಭೇದವುಳ್ಳ) * ಹಲವಾರು 
ಕೌಶಿಕಗೋತ್ರಗಳು ಪ್ರವೃತ್ತವಾದವು. ಪ್ರವರಯಷಿಗಳೆಲ್ಲರೂ ಭಿನ್ನರಾದರೆ ಈ 
ಕೌಶಿಕಗೋತ್ರಗಳು ಪರಸ್ಪರ ವಿವಾಹಯೋಗ್ಯವಾಗುತ್ತವೆ (39). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಏಳನೆಯ ಅಧ್ಯಾಯ ಮುಗಿಯಿತು. 


* ಪ್ರವರಭೇದವಾದರೆ ವಿವಾಹವಾಗಬಹುದೆಂಬುದು, ಆಂಗಿರಸಗೋತ್ರವನ್ನು 
ಬಿಟ್ಟು ಉಳಿದ ಎಲ್ಲ ಗೋತ್ರಗಳಿಗೂ ಅನ್ವಯಿಸುತ್ತದೆ 
ಏಕ ಏವ ಬಷಿರ್ಯತ್ರ ಪ್ರವರೇಷ್ಠನುವರ್ತತೇ | 
ತಾವತ್‌ಸಮಾನ ಗೋತ್ರತ್ವಮನ್ಯತ್ರ ತ್ವಂಗಿರೋಗಣಾತ್‌ ॥ 
--ಧರ್ಮಸೂತ್ರ 


ಅಷ್ಟಮೋಇನಧ್ಯ್ಕಾಯಃ 

ಶೀಪರಾಶರ ಉವಾಚ: 

ಪುರೂರವಸೋ ಜ್ಕೇಷಃ ಪುತ್ರೋ ಯಸ್ವ್ವಾಯುರ್ನಾಮಾ ಸ 
ರಾಹೋರ್ದುಹಿತರಮುಷಪಯೇಮೇ ॥ 1॥ ತಸ್ಮಾಂ ಚ ಪಂಚಪುತ್ರಾ- 
ನುತ್ಪಾದಯಾಮಾಸ॥ 2॥ ನಹುಷಕ್ಷತ್ತವೃದ್ದರಂಭರಜಿಸಂಜ್ಞಾಸ್ಪಥೈವಾ- 
ನೇನಾಃ ಪಂಚಮಃ ಪುತ್ರೋsಭೂತ್‌ ॥3॥ ಕ್ಷತ್ರವೃದ್ಧಾತ್ಸುಹೋತ್ರಃ 
ಪುತ್ರೋ5ಭವತ್‌ ॥ 41 ಕಾಶ್ಮಕಾಶಗೃತ್ಸಮದಾಸ್ತಯಸ್ತಸ್ಕ ಪುತ್ರಾ 
ಬಭೂವುಃ ॥ 5॥ ಗೃತ್ಸಮದಸ್ಕ ಶೌನಕಶ್ಚಾತುರ್ವರ್ಣಪ್ರವರ್ತಯಿತಾ- 
ಭೂತ್‌ ॥ 6॥ ಕಾಶಸ್ಕ ಕಾಶೇಯಃ ಕಾಶೀರಾಜಃ ತಸ್ಮಾದ್ರಾಫ್ಟಃ ರಾಷ್ಟ್ರಸ್ಮ 
ದೀರ್ಥತಪಾಃ ಪುತ್ರೋ5ಭವತ್‌ ॥ 7॥ ಧನ್ನೆಂತರಿಸ್ತು ದೀರ್ಫ್ಥತಪಸಃ 
ಪುತ್ರೋ೯ಂಭವತ್‌ ॥ 81 ಸಹಿ ಸಂಸಿದ್ದಕಾರ್ಯಕರಣಸ್ಸಕಲಸಂಭೂತಿಷ್ಟ- 


ಅಧ್ಯಾಯ 8 


ಆಯುವಿನ ಮಗನಾದ ಕ್ಷತ್ರವೃದ್ಧನ ವಂಶ. 


ಪುರೂರವನ ಹಿರಿಯಮಗನಾದ ಆಯು ಎಂಬವನಿದ್ದನಷ್ಟೆ. ಅವನು 
ರಾಹುವಿನ ಮಗಳನ್ನು ಮದುವೆಯಾಗಿ ಅವಳಲ್ಲಿ ಐವರು ಪುತ್ರರನ್ನು ಪಡೆದನು. 
ನಹುಷ, ಕ್ಷತ್ರವೃದ್ಧ, ರಂಭ, ರಜಿ--ಎಂಬವರಲ್ಲದೆ ಅನೇನ ಎಂಬ ಐದನೆಯ 
ಪುತ್ರನಿದ್ದನು (1-3). ಕ್ಷತ್ತವೃದ್ಧನಿಂದ ಸುಹೋತ್ರನೂ ಅವನಿಂದ ಕಾಶ್ಯ, ಕಾಶ, 
ಗೃತ್ಸಮದ--ಎಂಬ ಮೂವರೂ ಉದಿಸಿದರು. ಗೃತ್ಸಮದನ ಸುತನೇ ಶೌನಕ. 
ಅವನು ಚಾತುರ್ವರ್ಣ್ಯದ ಪ್ರವರ್ತಕ. ಕಾಶ್ಯನಿಗೆ ಕಾಶೀರಾಜನಾದ 
ಕಾಶೀಯನೂ, ಅವನಿಗೆ ರಾಷ್ಟ್ರನೂ, ರಾಷ್ಟನಿಗೆ ದೀರ್ಫತಪನೂ ಪುತ್ರರಾದರು 
(4-7). ದೀರ್ಫತಪನ ತನಯನೇ ಧನ್ವಂತರಿ. ಧನ್ವಂತರಿಯು ಶರೀರೇಂದ್ರಿಯ 
ಗಳಿಗೆ ಜರಾವಿಕಾರವಿಲ್ಲದವನು. ತನ್ನ ಎಲ್ಲ ಜನ್ಮಾಂತರಗಳ ಜ್ಞಾನವುಳ್ಳವನು. 
ಹಿಂದಿನ ಜನ್ಮದಲ್ಲಿ (ಕೀರಸಮುದ್ರದಲ್ಲಿ ಹುಟ್ಟಿದಾಗ) ಭಗವಾನ್‌ ನಾರಾಯಣನು 


ಅಧ್ಯಾಯ 8 ಚತುರ್ಥಾಂಶಃ 89 


ಶೇಷಜ್ಞಾನವಿದ್‌ ಭಗವತಾ ನಾರಾಯಣೇನ ಚಾತೀತಸಂಭೂತೌ ತಸ್ಮೆ ಸ 
ವರೋ ದತ್ರಃ ॥9॥ ಕಾಶೀರಾಜಗೋತ್ರೇನವತೀರ್ಯ ತ್ಹಮಷ್ಟಧಾ 
ಸಮ್ಮಗಾಯುರ್ಮೇದಂ ಕರಿಷ್ಕಸಿ ಯಜ್ಞಭಾಗಭುಗ್ಗವಿಷ್ಯಸೀತಿ ॥ 10 ತಸ್ಕ 
ಚ ಧನ್ದಂತರೇಃ ಪುತ್ರಃ ಕೇತುಮಾನ್‌ ಕೇತುಮತೋ ಭೀಮರಥಸ್ಪಸ್ಮಾಪಿ 
ದಿವೋದಾಸಸ್ಪಸ್ಕಾಪಿ ಪ್ರತರ್ದನಃ ॥ 11 ಸ ಚ ಮದ್ರಶ್ರೇಣ್ಮವಂಶವಿನಾಶ- 
ನಾದಶೇಷಶತ್ರಮೋsನೇನ ಜಿತಾ ಇತಿ ಶತ್ರುಜಿದಭವತ್‌ ॥ 12॥ ತೇನ 
ಚ ಪ್ರೀತಿಮತಾತ್ಮಪುತ್ರೋ ವತ್ಸ ವತ್ಸೇತ್ಮಭಿಹಿತೋ ವತ್ಸೋಂಭವತ್‌ 
॥ 13 ಸತ್ಯಪರತಯಾ ಯತದಧ್ವಜಸಂಜ್ಞಾಮವಾಪ ॥ 148 ತತಶ್ಚ 
ಕುವಲಯನಾಮಾನಮಶ್ಚಂ ಲೇಭೇ ತತಃ ಕುವಲಯಾಶ್ಚ ಇತ್ಯಸ್ಥಾಂ 
ಪೃಥಿವ್ಯಾಂ ಪ್ರಥಿತಃ॥ 15॥ ತಸ್ಕ ಚ ವತ್ಸಸ್ಕ ಪುತ್ರೋ5ಲರ್ಕನಾಮಾ- 


ಆತನಿಗೆ ವರವನ್ನು ಕೊಟ್ಟಿದ್ದನು (8-9). ಏನೆಂದರೆ, “ನೀನು ಕಾಶೀರಾಜನ 
ವಂಶದಲ್ಲಿ ಅವತರಿಸಿ ಆಯುರ್ವೇದವನ್ನು ಎಂಟು* ವಿಭಾಗವಾಗಿ ವಿಂಗಡಿಸಿ 
ಚೆನ್ನಾಗಿ ವ್ಯವಸ್ಥೆಗೊಳಿಸುವೆ ಮತ್ತು ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವೆ” 
ಎಂದು (10). ಆ ಧನ್ವಂತರಿಯ ಸುತ ಕೇತುಮಂತ. ಅವನ ಸುತ ಭೀಮರಥ. 
ಅವನಿಗೆ ದಿವೋದಾಸನೂ ಆತನಿಗೆ ಪ್ರತರ್ದನನೂ ಸುತರು. ಪ್ರತರ್ದನನು 
ಮದ್ರಶ್ರೇಣ್ಯವಂಶವನ್ನು ವಿಧ್ವಂಸಗೊಳಿಸಿ ಸಮಸ್ತ ಶತ್ರುಗಳನ್ನೂ ಜಯಿಸಿದ್ದರಿಂದ 
ಶತ್ರುಜಿತ್‌ ಎಂದು ಪ್ರಸಿದ್ಧನಾದನು (11-12).ದಿವೋದಾಸನು ಪ್ರೇಮವಶನಾಗಿ 
ಈ ಪುತ್ರನನ್ನು "ವತ್ಸ, ವತ್ಸ' ಎಂದು ಕರೆಯುತ್ತಿದ್ದುದರಿಂದ ಪ್ರತರ್ದನನಿಗೆ 
ವತ್ಸನೆಂದೂ ಹೆಸರಾಯಿತು. ಇವನು ಸತ್ಯಪರಾಯಣನಾದ್ದರಿಂದೆ ಯತಧ್ವಜ 
ನೆಂಬ ಹೆಸರನ್ನೂ ಪಡೆದನು (ಯತ-ಸತ್ಯ). ಆಮೇಲೆ ಪ್ರತರ್ದನನು ಕುವಲಯ 
ವೆಂಬ ಅಪೂರ್ವವಾದ ಅಶ್ವವನ್ನು ಪಡೆದದ್ದರಿಂದ ಕುವಲಯಾಶ್ವನೆಂದೂ 
ಲೋಕದಲ್ಲಿ ಪ್ರಖ್ಯಾತನಾದನು (13-15). ಈ ವತ್ಸರಾಜನಿಗೆ ಅಲರ್ಕನೆಂಬ 


* ಕಾಯ, ಬಾಲ, ಗ್ರಹೋ,-ರ್ದ್ವಾಂಗ, ಶಲ್ಕ, ದಂಷ್ಭ್ರಾ, ಜರಾ, ವಿಷಾನ್‌ | 
ಅಷ್ಟಾವಂಗಾನಿ ತಸ್ಕಾಹುಶ್ಚಿಕಿತ್ಸಾ ಯೇಷು ಸಂಸ್ಥಿತಾ ॥ 
--ಶ್ರೀಧರೀಯ ವ್ಯಾಖ್ಯಾನ 
ಶಲ್ಯ, ಶಲಾಕ, ಚಿಕಿತ್ಸಾ, ಭೂತವಿದ್ಮಾ, ಕೌಮಾರಬೃತ್ಯ, ಅಗದ (ವಿಷಚಿಕಿತ್ಸೆ), 
ರಸಾಯನ, ವಾಜೀಕರಣ--ಎಂಬ ಎಂಟು ವಿಭಾಗಗಳು ಪ್ರಸಿದ್ಧವಾದವು. 


90 ಶ್ರೀವಿಷ್ಣುಪುರಾಣಮ್‌ 
ಭವದ್‌ ಯಸ್ಕಾಯಮದ್ಯಾಪಿ ಶ್ಲೋಕೋ ಗೀಯತೇ॥ 160 


ಷಷ್ಟಿವರ್ಷಸಹಸ್ರಾಣಿ ಷಪ್ಪಿವರ್ಷಶತಾನಿ ಚ। 
ಅಲರ್ಕಾದಪರೋ ನಾನ್ಯೋ ಬುಭುಜೇ ಮೇದಿನೀಂ ಯುವಾ ॥ 17 


ತಸ್ಮಾಪ್ಮಲರ್ಕಸ್ಮ ಸನ್ನತಿನಾಮಾಭವದಾತ್ಮಜಃ॥ 18॥ ಸನ್ನತೇಃ ಸುನೀಥ- 
ಸ್ಪಸ್ಕಾಪಿ ಸುಕೇತುಸ್ತಸ್ಮಾಚ್ಚ ಧರ್ಮಕೇತುರ್ಜಜ್ಞೇ ॥ 19 ॥ ತತಶ್ಚ ಸತ್ಯಕೇತು- 
ಸ್ತಸ್ಮಾದ್ವಿಭುಸ್ತತ್ತನಯಸ್ಸುವಿಭುಸ್ತತಶ್ಚ ಸುಕುಮಾರಸ್ಪಸ್ಕಾಪಿ ಧೃಷ್ಟಕೇತು- 
ಸ್ಪತಶ್ನ ವೀತಿಹೋತ್ರಸ್ರಸ್ಮಾದ್‌ಭಾರ್ಗೋ ಭಾರ್ಗಸ್ಮ ಭಾರ್ಗಭೂಮಿಸ್ತತ- 
ಶ್ಚಾಶುರ್ವರ್ಣೃಪವೃತ್ತಿರಿತ್ಯೇತೇ ಕಾಶ್ಯಭೂಭೃತಃ ಕಥಿತಾಃ॥ 201 ರಜೇಸ್ತು 
ಸಂತತಿಃ ಶ್ರೂಯತಾಮ್‌ ॥ 21 


ಇತ್ರಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಅಷ್ಟಮೋ*ಧ್ಯಾಯಃ 


ಪುತ್ರನು ಹುಟ್ಟಿದನು. ಅವನ ವಿಷಯವಾಗಿ ಈಗಲೂ ಈ ಶ್ಲೋಕವು 
ಹಾಡಲ್ಪಡುತ್ತಿದೆ: “ಅರವತ್ತು ಸಾವಿರದ ಮೇಲೆ ಅರವತ್ತು ನೂರು ವರ್ಷಗಳ 
ವರೆಗೆ (ಒಟ್ಟು ಅರವತ್ತಾರು ಸಾವಿರ ವರ್ಷ) ಅಲರ್ಕನನ್ನು ಬಿಟ್ಟು ಇನ್ನೊಬ್ಬ 
ಯುವಕನು ಈ ಪೃಥ್ವಿಯನ್ನು ಆಳಲಿಲ್ಲ” (16-17). ಆ ಅಲರ್ಕನಿಗೆ ಸನ್ನತಿ 
ಯೆಂಬ ಆತ್ಮಜನಿದ್ದನು. ಸನ್ನತಿಗೆ ಸುನೀಥನೂ ಅವನಿಗೆ ಸುಕೇತುವೂ ಅವನಿಗೆ 
ಧರ್ಮಕೇತುವೂ ಪುತ್ರರಾಗಿ ಜನಿಸಿದರು. ಧರ್ಮಕೇತುವಿನಿಂದ ಸೇತುಕೇತು, 
ಅವನಿಂದ ವಿಭು, ವಿಭುವಿನಿಂದ ಸುವಿಭು ಎಂಬವರು ಜನಿಸಿದರು. 
ಸುವಿಭುವಿಗೆ ಸುಕುಮಾರನೂ ಆತನಿಗೆ ದೃಷ್ಟಕೇತುವೂ ಅವನಿಗೆ 
ವೀತಿಹೋತ್ರನೂ ಆತ್ಮಜರಾದರು. ವೀತಿಹೋತ್ರನ ಮಗ ಭಾರ್ಗ. ಅವನ ಮಗ 
ಭಾರ್ಗಭೂಮಿ. ಭಾರ್ಗಭೂಮಿಯಿಂದ ಚಾತುರ್ವರ್ಣ್ಯವು ಪ್ರಚುರವಾಯಿತು. 
ಮತ್ತೆ ಈ ರೀತಿಯಲ್ಲಿ , ಮೈತ್ರೇಯ, (ಕ್ಷತ್ತವೃದ್ಧನ ವಂಶದಲ್ಲಿ ಹುಟ್ಟಿದ) ಕಾಶ್ಯ 
ರೆಂಬ ರಾಜರ ವಿಷಯವನ್ನು ಹೇಳಿದ್ದಾಯಿತು. ಇನ್ನು (ಪುರೂರವನ ಮಗನ 
ಮಗನಾದ) ರಜಿಯ ಸಂತತಿಯ ವಿಚಾರವನ್ನು ಹೇಳುತ್ತೇನೆ ಕೇಳು (18-21). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಎಂಟನೆಯ ಅಧ್ಯಾಯ ಮುಗಿಯಿತು. 


ನವಮೋಇಆಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ರಜೇಸ್ತು ಪಂಚ ಪುತ್ರಶತಾನತುಲಬಲಪರಾಕ್ರಮಸಾರಾಣ್ಯಾಸನ್‌ 
॥ 1 ದೇವಾಸುರಸಂಗ್ರಾಮಾರಂಭೇ ಚೆ ಪರಸ್ಪರವಧೇಪ್ಸವೋ ದೇವಾ- 
ಶ್ಟಾಸುರಾಶ್ಚಾ ಬಹ್ಮಾಣಮುಪೇತ್ಮ ಪಪ್ರಚ್ಚುಃ ॥ 21 ಭಗವನ್‌, ಅಸ್ಮಾಕ- 
ಮತ್ರ ವಿರೋಧೇ ಕತರಃ ಪಕ್ಷೋ ಜೇತಾ ಭವಿಷ್ಮತೀತಿ ॥ 3 | ಅಥಾಹ 
ಭಗವಾನ್‌ ॥ 41 ಯೇಹಾಮರ್ಥೇ ರಜಿರಾತ್ತಾಯುಧೋ ಯೋತ್ಸೃತಿ 
ತತ್ಪಕ್ಸೋ ಜೇತೇತಿ ॥ 51 ಅಥ ದೈತ್ಸೈರುಪೇತ್ಮ ರಜಿರಾತ್ಮಸಾಹಾಯ್ಯ- 
ದಾನಾಯಾಭರ್ಥಿತಃ ಪ್ರಾಹ ॥6॥ ಯೋತ್ಸೇ5ಹಂ ಭವತಾಮರ್ಥೇ 
ಯದ್ಯಹಮಮರ ಜಯಾದ್ದವತಾಮಿಂದ್ರೋ ಭವಿಷ್ಯಾಮೀತ್ಕಾಕರ್ಣ್ಶೃ- 





ಅಧ್ಯಾಯ 9 


ಆಯುವಿನ ಇನ್ನೊಬ್ಬ ಪುತ್ರನಾದ ರಜಿಯ ವಂಶ ಮತ್ತು 
ಕ್ಷತ್ರವೃದ್ಧನಿಂದಾದ ಮತ್ತೊಂದು ವಂಶ. 


ಪರಾಶರಮುನಿಗಳು ಹೇಳಿದರು: ರಜಿಗೆ ಅತುಲಬಲಪರಾಕ್ರಮಶಾಲಿ 
ಗಳಾದ ಐನೂರು ಮಕ್ಕಳಿದ್ದರು. ಆ ಸಮಯದಲ್ಲಿ ದೇವಾಸುರ ಸಂಗ್ರಾಮವು 
ತೊಡಗಿತು. ಒಬ್ಬರನ್ನೊಬ್ಬರು ಸಂಹರಿಸಬೇಕೆಂದಿದ್ದ ದೇವತೆಗಳೂ ಅಸುರರೂ 
ಬ್ರಹ್ಮದೇವನ ಬಳಿಗೆ ಹೋಗಿ “ಭಗವನ್‌, ನಮಗೆ ಈ ಪ್ರಕಾರದಲ್ಲಿ ವಿರೋಧ 
ಉಂಟಾಗಿದೆ. ನಮಲ್ಲಿ ಯಾವ ಪಕ್ಷ ಗೆಲ್ಲುತ್ತದೆ?” ಎಂದು ಕೇಳಿದರು (1-3). 
ಆಗ ಬ್ರಹದೇವನು “ಯಾವ ಪಕ್ಷವನ್ನು ವಹಿಸಿ ರಜಿಯು ಆಯುಧದಾರಿ 
ಯಾಗುವನೋ ಆ ಪಕ್ಷವು ಗೆಲ್ಲುವುದು ಎಂದು ಉತ್ತರಿಸಿದನು. ದೈತ್ಯರು 
ರಜಿಯ ಬಳಿಗೆ ಹೋಗಿ ತಮಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸಿದರು 
(4-6). ಅದಕ್ಕೆ ರಜಿಯು “ಆಗಬಹುದು ದೇವತೆಗಳನ್ನು ಜಯಿಸಿದ ಮೇಲೆ 
ನಾನು ನಿಮಗೆ ಇಂದ್ರ(ಅಧಿಪತಿ)ನಾಗುವುದಾದರೆ, ನಿಮಗೋಸ್ಕರ ಹೋರಾಡು 


92 ಶ್ರೀವಿಷ್ಣುಪುರಾಣಮ್‌ 


ತತ್ತೈರಭಿಹಿತಮ್‌ ॥ 7॥ ನ ವಯಮನ್ಯಥಾ ವದಿಷ್ಠಾಮೋತನ್ಮಥಾ 
ಕರಿಷ್ಕಾಮೋಂಸ್ಕಾಕಮಿಂದ್ರ್ರ೭ ಪ್ರಹ್ಲಾದಸದರ್ಥಮೇವಾಯಮುದ್ಯಮ 
ಇತ್ಯುಕ್ತ್ವಾ ಗತೇಷ್ಟಸುರೇಷು ದೇವೈರಪ್ಯಸಾವವನಿಪತಿರೇವಮೇವೋಕ್ತ- 
ಸ್ನೇನಾಪಿ ಚ ತಥೈವೋಕ್ತೇ ದೇವೈರಿಂದ್ರಸ್ತಂ ಭವಿಷ್ಯಸೀತಿ ಸಮನ್ಹೀಪ್ಸಿ- 
ತಮ್‌ ॥ 8॥ ರಜಿನಾಪಿ ದೇವಸೈನ್ನಸಹಾಯೇನಾನೇಕೈರ್ಮಹಾಸ್ತ್ರೈಸ- 
ದಶೇಷಮಹಾಸುರಬಲಂ ನಿಷೂದಿತಮ್‌ ॥ 9॥ ಅಥ ಜಿತಾರಿಪಕ್ಷಶ್ಚ 
ದೇವೇಂದ್ರೋ ರಜಿಚರಣಯುಗಲಮಾತ್ಮನಃ ಶಿರಸಾ ನಿಪೀಡ್ಕಾಹ 
॥ 10॥ ಭಯತ್ರಾಣಾದನ್ನದಾನಾದ್ದವಾನಸ್ಮತ್ಲಿತಾಶೇಷಲೋಕಾನಾಮುತ್ತ- 
ಮೋತ್ತಮೋ ಭವಾನ್‌, ಯಸ್ಕಾಹಂ ಪುತ್ರಸ್ತಿಲೋಕೇಂದ್ರಃ॥ 11॥ ಸ 
ಚಾಪಿ ರಾಜಾ ಪ್ರಹಸ್ಮಾಹ ॥ 12॥ ಏವಮಸ್ತ್ವೇವಮಸ್ಸನತಿಕ್ರಮಣೀಯಾ 





ವೆನು!” ಎಂದನು. ಆಗ ದೈತ್ಯರು ಇಂತೆಂದರು (7): “ರಾಜ, ನಾವು ಹೇಳುವು 
ದೊಂದು ಆಮೇಲೆ ಮಾಡುವುದು ಇನ್ನೊಂದು--ಹೀಗೆ ಆಚರಿಸತಕ್ಕವರಲ್ಲ. 
ನಮಗೆ ಇಂದ್ರನು (ಅಧಿಪತಿ) ಪ್ರಹ್ಲಾದನೇ. ಅವನಿಗೋಸ್ಕರವೇ ನಮ್ಮ ಈ 
ಪ್ರಯತ್ನ ನಡೆದಿದೆ” ಎಂದು ನುಡಿದು ಹೊರಟುಹೋದರು. ಅನಂತರ ದೇವತೆ 
ಗಳು ಬಂದು ರಜಿರಾಜನನ್ನು ಕಂಡು ಅಸುರರಂತೆಯೇ ಪ್ರಾರ್ಥಿಸಿಕೊಳ್ಳಲಾಗಿ, 
ರಜಿಯು ಹಿಂದಿನಂತೆಯೇ ತಿಳಿಸಿದನು. ದೇವತೆಗಳು “ಆಗಲಿ, ನೀನೇ 
ದೇವೇಂದ್ರನಾಗುವೆ” ಎಂದು ಒಪ್ಪಿಕೊಂಡರು (8). ಅನಂತರ ರಜಿಯು 
ದೇವಸ್ಯನ್ಯದ ನೆರವನ್ನು ಪಡೆದು ಹಲವಾರು ಮಹಾಸ್ತಗಳಿಂದ ಸಮಸ್ತ ಅಸುರ 
ಸೇನೆಯನ್ನೂ ಸಂಹರಿಸಿದನು. ಹೀಗೆ ಶತ್ರುಪಕ್ಷವನ್ನು ಜಯಿಸಿದ ಮೇಲೆ 
ದೇವೇಂದ್ರನು ರಜಿರಾಜನ ಪಾದಯುಗಳವನ್ನು ತನ್ನ ಶಿರಸ್ಸಿನಲ್ಲಿಟ್ಟುಕೊಂಡು 
“ಮಹಾರಾಜ, ಭಯವನ್ನು ಪರಿಹರಿಸಿದ್ದರಿಂದಲೂ ಅನ್ನದಾನಮಾಡಿದ್ದ 
ರಿಂದಲೂ* ನೀನು ನಮ್ಮತಂದೆಯೆಂದು ಭಾವಿಸುತ್ತೇನೆ. ಸಮಸ್ತ ಲೋಕಗಳಲ್ಲಿ 
ಸರ್ವೋತ್ತಮನಾಗಿ ವಿರಾಜಿಸುತ್ತಿದ್ದೀಯೆ. ತ್ರಿಲೋಕಗಳಿಗೆ ಇಂದ್ರನಾದ ನಾನು 
ನಿನಗೆ ಪುತ್ರನಾಗಿದ್ದೇನೆ'' ಎಂದು ನುಡಿದನು (9-11). (ಇಂದ್ರನ ಗೂಢವಾದ 
ಇಂಗಿತವನ್ನರಿತು) ರಜಿರಾಜನು ಗಟ್ಟಿಯಾಗಿ ನಕ್ಕು “ಆಗಲಿ, ಹಾಗೆಯೇ ಆಗಲಿ. 


* ರಾಕ್ಷಸರಿಂದ ತಪ್ಪಿಸಿ ಹವಿಸ್ಸನ್ನು ದೇವತೆಗಳಿಗೆ ಸಲ್ಲುವಂತೆ ಮಾಡಿದುದೇ ಅನ್ನದಾನ. 


ಅಧ್ಯಾಯ 9 ಚತುರ್ಥಾಂಶಃ 93 


ಹಿ ವೈರಿಪಕ್ಷಾದಪನೇಕವಿಧಚಾಟುವಾಕ್ಕ್ಗಗರ್ಭಾ ಪ್ರಣತಿರಿತ್ಳುಕ್ತಾ 
ಸ್ವಪುರಂ ಜಗಾಮ ॥13॥ ಶತಕ್ರತುರಪೀಂದ್ರತ್ಚಂ ಚಕಾರ ॥ 14॥ 
ಸ್ವರ್ಯಾತೇ ತು ರಜೌ ನಾರದರ್ಷಿಚೋದಿತಾ ರಜಿಪುತ್ರಾಶೃತಕ್ರತು- 
ಮಾತ್ಮಪಿತೃಪುತ್ರಂ ಸಮಾಚಾರಾದ್ರಾಜಂ ಯಾಚಿತವಂತಃ ॥15॥ 
ಅಪ್ರದಾನೇನ ಚ ವಿಜಿತ್ಮೇಂದ್ರಮತಿಬಲಿನಃ ಸ್ವಯಮಿಂದ್ರತ್ಹಂ ಚಕ್ರುಃ 
1168 ತತಶ್ಚ ಬಹುತಿಥೇ ಕಾಲೇ ಹೃತೀತೇ ಬೃಹಸ್ಪತಿಮೇಕಾಂತೇ 
ದೃಷ್ಟ್ವಾ ಅಪಹೃತತ್ರೈಲೋಕ್ಕಯಜ್ಗ್ಞಭಾಗಃ ಶತಕ್ರತುರುವಾಚ ॥ 17॥ 
ಬದರೀಫಲಮಾತ್ರಮಪ್ಕ್ಪರ್ಶಸಿ ಮಮಾಪ್ಕಾಯನಾಯ ಪುರೋಡಾಶ- 
ಖಂಡಂ ದಾತುಮಿತ್ಕುಕ್ತೋ ಬೃಹಸ್ಪತಿರುವಾಚ ॥ 18॥ ಯದ್ಯೇವಂ 


ಅನೇಕಪ್ರಕಾರದ ಪ್ರಿಯಚತುರೋಕ್ತಿಗಳಿಂದ ಕೂಡಿದ ನಯಪೂರ್ವಕವಾದ 
ಶರಣಾಗತಿಯನ್ನು, ಅದು ಶತ್ರುಪಕ್ಷದಿಂದ ಬಂದರೂ ಸಹ, ಅತಿಕ್ರಮಿಸ 
ಲಾಗುವುದಿಲ್ಲ!'' ಎಂದು ಉದ್ಗರಿಸಿ ತನ್ನ ರಾಜಧಾನಿಗೆ ಹೊರಟುಹೋದನು 
(12-13). ಇತ್ತ ಶಕ್ರನು ಇಂದ್ರಪದವಿಯನ್ನು ಅನುಭವಿಸುತ್ತಿದ್ದನು. ಕಾಲಾಂತರ 
ದಲ್ಲಿ ರಜಿಯು ಸ್ವರ್ಗಸ್ನನಾಗಲು ನಾರದಮುನಿಯು ರಜಿಯ ಮಕ್ಕಳಿಗೆ 
ಹೇಳಿಕೊಟ್ಟು ಅವರನ್ನು ಹುರಿದುಂಬಿಸಿದನು. ತಮ್ಮ ತಂದೆಗೆ ಪುತ್ರನೆಂದು 
ಹೇಳಿಕೊಂಡಿದ್ದ ಇಂದ್ರನ ಬಳಿಗೆ ರಜಿಪುತ್ರರು ಹೋಗಿ ಲೋಕನ್ಯಾಯದಂತೆ 
ಇಂದ್ರರಾಜ್ಯದಲ್ಲಿ ಪಾಲನ್ನು ಕೇಳಿದರು! (14-15). ಅವನು ಕೊಡದಿರಲಾಗಿ, 
ಬಲಾಡ್ಕರಾದ ರಜಿಪುತ್ರರು ಇಂದ್ರನನ್ನು ಗೆದ್ದು ಸ್ಪರ್ಗಾಧಿಪತ್ಯವನ್ನು ತಾವೇ 
ನಡೆಸತೊಡಗಿದರು. ಹೀಗೆ ಬಹುಕಾಲ ಕಳೆಯಿತು. ಇಂದ್ರನಿಗೆ ತ್ರಿಲೋಕಾಧಿ 
ಪತ್ಯವೂ ಯಜ್ಞದಲ್ಲಿ ಹವಿರ್ಭಾಗವೂ ತಪ್ಪಿಹೋಯಿತು. ಅವನು ಒಮ್ಮೆ 
ಏಕಾಂತದಲ್ಲಿ ಬೃಹಸ್ಪತಿಯನ್ನು ಕಂಡು ಹೀಗೆಂದನು (16-17): “ಗುರುಗಳೆ, 
(ಯಜ್ಞದಲ್ಲಿ ನಿಮಗೆ ಅರ್ಪಿತವಾಗುವ) ಪುರೋಡಾಶದಲ್ಲಿ ಒಂದು ಬೋರೆ 
ಹಣ್ಣಿನಷ್ಟನ್ನಾದರೂ ನನ್ನ ತೃಪ್ತಿಗಾಗಿ ನೀವು ಕೊಡಬೇಕು!” ಅದಕ್ಕೆ ಬೃಹಸ್ಪತಿಯು 
“ಶಕ್ರ, ಹೀಗಾಗಿದ್ದರೆ ಮೊದಲೇ ನನ್ನನ್ನು ಕೇಳಿಕೊಳ್ಳಬಹುದಾಗಿತ್ತು. 
ನಿನಗೋಸ್ಕರ ಯಾವ ಅಕಾರ್ಯವನ್ನಾದರೂ ನಾನು ಮಾಡಿಯೇನು. 
ನೋಡುತ್ತಿರು, ಸ್ವಲ್ಪ ದಿನಗಳಲ್ಲಿಯೇ ನಿನ್ನ ಇಂದ್ರಪದವಿಯನ್ನು ನಿನಗೆ 


94 ಶ್ರೀವಿಷ್ಣುಪುರಾಣಮ್‌ 


ತ್ಸಯಾಹಂ ಪೂರ್ವಮೇವ ಚೋದಿತಸ್ಸಾಂ ತನ್ಮಯಾ ತ್ವದರ್ಥಂ 
ಕಿಮಕರ್ತ್ರವುಮಿತ್ಕಲ್ಪೈರೇವಾಹೋಭಿಸ್ಟಾಂ ನಿಜಂ ಪದಂ ಪ್ರಾಹಯಿಷ್ಕಾ- 
ಮೀತ್ಮಭಿಧಾಯ ತೇಹಾಮನುದಿನಮಾಭಿಚಾರಿಕಂ ಬುದ್ಧಿಮೋಹಾಯ 
ಶಕ್ರಸ್ಯ ತೇಜೋಇಭಿವೃದ್ಧಯೇ ಜುಹಾವ॥ 19॥ ತೇ ಚಾಪಿ ತೇನ 
ಬುದ್ಧಿಮೋಹೇನಾಭಿಭೂಯಮಾನಾ ಬ್ರಹ್ಮದ್ದಿಷೋ ಧರ್ಮತ್ಕಾಗಿನೋ 
ವೇದವಾದಪರಾಜ್ಕ್ಮುಖಾ ಬಭೂವುಃ ॥ 200 ತತಸ್ತಾನಪೇತಧರ್ಮಾ- 
ಚಾರಾನಿಂದ್ರೋ ಜಘಾನ ॥ 21 ॥ ಪುರೋಹಿತಾಪ್ಕಾಯಿತತೇಜಾಶ್ಚ ಶಕ್ರೋ 
ದಿವಮಾಕ್ರಮತ್‌ ॥ 221 ಏತದಿಂದ್ರಸ್ಮ ಸ್ವಪದಚ್ಛವನಾದಾರೋಹಣಂ 
ಶ್ರುತ್ವಾ ಪುರುಷಃ ಸ್ಹಪದಭ್ರಂಶಂ ದೌರಾತ್ಮಂ ಚ ನಾಪ್ಲೋತಿ ॥ 23॥ 
ರಂಭಸ್ತನಪತ್ಕೋಂಭವತ್‌ ॥ 24॥ ಕ್ಷತ್ತವೃದ್ಧಸುತಃ ಪ್ರತಿಕ್ಷತ್ರೋ- 
ಭವತ್‌ ॥ 251 ತತ್ಲುತ್ರಃ ಸಂಜಯಸ್ಪಸ್ಕಾಪಿ ಜಯಸ್ಸಸ್ಮಾಪಿ ವಿಜಯ- 
ಸಸ್ಮಾಚ್ಚ ಜಜ್ಞೇ ಕೃತಃ ॥ 26 ತಸ್ಮ ಚ ಹರ್ಯಧನೋ ಹರ್ಯಧನ- 


ಕೊಡಿಸುವೆನು” ಎಂದು ಹೇಳಿದನು. ಅಲ್ಲದೆ ರಜಿಪುತ್ರರಿಗೆ ಬುದ್ದಿವ್ಯಾಿಮೋಹ 
ವುಂಟಾಗಬೇಕೆಂದೂ ಶಕ್ರನ ತೇಜಸ್ಸು ವರ್ಧಿಸಬೇಕೆಂದೂ ಸಂಕಲ್ಪಿಸಿ 
ಆಭಿಚಾರಿಕ ಹೋಮವನ್ನಾರಂಭಿಸಿದನು (18-19). ಬೃಹಸ್ಪತಿಯ ಈ 
ಆಭಿಚಾರಿಕ ಹೋಮದ ಪ್ರಭಾವದಿಂದ ರಜಿಪುತ್ರರಿಗೆ ಬುದ್ಧಿವ್ಯಾ ಮೋಹ 
ವುಂಟಾಯಿತು. ಅವರು ಬ್ರಹದ್ದೇಷಿಗಳೂ ಧರ್ಮಕಾರ್ಯವನ್ನು ತ್ಯಜಿಸಿ 
ದವರೂ ವೇದವಚನಗಳಿಗೆ ಪರಾಜ್ಕುಖರೂ ಆದರು (20).ಆಗ ಧರ್ಮಾಚಾರ 
ವರ್ಜಿತರಾದ ರಜಿಪುತ್ರರನ್ನು ಇಂದ್ರನು ವಧಿಸಿದನು. ಪುರೋಹಿತನಾದ 
ಬೃಹಸ್ಪತಿಯಿಂದ ತೇಜೋವೃದ್ದಿಯುಂಟಾಗಲು, ಇಂದ್ರನು ಸ್ವರ್ಗದಲ್ಲಿ ಸ್ವಸ್ಥಾನ 
ವನ್ನೇರಿದನು (21-22). ಈ ಪ್ರಕಾರವಾಗಿ ಇಂದ್ರನು ಸ್ಥಾನಭ್ರಷ್ಟನಾದುದನ್ನೂ 
ಮತ್ತೆ ಆ ಸ್ಥಾನಕ್ಕೆ ಏರಿದ್ದನ್ನೂ ಕೇಳಿದ ಪುರುಷನು ಸ್ಥಾನಭ್ರಂಶವನ್ನೂ ದುರ್ಬುದ್ದಿ 
ಯನ್ನೂ ಪಡೆಯುವುದಿಲ್ಲ (23). (ಇನ್ನು ಆಯುವಿನ ಇನ್ನೊಬ್ಬ ಪುತ್ರನಾದ) 
ರಂಭನಿಗೆ ಸಂತಾನವಾಗಲಿಲ್ಲ. (ಹಿಂದೆ ಹೇಳಿದ) ಕ್ಷತ್ತವೃದ್ಧನಿಗೆ ಪ್ರತಿಕ್ಷತ್ರ ಎಂಬ 
ಇನ್ನೊಬ್ಬ ಮಗನಿದ್ದನು. ಅವನ ಮಗ ಸಂಜಯ. ಆತನ ಮಗ ಜಯ. ಜಯನ 
ಮಗ ವಿಜಯ. ವಿಜಯನಿಗೆ ಕೃತ ಎಂಬ ಪುತ್ರನು ಜನಿಸಿದನು (24-26). ಕೃತನ 


ಅಧ್ಯಾಯ 9 ಚಿತುರ್ಥಾಂಶಃ 95 


ಸುತಸ್ಸಹದೇವಸ್ತ್ಪಸ್ಮಾದದೀನಸ್ತಸ್ಮ ಜಯತ್ಸೇನಸ್ಪತಶ್ಚ ಸಂಸ್ಕೃತಿಸ್ಪತ್ಪುತಃ 
ಕ್ಷತ್ರಧರ್ಮಾ ಇತ್ಯೇತೇ ಕ್ಷತ್ರವೃದ್ಧಸ್ಯ ವಂಶ್ಯಾಃ ॥ 27॥ ತತೋ ನಹುಷ- 
ವಂಶಂ ಪ್ರವಕ್ಷ್ಯಾಮಿ ॥ 28॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ನವಮೋಇಧ್ಕಾಯಃ 


ತನಯ ಹರ್ಯಧನ. ಅವನ ತನಯ ಸಹದೇವ. ಅವನಿಂದ ಅದೀನನೂ, 
ಅವನಿಂದ ಜಯತ್ಸೇನನೂ ಹುಟ್ಟಿದರು. ಜಯತ್ಸೇನನ ಮಗ ಸಂಸ್ಕೃತಿ. ಆತನ 
ಮಗ ಕ್ಷತ್ರಧರ್ಮ. ಇವರು ಕ್ಷತ್ತವೃದ್ದನ ವಂಶೀಯರು. ಇನ್ನು ನಹುಷನ 
ವಂಶವನ್ನು ವಿವರಿಸುವೆನು (27-28). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 


a. 
ನ್‌ 


ನ 


LR 


ಮ 
ಸ 


ದಶಮೋಇಧ್ಕಾಯಃ 


ಶ್ರೀಪರಾಶರ ಉವಾಚ: 


ಯತಿಯಯಾತಿಸಂಯತ್ಕಾಯಾತಿವಿಯಾತಿಕೃತಿಸಂಜ್ಞಾ ನಹುಷಸ್ಮ 
ಷಟ್‌ ಪುತ್ರಾ ಮಹಾಬಲಪರಾಕ್ರಮಾ ಬಭೂವುಃ ॥ 1॥ ಯತಿಸ್ತು ರಾಜಂ 
ನೈಚ್ಛತ್‌ ॥ 2॥ ಯಯಾತಿಸ್ತು ಭೂಭೈದಭವತ್‌ ॥3॥ ಉಹನಸಶ್ಟ್ಚ 
ದುಹಿತರಂ ದೇವಯಾನೀಂ ವಾರ್ಷಪರ್ವಣೀಂ ಚ ಶರ್ಮಿಷ್ಠಾಮುಪ 
ಯೇಮೇ ॥ 48 ಅತ್ರಾನುವಂಶಶ್ಲೋಕೋ ಭವತಿ ॥ 5 


ಯದುಂ ಚ ತುರ್ವಸುಂ ಚೈವ ದೇವಯಾನೀ ವ್ಯಜಾಯತ | 
ದ್ರುಹ್ಮುಂ ಚಾನುಂ ಚ ಪೂರುಂ ಚ ಶರ್ಮಿಷ್ಠಾ ವಾರ್ಷಪರ್ವಣೀ॥ 6 





ಅಧ್ಯಾಯ 10 
ನಹುಷನ ವಂಶ; ಯಯಾತಿಯ ಚರಿತೆ. 


ಪರಾಶರರು ಹೇಳಿದರು: ಮೈತ್ರೇಯ, ಆಯುವಿನ ಮಗದೊಬ್ಬ ಪುತ್ರ 
ನಾದ ನಹುಷನಿಗೆ ಯತಿ, ಯಯಾತಿ, ಸಂಯಾತಿ, ಆಯಾತಿ, ವಿಯಾತಿ, ಕೃತಿ 
—ಎಂಬ ಆರುಮಂದಿ ಪುತ್ರರಿದ್ದರು. ಅವರು ಬಹಳ ಬಲಶಾಲಿಗಳೂ ಪರಾ 
ಕ್ರಮಿಗಳೂ ಆಗಿದ್ದರು (1). ಅವರಲ್ಲಿ ಯತಿಯು ರಾಜ್ಯವನ್ನು ಅಪೇಕ್ಷಿಸಲಿಲ್ಲ 
ವಾದ್ದರಿಂದ ಯಯಾತಿಯು ರಾಜನಾದನು. ಶುಕ್ರನ ಪುತ್ರಿಯಾದ ದೇವಯಾನಿ 
ಯನ್ನೂ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯನ್ನೂ ಆತನು ಮದುವೆ 
ಯಾದನು. ಅವನ ವಂಶದ ಸಂಬಂಧದಲ್ಲಿ ಈ ಶ್ಲೋಕವು ಪ್ರಸಿದ್ಧವಾಗಿದೆ 
(2-5). “ದೇವಯಾನಿಯು ಯದು ಮತ್ತು ತುರ್ವಸು--ಎಂಬ ಪುತ್ರರನ್ನು 
ಹಡೆದಳು. ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ದ್ರುಹ್ಕು, ಅನು, ಪೂರು* 

* ಯಯಾತಿಯು ಶರ್ಮಿಷ್ಠೆಯಲ್ಲಿ ಅನುರಕ್ತನಾಗಿದ್ದು ದೇವಯಾನಿಯನ್ನು 
ಪ್ರೀತಿಸುತ್ತಿರಲಿಲ್ಲವೆಂದು ಮಗಳು ಹೇಳಿದ ದೂರನ್ನು ಕೇಳಿ ಶುಕ್ರನು ಯಯಾತಿಗೆ ಮುಪ್ಪ 
ಬರಲೆಂದು ಶಪಿಸಿದನು. ಅನಂತರ ಪ್ರಸನ್ನನಾಗಿ ಆ ಮುಪ್ಪನ್ನು ಇನ್ನೊಬ್ಬರಿಗೆ ಕೊಟ್ಟು 
ಯೌವನವನ್ನು ಪರಿವರ್ತಿಸಿಕೊಳ್ಳಬಹುದೆಂದು ಶಾಪಕ್ಕೆ ಪರಿಹಾರವನ್ನು ನೀಡಿದನು. 
ಪೂರುವಿಗೆ ಪುರಾಣಾಂತರಗಳಲ್ಲಿ "ಪುರು' ಎಂಬ ಹೆಸರು ಇದೆ. 


ಅಧ್ಯಾಯ 10 ಚತುರ್ಥಾಂಶಃ 97 


ಕಾವ್ಮಶಾಪಾಚ್ಛಾಕಾಲೇನೈವ ಯಯಾತಿರ್ಜರಾಮವಾಪ ॥7॥ ಪ್ರಸನ್ನ- 
ಶುಕ್ರವಚನಾಚ್ಚೆ ಸ್ಹ್ವಜರಾಂ ಸಂಕ್ರಾಮಯಿತುಂ ಜ್ಯೇಷ್ಠಂ ಪುತ್ರಂ ಯದು- 
ಮುವಾಚ ॥ 8॥ ವತ್ಸ, ತೃನ್ಮಾತಾಮಹಶಾಪಾದಿಯಮಕಾಲೇನೈವ ಜರಾ 
ಮಮೋಹಪಸ್ಥಿತಾ ತಾಮಹಂ ತಸ್ಮೈವಾನುಗ್ರಹಾದ್ಧವತಸ್ಸಂಚಾರಯಾಮಿ 
॥ 9॥ ಏಕಂ ವರ್ಷಸಹಸ್ರಮತೃಪ್ರೋಂಸ್ಕಿ ವಿಷಯೇಷು ತ್ವದ್ಧಯಸಾ 
ಎಷಯಾನಹಂ ಭೋಕ್ತುಮಿಚ್ಛಾಮಿ ॥ 10 ನಾತ್ರ ಭವತಾ ಪ್ರತ್ಕಾಖ್ಯಾನಂ 
ಕರ್ತವ್ಯಮಿತ್ಯುಕಸ್ಸಯದುರ್ನೈಚ್ಛತ್ತಾಂ ಜರಾಮಾದಾತುಮ್‌ ॥ 11॥ ತಂ 
ಚ ಪಿತಾ ಶಶಾಪ ತ್ಹತ್ಛಸೂತಿರ್ನರಾಜ್ಕಾರ್ಹಾ ಭವಿಷ್ಯತೀತಿ ॥ 12॥ 
ಅನಂತರಂ ಚ ತುರ್ವಸುಂ ದ್ರುಹ್ಯುಮನುಂ ಚ ಪೃಥಿವೀಪತಿರ್ಜರಾ- 
ಗ್ರಹಣಾರ್ಥಂ ಸ್ವಯೌವನಪ್ರದಾನಾಯ ಚಾಭರ್ಥಯಾಮಾಸ ॥ 13॥ 


— ಎಂಬವರನ್ನು ಹಡೆದಳು'” (6). ಶುಕ್ರನ ಶಾಪದಿಂದ ಯಯಾತಿಗೆ ಅಕಾಲ 
ದಲ್ಲಿಯೇ ಮುಪ್ಪು ಬಂದಿತು. ಅನಂತರ ಪ್ರಸನ್ನನಾದ ಶುಕ್ರನ ವಚನದಂತೆ ತನ್ನ 
ಮುಪ್ಪನ್ನು ಹಿರಿಯ ಮಗನಾದ ಯದುವಿಗೆ ಕೊಟ್ಟು ಪರಿವರ್ತಿಸಿಕೊಳ್ಳುವುದ 
ಕ್ಕಾಗಿ ಯದುವನ್ನು ಕುರಿತು “ವತ್ಸ, ನಿನ್ನ ಮಾತಾಮಹನ ಶಾಪದಿಂದ ಅಕಾಲ 
ದಲ್ಲಿಯೇ ಮುಪ್ಪು ನನಗೆ ಬಂದುಬಿಟ್ಟಿತು. ಆತನ ಅನುಗ್ರಹದಿಂದ ಇದನ್ನು ನಿನಗೆ 
ವರ್ಗಾಯಿಸಲು ಬಯಸುತ್ತೇನೆ (7-9). ಇಂದಿಗೂ ವಿಷಯಸುಖಗಳನ್ನು 
ಅನುಭವಿಸಿ ನನಗೆ ತೃಪ್ತಿಯಾಗಿಲ್ಲ. ನಿನ್ನ ಯೌವನದ ಬಲದಿಂದ ಇನ್ನೊಂದು 
ಸಾವಿರ ವರ್ಷ ವಿಷಯಸುಖಗಳನ್ನನುಭವಿಸಲು ಇಚ್ಛಿಸುತ್ತೇನೆ. ಈ ಕೋರಿಕೆ 
ಯನ್ನು ನೀನು ನಿರಾಕರಿಸಬಾರದು'”' ಎಂದನು. ಆ ಮುಪ್ಪನ್ನು ಸ್ವೀಕರಿಸಲು 
ಯದು ಒಪ್ಪಲಿಲ್ಲ (10-11). ಆಗ ತಂದೆಯು “ಎಲಾ, ನಿನ್ನ ಸಂತತಿಯು 
ರಾಜಪದವಿಯನ್ನನುಭವಿಸಲು ಅರ್ಹವಾಗದೆ ಹೋಗಲಿ?” ಎಂದು ಯದುವನ್ನು 
ಶಪಿಸಿದನು (12).ಅನಂತರ ಯಯಾತಿರಾಜನು ತುರ್ವಸು, ದ್ರುಹ್ಕು, ಅನು-- 
ಇವರನ್ನು ಕುರಿತು ಯಥಾಕ್ರಮವಾಗಿ, ಅವರ ಯೌವನವನ್ನು ಕೊಟ್ಟು ತನ್ನ 
ಮುಪ್ಪನ್ನು ಸ್ತೀಕರಿಸಬೇಕೆಂದು ಕೇಳಿಕೊಂಡನು. ಅವರಲ್ಲಿ ಪ್ರತಿಯೊಬ್ಬರೂ 


ಜ್ನ (ಎ 


ತಂದೆಯ ಕೋರಿಕೆಯನ್ನು ತಿರಸ್ಕರಿಸಿದರು. ಆಗ ಯಯಾತಿಯೂ ಆ 


98 ಶ್ರೀವಿಷ್ಣುಪುರಾಣಮ್‌ 


ತೈರಪ್ಕೇಕೈಕೇನ ಪ್ರತ್ಕಾಖ್ಯಾತಸ್ತಾನ್‌ ಶಶಾಪ ॥ 14॥ ಅಥ ಶರ್ಮಿಷ್ನಾತನ- 
ಯಮಶೇಷಖನೀಯಾಂಸಂ ಪೂರುಂ ತಥೈವಾಹ ॥15॥ ಸೆ ಚಾತಿ 
ಪ್ರವಣಮತಿಃ ಸಬಹುಮಾನಂ ಪಿತರಂ ಪ್ರಣಮ್ಮ ಮಹಾಪುಸಾ- 
ದೋತಯಮಸ್ಮಾಕಮಿತ್ಸುದಾರಮಭಿದಾಯ ಜರಾಂ ಜಗ್ರಾಹ ॥ 16॥ 
ಸ್ವಕೀಯಂ ಚ ಯೌವನಂ ಸ್ನಪಿತ್ರೇ ದದೌ॥ 17॥ ಸೋಪಿ ಪೌರವಂ 
ಯೌವನಮಾಸಾದ್ಕ ಧರ್ಮಾವಿರೋಧೇನ ಯಥಾಕಾಮಂ ಯಥಾ- 
ಕಾಲೋಪಪನ್ನಂ ಯಥೋತ್ಸಾಹಂ ವಿಷಯಾಂಶ್ಚಚಾರ ॥ 18॥ ಸಮ್ಮಕ್‌ 
ಚ ಪ್ರಜಾಪಾಲನಮಕರೋತ್‌ ॥ 19॥ ವಿಶ್ವಾಚ್ಮಾದೇವಯಾನ್ಶ್ಕಾ ಚೆ 
ಸಹೋಪಭೋಗಂ ಭುಕ್ತ್ವಾ ಕಾಮಾನಾಮಂತಂ ಪ್ರಾಪ್ಲಾಮೀತ್ಮನು- 
ದಿನಂ ಉನ್ಮನಸ್ಕೋ ಬಭೂವ ॥ 20॥ ಅನುದಿನಂ ಚೋಪಭೋಗತಃ 
ಕಾಮಾನತಿರಮ್ಯಾನ್ಮೇನೇ ॥ 21॥ ತತಶ್ಚೈವಮಗಾಯತ ॥ 22॥ 





ಮೂವರನ್ನೂ (ಹಿಂದಿನಂತೆಯೇ) ಶಪಿಸಿದನು (13-14). ಅನಂತರ 
ಶರ್ಮಿಷ್ಠೆಯ ಮಗನೂ ಎಲ್ಲರಿಗಿಂತ ಕಿರಿಯನೂ ಆದ ಪೂರುವನ್ನು ಕಂಡು 
ಹಿಂದಿನಂತೆಯೇ ತನ್ನ ಬೇಡಿಕೆಯನ್ನು ಮುಂದಿಟ್ಟನು. ಪೂರುವಾದರೋ ಅತ್ಯಂತ 
ವಿನಯಶಾಲಿ. ಅವನು ಆದರದಿಂದ ತಂದೆಗೆ ನಮಸ್ಕರಿಸಿ ಉದಾರಬುದ್ದಿಯಿಂದ 
“ಇದು ನನಗೆ ಅನುಗ್ರಹಿಸಿದ ದೊಡ್ಡ ಪ್ರಸಾದವೇ ಸರಿ” ಎಂದು ನುಡಿದು 
ತಂದೆಯ ಮುಪ್ಪನ್ನು ಸ್ವೀಕರಿಸಿದನು. ಅಲ್ಲದೆ ತನ್ನ ಯೌವನವನ್ನು ತಂದೆಗೆ 
ವಿನಿಮಯ ಮಾಡಿದನು (15-17). ಯಯಾತಿಯಾದರೋ ಪೂರುವಿನ 
ತಾರುಣ್ಯವನ್ನು ಪಡೆದು ಧರ್ಮಕ್ಕೆ ವಿರೋಧವಿಲ್ಲದಂತೆ ಸಮಯಾನುಸಾರವಾಗಿ 
ಪ್ರಾಪ್ತವಾದ ವಿಷಯಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸಿದನು. 
ಪ್ರಜಾಪಾಲನಕಾರ್ಯವನ್ನೂ ದಕ್ಷತೆಯಿಂದ ನಡೆಸಿದನು (18-19). ವಿಶ್ವಾಚಿಯೆಂಬ 
ಅಪ್ಸರೆಯೊಡನೆಯೂ ದೇವಯಾನಿಯೊಡನೆಯೂ ಸೇರಿ ನಾನಾ ಭೋಗಗಳನ್ನು 
ಅನುಭವಿಸುತ್ತ “ಆಸೆಗಳನ್ನು ಮುಗಿಸಿಬಿಡುವೆನು!' ಎಂದುಕೊಂಡು ಪ್ರತಿ 
ದಿನವೂ ಭೋಗಸುಖಕ್ಕಾಗಿ ಹಾತೊರೆಯುತ್ತಿದ್ದನು. ಭೋಗವನ್ನು ಅನುಭವಿಸು 
ತ್ತಲೇ ಈ ಕಾಮಸುಖವು ಅತಿ ರಮ್ಯವೆಂದು ತಿಳಿಯುತ್ತಾ ಹೋದನು. 
ಹೀಗಿರಲಾಗಿ ಒಂದು ಸಲ ಈ ಉದ್ದಾರವು ಅವನಿಂದ ಬಂದಿತು (20-22): 


ಅಧ್ಯಾಯ 10 ಚತುರ್ಥಾಂಶಃ 99 
ನ ಜಾತು ಕಾಮಃ ಕಾಮಾನಾಮುಪಭೋಗೇನ ಶಾಮೃತಿ। 


ಹವಿಷಾ ಕೃಷ್ಣವರ್ತೇವ ಭೂಯ ಏವಾಭಿವರ್ದ್ವತೇ ॥ 23 
ಯತ್ನೃಥಿವ್ಕಾಂ ವ್ರೀಹಿಯವಂ ಹಿರಣ್ಕಂ ಪಶವಃ ಸ್ತ್ರಿಯಃ | 

ಏಕಸ್ಮಾಪಿ ನ ಪರ್ಯಾಪ್ತಂ ತಸ್ಮಾತ್ರೃಷ್ಟಾಂ ಪರಿತ್ಮಜೇತ್‌ ॥॥ 24 
ಯದಾ ನ ಕುರುತೇ ಭಾವಂ ಸರ್ವಭೂತೇಷು ಪಾಪಕಮ್‌! 
ಸಮದೃಷ್ಟೇಸ್ತದಾ ಪುಂಸಃ ಸರ್ವಾಸ್ಸುಖಮಯಾ ದಿಶಃ॥ 25 
ಯಾ ದುಸ್ತೃಜಾ ದುರ್ಮತಿಭಿರ್ಯಾ ನ ಜೀರ್ಯತಿ ಜೀರ್ಯತಃ। 
ತಾಂ ತೃಷ್ಣಾಂ ಸಂತ್ಯಜೇತ್ಛಾಜಸ್ಸುಖೇನೈವಾಭಿಪೂರ್ಯತೇ ॥ 26 


ಜೀರ್ಯಂತಿ ಜೀರ್ಯತಃ ಕೇಶಾ ದಂತಾ ಜೀರ್ಯಂತಿ ಜೀರ್ಯತಃ। 
ಧನಾಶಾ ಜೀವಿತಾಶಾ ಚೆ ಜೀರ್ಯತೋಇಪಿ ನ ಜೀರ್ಯತಃ॥ 27 





ಆಸೆಗಳ ಉಪಭೋಗದಿಂದ ಎಂದೆಂದಿಗೂ ಈ ಆಸೆಯು ಶಾಂತವಾಗುವು 
ದಿಲ್ಲ! ಬೆಂಕಿಗೆ ತುಪ್ಪವನ್ನು ಸುರಿದಂತೆ, ಇದು ಮತ್ತೆ ಮತ್ತೆ ಬೆಳೆಯುತ್ತಲೇ 
ಹೋಗುವುದು (23). ಈ ಜಗತ್ತಿನಲ್ಲಿರುವ ಎಲ್ಲ ಭತ್ತ ಗೋಧಿಗಳೂ (ಕಾಳು 
ಕಡ್ಡಿಗಳೂ), ಚಿನ್ನವೂ, ಪಶುಗಳೂ, ಸ್ತ್ರೀಯರೂ--ಎಲ್ಲವೂ ಸಹ ಒಬ್ಬನಿಗೆ 
ಸಾಲವು! ಆದ್ದರಿಂದ ಆಸೆಯನ್ನು ತೊರೆಯಬೇಕು! (24). ಯಾವಾಗ 
ಮಾನವನು ಸಕಲಭೂತಗಳಲ್ಲಿಯೂ ಪಾಪಭಾವನೆಯನ್ನು ತಳೆಯುವು 
ದಿಲ್ಲವೋ ಆಗ ಸಮದ್ಭಷ್ಟಿಯಾಗುತ್ತಾನೆ. ಆತನಿಗೆ ಸಕಲದಿಕ್ಕುಗಳೂ ಸುಖಮಯ 
ವಾಗಿ ಪರಿಣಮಿಸುತ್ತವೆ (25). ಬುದ್ಧಿಹೀನರಿಗೆ ಯಾವುದನ್ನು ತೊರೆಯಲು 
ಅಶಕ್ಕವೋ ತಮಗೆ ಮುಪ್ಪು ಬಂದರೂ ಯಾವುದಕ್ಕೆ ಮುಪ್ಪು ಬರುವುದೇ 
ಇಲ್ಲವೋ ಅಂಥ ಆಸೆಯನ್ನು ಬುದ್ಧಿಶಾಲಿಯು ತೊರೆದುಬಿಡಬೇಕು. ಆಸೆಯನ್ನು 
ತೊರೆದವನು ಸುಖದಿಂದ ಪರಿಪೂರ್ಣನಾಗುತ್ತಾನೆ (26). ವಯಸ್ಸಾದಂತೆ 
ತಲೆಕೂದಲುಗಳು ಜೀರ್ಣವಾಗಿ ಉದುರುತ್ತವೆ. ಮುದುಕನಾದಂತೆ ಹಲ್ಲುಗಳು 
ಸಡಿಲವಾಗುತ್ತವೆ. ದೇಹವು ಜೀರ್ಣವಾದರೂ ಸಹ ಹಣದ ಆಸೆ, ಬದುಕುವ 
ಆಸೆ--ಇವೆರಡು ಮಾತ್ರ ಜೀರ್ಣವಾಗುವುದಿಲ್ಲ! (27). ವಿಷಯಸುಖದಲ್ಲಿ 
ಆಸಕ್ತನಾದ ನನಗೆ ಸಾವಿರವರ್ಷಗಳು ಕಳೆದು ಹೋದವು. ಆದರೂ ವಿಷಯ 


100 ಶ್ರೀವಿಷ್ಣುಪುರಾಣಮ್‌ 


ಪೂರ್ಣಂ ವರ್ಷಸಹಸ್ರಂ ಮೇ ವಿಷಯಾಸಕಚೀತಸಃ। 
ತಥಾಪ್ಸನುದಿನಂ ತೃಷ್ಣಾ ಮಮ ತೇಷೂಪಜಾಯತೇ॥ 28 


ತಸ್ಮಾದೇತಾಮಹಂ ತಕ್ತಾ ಬ್ರಹ್ಮಣ್ಮಾಧಾಯ ಮಾನಸಮ್‌!। 


ರಿ ಎವ 


ನಿರ್ದಂದ್ವೋನಿರ್ಮಮೋ ಭೂತಾ ಚರಿಷ್ಕಾಮಿ ಮೃಗೈಸ್ಸಹ॥ 29 


ಶ್ರೀಪರಾಶರ ಉವಾಚ: 


ಪುರೋಸ್ಸಕಾಶಾದಾದಾಯ ಜರಾಂ ದತ್ತ್ವಾ ಚ ಯೌವನಮ್‌! 
ರಾಜ್ಯೇಂಭಿಷಿಚ್ಯ ಪೂರುಂ ಚ ಪ್ರಯಯೌ ತಪಸೇ ವನಮ್‌॥ 30 


ದಿಶಿ ದಕ್ಷಿಣಪೂರ್ವಸಾಂ ತುರ್ವಸುಂ ಚ ಸಮಾದಿಶತ್‌! 
ಪ್ರತೀಚ್ಮಾಂ ಚ ತಥಾ ದ್ರುಹ್ಮುಂ ದಕ್ಷಿಣಾಯಾಂ ತತೋ ಯದುಮ್‌ ॥ 


ಉದೀಚ್ಛಾಂ ಚ ತಥೈವಾನುಂ ಕೃತ್ವಾ ಮಂಡಲಿನೋ ನೃಪಾನ್‌ | 
ಸರ್ವಪೃಥ್ವೀಪತಿಂ ಪೂರುಂ ಸೋಇಭಿಷಿಚ್ಛ ವನಂ ಯಯೌ॥ 32 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ದಶಮೋಇ5ಧ್ಯ್ಕಾಯಃ 


ಭೋಗದಲ್ಲಿ ನನಗೆ ಆಸೆ ದಿನದಿನವೂ ಹುಟ್ಟುತ್ತಲೇ ಇದೆ! (28). ಆದ್ದರಿಂದ 
ನಾನು ಈ ಆಸೆಯನ್ನು ಒದ್ದೋಡಿಸಿ, ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ, 
ಸುಖದುಃಖಾದಿದ್ದಂದ್ವಗಳಿಂದ ದೂರನಾಗಿ, ಮಮಕಾರವನ್ನು ಪರಿತ್ಯಜಿಸಿ, 
(ಕಾಡಿನಲ್ಲಿ) ಮೃಗಗಳ ಜೊತೆಯಲ್ಲಿ ಕಾಲಕಳೆಯುವೆನು'' ಎಂದು ನಿಶ್ಚಯಿ 
ಸಿದನು (29). ಅನಂತರ ಪೂರುವಿನಿಂದ ಮುಪ್ಪನ್ನು ಹಿಂದಕ್ಕೆ ತೆಗೆದುಕೊಂಡು 
ತಾರುಣ್ಯವನ್ನು ಒಪ್ಪಿಸಿ, ಪೂರುವಿಗೆ ತನ್ನ ಮಹಾರಾಜ್ಯದಲ್ಲಿ ಪಟ್ಟಾಭಿಷೇಕಮಾಡಿ 
ತಪಸ್ಸಿಗಾಗಿ ವನಕ್ಕೆ ಹೊರಟುಹೋದನು (30). ರಾಜ್ಯದ ಆಗ್ನೇಯ ದಿಕ್ಕಿನಲ್ಲಿ 
ತುರ್ವಸುವನ್ನೂ ಪಶ್ಚಿಮದಲ್ಲಿ ದ್ರುಹ್ಯುವನ್ನೂ ದಕ್ಷಿಣದಲ್ಲಿ ಯದುವನ್ನೂ 
ಉತ್ತರದಲ್ಲಿ ಅನುವನ್ನೂ ಮಾಂಡಲಿಕರಾಜರೆಂದು ಗೊತ್ತುಮಾಡಿದನು. 
ಪೂರುವನ್ನು ಮಾತ್ರ ಸರ್ವ ಪೃಥ್ವೀಶ್ವರನಾದ ಚಕ್ರವರ್ತಿಯೆಂದು ಪಟ್ಟಾಭಿಷೇ 
ಕಮಾಡಿ ವನಕ್ಕೆ ಹೋದನು (31-32). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹತ್ತನೆಯ ಅಧ್ಯಾಯ ಮುಗಿಯಿತು. 


ಏಕಾದಶೋಇ5ಧ್ಯಾಯಃ 


ಶ್ರೀಪರಾಶರ ಉವಾಚ: 


ಅತಃ ಪರಂ ಯಯಾತೇಃ ಪ್ರಥಮಪುತ್ರಸ್ಕ ಯದೋರ್ವಂಶ- 
ಮಹಂ ಕಥಯಾಮಿ ॥ 1॥ ಯತ್ರಾಶೇಷಲೋಕನಿವಾಸೋ ಮನುಷ 
ಸಿದ್ಧಗನ್ಫರ್ವಯಕ್ಷರಾಕ್ಷಸಗುಹೃಕಕಿಂಪುರುಷಾಪ್ಸರಉರಗವಿಹಗದೈತ್ಯದಾನ- 
ವಾದಿತ್ಮರುದ್ರವಸ್ಪಶ್ಚಿಮರುದ್ದೇವರ್ಷಿಭಿರ್ಮುಮುಕ್ನುಭಿರ್ಧರ್ಮಾರ್ಥ- 
ಕಾಮಮೋಕ್ಸಾರ್ಥಿಭಿಶ್ಚ ತತ್ತತ್ಸಲಲಾಭಾಯ ಸದಾಭಿಷ್ಟುತೋಇಪರಿಚ್ಛೇದ್ಕ 
ಮಾಹಾತ್ಮಾ ಂಶೇನ ಭಗವಾನನಾದಿನಿಧನೋ ವಷ್ಠುರವತತಾರ ॥ 2॥ 
ಅತ್ರ ಶ್ಲೋಕಃ ॥ 3॥ 
ಯದೋರ್ವಂಶಂ ನರಃ ಶ್ರುತ್ವಾ ಸರ್ವಪಾಪೈಃ ಪ್ರಮುಚ್ಕತೇ। 
ಯತ್ರಾವತೀರ್ಣಂ ಕೃಷ್ಣಾಖಂ ಪರಂ ಬ್ರಹ್ಮನಿರಾಕೃತಿ ॥ 4 





ಅಧ್ಯಾಯ 11 
ಯದುವಂಶ; ಕಾರ್ತವೀರ್ಯಾರ್ಜುನ ಚರಿತೆ. 


ಪರಾಶರರು ಹೇಳಿದರು: ಮೈತ್ರೇಯ, ಇನ್ನುಮುಂದೆ ಯಯಾತಿಯ 
ಜ್ಯೇಷ್ಠಪುತ್ರನಾದ ಯದುವಿನ ವಂಶವನ್ನು ವಿವರಿಸುತ್ತೇನೆ. ಈ ವಂಶದಲ್ಲಿ 
ಅನಾದಿಯ ಅನಂತನೂ ಆದ ಭಗವಾನ್‌ ವಿಷ್ಣುವು ಅಪರಿಮಿತ 
ಮಹತ್ತ್ವಶಾಲಿಯಾದ ಅಂಶದಿಂದ (ಶ್ರೀಕೃಷ್ಣನಾಗಿ) ಅವತರಿಸಿದನು. ಆತನು 
ಸಮಸ್ತ ಲೋಕಗಳಿಗೆ ಆಧಾರನು. ಮನುಷ್ಯ, ಸಿದ್ಧ ಗಂಧರ್ವ, ಯಕ್ಷ, ರಾಕ್ಷಸ, 
ಗುಹ್ಯಕ, ಕಿಂಪುರುಷ, ಅಪ್ಸರೆ, ಉರಗ, ವಿಹಗ, ದೈತ್ಯ, ದಾನವ, ಆದಿತ್ಯ, 
ರುದ್ರ, ವಸು, ಅಶ್ವಿನೀದೇವತೆಗಳು, ಮರುತ್ತು , ದೇವತೆ, ಖಷಿಗಳು-- 
ಇವರಲ್ಲಿ ವಿಪತ್ತಿನಿಂದ ಬಿಡುಗಡೆಯನ್ನು ಬಯಸತಕ್ಕವರಿಂದಲೂ ಧರ್ಮಾರ್ಥ 
ಕಾಮಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಬಯಸತಕ್ಕವರಿಂದಲೂ ಅಭೀಷ್ಟ 
ಫಲ ಲಾಭಕ್ಕಾಗಿ ಸರ್ವದಾ ಸ್ತುತಿಸಲ್ಪಡತಕ್ಕವನು (1-2). ಇಲ್ಲೊಂದು ಶ್ಲೋಕ 
ಉಂಟು: “ಮಾನವನು ಯದುವಂಶದ ಚರಿತೆಯನ್ನು ಕೇಳಿದರೆ ಸರ್ವಪಾಪ 
ಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. (ಏಕೆಂದರೆ) ಈ ವಂಶದಲ್ಲಿ ಆಕಾರ 


102 ಶ್ರೀವಿಷ್ಣುಪುರಾಣಮ್‌ 


ಸಹಸ್ರಜಿತ್ಯೋಷ್ಟುನಲನಹುಷಸಂಜ್ಗಾಶ್ಚತ್ಹಾರೋ ಯದುಪುತ್ರಾ 
ಬಭೂವುಃ ॥ 5॥ ಸಹಸ್ರಜಿತುಶಶೃತಜಿತ್‌ ॥16॥ ತಸ್ಮ ಹೈಹಯ- 
ಹೇಹಯವೇಣುಹಯಾಸ್ತಯಃ ಪುತ್ರಾ ಬಭೂವುಃ 71 ಹೈಹಯ- 
ಪುತ್ರೋ ಧರ್ಮಸ್ಪಸ್ಮಾಪಿ ಧರ್ಮನೇತ್ರಸ್ಪತಃ ಕುಂತಿಃ ಕುಂತೇಃ ಸಹಜಿತ್‌ 
॥ 8॥ ತತ್ತನಯೋ ಮಹಿಷ್ಮಾನ್‌ ಯೋತಸೌ ಮಾಹಿಷ್ಮತೀಂ ಪುರೀಂ 
ನಿವಾಸಯಾಮಾಸ ॥9॥  ತಸ್ಮಾದ್ಧದ್ರಶ್ರೇಣ್ಯಸ್ತತೋದುರ್ದಮಸ್ಪಸ್ಮಾ- 
ದ್ಲನಕೋ ಧನಕಸ್ಮ ಕೃತವೀರ್ಯಕ್ಕೃತಾಗ್ಲಿಕೃತಧರ್ಮಕೃತೌಜಸಶ್ನತ್ನಾರಃ 
ಪುತ್ರಾ ಬಭೂವುಃ ॥ 10 ಕೃತವೀರ್ಯಾದರ್ಜುನಸ್ಸಪ್ಪದ್ದೀಪಾಧಿಪತಿ- 
ರ್ಬಾಹುಸಹಸ್ರೋ ಜಜ್ಞೇ ॥ 111 ಯೋತಸೌ ಭಗವದಂಶಮತ್ರಿಕುಲ- 
ಪ್ರಸೂತಂ ದತ್ತಾತ್ರೇಯಾಖ್ಯಮಾರಾಧ, ಬಾಹುಸಹಸ್ರಮಧರ್ಮಸೇವಾ- 
ನಿವಾರಣಂ ಸ್ವಧರ್ಮಸೇವಿತ್ಚಂ ರಣೇ ಪೃಥಿವೀಜಯಂ ಧರ್ಮತ- 
ಶ್ಚಾನುಪಾಲನಮರಾತಿಭ್ಯೋಂಪರಾಜಯಮಖಲಜಗತ್ಛಖ್ಯಾತಪುರುಹಾಚ್ಹೆ 


ರಹಿತವಾದ ಪರಬ್ರಹವು "ಕೃಷ್ಣ' ಎಂಬ ಹೆಸರಿನಿಂದ ಅವತರಿಸಿತು” (3-4). 
ಯದುವಿಗೆ ಸಹಸ್ರಜಿತ್‌, ಕ್ರೋಷ್ಟು, ನಲ, ನಹುಷ--ಎಂಬ ನಾಲ್ವರು 
ಮಕ್ಕಳಾದರು. ಸಹಸ್ರಜಿತ್ತಿನ ಮಗ ಶತಜಿತ್‌, ಅವನಿಗೆ ಹೃಹಯ, ಹೇಹಯ, 
ವೇಣುಹಯ--ಎಂಬ ಮೂವರು ಮಕ್ಕಳು ಜನಿಸಿದರು (5-7). ಹೈಹಯನ 
ಪುತ್ರನು ಧರ್ಮ. ಅವನ ಪುತ್ರ ಧರ್ಮನೇತ್ರ. ಅವನ ಪುತ್ರ ಕುಂತಿ ಎಂಬವನು. 
ಕುಂತಿಯ ಮಗ ಸಹಜಿತ್‌. ಅವನ ತನಯ ಮಹಿಷಾವ್‌. ಇವನು ಮಾಹಿಷಶೀ 
ಎಂಬ ನಗರವನ್ನು ಕಟ್ಟಿಸಿದನು (8-9). ಮಹಿಷ್ಯಂತನಿಂದ ಭದ್ರಶ್ರೇಣ್ಯನೂ 
ಅವನಿಂದ ದುರ್ದಮನೂ ಅವನಿಂದ ಧನಕನೂ ಹುಟ್ಟಿದರು. ಧನಕನಿಗೆ 
ಕೃತವೀರ್ಯ, ಕೃತಾಗ್ಲಿ, ಕೃತಧರ್ಮ, ಕೃತೌಜ--ಎಂಬ ನಾಲ್ವರು ಪುತ್ರರಾದರು 
(10). ಸಪ್ನದ್ವೀಪಗಳಿಗೆ ಅಧಿಪತಿಯೂ ಸಹಸ್ರಬಾಹುವೂ ಆದ ಅರ್ಜುನ 
ಎಂಬುವನು ಕೃತವೀರ್ಯನಿಂದ ಜನಿಸಿದನು. ಈ ಕಾರ್ತವೀರ್ಕಾರ್ಜುನನು ಭಗವ 
ದಂಶದಿಂದ ಅತ್ರಿಕುಲದಲ್ಲಿ ಅವತರಿಸಿದ ಶ್ರೀ ದತ್ತಾತ್ರೇಯನನ್ನು ಆರಾಧಿಸಿ, 
ಆತನಿಂದ ಸಾವಿರ ತೋಳುಗಳು, ಅಧರ್ಮಾಚರಣ ನಿವಾರಣೆ, ಸ್ವಧರ್ಮಾ 
ಚರಣೆ, ರಣದಲ್ಲಿ ವಿಶ್ವಜಯ, ಧರ್ಮದಿಂದ ರಾಜ್ಯಪಾಲನೆ, ಶತ್ರುಗಳಿಗೆ 
ಸೋಲದಿರುವುದು, ವಿಶ್ವವಿಖ್ಯಾತನಾದ ಮಹಾಪುರುಷನಿಂದ ಮರಣ--ಎಂಬ 


ಅಧ್ಯಾಯ 11 ಚತುರ್ಥಾಂಶಃ 108 


ಮೃತ್ಯುಮಿತ್ಯೇತಾನ್ನರಾನಭಲಷಿತವಾಲ್ಲೇಭೇ ಚ ॥12॥ ತೇನೇಯ- 
ಮಶೇಷದ್ದೀಪವತೀ ಪೃಥಿವೀ ಸಮ್ಮಕ್ನರಿಪಾಲಿತಾ ॥ 13 ॥ ದಶಯಜ್ಗಸಹ- 
ಸ್ಪಾಣಸಾವಯಜತ್‌ ॥ 141 ತಸ್ಕ ಚ ಶ್ಲೋಕೋಇದ್ಯಾಪಿ ಗೀಯತೇ ॥15॥ 


ನ ನೂನಂ ಕಾರ್ತವೀರ್ಯಸ್ಕ ಗತಿಂ ಯಾಸ್ಕಂತಿ ಪಾರ್ಥಿವಾಃ! 
ಯಜ್ಞೆ ರ್ದಾನೆ ೈಸಪೋಭರ್ವಾ ಪ್ರಶ್ರಯೇಣ ಶ್ರುತೇನ ಚ ॥ 16 


ಅನಷ್ಟದ್ರವತಾ ಚ ತಸ್ಮ ರಾಜ್ಕ್ಯೇಂಭವತ್‌ ॥ 17॥ ಏವಂ ಚ ಪಂಚಾ- 
ಶೀತಿವರ್ಷಸಹಸ್ರಾಣವ್ಯಾಶತಾರೋಗಶ್ರೀಬಲಪರಾಕ್ರಮೋ ರಾಜ್ಯಮಕ- 
ರೋತ್‌ ॥ 18॥ ಮಾಹಿಷ್ಮತ್ಕಾಂ ದಿಗ್ನಿಜಯಾಭ್ಯಾಗತೋ ನರ್ಮದಾ- 
ಜಲಾವಗಾಹನಕ್ರೀಡಾತಿಪಾನಮದಾಕುಲೇನಾಯತ್ನೇನೈವ ತೇನಾಶೇಷ- 
ದೇವದೈತ್ಯಗಂಧರ್ವೇಶಜಯೋದ್ಧೂತಮದಾವಲೇಪೋಇಷಿ ರಾವಣಃ 
ಪಶುರಿವ ಬದ್‌ಧ್ಹಾ ಸ್ಪನಗರೈಕಾಂತೇ ಸ್ಥಾಪಿತಃ ॥ 19॥ ಯಶ್ಚ ಪಂಚಾ- 


ವರಗಳನ್ನು ಯಾಚಿಸಿ ಪಡೆದುಕೊಂಡಿದ್ದನು (11-12). ಈ ಅರ್ಜುನನು ಸಮಸ್ತ 
ದ್ವೀಪಸಹಿತವಾದ ಈ ಪೃಥ್ವಿಯನ್ನು ಉತ್ತಮರೀತಿಯಿಂದ ಆಳಿದನು. ಹತ್ತು 
ಸಾವಿರ ಯಾಗಗಳನ್ನು ನಡೆಸಿದನು. ಈತನ ವಿಷಯದಲ್ಲಿ ಈಗಲೂ ಒಂದು 
ಶ್ಲೋಕವು ಹಾಡಲ್ಪಡುತ್ತಿದೆ (13-15): “ಯಜ್ಞ, ದಾನ, ತಪಸ್ಸುಗಳಲ್ಲಾಗಲಿ 
ವಿದ್ಯಾ, ವಿನಯಗಳಲ್ಲಾಗಲಿ ಯಾವ ರಾಜರೂ ಕಾರ್ತವೀರ್ಯನಿಗೆ ಸಮಾನ 
ರಾಗಲು ಸಾಧ್ಯವೇ ಇಲ್ಲ” (16). ಆತನ ರಾಜ್ಯದಲ್ಲಿ ಯಾವುದೇ ಒಂದು 
ಪದಾರ್ಥವು ಕಳೆದುಹೋಯಿತೆಂಬುದೇ ಇಲ್ಲ. ಆರೋಗ್ಯ, ಸಂಪತ್ತು , ಬಲ, 
ಪರಾಕ್ರಮಗಳಿಗೆ ಅಡೆತಡೆಯಿಲ್ಲದಂತೆ ಆತನು ಈ ಪ್ರಕಾರವಾಗಿ ಎಂಬತ್ತೈದು 
ಸಾವಿರ ವರ್ಷಗಳವರೆಗೆ ರಾಜ್ಯಭಾರ ಮಾಡಿದನು (17-18). ಒಂದು ಸಲ 
ರಾವಣನು ದಿಗ್ವಿಜಯಕ್ಕಾಗಿ ಮಾಹಿಷತಿಗೆ ಬಂದನು. ರಾವಣನಾದರೋ 
ನಿಖಿಲ-ದೇವ-ದೈತ್ಯ-ಗಂಧರ್ವರಾಜರನ್ನು ಜಯಿಸಿ ಗರ್ವೋದ್ರಿಕ್ಷನಾಗಿದ್ದನು. 
ಕಾರ್ತವೀರ್ಯನೂ ನರ್ಮದಾಜಲದಲ್ಲಿ ಕ್ರೀಡಿಸುತ್ತ ಮದ್ಯಪಾನದಿಂದ ಮದಿ 
ಸಿದ್ದನು. ಆಗ ಕಾರ್ತವೀರ್ಯನು (ಯುದ್ಧಾಪೇಕ್ಷೆಯಿಂದ ಬಂದ) ರಾವಣನನ್ನು 
ಲೆಕ್ಕಿಸದೆ, ಅವನು 'ಒಂದು ಪಶುವೋ ಎಂಬಂತೆ, ಹೆಡೆಮುರಿಗೆ ಕಟ್ಟಿ 
ಎಳೆದೊಯ್ದು ನಗರ ಪ್ರದೇಶದಲ್ಲಿ ಬಂದಿಯಾಗಿ ಇರಿಸಿದ್ದನು (19). ಈ 


104 ಶ್ರೀವಿಷ್ಣುಪುರಾಣಮ್‌ 


ಶೀತಿವರ್ಷಸಹಸ್ರೋಪಲಕ್ಷಣಕಾಲಾವಸಾನೇ ಭಗವನ್ನಾರಾಯಣಾಂಶೇನ 
ಪರಶುರಾಮೇಣೋಪಸಂಹೃತಃ ॥ 20 ತಸ್ಕ ಚ ಪುತ್ರಶತಪ್ರಧಾನಾಃ 
ಪಂಚ ಪುತ್ರಾ ಬಭೂವುಃ ಶೂರಶೂರಸೇನವೃಷಸೇನಮಧುಜಯಧ್ವಜ- 
ಸಂಜ್ಞಾ! ॥ 21॥ ಜಯಧ್ವಜಾತ್ತಾಲಜಂಘಟಃ ಪುತ್ರೋ5ಭವತ್‌ ॥ 22॥ 
ತಾಲಜಂಘಸ್ಕ ತಾಲಜಂಘಾಖ್ಯಂ ಪುತ್ರಶತಮಾಸೀತ್‌ ॥ 23॥ ಏಷಾಂ 
ಜೇಷ್ನೋ ವೀತಿಹೋತ್ರಸಥಾನ್ಕೋ ಭರತಃ ॥ 24॥ ಭರತಾದ್‌ವೃಷಃ 
॥ 25 ವೃಷಸ್ಮ ಪುತ್ರೋ ಮಧುರಭವತ್‌ ॥ 26 ತಸ್ಯಾಪಿ ವೃಷ್ಟಿ 
ಪ್ರಮುಖಂ ಪುತ್ರಶತಮಾಸೀತ್‌ ॥ 27॥ ಯತೋ ವೃಷ್ಟಿಸಂಜ್ಞಾಮೇತ- 
ದ್ಲೋತ್ರಮವಾಪ॥ 28॥ ಮಧುಸಂಜ್ಗಾಹೇತುಶ್ಚ ಮಧುರಭವತ್‌ ॥ 29॥ 
ಯಾದವಾಶ್ಚ ಯದುನಾಮೋಪಲಕ್ಷಣಾದಿತಿ ॥ 30॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಏಕಾದಶೋsಧ್ಯಾಯಃ 


ಕಾರ್ತವೀರ್ಯನು ಎಂಬತ್ತೈದುಸಾವಿರ ವರ್ಷಗಳಾದಮೇಲೆ ಶ್ರೀಮನ್ನಾರಾ 
ಯಣನ ಅಂಶದಿಂದ ಅವತರಿಸಿದ ಪರಶುರಾಮನಿಂದ ಹತನಾದನು. ಈತನ 
ನೂರು ಮಂದಿ ಮಕ್ಕಳಲ್ಲಿ ಶೂರ, ಶೂರಸೇನ, ವೃಷಸೇನ, ಮಧು, ಜಯದ್ದಜ 
--ಎಂಬ ಐವರು ಮುಖ್ಯರಾದವರು (20-21). ಇವರಲ್ಲಿ ಜಯದ್ವಜನ ಮಗ 
ತಾಲಜಂಘ. ತಾಲಜಂಫನಿಗೆ ತಾಲಜಂಫಘರೆಂದೇ ಪ್ರಸಿದ್ಧರಾದ ನೂರು 
ಮಕ್ಕಳಿದ್ದರು. ಇವರಲ್ಲಿ ಹಿರಿಯನ ಹೆಸರು ವೀತಿಹೋತ್ರ. ಇನ್ನೊಬ್ಬನ ಹೆಸರು 
ಭರತ. ಭರತನಿಂದ ವೃಷನೂ ವೃಷನಿಂದ ಮಧುವೂ ಹುಟ್ಟಿದರು (22-26). 
ಮಧುವಿಗೆ ವೃಷ್ಟಿ ಮೊದಲಾದ ನೂರು ಮಂದಿ ಪುತ್ರರಿದ್ದರು. ವೃಷ್ಟಿಯ 
ನಿಮಿತ್ತದಿಂದ ಇವರ ವಂಶಕ್ಕೆ ವೃಷ್ಟಿವಂಶ ಎಂದು ಹೆಸರಾಯಿತು. ಮಧುವಿನ 
ನಿಮಿತ್ತದಿಂದ ಮಧುವಂಶವೆಂದೂ ಹೆಸರಾಯಿತು. ಯದುವಿನ ಹೆಸರನ್ನನು 
ಸರಿಸಿ ಇವರೆಲ್ಲರೂ ಯಾದವರೆನಿಸಿದರು (27-30). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 


ಆ 
ಲಾರ 


ದ್ಲಾದಶೋತಧ್ಯಾಯಃ 
ಶ್ರೀಪರಾಶರ ಉವಾಚ: 


ಕ್ರೋಷ್ಟೋಸ್ತು ಯದುಪುತ್ರಸ್ಕಾತ್ಮಜೋ ಧ್ಯಜಿನೀವಾನ್‌ ॥1॥ 
ತತಶ್ಚ ಸ್ಟಾತಿಸ್ತತೋ ರುಶಂಕೋಶ್ಟಿತರಥಃ ॥ 2॥ ತತ್ತನಯಶೃಶಿಬಿಂದುಶ್ಚ- 
ತುರ್ದಶಮಹಾರತ್ನೇಶಶ್ಚಕ್ರವರ್ತಭವತ್‌ ॥3॥ ತಸ್ಕ ಚ ಶತಸಹಸ್ರಂ- 
ಪತ್ನೀನಾಮಭವತ್‌ ॥ 4 ದಶಲಕ್ಷಸಂಖ್ಯಾಶ್ಚ ಪುತ್ರಾಃ ॥ 5॥ ತೇಷಾಂ ಚೆ 
ಪೃಥುಶ್ರವಾಃ ಪೃಥುಕರ್ಮಾ ಪೃಥುಕೀರ್ತಿಃ ಪೃಥುಯಶಾಃ ಪೃಥುಜಯಃ 
ಪೃಥುದಾನಃ ಹಟ್‌ ಪುತ್ರಾಃ ಪ್ರಧಾನಾಃ ॥ 6॥ ಪೃಥುಶ್ರವಸಶ್ಚ ಪುತ್ರಃ 





ಅಧ್ಯಾಯ 12 


ಯದುಪುತ್ರನಾದ ಕ್ರೋಷ್ಟುವಿನ ವಂಶ. 


ಪರಾಶರರು ಹೇಳಿದರು: ಮೈತ್ರೇಯ, ಯದುಪುತ್ರನಾದ ಕ್ರೋಷ್ಟುವಿನ 
ಆತ್ಮಜ ಧ್ವಜಿನೀವಾನ್‌. ಅವನಿಂದ ಸ್ವಾತಿಯೂ ಆತನಿಂದ ರುಶಂಕುವೂ 
ರುಶಂಕುವಿನಿಂದ ಚಿತ್ರರಥನೂ ಹುಟ್ಟಿದರು (1-2). ಚಿತ್ರರಥನ ಮಗ ಶಶಿ 
ಬಿಂದು. ಅವನು ಹದಿನಾಲ್ಕು* ರತ್ನಗಳಿಗೆ ಅಧೀಶನಾಗಿ ಚಕ್ರವರ್ತಿಯಾಗಿದ್ದನು. 
ಆತನಿಗೆ ಒಂದುಲಕ್ಷ ಪತ್ನಿಯರೂ ಹತ್ತುಲಕ್ಷ ಪುತ್ರರೂ ಇದ್ದರು. ಆ ಪುತ್ರರಲ್ಲಿ 
ಪೃಹುಶ್ರವ, ಪೃಥುಕರ್ಮ, ಪೃಥುಕೀರ್ತಿ, ಪೃಥುಯಶ, ಪೃಥುಜಯ, ಪೃಥುದಾನ 
--ಎಂಬ ಆರು ಜನರು ಮುಖ್ಯರಾದವರು. ಪೃಥುಶ್ರವನ ಮಗ ಪೃಥುತಮ 


* ಒಂದೊಂದು ಜಾತಿಯಲ್ಲಿಯೂ ಶ್ರೇಷ್ಠವಾದ ವಸ್ತು ರತ್ನವೆನಿಸುತ್ತದೆ. ಧರ್ಮ 
ಸಂಹಿತೆಯಲ್ಲಿ ಹೇಳಿದ ಚತುರ್ದಶ ರತ್ನಗಳಿವು-- 

ಚಕ್ರಂ ರಥೋ ಮಣಿಃ ಖಡ್ಗಶ್ಚರ್ಮ ರತ್ನಂ ಚ ಪಂಚಮಮ್‌ । ಕೇತುರ್ನಿಧಿಶ್ಚ 
ಸಪ್ತೈವ ಪ್ರಾಣಹೀನಾನಿ ಚಕ್ಷತೇ ॥ ಭಾರ್ಯಾ ಪುರೋಹಿತಶ್ಚೆ ವ ಸೇನಾನೀ ರಥಕೃಚ್ಚಯಃ | 
ಪತ್ತ್ಯಶ್ವ ಕಲಭಾಶ್ನೇತಿ ಪ್ರಾಣಿನಃ ಸಪ್ತ ಕೀರ್ತಿತಾಃ ॥ ಚತುರ್ದಶೇತಿ ರತ್ನಾನಿ ಸರ್ವೇಷಾಂ 
ಚಕ್ರವರ್ತಿನಾಮ್‌ ॥ 

ಚರ್ಮ ಇ ಢಾಲು, ಕೇತು ಇ ಧ್ವಜ, ಪತ್ತಿ ಎ ಕಾಲಾಳು, ಕಲಭ ಇ ಆನೆ. 


106 ಶ್ರೀವಿಷ್ಣುಪುರಾಣಮ್‌ 


ಪೃಥುತಮಃ ॥ 7॥ ತಸ್ಮಾದುಶನಾ ಯೋ ವಾಜಿಮೇಧಾನಾಂ ಶತಮಾ- 
ಜಹಾರ ॥ 8॥ ತಸ್ಕ ಚ ಶಿತಪುರ್ನಾಮ ಪುತ್ರೋsಭವತ್‌ ॥9॥ ತಸ್ಯಾಪಿ 
ರುಕ್ಕಕವಚಸ್ಪತಃ ಪರಾವೃತ್‌ ॥ 10॥ ಪರಾವೃತೋ ರುಕ್ಕೇಷುಪೃಥು- 
ಜ್ಯಾಮಘವಲಿತಹರಿತಸಂಜ್ಞಾಸ್ತಸ್ತ. ಪಂಚಾತ್ಮಜಾ ಬಭೂವುಃ ॥11॥ 
ತಸ್ಕಾಯಮದ್ಕಾಪಿ ಜ್ಯಾಮಘಸ್ಮ ಶ್ಲೋಕೋ ಗೀಯತೇ ॥ 12॥ 


ಭಾರ್ಯಾವಶ್ಶಾಸ್ತು ಯೇ ಕೇಚಿದ್ದವಿಷ್ಟಂತ್ತಥ ವಾ ಮೃತಾಃ। 


ತೇಷಾಂ ತು ಜ್ಮಾಮಘಃ ಶ್ರೇಷಶೈಬ್ಯಾಪತಿರಭೂನ್ನಪಃ ॥ 13 
ಅಪುತ್ರಾ ತಸ್ಮ ಸಾ ಪತ್ನೀ ಶೆ ಬ್ಮಾ ನಾಮ ತಥಾಪಸೌ। 
ಅಪತ್ಮಕಾಮೋತಪಿ ಭಯಾನ್ನಾನ್ಮಾಂ ಭಾರ್ಯಾಮವಂದತ ॥ 14 


ಸ ತ್ವೇಕದಾ ಪ್ರಭೂತರಥತುರಗಗಜಸಮ್ಮರ್ದಾತಿದಾರುಣೇ ಮಹಾ- 
ಹವೇ ಯುದ್ಧ ಹಮಾನಃ  ಸಕಲಮೇವಾರಿಚಕ್ರಮಜಯತ್‌ ॥ 150 


(3-7). ಅವನ ಮಗ ಉಶನನು ನೂರು ಅಶ್ವ್ರಮೇಧಯಾಗಗಳನ್ನು ನಡೆಸಿದನು. 
ಉಶನನ ಪುತ್ರ ಶಿತಪು. ಅವನಿಗೆ ರುಕಕವಚನೂ ಆತನಿಗೆ ಪರಾವೃತನೂ 
ಜನಿಸಿದರು (8-10). ಪರಾವೃತನಿಗೆ ರುಕ್ಕೇಷು, ಪೃಥು, ಜ್ಯಾಮಘ, ವಲಿತ, 
ಹರಿತ ಎಂಬ ಹೆಸರಿನ ಐವರು ತನಯರಿದ್ದರು. ಅವರಲ್ಲೊಬ್ಬನಾದ 
ಜ್ಯಾಮಘನ ವಿಷಯದಲ್ಲಿ ಒಂದು ಶ್ಲೋಕವು ಇಂದೂ ಹಾಡಲಡುತಿದೆ 
(11-12): “ಈ ಜಗತ್ತಿನಲ್ಲಿ ಹೆಂಡತಿಗೆ ಅಧೀನರಾದವರು ಯಾರು ಯಾರು 
ಮುಂದೆ ಹುಟ್ಟುವರೋ ಅಥವಾ ಹಿಂದೆ ಗತಿಸಿ ಹೋಗಿರುವರೋ ಅವರಲ್ಲಿ 
ಶೈಬ್ಯೆಯ ಗಂಡನಾದ ಜ್ಯಾಮಘರಾಜನು ಸರ್ವಶ್ರೇಷ್ಠನು!''* ಎಂದು (13). 
ಅವನ ಹೆಂಡತಿಯಾದ ಶೈಬೈಗೆ ಮಕ್ಕಳಿರಲಿಲ್ಲ. ಅವನಿಗೆ ಮಕ್ಕಳು ಬೇಕೆಂಬ 
ಹಂಬಲವಿದ್ದರೂ ಹೆಂಡತಿಗೆ ಹೆದರಿ ಅವನು ಇನ್ನೊಬ್ಬಳನ್ನು ಮದುವೆಯಾಗ 
ಲಿಲ್ಲ! ಜ್ಯಾಮಘನು ಒಂದು ಸಲ ಅಸಂಖ್ಯಾತವಾದ ರಥ ತುರಗ ಗಜಸಂಘಟ್ಟನೆ 
ಗಳಿಂದ ಅತಿಭೀಕರವಾದ ಸಂಗ್ರಾಮದಲ್ಲಿ ತೊಡಗಿ ಯುದ್ಧಮಾಡಿ ಸಮಸ್ತ 
ಶತ್ರುಸೇನೆಯನ್ನೂ ಸೋಲಿಸಿದನು (14-15). ಆ ಶತ್ರುಗಳು ತಮ್ಮ ಮಕ್ಕಳು 

* ಇವನಂತೆ ಹೆಂಡತಿಗೆ ಹೆದರತಕ್ಕವರು ಇನ್ನು ಯಾರೂ ಇರಲಿಲ್ಲ ಎಂದು 
ಅಭಿಪ್ರಾಯ. 


ಅಧ್ಯಾಯ 12 ಚತುರ್ಥಾಂಶಃ 107 


ತಚ್ಚಾರಿಚಕ್ರಮಪಾಸ್ಪಪುತ್ರಕಲತ್ರಬಂಧುಬಲಕೋಶಂ ಸ್ಪಮಧಿಷ್ಠಾನಂ 
ಪರಿತ್ಯಜ್ಯ ದಿಶಃ ಪ್ರತಿ ವಿದ್ರುತಮ್‌ ॥ 16॥ ತಸ್ಮಿಂಶ್ಚ ವಿದ್ರುತೇಅತಿತ್ರಾಸ- 
ಲೋಲಾಯತಲೋಚನಯುಗಲಂ ತ್ರಾಹಿ ತ್ರಾಹಿ ಮಾಂ ತಾತಾಂಬ 
ಭ್ರಾತರಿತ್ಕಾಶುಲವಿಲಾಪವಿಧುರಂ ಸ ರಾಜಕನ್ಶ್ಕಾರತ್ನಮದ್ರಾಕ್ಷೀತ್‌ ॥ 17॥ 
ತದ್ದರ್ಶನಾಚ್ಚೆ ತಸ್ಕಾಮನುರಾಗಾನುಗತಾಂತರಾತ್ಮಾ ಸ ನೃಪೋತಚಂತ- 
ಯತ್‌ ॥ 18॥ ಸಾಧ್ದಿದಂ ಮಮಾಪತ್ಮರಹಿತಸ್ಮ” ವಂಧ್ಯಾಭರ್ತುಃ 
ಸಾಂಪ್ರತಂ ವಿಧಿನಾಪತ್ಮಕಾರಣಂ ಕನ್ಶ್ಯಾರತ್ನಮುಪಪಾದಿತಮ್‌ ॥ 19॥ 
ತದೇತತ್ಸಮುದ್ದಹಾಮೀತಿ ॥ 20॥ ಅಥವೈನಾಂ ಸೈಂದನಮಾರೋಪ್ಯ 
ಸ್ವಮಧಿಷ್ಠಾನಂ ನಯಾಮಿ॥ 21॥ ತಯೈವ ದೇವ್ಮಾ ಶೈಬ್ಯಯಾಹ- 
ಮನುಜ್ಗಾತಸ್ಸಮುದ್ದಹಾಮೀತಿ ॥ 22 ಅಥೆ ನಾಂ ರಥಮಾರೋಪ್ಕ 
ಸ್ವನಗರಮಗಚ್ಛತ್‌ ॥ 23 ॥ ವಿಜಯಿನಂ ಚಿ ರಾಜಾನಮಶೇಷಪೌರಭೃತ್ಯ- 
ಪರಿಜನಾಮಾತಸಮೇತಾ ಶೈಬ್ಮಾ ದ್ರಷ್ಟುಮಧಿಷ್ಠಾನದ್ದಾರಮಾಗತಾ 


ಮಡದಿಯರನ್ನೂ ಬಂಧು ಬಲಕೋಶಗಳನ್ನೂ ಪರಿತ್ಯಜಿಸಿ ತಮ್ಮನಿವಾಸಸ್ಥಾನ 
ಗಳಿಂದ ದಿಕ್ಕುದಿಕ್ಕಿಗೆ ಓಡಿ ಹೋದರು. ಹೀಗೆ ಓಡಿಹೋಗಲಾಗಿ ಒಬ್ಬ 
ಸುಂದರಿಯಾದ ರಾಜಕುಮಾರಿಯು ಭಯವಿಹ್ವಲಳಾಗಿ ಚಂಚಲನೇತ್ರಗಳಿಂದ 
ಅತ್ತಿತ್ತ ನೋಡುತ್ತ “ಅಪ್ಪಾ, ಅಮ್ಮ, ಅಣ್ಣಾ ಕಾಪಾಡು, ಕಾಪಾಡು!” ಎಂದು 
ದೈನ್ಯದಿಂದ ಗೋಳಾಡುತ್ತಿರುವುದನ್ನು ಜ್ಯಾಮಘನು ಕಂಡನು (16-17). ಆಗ 

ರಾಜನಿಗೆ ಅವಳಲ್ಲಿ ಅನುರಾಗ ಉತ್ಪನ್ನವಾಯಿತು. ಅವನು ತನ್ನ ಮನಸ್ಸಿನಲ್ಲಿ 
“ಒಳ್ಳೆಯದಾಯಿತು! ಬಂಜೆಗೆ ಪತಿಯಾದ ನಾನು ಸಂತತಿ ಹೀನನಾಗಿದ್ದೇನೆ. 
ಸಂತತಿಗಾಗಿ ಈ ಕನ್ಯಾರತ್ನವನ್ನು ದೈವವೇ ನನಗೆ ಒದಗಿಸಿತು (18-19). 
ಇವಳನ್ನು ಮದುವೆಯಾಗುವೆನು” ಎಂದು ಆಲೋಚಿಸಿದನು. ಅಲ್ಲದೆ 
“ಇವಳನ್ನು ರಥದ ಮೇಲೆ ಕುಳ್ಳಿರಿಸಿಕೊಂಡು ರಾಜಧಾನಿಗೆ ಕರೆದೊಯ್ಯುವೆನು. 
ರಾಣಿಯಾದ ಶೈಬ್ಯೆಯ ಒಪ್ಪಿಗೆಯನ್ನು ಪಡೆದೇ ವಿವಾಹವಾಗುವೆನು” ಎಂದು 
ನಿಶ್ಚಯಿಸಿಕೊಂಡನು (20-22). ಅನಂತರ ಅವಳನ್ನು ತನ್ನ ರಥದಮೇಲೆ ಹತ್ತಿಸಿ 
ಕೊಂಡು ನಗರಕ್ಕೆ ಹಿಂದಿರುಗಿದನು. ವಿಜಯಶಾಲಿಯಾಗಿ ಬರುತ್ತಿದ್ದ ರಾಜನನ್ನು 
ಎದುರುಗೊಳ್ಳುವುದಕ್ಕಾಗಿ ಅಮಾತ್ಯ ಭೃತ್ಯ ಪೌರಪರಿಜನರಿಂದ ಸಮೇತಳಾಗಿ 


108 ಶ್ರೀವಿಷ್ಣುಪುರಾಣಮ್‌ 


॥ 24 ಸಾ ಚಾವಲೋಕ್ಕ ರಾಜ್ಯ! ಸವೃಹಾರ್ಶ್ವವರ್ತಿನೀಂ ಕನ್ಮಾಮೀಷ- 
ದುದ್‌ ಭೂತಾಮರ್ಷಸ್ಗುರದಧರಪಲ್ಲವಾ ರಾಜಾನಮವೋಚತ್‌ ॥ 25 | 
ಅತಿ ಚಪಲಚಿತ್ಪಾತ್ರ ಸೈಂದನೇ ಕೇಯಮಾರೋಪಿತೇತಿ ॥ 261 
ಅಸಾವಪ್ಯನಾಲೋಚಿತೋತರವಚನೋತತಿಭಯಾತ್ತಾಮಾಹ ಸ್ನುಷಾ 
ಮಮೇಯಮಿತಿ ॥ 27॥ ಅಥೈನಂ ಶೈಬ್ಕೋವಾಚ ॥ 28॥ 


ನಾಹಂ ಪ್ರಸೂತಾ ಪುತ್ರೇಣ ನಾನ್ಮಾ ಪತ್ನ್ಯಭವತ್ತವ। 
ಸ್ನುಹಾಸಂಬಂಧತಾ ಹೇಷಾ ಕತಮೇನ ಸುತೇನ ತೇ॥ 29 


ಶ್ರೀಪರಾಶರ ಉವಾಚ: 


ಇತ್ಯಾತ್ಮೇರ್ಷಾಕೋಪಕಲುಷಿತವಚನಮುಷಿತವಿವೇಕೋ ಭಯಾದ್‌- 
ದುರುಕ್ರಪರಿಹಾರಾರ್ಥಮಿದಮವನೀಪತಿರಾಹ ॥ 30॥ ಯಸ್ತೇ ಜನಿಷ್ಕತ 
ಆತ್ಮಜಸ್ಪಸ್ನೇಯಮನಾಗತಸ್ಮೈವ ಭಾರ್ಯಾ ನಿರೂಪಿತೇತ್ಕಾ- 
ಕರ್ಣೋದ್‌ಭೂತಮೃದುಹಾಸಾ ತಥೇತ್ಕಾಹ ॥ 31॥ ಪ್ರವಿವೇಶ ಚೆ 


ಶೈಬೈಯು ಆಗಮಿಸಿದಳು (23-24). ರಾಜನ ಎಡಭಾಗದಲ್ಲಿದ್ದ ಈ ರಾಜ 
ಕುಮಾರಿಯನ್ನು ಕಂಡೊಡನೆ ವಿಸ್ಟಿತಳಾದ ಶೈಬ್ಯೆಯು ಕೋಪೋದ್ರಿಕ್ತಳಾದಳು. 
ಕೋಪದಿಂದ ಅವಳ ತುಟಿ ಅದುರತೊಡಗಿತು. ಅವಳು ರಾಜನನ್ನು ಕುರಿತು 
“ಚಪಲಚಿತ್ತ , ನಿನ್ನ ಚಾಪಲ್ಯ ಅತಿಯಾಯಿತು! ರಥದಲ್ಲಿ ಏರಿಸಿಕೊಂಡಿದ್ದೀ 
ಯಲ್ಲ , ಯಾರಿವಳು?” ಎಂದು ಕೇಳಿದಳು (25-26). ಯಾವ ಉತ್ತರವನ್ನು 
ಹೇಳಬೇಕೆಂದು ರಾಜನು ಮೊದಲು ಆಲೋಚಿಸಿಕೊಂಡಿರಲಿಲ್ಲ. ಅವನು 
ಹೆದರಿ ಕಂಗಾಲಾಗಿ “ಇವಳು ನನ್ನ ಸೊಸೆ” ಎಂದು ಬಿಟ್ಟನು! ಅದಕ್ಕೆ ಶೈಬೈಯು 
“ನನಗೆ ಯಾವ ಪುತ್ರನೂ ಇಲ್ಲ. ನಿನಗೆ ಇನ್ನೊಬ್ಬ ಹೆಂಡತಿಯೂ ಇಲ್ಲ. ಯಾವ 
ಪುತ್ರನ ಮೂಲಕ ಇವಳು ನಿನ್ನ ಸೊಸೆಯಾದಳು?” ಎಂದು ಕೇಳಿದಳು! 
(21-29). ಸಿಟ್ಟು, ಹೊಟ್ಟೆಕಿಚ್ಚುಗಳಿಂದ ಕಲುಷಿತವಾದ ಅವಳ ಮಾತನ್ನು ಕೇಳಿ 
ರಾಜನ ವಿವೇಕವು ನಷ್ಟವಾಯಿತು. ತಾನು ಭಯದಿಂದ ಆಡಿದ ತಪ್ಪನ್ನು 
ಸರಿಪಡಿಸಿಕೊಳ್ಳುವುದಕ್ಕಾಗಿ ರಾಜನು “ನಿನಗೆ ಗಂಡುಮಗನು ಹುಟ್ಟುವನು. 
ಹುಟ್ಟುವುದಕ್ಕೆ ಮೊದಲೇ ಅವನಿಗೆ ಇವಳನ್ನು ಮಡದಿಯಾಗಿ ಗೊತ್ತು 
ಮಾಡಿದ್ದೇನೆ!” ಎಂದನು. ಅದನ್ನು ಕೇಳಿ ಶೈಬ್ಯೆಯು ಮೆಲ್ಲಗೆ ನಕ್ಕು “ಆಗಲಿ” 


ಅಧ್ಕಾಯ 12 ಚತುರ್ಥಾಂಶಃ 109 


ರಾಜ್ಞಾ ಸಹಾಧಿಷ್ಠಾನಮ್‌ ॥ 32॥ ಅನಂತರಂ ಚಾತಿಶುದ್ಧಲಗ್ನಹೋರಾಂ- 
ಶಕಾವಯವೋಕ್ಷಕೃತಪುತ್ರಜನ್ಮಲಾಭಗುಣಾದ್ದಯಸಃ ಪರಿಣಾಮಮುಪ- 
ಗತಾಪಿ ಶೈಬ್ಕಾ ಸ್ವಲ್ಪೈರೇವಾಹೋಭಿರ್ಗರ್ಭಮವಾಪ ॥ 33॥ ಕಾಲೇನ 
ಚ ಕುಮಾರಮಜೀಜನತ್‌ ॥ 34॥ ತಸ್ಕ ಚೆ ವಿದರ್ಭ ಇತಿ ಪಿತಾ ನಾಮ 
ಚಕ್ರೇ॥ 351 ಸ ಚ ತಾಂ ಸ್ನುಷಾಮುಹಯೇಮೇ ॥ 368 ತಸ್ಮಾಂ ಚಾಸೌ 
ಕ್ರಥಕೈಶಿಕಸಂಜ್ಲೌ ಪುತ್ರಾವಜನಯತ್‌ ॥ 37॥ ಪುನಶ್ಚ ತೃತೀಯಂ 
ರೋಮಪಾದಸಂಜ್ಞಂ ಪುತ್ರಮಜೀಜನದ್ಕೋ ನಾರದಾದವಾಪ್ಪಜ್ಞಾನ- 
ವಾನಭವತ್‌ ॥ 38॥ ರೋಮಪಾದಾದ್ದಭ್ರುರ್ಬಭ್ರೋರ್ಧತಿರ್ಧತೇಃ 





ಎಂದಳು. ಅನಂತರ ರಾಜನೊಡನೆ ರಾಜಧಾನಿಯನ್ನು ಪ್ರವೇಶಿಸಿದಳು 
(30-32). ಅತ್ಯಂತ ಶುಭಕರವಾದ ಲಗ್ನ ಹೋರಾ ಅಂಶ ಅವಯವಗಳುಳ್ಳ 
ಸುಮುಹೂರ್ತ*ದಲ್ಲಿ ಪುತ್ರಜನವಾಗುವುದೆಂದು ಹೇಳಿದ್ದರ ಗುಣಸಂಪತ್ತಿನ 
ಪರಿಣಾಮವಾಗಿ, ಶೈಬೈಗೆ ಸಾಕಷ್ಟು ವಯಸ್ಸಾದರೂ ಸ್ವಲ್ಪ ದಿನಗಳಲ್ಲಿ ಗರ್ಭಿಣಿ 
ಯಾದಳು. ಯಥಾ ಸಮಯದಲ್ಲಿ ಗಂಡುಮಗುವನ್ನು ಹಡೆದಳು (33-34). 
ಮಗುವಿಗೆ ವಿದರ್ಭ ಎಂದು ತಂದೆಯು ನಾಮಕರಣ ಮಾಡಿದನು. ರಾಜನು 
ತನ್ನ ಸೊಸೆಯೆಂದು ಹೇಳಿದ್ದ ಆ ಕನ್ಯೆಯನ್ನು ವಿದರ್ಭನು ಮುಂದೆ ಮದುವೆ 
ಯಾದನು. ಅವಳಲ್ಲಿ ವಿದರ್ಭನಿಗೆ ಕ್ರಥ, ಕೈಶಿಕ--ಎಂಬ ಇಬ್ಬರು ಪುತ್ರರು 
ಜನಿಸಿದರು. ಅಲ್ಲದೆ ರೋಮಪಾದನೆಂಬ ಮೂರನೆಯ ಮಗನೂ ಹುಟ್ಟಿದನು. 
ರೋಮಪಾದನು ನಾರದಮುನಿಯಿಂದ ಉಪದೇಶವನ್ನು ಪಡೆದು ಜ್ಞಾನಿ 
ಯಾದನು (35-38. ರೋಮಪಾದನಿಂದ ಬಬ್ರು, ಅವನಿಂದ ದೃತಿ, ದೃತಿ 
ಯಿಂದ: ಕೈಶಿಕ, ಅವನಿಂದ ಚೇದಿ--ಎಂಬುವರು ಜನಿಸಿದರು. ಚೇದಿಯ 


* ಲಗ್ನ ಇ ಮೇಷಾದಿ ರಾಶಿಯ ಉದಯಕಾಲ. ಹೋರಾ = ರಾಶಿಯ ಅರ್ಥ. 
ಅಂಶ ಇ ನವಾಂಶ. ಅವಯವ ಇ ದ್ವಾದಶಾಂಶ ಮತ್ತು ತ್ರಿಂಶಾಂಶ. ಶುಭಮುಹೂರ್ತದಲ್ಲಿ 
ರಾಜನು ಪುತ್ರಲಾಭವಾಗುವುದೆಂದೂ ಅವನ ಹೆಂಡತಿಯು "ಆಗಲಿ' ಎಂದೂ ಹೇಳಿದ್ದ 
ರಿಂದ ಶುಭಫಲವಾಯಿತು--ಎಂದು ಅಭಿಪ್ರಾಯ. ಜನರು ಒಳ್ಳೆಯದನ್ನೋ ಕೆಟ್ಟದ್ದನ್ನೋ 
ಹೇಳಿದಾಗ "ಅಸ್ತು' ಎಂದು ಹೇಳುವ ಅಸ್ತುದೇವತೆಗಳಿದ್ದಾರಂತೆ. ಆ ದೇವತೆಗಳು "ಅಸ್ತು' 
ಎಂದು ಬಿಟ್ಟರೆ ಆ ಕಾರ್ಯವು ಸಫಲವಾಗುವುದೆಂದು ಹೇಳಲಾಗಿದೆ. ಜ್ಯಾಮಘನು "ಗಂಡು 


ಮಗನು ಹುಟ್ಟುವನು' ಎಂದಾಗ ಆ ದೇವತೆಗಳು "ಅಸ್ತು' ಎಂದುಬಿಟ್ಟರು. 


110 ಶ್ರೀವಿಷ್ಣುಪುರಾಣಮ್‌ 


ಕೈಶಿಕಃ ಕೈಶಿಕಸ್ಕಾಪಿ ಚೇದಿಃ ಪುತ್ರೋಂಭವದ್‌ ಯಸ್ಕ ಸಂತತೌ ಚೈದ್ಮಾ 
ಭೂಪಾಲಾಃ ॥ 39॥ ಕ್ರಥಸ್ಕ ಸ್ನುಹಾಪುತ್ರಸ್ಕ ಕುಂತಿರಭವತ್‌ ॥ 40॥ 
ಕುಂತೇರ್ಧಷ್ಟಿರ್ಧಷ್ಟೇರ್ನಿರ್ಧತಿರ್ನಿಧತೇರ್ದಶಾರ್ಹಸ್ಪತಶ್ನ ವ್ಯೋಮಾ 
ತಸ್ಕಾಪಿ ಜೀಮೂತಸ್ವಶಶ್ಚ ವಿಕೃತಿಸ್ತತಶ್ಚ ಭೀಮರಥಃ ತಸ್ಮಾನ್ನವರಥಸ್ತನ್ಮಾಪಿ 
ದಶರಥಸ್ತತಶ್ಚ ಶಕುನಿಃ ತತ್ತನಯಃ ಕರಂಭಿಃ ಕರಂಭೇರ್ದೇವರಾತೋತ- 
ಭವತ್‌ ॥ 41 ತಸ್ಮಾದ್ದೇವಕ್ಷತ್ರಸ್ಪಸ್ಮಾಪಿ ಮಧುರ್ಮಧೋಃ ಕುಮಾರ- 
ವಂಶಃ ಕುಮಾರವಂಶಾದನುರನೋಃ ಪುರುಮಿತುಃ ಪೃಥಿವೀಪತಿರಭವತ್‌ 
॥ 42॥ ತತಶ್ಚಾಂಶುಸ್ತಸ್ಮಾಚ್ಚೆ ಸತ್ಸತಃ ॥ 43॥ ಸತ್ವತಾದೇತೇ ಸಾತ್ಸತಾಃ 
॥ 44॥ ಇತ್ಸೇತಾಂ ಜ್ಮಾಮಘಸ್ಕ ಸಂತತಿಂ ಸಮ್ಯಕ್‌ಶ್ರದ್ಧಾಸಮನ್ಹಿತಃ 
ಶ್ರುತ್ವಾ ಪುಮಾನ್‌ ಮೈತ್ರೇಯ ಸ್ವಪಾಷೈಃ ಪ್ರಮುಚ್ಛತೇ ॥ 45 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ದ್ವಾದಶೋ5ಧ್ಯಾಯಃ 





ಸಂತತಿಯಲ್ಲಿ ಬಂದ ಭೂಪಾಲರೇ ಚೈದ್ಯರು (9). ಜ್ಯಾಮಘನ ಸೊಸೆಯ 
ಮಗನಾದ ಕ್ರಥನಿಗೆ ಕುಂತಿ ಎಂಬವನು ಪುತ್ರನಾದನು. ಕುಂತಿಗೆ ದೃಷ್ಟಿ, ಅವನಿಗೆ 
ನಿಧೃತಿ, ಆತನಿಗೆ ದಾಶಾರ್ಹ, ದಾಶಾರ್ಹನಿಗೆ ವ್ಯೋಮ--ಎಂಬವರು 
ಮಕ್ಕಳು. ವ್ಯೋಮನ ಮಗ ಜೀಮೂತ, ಅವನ ಮಗ ವಿಕೃತಿ, ಅವನ ಮಗ 
ಭೀಮರಥ, ಭೀಮರಥನ ಆತ್ಮಜ ನವರಥ, ಅವನ ಆತ್ಮಜ ದಶರಥ, ಆತನಿಂದ 
ಶಕುನಿ ಎಂಬವನು ಹುಟ್ಟಿದನು. ಅವನ ಮಗ ಕರಂಭಿ, ಕರಂಭಿಯ ಮಗ 
ದೇವರಾತ (40-41). ಅವನಿಂದ ದೇವಕ್ಷತ್ತ , ಅವನಿಂದ ಮಧು, ಮಧುವಿ 
ನಿಂದ ಕುಮಾರವಂಶ, ಆತನಿಂದ ಅನು, ಅನುವಿನಿಂದ ಪುರುಮಿತ್ರನೆಂಬ 
ರಾಜನೂ ಜನಿಸಿದರು. ಪುರುಮಿತ್ರನಿಂದ ಅಂಶು, ಅಂಶುವಿನಿಂದ ಸತ್ವತನೂ 
ಹುಟ್ಟಿದರು. ಸತ್ವತನ ವಂಶದವರೇ ಸಾತ್ವತರೆಂದು ಪ್ರಸಿದ್ಧರಾದರು (42-44). 
ಈ ಪ್ರಕಾರವಾಗಿ ಜ್ಯಾಮಘನ ಸಂತಾನದ ವೃತ್ತಾಂತವನ್ನು ಶ್ರದ್ಧಾಯುಕ್ತನಾಗಿ 
ಯಾವ ಪುರುಷನು ಕೇಳುವನೋ, ಮೈತ್ರೇಯ, ಅವನು ಸರ್ವಪಾಪ 
ಗಳಿಂದಲೂ ಮುಕ್ತನಾಗುತ್ತಾನೆ (45). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 


ತ್ರಯೋದಶೋಇಧ್ಕಾಯಃ 
ಶ್ರೀಪರಾಶರ ಉವಾಚ: 


ಭಜನಭಜಮಾನದಿವ್ಕಾನಕದೇವಾವೃಧಮಹಾಭೋಜವೃಷ್ಠಿಸಂಜ್ಣಾ 
ಸ್ಪತ್ವತಸ್ಕ ಪುತ್ರಾ ಬಭೂವುಃ 1 ॥ ಭಜಮಾನಸ್ಕ ನಿಮಿಕೃಕಣವೃಷ್ಣಯಸ್ಪ- 
ಥಾನ್ಯೇ ದ್ದೆ ಮಾತಾಃ ಶತಜಿತ್‌ಸಹಸ್ರಜಿದಯುತಜಿತ್‌ ಸಂಜ್ಞಾಸ್ತಯಃ 
॥ 2॥ ದೇವಾವೃಧಸ್ಮಾಪಿ ಬಭ್ರುಃ ಪುತ್ರೋ5ಭವತ್‌ ॥ 3॥ ತಯೋ- 
ಶ್ಲಾಯಂ ಶ್ಲೋಕೋ ಗೀಯತೇ ॥ 41 
ಯಥೆ ವೆ ಶೃಣುಮೋ ದೂರಾತ್ಸಂಪಶ್ಶ್ಕಾಮಸ್ರಥಾಂತಿಕಾತ್‌! 
ಬಭುಃ ಶ್ರೇಷ್ಠೋ ಮನುಷ್ಯಾಣಾಂ ದೇವೆ ರ್ದೇವಾವೃಧಸ್ಸಮಃ | 5 


ಪುರುಷಾಃ ಹಟ್‌ ಚ ಷಷ್ಟಿಶ್ಚ ಷಟ್‌ ಸಹಸ್ರಾಣಿ ಚಾಷ್ಟ ಚ! 
ತೇನಮೃತತ್ವಮನುಪ್ರಾಪ್ತಾ ಬಭ್ರೋರ್ದೇವಾವೃಧಾದಪಿ॥ 6 





ಅಧ್ಯಾಯ 13 
ಸತ್ವತನ ಸಂತತಿ; ಸತ್ರಾಜಿತನಿಗೆ ಸ್ಮಮಂತಕಮಣಿಯ ಪ್ರಾಪ್ತಿ. ಅದರ ವಿಸ್ತೃತವಾದ ಕಥೆ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಸತ್ವತನಿಗೆ ಭಜನ, 
ಭಜಮಾನ, ದಿವ್ಯ, ಅಂಧಕ, ದೇವಾವೃಧ, ಮಹಾಭೋಜ, ವೃಷ್ಟಿ--ಎಂಬ 
ಪುತ್ರರಾದರು. ಅವರಲ್ಲಿ ಭಜಮಾನನಿಗೆ ನಿಮಿ, ಕೃಕಣ, ವೃಷ್ಟಿ--ಎಂಬ 
ಮೂವರೂ ಅವರಿಗೆ ಸವತಿಯಾದ ತಾಯಿಯಲ್ಲಿ ಜನಿಸಿದ ಶತಜಿತ್‌, 
ಸಹಸ್ರಜಿತ್‌, ಅಯುತಜಿತ್‌--ಎಂಬ ಮೂವರೂ ಪುತ್ರರಿದ್ದರು (1-2). 
ದೇವಾವೃಧನಿಗೆ ಬಬ್ರು ಎಂಬ ಪುತ್ರನಿದ್ದನು. ಇವರಿಬ್ಬರ ವಿಷಯವಾಗಿ ಒಂದು 
ಶ್ಲೋಕವು ಗೀತವಾಗಿದೆ: “ನಾವು ದೂರದಿಂದ ಏನನ್ನು ಕೇಳುತ್ತಿದ್ದೇವೋ ಅದನ್ನು 
ಹತ್ತಿರದಿಂದ ನೋಡುತ್ತಿದ್ದೇವೆ. ಏನೆಂದರೆ, ಮಾನವರಲ್ಲಿ ಬಭ್ರು ಶ್ರೇಷ್ಠ 
ನಾದವನು. ದೇವಾವೃಧನು ದೇವತೆಗಳಿಗೆ ಸಮಾನ (3-5). ಬಭ್ರು ಮತ್ತು 
ದೇವಾವೃಧರಿಂದ (ಅವರಿಬ್ಬರ ಉಪದೇಶಮಾರ್ಗವನ್ನವಲಂಬಿಸಿ) ಆರು 
ಸಾವಿರದ ಎಪ್ಪತ್ತುನಾಲ್ಕು (6074) ಮಂದಿ ಮನುಷ್ಯರು ಮೋಕ್ಷವನ್ನು 


112 ಶ್ರೀವಿಷ್ಣುಪುರಾಣಮ್‌ 


ಮಹಾಭೋಜಸ್ವೃತಿಧರ್ಮಾತ್ಮಾ ತಸ್ಕಾನ್ನಯೇ ಭೋಜಾ ಮೃತ್ತಿಕಾವರ- 
ಪುರನಿವಾಸಿನೋ ಮಾರ್ತಿಕಾವರಾ ಬಭೂವುಃ ॥ 7॥ ವೃಷ್ಣೇಃ ಸುಮಿತ್ರೋ 
ಯುಧಾಜಿಚ್ಚ ಪುತ್ರಾವಭೂತಾಮ್‌ ॥ 8 ॥ ತತಶ್ಚಾನಮಿತಸ್ತಥಾನಮಿತ್ರಾ- 
ನ್ನಿಘ್ನಃ॥ 9॥ ನಿಘ್ನಸ್ಕ ಪ್ರಸೇನಸತ್ರಾಜಿತೌ ॥ 10॥ ತಸ್ಕ ಚ ಸತ್ರಾಜಿತೋ 
ಭಗವಾನಾದಿತ್ಯ ಸಖಾಭವತ್‌ ॥ 111 ಏಕದಾ ತ್ಚಂಭೋನಿಧಿತೀರ- 
ಸಂಶ್ರಯಃ ಸೂರ್ಯಂ ಸತ್ರಾಜಿತ್ತುಷ್ಟಾವ ತನ್ಮನಸ್ಕತಯಾ ಚ ಭಾಸ್ಟಾನ- 
ಭಿಷ್ಟೂಯಮಾನೋದಐಗ್ರತಸ್ತಸ್ಥೌ ॥ 12॥ ತತಸ್ತ್ವಸಸ್ಟಮೂರ್ತಿಧರಂ 
ಚೈನಮಾಲೋಕ್ಕ ಸತ್ರಾಜಿತ್ಸೂರ್ಯಮಾಹ ॥ 13 ಯಥೈವ ವ್ಯೊಮ್ನಿ 
ವಹ್ನಿಪಿಂಡೋಪಮಂ ತ್ಹಾಮಹಮಪಶ್ಶಂ ತಥೈವಾದ್ಭಾಗ್ರತೋ ಗತಮ- 


ಪಡೆದಿದ್ದಾರೆ!” ಎಂದು (6). ಮಹಾಭೋಜನು ಅತ್ಯಂತ ಥರ್ಮಾತ್ಮ 
ನಾಗಿದ್ದನು. ಅವನ ಸಂತತಿಯಲ್ಲಿ ಜನಿಸಿದ ಭೋಜರು ಮೃತ್ತಿಕಾವರವೆಂಬ 
ಪುರದಲ್ಲಿ ವಾಸಮಾಡುತ್ತಿದ್ದುದರಿಂದ ಮಾರ್ತಿಕಾವರರೆಂದು ಪ್ರಸಿದ್ಧರಾದರು 
(7). ವೃಷ್ಟಿಗೆ ಸುಮಿತ್ರ, ಯುಧಾಜಿತ್‌ ಎಂಬ ಇಬ್ಬರು ಆತ್ಮಜರಿದ್ದರು. 
ಅವನಿಂದ* ಅನಮಿತ್ರನೂ ಅನಮಿತ್ರನಿಂದ ನಿಘ್ನನೂ ಹುಟ್ಟಿದರು. ನಿಫನಿಗೆ 
ಪ್ರಸೇನ, ಸತ್ರಾಜಿತ್‌--ಎಂಬ ಇಬ್ಬರು ಮಕ್ಕಳು. ಆ ಸತ್ರಾಜಿತನಿಗೆ ಭಗವಾನ್‌ 
ಸೂರ್ಯದೇವನು ಪ್ರಿಯನಾಗಿದ್ದನು (8-11). ಒಂದು ಸಲ ಸತ್ರಾಜಿತನು 
ಕಡಲಿನ ದಡವನ್ನಾಶ್ರಯಿಸಿ ಸೂರ್ಯನ ಸ್ರೋತ್ರವನ್ನು ಮಾಡುತ್ತಿದ್ದನು. 
ಏಕಾಗ್ರತೆಯಿಂದ ಸ್ತುತಿಸಲ್ಪಟ್ಟ ಸೂರ್ಯನು ಸತ್ರಾಜಿತನೆದುರಿಗೆ ಪ್ರಕಟವಾಗಿ 
ನಿಂತನು. ಆತನ ಮೂರ್ತಿಯು ಅಸ್ಪಷ್ಟವಾಗಿತ್ತು. ಅದನ್ನು ಕಂಡು ಸತ್ರಾಜಿತನು 
ಸೂರ್ಯನನ್ನುದ್ದೇಶಿಸಿ “ಆಕಾಶದಲ್ಲಿ ನೀನು ಬೆಂಕಿಯ ಮುದ್ದೆಯಂತೆ 
ಇರುವುದನ್ನು ನಾನು ನೋಡಿದ್ದೇನೆ. ಎದುರಿಗೆ ಬಂದರೂ ಹಾಗೆಯೇ 
ಕಾಣಿಸುತ್ತೀಯೆ. ನೀನು ಅನುಗ್ರಹಿಸಿ ತೋರಿಸಿದ ಯಾವ ವಿಶೇಷವನ್ನೂ 
ಕಾಣದೆ ಹೋದೆನು” ಎಂದನು. ಆಗ ಸೂರ್ಯದೇವನು ತನ್ನ ಕೊರಳಿಂದ 
ಸ್ಕಮಂತಕವೆಂಬ ಮಹಾರತ್ನವನ್ನು ತೆಗೆದು ಒಂದು ಕಡೆ ಇಟ್ಟನು (12-13). ಆಗ 
ಥಳಥಳಿಸುವ ರಕ್ತವರ್ಣನೂ ಹ್ರಸ್ತದೇಹದವನೂ ಕಿಂಚಿತ್‌ಪಿಂಗಳನೇತ್ರನೂ 


* "ಅವನಿಂದ' ಎಂದರೆ ಯಾರಿಂದ? ಸುಮಿತ್ರನಿಂದ--ಎಂದು ಕೆಲವರು 
ಹೇಳಿದ್ದಾರೆ. ಯುಧಾಜಿತನಿಂದ ಎಂದೂ ಅರ್ಥಮಾಡಲು ಸಾಧ್ಯ. 


ಅಧ್ಯಾಯ 13 ಚತುರ್ಥಾಂಶಃ 113 


ಪತ್ರ ಭಗವತಾ ಕಿಂಚಿನ್ನ ಪ್ರಸಾದೀಕೃತಂ ವಿಶೇಷಮುಪಲಕ್ಷಯಾ- 
ಮೀತ್ಯೇವಮುಕ್ತೇ ಭಗವತಾ ಸೂರ್ಯೇಣ ನಿಜಕಂಠಾದುನ್ಮುಚ್ಕ 
ಸ್ಮಮಂತಕಂ ನಾಮ ಮಹಾಮಣಿವರಮವತಾಯೆಗೃಕಾಂತೇ ನೈಸ್ತಮ್‌ 
॥14॥ ತತಸ್ತಮಾತಾಮ್ರೋಜ್ಞ ಲಂ ಹ್ರಸ್ಹ್ಥವಪುಷಮೀಷದಾಪಿಂಗಲ- 
ನಯನಮಾದಿತ್ಸಮದ್ದಾಕ್ಷೀತ್‌ ॥ 15 ಕೃತಪ್ರಣಿಪಾತಸ್ತವಾದಿಕಂ ಚ 
ಸತ್ರಾಜಿತಮಾಹ ಭಗವಾನಾದಿತ್ಮಸ್ಸಹಸ್ರದೀಧಿತಿರ್ವರಮಸ್ಮತ್ತ್ರೋಪಭಿ- 
ಮತಂ ವೃಣೀಷ್ಟೇತಿ ॥ 161 ಸೆ ಚ ತದೇವ ಮಣಿರತ್ನಮಯಾಚತ॥ 17 
ಸ ಚಾಪಿ ತಸ್ಮೈತದ್ದತ್ತ್ವಾ ದೀಧಿತಿಪತಿರ್ವಿಯತಿ ಸ್ವಧಿಷ್ಠಮಾರುರೋಹ 
॥ 180  ಸತ್ರಾಜಿದಪ್ಯಮಲಮಣಿರತ್ನಸನಾಥಕಂಠತಯಾ ಸೂರ್ಯ 
ಇವತೇಜೋಭಿರಶೇಷದಿಗಂತರಾಣ್ಯುದ್ಧಾಸಯನ್‌ ದ್ಹಾರಕಾಂ ವಿವೇಶ 
॥ 19॥ ದ್ಲಾರಕಾವಾಸೀಜನಸ್ತು ತಮಾಯಾಂತಮವೇಕ್ಷ್ಯ ಭಗವಂತ- 
ಮಾದಿಪುರುಷಂ  ಪುರುಷೋತ್ತಮಮವನಿಭಾರಾವತರಣಾಯಾಂಶೇನ 
ಮಾನುಷರೂಪಧಾರಿಣಂ ಪ್ರಣಿಪತ್ಕಾಹ ॥ 20॥ ಭಗವನ್‌ ಭವಂತಂ 
ದ್ರಷ್ಟುಂ ನೂನಮಯಮಾದಿತ್ಕ ಆಯಾತೀತುಕ್ತೋ ಭಗವಾನುವಾಚ 





ಆದ ಆದಿತ್ಯನನ್ನು ಸತ್ರಾಜಿತನು ಕಂಡನು. ಸತ್ರಾಜಿತನು ಆತನಿಗೆ ಸಾಷ್ಟಾಂಗ 
ನಮಸ್ಕಾರಮಾಡಿ ಸ್ತುತಿಸಲಾಗಿ, ಸಹಸ್ರಕಿರಣನಾದ ಭಗವಾನ್‌ ಆದಿತ್ಯನು 
"ನಿನಗೆ ಅಭಿಮತವಾದ ವರವನ್ನು ಕೇಳಿಕೊ' ಎಂದು ನುಡಿದನು (14-16). 
ಸತ್ರಾಜಿತನು ಆ ಸ್ಕಮಂತಕಮಣಿಯನ್ನು ಯಾಚಿಸಲಾಗಿ, ಸೂರ್ಯನು ಅದನ್ನು 
ಅವನಿಗೆ ಕೊಟ್ಟು ಅಂತರಿಕ್ಷದಲ್ಲಿ ತನ್ನ ಸ್ಥಾನವನ್ನು ಅಡರಿದನು. ಇತ್ತ ಸತ್ರಾಜಿತನು 
ನಿರ್ಮಲವಾದ ಆ ಮಣಿರತ್ನವನ್ನು ಕಂಠದಲ್ಲಿ ಧರಿಸಿ, ಸೂರ್ಯನಂತೆ ಸಕಲ 
ದಿಕ್ಕುಗಳನ್ನೂ ತೇಜಸ್ಸಿನಿಂದ ಬೆಳಗಿಸುತ್ತ ದ್ವಾರಕೆಗೆ ಬಂದನು (17-19). 
ಬರುತ್ತಿದ್ದ ಅವನನ್ನು ನೋಡಿದ ದ್ವಾರಕೆಯ ಜನರು, ಭಗವಂತನೂ ಆದಿ 
ಪುರುಷನೂ ಭೂಭಾರವನ್ನಿಳಿಸಲು ತನ್ನ ಅಂಶದಿಂದ ಮಾನುಷ್ಕರೂಪವನ್ನು 
ಧರಿಸಿದವನೂ ಪುರುಷೋತ್ತಮನೂ ಆದ ಶ್ರೀಕೃಷ್ಣನ ಬಳಿಗೆ ಹೋಗಿ ನಮಸ್ಕರಿಸಿ 
“ಭಗವನ್‌, ನಿನ್ನ ದರ್ಶನವನ್ನು ಪಡೆಯಲು ಸೂರ್ಯದೇವನೇ ಬರುತ್ತಿದ್ದಾ 
ನೆಂದು ಕಾಣುತ್ತದೆ!” ಎಂದರು (20-21). ಅದಕ್ಕೆ ಶ್ರೀಕೃಷ್ಣನು “ಅವನು 


114 ಶ್ರೀವಿಷ್ಣುಪುರಾಣಮ್‌ 


॥ 21 ಭಗವನ್ನಾಯಮಾದಿತ್ಯ್ತ; ಸತ್ರಾಜಿದಯಮಾದಿತ್ಕದತ್ತಸಮಂತ- 
ಕಾಖಂ ಮಹಾಮಣಿರತ್ನಂ ಬಿಭ್ರದತ್ರೋಪಯಾತಿ ॥ 221 ತದೇನಂ 
ಎಶ್ರಬ್ಧಾಃ ಪಶೃತೇತ್ಯುಕ್ಟಾಸ್ತೇ ತಥೈವ ದದೃಶುಃ ॥ 23॥ ಸ ಚ ತಂ 
ಸ್ಮಮಂತಕಮಣಿಮಾತ್ಮನಿವೇಶನೇ ಚಕ್ರೇ ॥ 24॥ ಪ್ರತಿದಿನಂ ತನ್ಮಣಿರತ್ನ- 
ಮಷ್ಟೌ ಕನಕಭಾರಾನ್‌ ಸವತಿ ॥ 251 ತತ್ಛಭಾವಾಚ್ಚ ಸಕಲಸ್ಕೈವ ರಾಷ್ಟ್ರ- 
ಸ್ಕೋಪಸರ್ಗಾನಾವೃಷ್ಟಿವ್ಯಾಲಾಗ್ನಿಚೋರದುರ್ಭಕ್ಷಾದಿಭಯಂ ನ ಭವತಿ 
॥ 26॥ ಅಚ್ಚುತೋಇಪಿ ತದ್ದಿವಂ ರತ್ನಮುಗ್ರಸೇನಸ್ಕ ಭೂಪತೇ- 
ರ್ಯೋಗ್ಯಮೇಶತದಿತಿ ಲಿಪ್ಸಾಂ ಚಕ್ರೇ॥ 270 ಗೋತ್ರಭೇದಭಯಾ- 
ಚ್ಛಕ್ತ್ಕೋ5ಪಿ ನ ಜಹಾರ ॥ 281 ಸತ್ರಾಜಿದಪ್ಕಚ್ಯುತೋ ಮಾಮೇತದ್ಕಾಚ- 
ಯಿಷೃತೀತ್ಯವಗಮ್ಮ ರತ್ನಲೋಭಾದ್‌ ಭ್ರಾತ್ರೇ ಪ್ರಸೇನಾಯ ತದ್ರತ್ನ- 
ಮದಾತ್‌ ॥29॥ ತಚ್ಚ ಶುಚನಾ ಧ್ರಿಯಮಾಣಮಶೇಷಮೇವ 


ಸೂರ್ಯದೇವನಲ್ಲ ; ಆತನು ಸತ್ರಾಜಿತ. ಸೂರ್ಯದೇವನು ಕೊಟ್ಟಿರುವ 
ಸ್ಕಮಂತಕವೆಂಬ ಮಣಿರತ್ನವನ್ನು ಧರಿಸಿ ಇಲ್ಲಿಗೆ ಬರುತ್ತಿದ್ದಾನೆ. ವಿಶ್ವಸ್ತರಾಗಿ 
ಅವನನ್ನು ನೋಡಿರಿ” ಎಂದು ನುಡಿದನು. ಅಂತೆಯೇ ಅವರು ಸತ್ರಾಜಿತನನ್ನು 
ನೋಡತೊಡಗಿದರು (22-23). ಸತ್ರಾಜಿತನು ಆ ಮಣರತ್ನವನ್ನು ತನ್ನ 
ಮನೆಯಲ್ಲಿ ಭದ್ರವಾಗಿ ಇರಿಸಿದನು. ಆ ಸ್ಕಮಂತಕಮಣಿಯು ಪ್ರತಿದಿನವೂ 
ಎಂಟು ಭಾರ* ಚಿನ್ನವನ್ನು ಕೊಡುತ್ತಿತ್ತು. ಅದರ ಮಹಿಮೆಯಿಂದ ಸಂಪೂರ್ಣ 
ರಾಷ್ಟ್ರದಲ್ಲಿ ರೋಗ, ಅನಾವೃಷ್ಟಿ, ಕಾಡುಮೃಗ, ಬೆಂಕಿ, ಕಳ್ಳರು, ದುರ್ಭಿಕ್ಷ 
ಮುಂತಾದವುಗಳ ಭಯವಿರುತ್ತಿರಲಿಲ್ಲ (24-26). ಶ್ರೀಕೃಷ್ಣನಾದರೋ ಆ ದಿವ್ಯ 
ರತ್ನವು ರಾಜನಾದ ಉಗ್ರಸೇನನಿಗೆ ಯೋಗ್ಯವಾದದ್ದೆಂಬ ಅಭಿಪ್ರಾಯವನ್ನು 
ತಳದಿದ್ದನು. ತಾನು ಸಮರ್ಥನಾಗಿದ್ದರೂ ವಂಶದಲ್ಲಿ ವೈಮನಸ್ಯ ಹುಟ್ಟುವು 
ದೆಂದು ಆ ರತ್ನವನ್ನು ಬಲಾತ್ಕಾರದಿಂದ ಕಿತ್ತುಕೊಳ್ಳಲಿಲ್ಲ (27-28).ಆ ಸ್ಕಮಂತಕ 
ಮಣಿಯನ್ನು ಕೊಡು ಎಂದು ಶ್ರೀಕೃಷ್ಣನು ಕೇಳಬಹುದು ಎಂದಾಲೋಚಿಸಿ 
ಸತ್ರಾಜಿತನು ಮಣಿಯ ಮೇಲಿನ ಲೋಭದಿಂದ ಅದನ್ನು ತನ್ನ ಸೋದರನಾದ 


* ಭಾರ ಇ ಹಿಂದಿನ ಕಾಲದಲ್ಲಿದ್ದ ಒಂದು ತೂಕ, 30 ತುಲಾ ಅಥವಾ 3000 
ಪಲ, “ತುಲಾಂ ಪಲಶತಂ ಪ್ರಾಹುರ್ಭಾರಃ ಸ್ಟಾದ್ವಿಂಶತಿಸ್ತುಲಾಃ'. 


ಅಧ್ಯಾಯ 13 ಚತುರ್ಥಾಂಶಃ 115 


ಸುವರ್ಣಸ್ರವಾದಿಕಂ ಗುಣಜಾತಮುತ್ತಾದಯತಿ ಅನ್ಯಥಾ ಧಾರಯಂತ- 
ಮೇವ ಹೆಂತೀತ್ಮಜಾನನ್ನಸಾವಪಿ ಪ್ರಸೇನಸ್ತೇನ ಕಂಠಸಕ್ತೇನ ಸ್ಕಮಂತಕೇ- 
ನಾಶ್ಚಮಾರುಹ್ಮಾಟವ್ಕಾಂ ಮೃಗಯಾಮಗಚ್ಛತ್‌ ॥ 30 ತತ್ರ ಚ ಸಿಂಹಾ- 
ದ್ವಧಮವಾಪ ॥ 31॥ ಸಾಶ್ಚಂ ಚ ತಂ ನಿಹತ್ಯ ಸಿಂಹೋತಪ್ಯಮಲ- 
ಮಣಿರತ್ನ್ತಮಾಸ್ಕಾಗೇಣಾದಾಯ ಗಂತುಮಭ್ಯುದೃತಃ ಖುಕ್ಸಾಧಿಪತಿನಾ 
ಜಾಂಬವತಾ ದೃಷ್ಟೋ ಫಾತಿತಶ್ಚ ॥ 32॥ ಜಾಂಬವಾನಪ್ಯಮಲಮಣಿ- 
ರತ್ತ್ನಮಾದಾಯ ಸ್ವಬಿಲೇ ಪ್ರವಿವೇಶ ॥ 33॥ ಸುಕುಮಾರಸಂಜ್ಞಾಯ 
ಬಾಲಕಾಯ ಚ ಕ್ರೀಡನಕಮಕರೋತ್‌ ॥ 34॥ ಅನಾಗಚ್ಛತಿ ತಸ್ಮಿನ್ಬಸೇನೇ 
ಕೃಷ್ಣೋ ಮಣಿರತ್ನಮಭಿಲಷಿತವಾನ್‌ ಸ ಚ ಪ್ರಾಪ್ತವಾನ್ನೂನಮೇತದಸ್ಕ 
ಕರ್ಮೇತ್ಮಖಿಲ ಏವ ಯದುಲೋಕಃ ಪರಸ್ಪರಂ ಕರ್ಣಾಕರ್ಣಕಥಯತ್‌ 
॥ 35 ವಿದಿತಲೋಕಾಪವಾದವೃತ್ತಾಂತಶ್ಚ ಭಗವಾನ್‌ ಸರ್ವಯದು- 
ಸೈನ್ನಪರಿವಾರಪರಿವೃತಃ ಪ್ರಸೇನಾಶ್ಚಪದವೀಮನುಸಸಾರ ॥ 36॥ ದದರ್ಶ 


ಪ್ರಸೇನನಿಗೆ ಕೊಟ್ಟನು (29). ಆ ರತ್ನವನ್ನು ಶುಚಿಯಾಗಿಯೇ ಧರಿಸಬೇಕು, 
ಆಗಲೇ ಸುವರ್ಣೋತ್ಪಾದನೆ ಮುಂತಾದ ಮಹಿಮೆಯನ್ನು ಪ್ರಕಟಿಸುವುದು, 
ಇಲ್ಲದಿದ್ದರೆ ಧರಿಸಿದವನನ್ನೇ ಅದು ಕೊಂದುಹಾಕುವುದು--ಎಂಬ ವಿಷಯವ 
ನ್ನರಿಯದೆ ಪ್ರಸೇನನು ಸ್ಕಮಂತಕಮಣಿಯನ್ನು ಕಂಠದಲ್ಲಿ ಧರಿಸಿ ಕುದುರೆ 
ಯನ್ನೇರಿ ಬೇಟೆಗಾಗಿ ಅಡವಿಗೆ ಹೋಗಿ ಅಲ್ಲಿ ಒಂದು ಸಿಂಹದಿಂದ ಮರಣಕ್ಕೆ 
ತುತ್ತಾದನು (30-31).ಸಿಂಹವು ಪ್ರಸೇನನನ್ನೂ ಅವನ ಕುದುರೆಯನ್ನೂ ಕೊಂದು 
ಹಾಕಿ ಆ ಮಣಿರತ್ನವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೊರಟಿತು. ಅಷ್ಟರಲ್ಲಿ 
ಯಕ್ಷರಾಜನಾದ ಜಾಂಬವಂತನು ಅದನ್ನು ನೋಡಿ ಸಿಂಹವನ್ನು ಕೊಂದು ಆ 
ಮಣಿರತ್ನವನ್ನು ತೆಗೆದುಕೊಂಡು ತನ್ನ ಗುಹೆಯನ್ನು ಪ್ರವೇಶಿಸಿದನು. ಸುಕುಮಾರ 
ನೆಂಬ ತನ್ನ ಬಾಲಕನಿಗೆ ಆಟದ ವಸ್ತುವಾಗಿ ರತ್ನವನ್ನು ಕೊಟ್ಟನು (32-34). ಇತ್ತ 
ಪ್ರಸೇನನು ವಾಪಸು ಬರದಿರಲಾಗಿ ಎಲ್ಲಯಾದವರೂ ತಮತ್ರಮಲ್ಲಿ “ಕೃಷ್ಣನಿಗೆ 
ಆ ಮಣಿರತ್ನದ ಮೇಲೆ ಬಯಕೆ ಇತ್ತು. ಅವನೇ ಅದನ್ನು ಕಿತ್ತುಕೊಂಡಿರಬೇಕು. 
ಇದು ಅವನದೇ ಕೆಲಸ” ಎಂದು ಹೇಳಿಕೊಳ್ಳುತ್ತ ಕಿವಿಯಲ್ಲಿ ಗುಸುಗುಟ್ಟತೊಡ 
ಗಿದರು (35). ಭಗವಂತನಿಗೆ ಈ ಲೋಕಾಪವಾದದ ವೃತ್ತಾಂತವು ತಿಳಿಯಿತು. 


116 ಶ್ರೀವಿಷ್ಣುಪುರಾಣಮ್‌ 


ಚಾಶ್ಚಸಮವೇತಂ ಪ್ರಸೇನಂ ಸಿಂಹೇನ ವಿನಿಹತಮ್‌ ॥ 370 ಅಖಲ- 
ಜನಮಧ್ಯೇ ಸಿಂಹಪದದರ್ಶನಕೃತಪರಿಶುದ್ದಿಃ ಸಿಂಹಪದಮನುಸಸಾರ 
॥ 38॥ ಯಕ್ಷಪತಿನಿಹತಂ ಚ ಸಿಂಹಮಪ್ಕಲ್ಪೇ ಭೂಮಿಭಾಗೇ ದೃಷ್ಟ್ವಾ 
ತತಶ್ಚ ತದ್ರತ್ನಗೌರವಾದೃಕ್ಷಸ್ಯಾಪಿ ಪದಾನನುಯಯೌ ॥ 39॥ ಗಿರಿತಟೇ 
ಚ ಸಕಲಮೇವ ತದ್ಮದುಸೈನ್ನಮವಸ್ಥಾಪ್ಮ ತತ್ನದಾನುಸಾರೀ ಯಕ್ಷಬಿಲಂ 
ಪ್ರವಿವೇಶ ॥ 40॥ ಅಂತಃ ಪ್ರವಿಷ್ಟಶ್ಚ ಧಾತ್ರಾ ಸುಕುಮಾರಕಮುಲ್ಲಾಲ- 
ಯಂತ್ಕಾ ವಾಣೀಂ ಶುಶ್ರಾವ॥ 410 


ಸಿಂಹಃ ಪ್ರಸೇನಮವಧೀತ್‌ಸಿಂಹೋ ಜಾಂಬವತಾ ಹತಃ। 
ಸುಕುಮಾರಕ ಮಾ ರೋದೀಸ್ತವ ಹ್ಯೇಷ ಸ್ಕಮಂತಕಃ॥ 42 


ಇತ್ಮಾಕರ್ಣೋಪಲಬ್ಧಸ]್ಮಮಂತಕೋಂಂತಃ ಪ್ರವಿಷ್ಟಃ ಕುಮಾರ ಕ್ರೀಡನ- 





ಅವನು ಸಮಸ್ತ ಯದುಸೇನೆಯಿಂದಲೂ ಪರಿವಾರದಿಂದಲೂ ಸಮೇತನಾಗಿ 
ಪ್ರಸೇನನ ಕುದುರೆಯು ಹೋದ ದಾರಿಯನ್ನು ಹಿಡಿದು ಹುಡುಕುತ್ತ ಹೊರಟನು. 
ಮುಂದೆ ಅಶ್ವ್ಚದೊಡನೆ ಪ್ರಸೇನನು ಸಿಂಹದಿಂದ ಹತನಾಗಿ ಬಿದ್ದಿರುವುದನ್ನು 
ಕಂಡನು (36-37). ಸಮಸ್ತ ಜನರ ಮಧ್ಯದಲ್ಲಿ ಸಿಂಹದ ಹೆಜ್ಜೆಯ ಗುರುತನ್ನು 
ಕಂಡು ಲೋಕಾಪವಾದದಿಂದ ಮುಕ್ತನಾಗಿ, ಸಿಂಹದ ಹೆಜ್ಜೆಯನ್ನನುಸರಿಸಿ 
ಮುಂದೆ ಹೋದನು. ಸ್ವಲ್ಪ ದೂರದಲ್ಲಿಯೇ ಯಕ್ಷರಾಜನಿಂದ ಸಿಂಹವು ಹತ 
ವಾಗಿ ನೆಲದ ಮೇಲೆ ಬಿದ್ದಿರುವುದು ಗೋಚರಿಸಿತು. ರತ್ನವು ಮಹತ್ತರವಾದ್ದ 
ರಿಂದ ಆ ಕರಡಿಯ ಹೆಜ್ಜೆ ಗುರುತುಗಳನ್ನನುಸರಿಸಿ ಹೋದನು (38-39). ಬೆಟ್ಟದ 
ಕಿಬ್ಬದಿಯಲ್ಲಿ ಎಲ್ಲ ಯದು ಸೈನ್ಯವನ್ನು ನಿಲ್ಲಿಸಿ ಕರಡಿಯ ಹೆಜ್ಜೆಯನ್ನನುಸರಿಸುತ್ತ, 
ಯಕ್ಷರಾಜನ ಗುಹೆಯನ್ನು ಪ್ರವೇಶಿಸಿದನು. ಗುಹೆಯೊಳಗೆ ಹೋದ ಶ್ರೀಕೃಷ್ಣನಿಗೆ 
ಸುಕುಮಾರಕನನ್ನು ಜೋಗುಳ ಹಾಡಿ ಲಾಲಿಸುತ್ತಿದ್ದ ದಾದಿಯ ಈ ಮಾತು 
ಕೇಳಿಸಿತು (40-41): 

""ಪ್ರಸೇನನನ್ನು ಸಿಂಹ ಒಂದು ಕೊಂದುಬಿಟ್ಟಿತು | 

ಆ ಸಿಂಹವನ್ನು ಜಾಂಬವಂತ ಮುಗಿಸಿಬಿಟ್ಟನು | 

ಅಳಬೇಡ ಸುಕುಮಾರಕ, ನಿನ್ನದಯ್ಯ ಈ ಸ್ಕಮಂತಕ!'' (42). 


ಇದನ್ನು ಕೇಳಿದೊಡನೆ ಸ್ಕಮಂತಕವು ಪತ್ತೆಯಾಯಿತೆಂದು ಇನ್ನೂ ಒಳಗೆ 


ಅಧ್ಯಾಯ 13 ಚತುರ್ಥಾಂಶಃ 117 


ಕೀಕೃತಂ ಚ ಧಾತ್ರ್ಮಾ ಹಸ್ತೇ ತೇಜೋಭಿರ್ಜಾಜ್ಜಲ್ಯಮಾನಂ ಸ್ಕಮಂತಕಂ 
ದದರ್ಶ ॥ 430 ತಂ ಚ ಸಮಂತಕಾಭಿಲಷಿತಚಕ್ಷುಷಮಪೂರ್ವಪುರುಷ- 
ಮಾಗತಂ ಸಮವೇಕ್ಷ್ಮ ಧಾತ್ರೀ ತ್ರಾಹಿ ತ್ರಾಶೀತಿ ವ್ಯಾಜಹಾರ ॥ 44॥ 
ತದಾರ್ತರವಶ್ರವಣಾನಂತರಂ ಚಾಮರ್ಹಪೂರ್ಣಹೃದಯಃ ಸ ಜಾಂಬ- 
ವಾನಾಜಗಾಮ ॥ 45 ತಯೋಶ್ಚ ಪರಸ್ಪರಮುದ್ಧತಾಮರ್ಷಯೋ- 
ರ್ಯುದ್ಧಮೇಕವಿಂಶತಿದಿನಾನ್ಯಭವತ್‌ ॥ 46 ॥ ತೇ ಚೆ ಯದುಸೈನಿಕಾಸ್ತತ್ರ 
ಸಪ್ಪಾಷ್ಟದಿನಾನಿ ತನ್ನಿಷ್ಕಾಂತಿಮುದೀಕ್ಷಮಾಣಾಸ್ಪಸ್ಸುಃ ॥ 470 ಅನಿ- 
ಷ್ಕ್ಠಮಣೇ ಚ ಮಧುರಿಪುರಸಾವವಶ್ಯಮತ್ರ ಬಿಲೇತತ್ಮಂತಂ ನಾಶ- 
ಮವಾಪ್ರ್ತೋ ಭವಿಷತನಥಾ ತಸ್ಮ ಜೀವತಃ ಕಥಮೇತಾವಂತಿ ದಿನಾನಿ 
ಶತ್ರುಜಯೇ ವಾಕ್ಷೇಪೋ ಭವಿಷ್ಯತೀತಿ ಕೃತಾಧ್ಯವಸಾಯಾ ದ್ಹಾರಕಾಮಾ- 
ಗಮ್ಮ ಹತಃ ಕೃಷ್ಣ ಇತಿ ಕಥಯಾಮಾಸುಃ॥ 48॥ ತದ್‌ಬಾಂಧವಾಶ್ಚ- 
ತತ್ಕಾಲೋಚಿತಮಖಲಮುತರಕ್ರಿಯಾಕಲಾಪಂ ಚಕ್ರುಃ ॥ 49॥ ತತಶ್ಚಾಸ- 





ಹೋಗಿ, ಬಾಲಕನಿಗೆ ಆಟದ ವಸ್ತುವಾಗಿ ದಾದಿಯ ಕೈಯಲ್ಲಿ ತೇಜೋರಾಶಿ 
ಯಿಂದ ಮಿರಮಿರನೆ ಮಿರುಗುತ್ತಿದ್ದ ಸ್ಕಮಂತಕವನ್ನು ಶ್ರೀಕೃಷ್ಣನು ಕಂಡನು! (43). 
ಅಭಿಲಾಷೆಯ ಕಣ್ಣುಗಳಿಂದ ಸ್ಕಮಂತಕವನ್ನು ನೋಡುತ್ತ ಬಂದ ಆಗಂತುಕನನ್ನು 
ಕಂಡೊಡನೆ ದಾದಿಯು "ತ್ರಾಹಿ, ತ್ರಾಹಿ” ಎಂದು ಕೂಗಿಕೊಂಡಳು. ಅವಳ 
ಆರ್ತಸ್ಪರವನ್ನು ಕೇಳಿದೊಡನೆ ಜಾಂಬವಂತನು ಕ್ರೋಧಾವಿಷ್ಟನಾಗಿ ಅಲ್ಲಿಗೆ 
ಬಂದನು (44-45). ಅನಂತರ ಕ್ರೋಧಾವಿಷ್ಟರಾದ ಇಬ್ಬರಿಗೂ ಇಪ್ಪತ್ತೊಂದು 
ದಿನಗಳವರೆಗೆ ಯುದ್ಧ ನಡೆಯಿತು. ಹೊರಗಡೆಯಿದ್ದ ಯಾದವ ಸೈನಿಕರು 
ಏಳೆಂಟು ದಿನಗಳವರೆಗೆ ಶ್ರೀಕೃಷ್ಣನು ಹೊರಗೆ ಬಂದಾನೆಂದು ಕಾದಿದ್ದರು 
(46-47). ಆಗಲೂ ಹೊರಗೆ ಬರದಿರಲಾಗಿ “ಮಧುಸೂದನನು ಈ 
ಗುಹೆಯೊಳಗೆ ಖಂಡಿತವಾಗಿಯೂ ಮೃತನಾಗಿರಬೇಕು! ಹಾಗಲ್ಲದೆ ಅವನು 
ಬದುಕಿದ್ದರೆ ಶತ್ರುವನ್ನು ಜಯಿಸುವುದಕ್ಕೆ ಇಷ್ಟು ದಿನಗಳ ಕಾಲ ತಡವಾಗುತ್ತಿತ್ತೆ?”' 
ಎಂದು ನಿಶ್ಚಯಿಸಿ ಅವರು ದ್ವಾರಕೆಗೆ ಹಿಂದಿರುಗಿ ಬಂದು “ಕೃಷ್ಣನು ಹತ 
ನಾದನು” ಎಂದು ಹೇಳಿದರು (48). ಅದನ್ನು ಕೇಳಿ ಶ್ರೀಕೃಷ್ಣನ ಬಾಂಧವರು 
ಕಾಲೋಚಿತವಾದ ಎಲ್ಲ ಔರ್ದ್ಧ್ವದೈಹಿಕಕ್ರಿಯೆಗಳನ್ನೂ ನಡೆಸಿಬಿಟ್ಟರು! ಅವರು 


118 ಶ್ರೀವಿಷ್ಣುಪುರಾಣಮ್‌ 


ಯುದ್ಧಮಾನಸ್ಥಾತಿಶ್ರದ್ಧಾದತ್ತವಿಶಿಷ್ಟಪಾತ್ರೋಪಯುಕ್ತಾನ್ನತೋಯಾದಿನಾ 
ಶ್ರೀಕೃಷ್ಣನ್ಮ ಬಲಪ್ರಾಣಪುಷ್ಟಿರಭೂತ್‌ ॥ 50॥ ಇತರಸ್ಕಾನುದಿನಮತಿ- 
ಗುರುಪುರುಷಭೇದ್ರಮಾನಸ್ಕ ಅತಿನಿಷ್ಟುರಪ್ರಹಾರಪಾತಪೀಡಿತಾಖಿಲಾ- 
ವಯವಸ್ಮ ನಿರಾಹಾರತಯಾ ಬಲಹಾನಿರಭೂತ್‌ ॥ 51॥ ನಿರ್ಜಿತಶ್ಚ 
ಭಗವತಾ ಜಾಂಬವಾನ್ನಣಿಪತ್ಮ ವ್ಯಾಜಹಾರ ॥ 52 ಸುರಾಸುರಗಂಧರ್ವ- 
ಯಕ್ಷರಾಕ್ಷಸಾದಿಭಿರಷ್ಕಖಿಲೈರ್ಭವಾನ್ನ ಜೇತುಂ ಶಕ್ಕ ಕಿಮುತಾವನಿ- 
ಗೋಚರೈರಲ್ಪವೀರ್ಯೈರ್ನರೈರ್ನರಾವಯವಭೂತೈಶ್ಚ ತಿರ್ಯಗ್ಕೋ- 
ನನುಸೃತಿಭಿಃ ಕಿಂ ಪುನರಸ್ಮದ್ದಿಧೈರವಶುಂ ಭವತಾಸ್ಮತ್ಸ್ವಾಮಿನಾ 
ರಾಮೇಣೇವ ನಾರಾಯಣಸ್ಕ ಸಕಲಜಗತ್ಸರಾಯಣಸ್ಕಾಂಶೇನ ಭಗವತಾ 
ಭವಿತವ್ಯಮಿತ್ಮುಕ್ತಸ್ತಸ್ಮ ಭಗವಾನಖಲಾವನಿಭಾರಾವತರಣಾರ್ಥಮವ- 


ಅತ್ಯಂತ ಶ್ರದ್ಧೆಯಿಂದ ಯೋಗ್ಯಪಾತ್ರರಾದ ವೈದಿಕರಿಗೆ ಅರ್ಪಿಸಿದ ಅನ್ನ ಜಲಾದಿ 
ಗಳಿಂದ, ಇತ್ತಲಾಗಿ ಯುದಮಾಡುತ್ತಿದ್ದ ಶ್ರೀಕೃಷ್ಣನ ಬಲ ಮತ್ತು ಪ್ರಾಣಗಳಿಗೆ* 
ಆಪ್ಕಾಯನವಾಯಿತು (49-502. ಜಾಂಬವಂತನಿಗಾದರೋ ಅತ್ಯಂತ 
ಬಲಾಡ್ಯನಾದ ಪುರುಷನಿಂದ ಮರ್ದಿಸಲ್ಪಡುತ್ತ , ಕಠೋರವಾದ ಪ್ರಹಾರ 
ಗಳಿಂದ ನಿಖಲಾವಯವಗಳೂ ಪೀಡಿಸಲ್ಪಡುತ್ತಿರಲಾಗಿ ಶರೀರ ಬಲವು 
ಕ್ಷೀಣಿಸಿತು (51). ಜಾಂಬವಂತನು ಪರಾಜಿತನಾಗಿ ಭಗವಂತನಿಗೆ ಅಡ್ಡಬಿದ್ದು 
“ಹೇ ಪರಾಕ್ರಮಿ, ಸಕಲಸುರಾಸುರಗಂಧರ್ವಯಕ್ಷರಾಕ್ಷಸಾದಿಗಳಿಂದಲೂ 
ನಿನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ! ಇನ್ನು ಭೂಲೋಕದಲ್ಲಿರುವ ಅಲ್ಪವೀರ್ಯರಾದ 
ಮಾನವರಿಂದ ಗೆಲ್ಲಲಾದೀತೇ? ಮಾನವರ ಆಕಾರದಲ್ಲಿರುವ ತಿರ್ಯಗ್ಯೋನಿ 
ಗಳಾದ ನಮ್ರಂತಹವರಿಂದಲೂ ಆಗತಕ್ಕದ್ದೇ ಅಲ್ಲ. ಮಹಿಮಾನ್ವಿತನಾದ ನೀನು 
ನನ್ನ ಸ್ವಾಮಿಯಾದ ಶ್ರೀರಾಮನಂತೆ ನಿಖಿಲಜಗತ್ತಿಗೆ ಪರಮಗತಿಯಾದ 
ಶ್ರೀಮನ್ನಾರಾಯಣನ ಅಂಶಾವತಾರಿಯಾಗಿರಬೇಕು'' ಎಂದನು. ಆಗ 
ಅಚ್ಯುತನು ಸಕಲ ಭೂಭಾರವನ್ನಿಳಿಸುವುದಕ್ಕಾಗಿ ತಾನು ಅವತರಿಸಿದ್ದೇನೆಂಬು 


i ಶ್ರಾದ್ಧದ ಮಹಿಮೆಯನ್ನೂ ಆವಶ್ಯಕತೆಯನ್ನೂ ತಿಳಿಸುವುದಕ್ಕಾಗಿ ಹೇಳಿದ 
ಅರ್ಥವಾದ ಇದು. 


ಅಧ್ಯಾಯ 18 ಚತುರ್ಥಾಂಶಃ 119 


ತರಣಮಾಚಚಕ್ಷೇ ॥ 53॥ ಪ್ರೀತ್ಯಭಿವೃಂಜಿತಕರತಲಸ್ಪರ್ಶನೇನ ಚೈನ- 
ಮಹಪಗತಯುದ್ದಖೇದಂ ಚಕಾರ ॥ 54॥ ಸ ಚ ಪ್ರಣಿಪತ್ಮ ಪುನರಷ್ಕೇನಂ 
ಪ್ರಸಾದ ಜಾಂಬವತೀಂ ನಾಮ ಕನ್ಮಾಂ ಗೃಹಾಗತಾಯಾರ್ಫಭೂತಾಂ 
ಗ್ರಾಹಯಾಮಾಸ ॥ 55॥ ಸ್ಕಮಂತಕಮಣಿರತ್ನಮಪಿ ಪ್ರಣಿಪತ್ಯ ತಸ್ಮೈ 
ಪ್ರದದೌ ॥ 568 ಅಚ್ಚುತೋಇಪೃತಿಪ್ರಣತಾತ್ರಸ್ಮಾದಗ್ರಾಹ್ಯಮಪಿ ತನ್ಮಣಿ- 
ರತ್ನಮಾತ್ಮಸಂಶೋಧನಾಯ ಜಗ್ರಾಹ ॥ 5708 ಸಹ ಜಾಂಬವತ್ಕಾ ಸ 
ದ್ಲಾರಕಾಮಾಜಗಾಮ ॥ 58॥ ಭಗವದಾಗಮನೋದ್ಧೂತಹರ್ಷೋ- 
ತೃರ್ಹಸ್ಮ ದ್ದಾರಕಾವಾಸಿಜನಸ್ಮ ಕೃಷ್ಣಾವಲೋಕನಾತ್ರತ್ನಣಮೇವಾತಿ- 
ಪರಿಣತವಯಸೋsಪಿ ನವಯೌವನಮಿವಾಭವತ್‌ ॥ 59॥ ದಿಷ್ಟ್ಯಾ 
ದಿಷ್ಟೇತಿ ಸಕಲಯಾದವಾಃ ಸ್ತ್ರಿಯಶ್ಚ ಸಭಾಜಯಾಮಾಸುಃ ॥ 60॥ 
ಭಗವಾನಪಿ ಯಥಾನುಭೂತಮಶೇಷಂ ಯಾದವಸಮಾಜೇ ಯಥಾ- 


ದನ್ನು ಜಾಂಬವಂತನಿಗೆ ತಿಳಿಸಿದನು (52-53). ಮತ್ತು ಪ್ರೀತಿಪೂರ್ವಕವಾಗಿ 
ಜಾಂಬವಂತನನ್ನು ಕೈಗಳಿಂದ ನೇವರಿಸಿ ಆತನ ಯುದ್ಧಶ್ರಮವನ್ನು ಹೋಗಲಾಡಿ 
ಸಿದನು. ಜಾಂಬವಂತನು ಮತ್ತೆ ನಮಸ್ಕರಿಸಿ ಆತನನ್ನು ಪ್ರಸನ್ನಗೊಳಿಸಿ, ತನ್ನ 
ಮಗಳಾದ ಜಾಂಬವತಿಯೆಂಬ ಕನ್ಯೆಯನ್ನು ಮನೆಗೆ ಬಂದ ಅಚ್ಯುತನಿಗೆ 
ಪೂಜೆಯ ಕಾಣಕೆಯನ್ನಾಗಿ ಅರ್ಪಿಸಿದನು. ಅಲ್ಲದೆ ಸ್ಥಮಂತಕಮಣರತ್ನವನ್ನೂ 
ಪ್ರಣಾಮಪೂರ್ವಕವಾಗಿ ಸಮರ್ಪಿಸಿದನು (54-56). ಅತ್ಯಂತವಿನತನಾದ 
ಜಾಂಬವಂತನಿಂದ ಆ ಮಣಿರತ್ನವನ್ನು ಪಡೆಯುವುದು ಅನುಚಿತವೆಂದು 
ಅಚ್ಯುತನಿಗೆ ಅನ್ನಿಸಿತು. ಆದರೂ ತನಗೆ ಬಂದ ಕೆಟ್ಟ ಹೆಸರನ್ನು ಹೋಗಲಾಡಿಸಿ 
ಕೊಳ್ಳುವುದಕ್ಕಾಗಿ ಅದನ್ನು ಸ್ವೀಕರಿಸಿದನು. ಅನಂತರ ಜಾಂಬವತಿಯೊಡನೆ 
ದ್ವಾರಕೆಗೆ ಹಿಂದಿರುಗಿದನು (57-58). ಶ್ರೀಕೃಷ್ಣನು ಬಂದನೆಂಬುದನ್ನು ತಿಳಿದು 
ದ್ವಾರಕಾವಾಸಿ ಜನರ ಹರ್ಷಕ್ಕೆ ಪಾರವಿಲ್ಲವಾಯಿತು. ಅತ್ಯಂತ ವೃದ್ಧನಿಗೂ 
ನವಯೌವನ ಬಂದಂತಾಯಿತು. ಎಲ್ಲಯಾದವರೂ ಸ್ತ್ರೀಯರೂ ಸಹ “ಆಹಾ! 
ನಮ್ಮ ಭಾಗ್ಯವಿದು! ಆಹಾ! ನಮ್ಮ ಭಾಗ್ಯ!'' ಎಂದು ಉದ್ಗರಿಸುತ್ತ ಶ್ರೀಕೃಷ್ಣನನ್ನು 
ಗೌರವಿಸಿದರು (59-60). ಭಗವಂತನೂ ಸಹ ನಡೆದುದೆಲ್ಲವನ್ನೂ ಯಥಾವ 
ತ್ತಾಗಿ ಯಾದವ ಸಮೂಹಕ್ಕೆ ಹೇಳಿದನು. ಸ್ಯಮಂತಕಮಣಿಯನ್ನು ಸತ್ರಾಜಿತನಿಗೆ 


120 ಶ್ರೀವಿಷ್ಣುಪುರಾಣಮ್‌ 


ವದಾಚಚಕ್ಷೇ॥ 61॥ ಸ್ಮಮಂತಕಂ ಚ ಸತ್ರಾಜಿತೇ ದತ್ತ್ವಾ ಮಿಥ್ಮಾಭಿಶಸ್ತಿ- 
ಪರಿಶುದ್ಧಿಮವಾಪ॥ 62॥ ಜಾಂಬವತೀಂ ಚಾಂತಃಪುರೇ ನಿವೇಶಯಾ- 
ಮಾಸ ॥ 638 ಸತ್ರಾಜಿದಪಿ ಮಯಾಸ್ಕಾಭೂತಮಲಿನಮಾರೋಪಿತ- 
ಮಿತಿ ಜಾತಸಂತ್ರಾಸಾತಸುತಾಂ ಸತ್ಯಭಾಮಾಂ ಭಗವತೇ 
ಭಾರ್ಯಾರ್ಥಂ ದದೌ ॥64॥ ತಾಂ ಚಾಕ್ರೂರಕೃತವರ್ಮಶತಧನ್ನ- 
ಪ್ರಮುಖಾ ಯಾದವಾಃ ಪ್ರಾಗ್ಗರಯಾಂಬಭೂವುಃ ॥ 651 ತತಸ್ಪತ್ತದಾ- 
ನಾದವಜ್ಞಾತಮೇವಾತ್ಮಾನಂ ಮನ್ಯಮಾನಾಃ ಸತ್ರಾಜಿತಿ ವೈರಾನುಬಂಧಂ 
ಚಕ್ರುಃ ॥ 660 ಅಕ್ರೂರಕೃತವರ್ಮಪ್ರಮುಖಾಶ್ಚ ಶತಧನ್ಹಾನಮೂಚುಃ 
॥ 67॥ ಅಯಮತೀವ ದುರಾತ್ಮಾ ಸತ್ರಾಜಿದ್‌ ಯೋತಸ್ಮಾಭಿರ್ಭವತಾ 
ಚ ಪ್ರಾರ್ಥಿತೋನಪ್ಕಾತ್ಮಜಾಮಸ್ಮಾನ್‌ ಭವಂತಂ ತಚಾವಿಗಣಯ್ಯ 
ಕೃಷ್ಣಾಯ ದತ್ತವಾನ್‌ ॥ 68॥ ತದಲಮನೇನ ಜೀವತಾ ಘಾತಯಿತ್ಚ್ವೈನಂ 
ತನ್ಮಹಾರತ್ನಂ ಸ್ಮಮಂತಕಾಖಂ೦ಂ ತ್ವಯಾ ಕಿಂ ನ ಗೃಹ್ಮತೇ ವಯ- 


ಕೊಟ್ಟು ತನಗೆ ಬಂದ ಅಪಕೀರ್ತಿಯನ್ನು ಹೋಗಲಾಡಿಸಿಕೊಂಡನು. ಜಾಂಬ 
ವತಿಯನ್ನು ತನ್ನ ಅಂತಃಪುರಕ್ಕೆ ಕಳಿಸಿಕೊಟ್ಟನು (61-63). ಇತ್ತ ಸತ್ರಾಜಿತನಿ 
ಗಾದರೋ ಎಂದೂ ಇಲ್ಲದ ಕಳಂಕವನ್ನು ಶ್ರೀಕೃಷ್ಣನ ಮೇಲೆ ಹೊರಿಸಿದೆನೆಂದು 
ಹೆದರಿಕೆ ಹುಟ್ಟಿತು. ಅದಕ್ಕಾಗಿ ಆತನು ತನ್ನ ಪುತ್ರಿಯಾದ ಸತ್ಯಭಾಮೆಯನ್ನು 
ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದನು (64). ಅಕ್ರೂರ, ಕೃತವರ್ಮ, 
ಶತಧನ್ವ--ಮುಂತಾದ ಯಾದವರು ಇದಕ್ಕೆ ಮೊದಲೇ ಸತ್ಯಭಾಮೆಯನ್ನು 
ತಮಗೆ ಕೊಡಬೇಕೆಂದು ಯಾಚಿಸಿದ್ದರು. ಆಮೇಲೆ ಅವಳನ್ನು ಶ್ರೀಕೃಷ್ಣನಿಗೆ 
ಕೊಟ್ಟದ್ದರಿಂದ ತಮಗೆ ಅವಮಾನವಾಯಿತೆಂದು ತಿಳಿದು ಸತ್ರಾಜಿತನ ಮೇಲೆ 
ವೈರವನ್ನು ಬೆಳೆಸಿದರು (65-66). (ಹೀಗಿರಲು ಒಂದು ದಿನ) ಅಕ್ರೂರ 
ಕೃತವರ್ಮ ಮೊದಲಾದವರು ಶತಧನ್ಹನನ್ನು ಕಂಡು “ಈ ಸತ್ರಾಜಿತನು ಬಹಳ 
ದುರಾತ್ಮ, ನಾವೂ ನೀನೂ ಪ್ರಾರ್ಥಿಸಿಕೊಂಡಿದ್ದರೂ ಸಹ ಈತನು ನಮನ್ನೂ 
ನಿನ್ನನ್ನೂ ಲೆಕ್ಕಿಸದೆ ಮಗಳನ್ನು ಶ್ರೀಕೃಷ್ಣನಿಗೆ ಮದುವೆಮಾಡಿಕೊಟ್ಟಿದ್ದಾನೆ 
(67-68). ಈ ಸತ್ರಾಜಿತನು ಬದುಕಿರುವುದೇ ಬೇಡ! ಇವನನ್ನು ಕೊಂದುಹಾಕಿ 
ಸ್ಕಮಂತಕವೆಂಬ ಮಹಾರತ್ನವನ್ನು ಏಕೆ ನೀನು ಕಿತ್ತುಕೊಳ್ಳಬಾರದು! ಕೃಷ್ಣ 


ಅಧ್ಯಾಯ 13 ಚತುರ್ಥಾಂಶಃ 121 


ಮಭ್ಯುಹಪತ್ಸಾ ಮೋ ಯದ್ಯಚ್ಕ್ಛುತಸ್ತವೋಪರಿ ವೈರಾನುಬಂಧಂ 
ಕರಿಷ್ಕತೀತ್ಯೇವಮುಕ್ತಸ್ರಥೇತೃಸಾವಪ್ಕಾಕ್‌ ॥ 69॥ ಜತುಗೃಹದಗ್ಗಾನಾಂ 
ಪಾಂಡುತನಯಾನಾಂ ಎದಿತಪರಮಾರ್ಥೋವಪಿ ಭಗವಾನ್‌ 
ದುರ್ಯೋಧನಪ್ರಯತ್ನಶೆ ಥಿಲ್ಲಕರಣಾರ್ಥಂ ಕುಲ್ಕಕರಣಾಯ ವಾರಣಾ- 
ವತಂ ಗತಃ॥ 70॥ ಗತೇ ಚ ತಸ್ಮಿನ್‌ ಸುಪ್ತಮೇವ ಸತ್ರಾಜಿತಂ ಶತಧನ್ನಾ 
ಜಘಾನ ಮಣಿರತ್ನಂ ಚಾದದಾತ್‌ ॥ 71 ॥ ಪಿತೃವಧಾಮರ್ಷಪೂರ್ಣಾ ಚ 
ಸತ್ಯಭಾಮಾ ಶೀಘ್ರಂ ಸ್ಕ್ಮಂದನಮಾರೂಢಾ ವಾರಣಾವತಂ ಗತ್ವಾ 
ಭಗವತೇsಹಂ ಪುತಿಪಾದಿತೇತೃಕ್ಷಾಂತಿಮತಾ ಶತಧನ್ನನಾಸ್ಮತ್ಲಿತಾ 
ವ್ಯಾಹಾದಿತಸ್ತಚ್ಚ ಸ್ಮಮಂತಕಮಣಿರತ್ನಮಪಹೃತಂ ಯಸ್ಕಾವಭಾಸನೇನಾ- 
ಪಹೃತತಿಮಿರಂ ತ್ರೈಲೋಕ್ಕಂ ಭವಿಷ್ಯತಿ ॥ 72॥ ತದಿಯಂ ತೃದೀಯಾಪ- 
ಹಾಸನಾ ತದಾಲೋಚ್ಕ ಯದತ್ರ ಯುಕ್ತಂ ತತ್ಕಿ,ಯತಾಮಿತಿ ಕೃಷ್ಣ- 


ನೇನಾದರೂ ನಿನ್ನ ಮೇಲೆ ವೈರವನ್ನೆಳಸಿದರೆ, ನಾವು ನಿನ್ನ ಸಹಾಯಕ್ಕೆ 
ಬರುತ್ತೇವೆ ಎಂದರು. ಶತಧನ್ವನು ಅದಕ್ಕೆ ಒಪ್ಪಿದನು (69). ಹೀಗಿರುವಾಗ 
ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟುಹೋದರೆಂಬ ಸುದ್ದಿ ಬಂದಿತು. 
ಶ್ರೀಕೃಷ್ಣನಿಗೆ ಪರಮಾರ್ಥವೇನೆಂಬುದು (ಪಾಂಡವರು ಬದುಕಿದ್ದಾರೆಂಬುದು) 
ತಿಳಿದಿದ್ದರೂ ದುರ್ಯೋಧನನು (ದ್ವೇಷಸಾಧನೆಗಾಗಿ ಮಾಡಬಹುದಾದ) ಪ್ರಯತ್ನ 
ವನ್ನು ಸಡಿಲಗೊಳಿಸಬೇಕೆಂದೂ ತನ್ನ ಬಂಧುಕೃತ್ಯವನ್ನು ಪಾಲಿಸಬೇಕೆಂದೂ 
ವಾರಣಾವತಕ್ಕೆ ಹೋದನು (70). ಶ್ರೀಕೃಷ್ಣನು ಅತ್ತ ಹೋದೊಡನೆಯೇ ಇತ್ತ 
ಶತಧನ್ನನು, ನಿದ್ರಿಸುತ್ತಿದ್ದ ಸತ್ರಾಜಿತನನ್ನು ಕೊಂದು ಸ್ಕಮಂತಕಮಣಿಯನ್ನು 
ತೆಗೆದುಕೊಂಡು ಹೋದನು. ಪಿತ್ಫವಧೆಯಿಂದ ಕ್ರುದ್ಧಳಾದ ಸತ್ಯಭಾಮೆಯು 
ಒಡನೆಯೇ ರಥವನ್ನೇರಿ ವಾರಣಾವತಕ್ಕೆ ಧಾವಿಸಿದಳು. ಅಲ್ಲಿ ಶ್ರೀಕೃಷ್ಣನನ್ನು 
ಕಂಡು “ಭಗವನ್‌, ನನ್ನ ತಂದೆ ನನ್ನನ್ನು ನಿನಗೆ ಮದುವೆ ಮಾಡಿಕೊಟ್ಟನೆಂಬ 
ಹೊಟ್ಟಿಕಿಚ್ಚಿನಿಂದ ಶತಧನ್ವನು ನನ್ನ ತಂದೆಯನ್ನು ವಧಿಸಿದ್ದಾನೆ. ಸ್ಕಮಂತಕಮಣಿ 
ಯನ್ನು ಒಯ್ದಿದ್ದಾನೆ. ಮೂರು ಲೋಕದ ಕತ್ತಲೆಯನ್ನೂ ತನ್ನ ಪ್ರಕಾಶದಿಂದ 
ಅಡಗಿಸುತ್ತಿದ್ದ ಶ್ರೇಷ್ಠ ರತ್ನ ಅದು. ಇದೆಲ್ಲವೂ ನಿನಗೆ ಮಾಡಿದ ಅವಮಾನ. 
ಇದನ್ನು ಪರ್ಯಾಲೋಚಿಸಿ ಯಾವುದು ನಿನಗೆ ಯೋಗ್ಯವೆನಿಸುತ್ತದೆಯೋ ಹಾಗೆ 


122 ಶ್ರೀವಿಷ್ಣುಪುರಾಣಮ್‌ 


ಮಾಹ ॥ 73॥ ತಯಾ ಚೈವಮುಕ್ತಃ ಪರಿತುಷ್ಟಾಂತಃಕರಣೋಪಷಿ ಕೃಷ್ಣಃ 
ಸತ್ಯಭಾಮಾಮಮರ್ಹ್ಷತಾಮ್ರನಯನಃ ಪ್ರಾಹ ॥74॥ ಸತ್ಯೇ, ಸತ್ಯಂ 
ಮಮೈವೈಷಾಪಹಾಸನಾ ನಾಹಮೇತಾಂ ತಸ್ಮ ದುರಾತ್ಮನಸ್ಸಹಿಷ್ಕೇ 
॥ 750 ನ ಹನುಲ್ಲ್ಪಂಘಕೃ ವರಪಾದಪಂ ತತ್ಕತನೀಡಾಶ್ರಯಿಣೋ 
ವಿಹಂಗಮಾ ವಧ್ಯಂತೇ ತದಲಮಮುನಾಸ್ಕತ್ತುರತಃ ಶೋಕಪ್ರೇರಿತ- 
ವಾಕ್ಕಪರಿಕರೇಣೇತ್ಸುಕ್ತ್ಕಾ ದ್ವಾರಕಾಮಭ್ಯೇತ್ಮೈಕಾಂತೇ ಬಲದೇವಂ 


ರಿ. ವ 


ವಾಸುದೇವಃ ಪ್ರಾಹ ॥ 760 ಮೃಗಯಾಗತಂ ಪ್ರಸೇನಮಟವ್ಮಾಂ 


ಮಾಡು” ಎಂದು ಬಿನ್ನಯಿಸಿದಳು (71-73). ಅವಳ ಮಾತನ್ನು ಕೇಳಿ 
ಅಂತರಂಗದಲ್ಲಿ ಸಂತುಷ್ಪನಾದರೂ* ಶ್ರೀಕೃಷ್ಣನು ಕೋಪದಿಂದ ರಕ್ಷನೇತ್ರನಾಗಿ 
ಸತ್ಯಭಾಮೆಯನ್ನು ಕುರಿತು ಇಂತೆಂದನು: “ಸತ್ಯೆ, ಇದು ನನಗೆ ಮಾಡಿದ 
ಅವಮಾನವೇ ಸರಿ. ಆ ದುರಾತ್ಮನ ಈ ವರ್ತನೆಯನ್ನು ನಾನು ಸಹಿಸಲಾರೆ. 
ಶ್ರೇಷ್ಠವಾದ ದೊಡ್ಡ ವೃಕ್ಷವನ್ನು ಹತ್ತದೆ$ ಅಲ್ಲಿಯ ಗೂಡುಗಳಲ್ಲಿರುವ ಹಕ್ಕಿಗಳನ್ನು 
ಕೊಲ್ಲುವುದಕ್ಕಾಗುವುದಿಲ್ಲವಷ್ಟೆ? ಆದ್ದರಿಂದ ನಮ್ಮೆದುರಿಗೆ ಈ ಶೋಕಾಕುಲ 
ವಾದ ನುಡಿಯನ್ನು ನೀನು ಆಡುವ ಅವಶ್ಯಕತೆ ಇಲ್ಲ.” ಹೀಗೆ ಹೇಳಿ ಶ್ರೀಕೃಷ್ಣನು 
ದ್ವಾರಕೆಗೆ ಬಂದು ಏಕಾಂತದಲ್ಲಿ ಬಲರಾಮನನ್ನು ಕಂಡು ಹೀಗೆಂದನು (74-76): 
“ಅಣ್ಣ, ಬೇಟೆಗಾಗಿ ಹೋಗಿದ್ದ ಪ್ರಸೇನನನ್ನು ಅಡವಿಯಲ್ಲಿ ಸಿಂಹವು ಕೊಂದು 


* "ಪರಿತುಷ್ಟಾಂತಃಕರಣೋಇಪಿ ಕೃಷ್ಣ. ಅಂತರಂಗದಲ್ಲಿ ಸಂತೋಷವಾಗಲು 
ನಿಮಿತ್ತವೇನು? “ತನಗೆ ಅಪಕೀರ್ತಿಯನ್ನು ತಂದಿದ್ದ ಸತ್ರಾಜಿತನು ಹತನಾದನೆಂದೂ 
ಅವನಿಗೆ ಪುತ್ರಸಂತಾನವಿಲ್ಲದ್ದರಿಂದ ಸ್ಮಮಂತಕಮಣಿಯು ಸತ್ಯಭಾಮೆಯ ಮೂಲಕ ತನಗೆ 
ಸೇರುತ್ತದೆಯೆಂದೂ ಸಂತೋಷ'--ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇದ 
ರಿಂದ ಶ್ರೀಕೃಷ್ಣನ ದೊಡ್ಡತನಕ್ಕೆ ಕಳಂಕ ಬರುತ್ತದೆ. "ಸತ್ಯಭಾಮೆಯ ನಿಮಿತ್ತವಾಗಿ ತನ್ನನ್ನು 
ದ್ವೇಷಿಸುತ್ತಿದ್ದವರೂ ದುಷ್ಪರೂ ಆದ ಶತದನ್ಹಾದಿಗಳನ್ನು ದಂಡಿಸುವುದಕ್ಕೆ ಒಂದು ಕಾರಣ 
ದೊರೆಯಿತೆಂದು ಸಂತೋಷ' ಎಂದು ಹೇಳುವುದು ಯುಕ್ತವಾಗಿ ತೋರುತ್ತದೆ. "ಸ್ವತಃ 
ಪ್ರಸನ್ನಹೃದಯನಾದರೂ ಸತ್ಯಭಾಮೆಯ ಮಾತನ್ನು ಕೇಳಿ ಕೋಪಗೊಂಡನು' ಎಂದೂ 
ಅರ್ಥ ಹೇಳಬಹುದು. 

ಕ ವೃಕ್ಷವನ್ನು ಲೆಕ್ಕಿಸದೆ ಕಾಲಿನಿಂದ ತುಳಿದು ಹತ್ತುವಂತೆ, ನಮನ್ನು ಲೆಕ್ಕಿಸದೆಯೇ 
ನಮ್ಮ ಆಶ್ರಯದಲ್ಲಿದ್ದ ಸತ್ರಾಜಿತನನ್ನು ಕೊಲ್ಲಲಾಗಿದೆ--ಎಂದು ಅಭಿಪ್ರಾಯ. 


ಅಧ್ಯಾಯ 18 ಚತುರ್ಥಾಂಶಃ 123 


ಮೃಗಪತಿರ್ಜಫಾನ ॥ 77॥ ಸತ್ರಾಜಿದಷ್ಯಧುನಾ ಶತಧನ್ನನಾ ನಿಧನಂ 
ಪ್ರಾಪಿತಃ ॥ 78 ॥ ತದುಭಯವಿನಾಶಾತ್ರನ್ಮಣಿರತ್ನಮಾವಾಭ್ಯಾಂ ಸಾಮಾನಂ 
ಭವಿಷ್ಯತಿ ॥ 79॥ ತದುತ್ತಿಷ್ಠಾರುಹ್ಮತಾಂ ರಥಃ ಶತಧನ್ನನಿಧಾನಾಯೋ- 
ದೃಮಂ ಕುರ್ವಿತ್ಮಭಿಹಿತಸಥೇತಿ ಸಮನ್ದೀಪ್ಸಿತವಾನ್‌ ॥ 800 ಕೃತೋ- 
ದಮೌ ಚ ತಾವುಭಾವುಪಲಭ್ಮ ಶತಧನ್ಹಾ ಕೃತವರ್ಮಾಣಮುಖೇತ್ಕ 
ಪಾರ್ಷಿಪೂರಣಕರ್ಮನಿಮಿತ್ತಮಚೋದಯತ್‌ ॥ 81॥ ಆಹ ಚೈನಂ 
ಕೃತವರ್ಮಾ ॥82॥ ನಾಹಂ ಬಲದೇವವಾಸುದೇವಾಭ್ಕಾಂ ಸಹ ವಿರೋ- 
ಧಾಯಾಲಮಿತ್ತುಕ್ರಶ್ಚಾಕೂರಮಚೋದಯತ್‌ ॥ 83 ಅಸಾವಪ್ಯಾಹ 
॥ 840 ನಹಿ ಕಶ್ಚಿದ್ದಗವತಾ ಪಾದಪ್ರಹಾರಪರಿಕಂಪಿತಜಗತಯೇಣ 
ಸುರರಿಪುವನಿತಾವೆ ೃಧವ್ಮಕಾರಿಣಾ ಪ್ರಬಲರಿಪುಚಕ್ರಾಪ್ರತಿಹತಚಕ್ರೇಣ 


ಹಾಕಿತು. ಈಗ ಸತ್ರಾಜಿತನನ್ನು ಸಹ ಶತಧನ್ವನು ವಧಿಸಿದ್ದಾನೆ. ಅವರಿಬ್ಬರೂ 
ಸತ್ತುಹೋದ್ದರಿಂದ ಆ ಮಣರತ್ನವು ಈಗ ನಮ್ಮಿಬ್ಬರಿಗೂ ಸಮಾನವಾಗಿ ಸೇರ 
ತಕ್ಕದ್ದಾಗಿದೆ.* ಆದ್ದರಿಂದ ಏಳು; ರಥವನ್ನೇರು. ಶತಧನ್ಹನ ಸಂಹಾರಕ್ಕಾಗಿ 
ಪ್ರಯತ್ನಿಸು” ಎಂದನು. ಅದನ್ನು ಕೇಳಿ ಬಲರಾಮನು ಆಗಲೆಂದು ಅಂಗೀಕರಿ 
ಸಿದನು. ಹೀಗೆ ಬಲರಾಮ ಶ್ರೀಕೃಷ್ಣರಿಬ್ಬರೂ ಯುದ್ಧಸನ್ನದ್ಧರಾದರೆಂಬುದು 
ಶತಧನ್ನನಿಗೆ ಗೊತ್ತಾಯಿತು. ಅವನು ಕೃತವರ್ಮನ ಬಳಿಗೆ ಹೋಗಿ ತನಗೆ 
ಬೆಂಬಲವಾಗಿ ನಿಲ್ಲಬೇಕೆಂದು ಕೇಳಿಕೊಂಡನು. ಅದಕ್ಕೆ ಕೃತವರ್ಮನು “ಬಲ 
ರಾಮ ಕೃಷ್ಣರಿಬ್ಬರೊಡನೆ ಯುದ್ಧಮಾಡುವುದಕ್ಕೆ ನಾನು ಸಮರ್ಥನಲ್ಲ'' ಎಂದು 
ಬಿಟ್ಟನು. ಆಗ ಶತಧನ್ವನು ಅಕ್ರೂರನನ್ನು ಕಂಡು ತನಗೆ ಸಹಾಯ ಮಾಡುವಂತೆ 
ಕೇಳಿದನು (77-83). ಅಕ್ರೂರನೂ ಸಹ “ಕೃಷ್ಣನಿಗೆ ಎದುರಾಗಿ ಯುದ್ಧ 
ಮಾಡಲು ನನಗೆ ಸಾಧ್ಯವೆ? ಪಾದ ಪ್ರಹಾರದಿಂದ. ಮೂರು ಲೋಕವನ್ನೂ 
ನಡುಗಿಸತಕ್ಕವನು ಆತ. ರಾಕ್ಷಸರ ಹೆಂಡತಿಯರಿಗೆ ವೈಧವ್ಯ ದೀಕ್ಷೆಯನ್ನು 
ಕೊಟ್ಟವನು. ಪ್ರಬಲರಾದ ರಿಪುಗಳನ್ನೇ ಚಕ್ರದಿಂದ ಕತ್ತರಿಸಿಹಾಕುವ ಚಕ್ರಧಾರಿ 
ಯಲ್ಲವೆ ಕೃಷ್ಣ? ಬಲರಾಮನಾದರೋ ಮದವೇರಿದ ಕಣ್ಣುಗಳಿಂದ ದಿಟ್ಟಿಸಿದರೆ 
ಸಾಕು, ಸಕಲರೂ ವಿಧ್ವಸ್ತರಾಗಿಹೋಗುತ್ತಾರೆ! ಶತ್ರುಗಳೆಂಬ ದೊಡ್ಡ ಸಲಗ 


* ಬಲರಾಮನ ಪ್ರಲೋಭನೆಗಾಗಿ ಹೇಳಿದ ಮಾತಿದು. 


124 ಶ್ರೀವಿಷ್ಣುಪುರಾಣಮ್‌ 


ಚಕ್ರಿಣಾ ಮದಮುದಿತನಯನಾವಲೋಕಿತಾಖಲನಿಶಾತನೇನಾತಿಗುರು- 
ವೈರಿವಾರಣಾಪಕರ್ಷಣಾವಿಕೃತಮಹಿಮೋರುಸೀರೇಣ ಸೀರಿಣಾ ಚ ಸಹ 
ಸಕಲಜಗದ್ಧಂದ್ಧಾನಾಮಮರವರಾಣಾಮಪಿ ಯೋದ್ಧುಂ ಸಮರ್ಥಃ 
ಕಿಮುತಾಹಮ್‌ ॥ 858 ತದನ್ಮ್ನಶರಣಮಭಿಲಷ್ಯ್ಮತಾಮಿತುುಕ್ತಶೃತಧನು- 
ರಾಹ॥ 861 ಯದ್ಯಸ್ಮತ್ತರಿತ್ರಾಣಾಸಮರ್ಥಂ ಭವಾನಾತ್ಮಾನಮಧಿಗಚ್ಛತಿ 
ತದಯಮಸ್ಕತಸ್ಪಾವನ್ಮಣಿಃ ಸಂಗೃಹ್ಮ ರಕ್ಷ್ಯತಾಮಿತಿ ॥ 87॥ ಏವಮುಕ್ತಃ 
ಸೋsಪ್ಠಾಹ ॥ 88॥ ಯದ್ಯಂತ್ಕಾಯಾಮಪ್ಯವಸ್ನಾಯಾಂ ನ ಕಸ್ಮ್ರೈ- 
ಚಿದ್ದವಾನ್‌ ಕಥಯಿಷೃತಿ ತದಹಮೇತಂ ಗ್ರಹೀಷಹ್ಮಾಮೀತಿ ॥ 89॥ 
ತಥೇತುಕ್ರೇ ಚಾಕ್ರೂರಸ್ತನ್ಮಣಿರತ್ನಂ ಜಗ್ರಾಹ ॥ 90॥ ಶತಧನುರಪ್ಮತುಲ- 
ವೇಗಾಂ ಶತಯೋಜನವಾಹಿನೀಂ ವಡವಾಮಾರುಹ್ಮಾಪಕ್ರಾಂತಃ ॥ 91॥ 
ಶೈಬಸುಗ್ರೀವಮೇಘಪುಷ್ಪಬಲಾಹಕಾಶ್ಚಚತುಷ್ಟಯಯುಕ್ತರಥಸ್ಥಿತೌ ಬಲ- 


ಗಳನ್ನು ಸೆಳೆದೆಳೆಯಲು ಸಮರ್ಥವಾದ ಭೀಕರ ಹಲಾಯುಧವನ್ನು ಹಿಡಿದವನು 
ಆತ! ಅವರೊಡನೆ ಯುದ್ಧಮಾಡಲು ಜಗದ್ದಂದ್ಯರಾದ ದೇವತೆಗಳಿಗೂ 
ಸಾಧ್ಯವಿಲ್ಲ. ನನ್ನಿಂದ ಆದೀತೇ? ಆದ್ದರಿಂದ ಬೇರೆ ಯಾರಿಗಾದರೂ ಶರಣಾಗು” 
ಎಂದು ಹೇಳಿದನು (84-85). ಆಗ ಶತಧನ್ವನು “ಒಳ್ಳೆಯದು. ನನ್ನನ್ನು ರಕ್ಷಿಸಲು 
ನೀನು ಅಸಮರ್ಥನೆಂದು ತಿಳಿಯುವುದಾದರೆ, ಈ ಮಣಿಯನ್ನಾದರೂ ತೆಗೆದು 
ಕೊಂಡು ರಕ್ಷಿಸು” ಎಂದನು. ಅದಕ್ಕೆ ಅಕ್ರೂರನು “ನೋಡು, ಕಡೆಗಾಲ 
ಬಂದರೂ ಈ ವಿಷಯವನ್ನು ಯಾರಿಗೂ ತಿಳಿಸಕೂಡದು. ಹಾಗಾದರೆ ಮಾತ್ರ 
ಇದನ್ನು ತೆಗೆದುಕೊಳ್ಳುವೆನು'' ಎಂದನು. ಶತಧನ್ವನು ಅದಕ್ಕೆ ಒಪ್ಪಲಾಗಿ 
ಅಕ್ರೂರನು ಸ್ಕಮಂತಕಮಣಿಯನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡನು 
(86-90). ಅನಂತರ ಶತಧನ್ವನು ಅಸಾಧಾರಣ ವೇಗಶಾಲಿಯೂ ಏಕಕಾಲಕ್ಕೆ 
ನೂರು ಯೋಜನಗಳ ದೂರ ಓಡಬಲ್ಲುದೂ ಆದ ಒಂದು ಹೆಣ್ಣು ಕುದುರೆ 
ಯನ್ನೇರಿ (ದ್ವಾರಕೆಯಿಂದ) ಓಡಿಹೋದನು. ಅದನ್ನರಿತು ಬಲದೇವ 
ವಾಸುದೇವರು ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ--ಎಂಬ ನಾಲ್ಕು 
ಕುದುರೆಗಳನ್ನು ಹೂಡಿದ ರಥವನ್ನೇರಿ ಅವನನ್ನು ಅಟ್ಟಿಸಿಕೊಂಡು ಹೋದರು 
(91-92). ಶತಧನ್ವನ ಕುದುರೆಯು ನೂರು ಯೋಜನೆಗಳ ದೂರವನ್ನು 


ಅಧ್ಯಾಯ 13 ಚತುರ್ಥಾಂಶಃ 125 


ದೇವವಾಸುದೇವೌ ತಮನುಪ್ರಯಾತೌ ॥92॥ ಸಾ ಚ ವಡವಾ 
ಶತಯೋಜನಪ್ರಮಾಣಮಾರ್ಗಮತೀತಾ ಪುನರಪಿ ವಾಹ್ಮಮಾನಾ 
ಮಿಥಿಲಾವನೋದ್ದೇಶೇ ಪ್ರಾಣಾನುತ್ಸಸರ್ಜ ॥ 93॥ ಶತಧನುರಪಿ ತಾಂ 
ಪರಿತ್ಯಜ್ಯ ಪದಾತಿರೇವಾದ್ರವತ್‌ ॥ 94॥ ಕೃಷ್ಣೋಂಪಿ ಬಲಭದ್ರಮಾಹ 
॥ 95॥ ತಾವದತ್ರ ಸ್ಮಂದನೇ ಭವತಾ ಸೇಯಮಹಮೇನಮಧಮಾ- 
ಚಾರಂ ಪದಾತಿರೇವ ಪದಾತಿಮನುಗಮ್ಮ ಯಾವದ್‌ಫಾತಯಾಮಿ ಅತ್ರ 
ಹಿ ಭೂಭಾಗೇ ದೃಷ್ಟದೋಹಾಸ್ಸಭಯಾ ಅತೋ ನೆ ೃತೇತಶ್ವಾ ಭವ- 
ತೇಮಂ ಭೂಮಿಭಾಗಮುಲ್ಲಂಘನೀಯಾಃ ॥ 96॥ ತಥೇತ್ಕುಕ್ವ್ವಾ ಬಲ- 
ದೇವೋ ರಥ ಏವ ತಸ್ಸೌ ॥ 97॥ ಕೃಷ್ಣೋಂಪಿ ದ್ವಿಕ್ರೋಶಮಾತ್ರಂ 
ಭೂಮಿಭಾಗಮನುಸೃತ್ಕ ದೂರಸ್ಥಿತಸ್ಕೆ,ವ ಚಕ್ರಂ ಕ್ಷಿಪ್ಹಾ ಶತಧನುಷ- 
ಶ್ಕಿರಶ್ಚಿಚ್ಛೇದ 198 ॥ ತಚ್ಛ್ಚರೀರಾಂಬರಾದಿಷು ಚ ಬಹುಪ್ರಕಾರಮನ್ನಿಚ್ಛನ್ನಪಿ 
ಸ್ಮಮಂತಕಮಣಿಂ ನಾವಾಪ ಯದಾ ತದೋಪಗಮ್ಮ ಬಲಭದ್ರಮಾಹ 
॥ 99॥ ಮೃಥೆ ೃವಾಸ್ಮಾಭಃ ಶತಧನುರ್ಫಾತಿತೋ ನ ಪ್ರಾಪ್ತಮಖಲ- 


ದಾಟಿತು. ಆದರೂ ತೆರಪಿಲ್ಲದಂತೆ ಇನ್ನೂ ಮುಂದೆ ಓಡಿಸಿದ್ದರಿಂದ ಮಿಥಿಲಾ 
ದೇಶದ ಒಂದು ಅರಣ್ಯದಲ್ಲಿ ಪ್ರಾಣವನ್ನು ಬಿಟ್ಟಿತು. ಶತಧನ್ಹನು ಅದನ್ನು ತ್ಯಜಿಸಿ 
ಬರಿಗಾಲಿನಿಂದಲೇ ಓಡತೊಡಗಿದನು (93-94). ಆಗ ಶ್ರೀಕೃಷ್ಣನು ಬಲಭದ್ರ 
ನನ್ನು ಕುರಿತು “ಅಣ್ಣ, ನೀನು ಈ ರಥದಲ್ಲಿಯೇ ಕುಳಿತಿರು. ಪದಾತಿಯಾಗಿ 
ಓಡುತ್ತಿರುವ ಈ ಅಧಮನನ್ನು ಪದಾತಿಯಾಗಿಯೇ ಬೆನ್ನಟ್ಟಿ ಕೊಂದು 
ಹಾಕುವೆನು. ಇಲ್ಲಿ ನಮ್ಮಕುದುರೆಗಳು ಮಾರ್ಗದೋಷವನ್ನು ಕಂಡು ಹೆದರಿವೆ. 
ಈ ನೆಲವನ್ನು ಬಿಟ್ಟು ಇವನ್ನು ಮುಂದೆ ಓಡಿಸುವುದು ಬೇಡ” ಎಂದನು. 
"ಆಗಲಿ' ಎಂದು ಒಪ್ಪಿ ಬಲರಾಮನು ರಥದಲ್ಲಿಯೇ ಇದ್ದನು (95-97). 
ಶ್ರೀಕೃಷ್ಣನು ಎರಡು ಕ್ರೋಶಗಳಷ್ಟು ದೂರ ನೆಲದಲ್ಲಿ ಓಡುತ್ತ ಹೋಗಿ, 
ದೂರದಲ್ಲಿ ಕಂಡ ಶತಧನ್ಹನ ಮೇಲೆ ಚಕ್ರವನ್ನು ಪ್ರಯೋಗಿಸಿ ಅವನ ತಲೆಯನ್ನು 
ತರಿದನು (98). ಅನಂತರ ಅವನ ದೇಹವಸ್ತಾದಿಗಳನ್ನು ಎಷ್ಟು ಶೋಧಿಸಿದರೂ 
ಶ್ರೀಕೃಷ್ಣನಿಗೆ ಸ್ಮಮಂತಕಮಣಿಯು ದೊರೆಯಲಿಲ್ಲ. ಆತನು ಬಲಭದ್ರನ ಬಳಿಗೆ 
ಹಿಂದಿರುಗಿ ಬಂದು “ಅಣ್ಣ » ನಾವು ವ್ಯರ್ಥವಾಗಿ ಶತಧನ್ವನನ್ನು ಕೊಂದೆವು. 


126 ಶ್ರೀವಿಷ್ಣುಪುರಾಣಮ್‌ 


ಜಗತ್ಸಾರಭೂತಂ ತನ್ಮಹಾರತ್ನಂ ಸ್ಕಮಂತಕಾಖಮಿತ್ಕಾಕರ್ಣೋದ್ಧೂತ- 
ಕೋಪೋ ಬಲದೇವೋ ವಾಸುದೇವಮಾಹ ॥ 100 ಧಿಕ್‌ತ್ಹಾಂ- 
ಯಸ್ತೃಮೇವಮರ್ಥಲಿಪ್ಲುರೇತಚ್ಛೆತೇಭ್ರಾತೃತ್ನಾನ್ಮಯಾ ಕ್ಷಾಂತಂ 
ತದಯಂ ಪಂಥಾಸ್ಟೇಚ್ಛೆಯಾ ಗಮ್ಮತಾಂ ನ ಮೇ ದ್ದಾರಕಯಾ ನ 
ತಯಾ ನ ಚಾಶೇಷಬಂಧುಭಿಃ ಕಾರ್ಯಮಲಮಲಮೇಭಿರ್ಮಮಾ- 
ಗ್ರತೋನಲೀಕಶಪಥೈರಿತ್ವ್ಯಾಕ್ಷಿಷ್ಯ ತತ್ಕಥಾಂ ಕಥಂಚಿತೃಸಾದ್ಯಮಾನೋಪಿ 
ನ ತಸ್ತೌ॥101 ಸ ವಿದೇಹಪುರೀಂ ಪ್ರವಿವೇಶ ॥ 102॥ ಜನಕ- 
ರಾಜಶ್ಚಾರ್ಥಪೂರ್ವಕಮೇನಂ ಗೃಹಪ್ರವೇಶಯಾಮಾಸ ॥ 103 ಸ 
ತತ್ರೈವ ಚೆ ತಸ್ಥೌ ॥ 104॥ ವಾಸುದೇವೋತಪಿ ದ್ಹಾರಕಾಮಾಜಗಾಮ 
॥ 105॥ ಯಾವಚ್ಚೆ ಜನಕರಾಜಗೃಹೇ ಬಲಭದ್ರೋತವತಸ್ಸೇ ತಾವ- 
ದ್ಧಾರ್ತರಾಷ್ಟೋ ದುರ್ಯೋಧನಸ್ತ್ಪಶ್ಸಕಾಶಾದದಾಶಿಕ್ಷಾಮಶಿಕ್ಷಯತ್‌ 
॥ 106॥ ವರ್ಷತ್ರಯಾಂತೇ ಚ ಬಭೂಗ್ರಸೇನಪ್ರಭೃತಿಭಿರ್ಯಾದವೆ ರ್ನ 


ಸಕಲ ಜಗತ್‌ಸಾರಭೂತವಾದ ಸ್ಕಮಂತಕಮಹಾರತ್ನವು ಮಾತ್ರ ದೊರೆಯ 
ಲಿಲ್ಲ? ಎಂದನು. ಅದನ್ನು ಕೇಳಿ ಬಲಭದ್ರನ ಕೋಪವ ನೆತ್ತಿಗೇರಿತು (99-100). 
ಅವನು ಶ್ರೀಕೃಷ್ಣನನ್ನು ನೋಡಿ “ಧಿಕ್ಕಾರ ನಿನಗೆ! ಎಷ್ಟೊಂದು ಧನಲೋಭಿ 
ಯಾಗಿದ್ದೀಯೆ! ನೀನು ಸಹೋದರನೆಂಬುದಕ್ಕಾಗಿ ಕ್ಷಮಿಸಿದ್ದೇನೆ. ಇದೋ, ಈ 
ದಾರಿಯನ್ನು ಹಿಡಿದು ಸ್ಟೇಚ್ಛಿಯಾಗಿ ಹೊರಟುಹೋಗು! ದ್ವಾರಕೆಯಿಂದ ನನಗೆ 
ಆಗಬೇಕಾದ್ದೇನೂ ಇಲ್ಲ. ನಿನ್ನಿಂದಾಗಲಿ ಎಲ್ಲ ಬಂಧುಬಳಗಗಳಿಂದಾಗಲಿ ಆಗ 
ಬೇಕಾದ್ದೂ ಇಲ್ಲ. ನನ್ನೆದುರಿಗೆ ಮತ್ತೆ ಮತ್ತೆ ಸುಳ್ಳು ಆಣೆ ಹಾಕುವುದನ್ನು ನಿಲ್ಲಿಸು!” 
ಎಂದು ಅಬ್ಬರಿಸಿ ನಡುವೆ ಮಾತಾಡುವುದನ್ನು ತಡೆದನು. ಶ್ರೀಕೃಷ್ಣನ ಪ್ರಾರ್ಥನೆ 
ಯನ್ನು ಲೆಕ್ಕಿಸದೆ ವಿದೇಹನಗರಕ್ಕೆ ಹೊರಟುಹೋದನು (101-102). ಅಲ್ಲಿ 
ಜನಕರಾಜನು ಬಲಭದ್ರನಿಗೆ ಅರ್ಫ್ಯವನ್ನಿತ್ತು ಸ್ವಾಗತಿಸಿ ಅರಮನೆಗೆ ಕರೆತಂದನು. 
ಬಲಭದ್ರನು ಆತನ ಅರಮನೆಯಲ್ಲಿ ಉಳಿದುಕೊಂಡನು. ಇತ್ತ ಶ್ರೀಕೃಷ್ಣನು 
ದ್ವಾರಕೆಗೆ ಬಂದನು (103-105). ಬಲರಾಮನು ಜನಕರಾಜನ ಗೃಹದಲ್ಲಿದ್ದಾಗ 
ಆತನ ಬಳಿಗೆ ಧೃತರಾಷ್ಟ್ರಪುತ್ರನಾದ ದುರ್ಯೋಧನನು ಬಂದು ಗದಾಯುದ್ಧದಲ್ಲಿ 
ಶಿಕ್ಷಣವನ್ನು ಪಡೆದನು. ಮೂರು ವರ್ಷ ಕಳೆಯಿತು. ಶ್ರೀಕೃಷ್ಣನು ಸ್ಕಮಂತಕ 


ಅಧ್ಯಾಯ 18 ಚತುರ್ಥಾಂಶಃ 127 


ತದ್ರತ್ನಂ ಕೃಷ್ಣೇನಾಪಹೃತಮಿತಿ ಕೃತಾವಗತಿಭಿರ್ವಿದೇಹನಗರೀಂ ಗತ್ವಾ 
ಬಲದೇವಸ್ಸಂಪ್ರತ್ಕಾಯ್ಕ ದ್ದಾರಕಾಮಾನೀತಃ 1 107॥ ಅಕ್ರೂ- 
ರೋಂತ್ಯುತ್ತಮಮಣಿಸಮುದ್ಧೂತಸುವರ್ಣೇನ ಭಗವದ್ದಾ,ನ- 
ಪರೋತನವರತಂ ಯಜ್ಞಾನಿಯಾಜ ॥ 108 ಸವನಗತೌ ಹಿ ಕ್ಷತ್ರಿಯ 
ವೆ ಶೌ ನಿಘ್ನನ್‌ ಬ್ರಹ್ಮಹಾ ಭವತೀತ್ಕೇವಂ ಪ್ರಕಾರಂ ದೀಕ್ಷಾಕವಚಂ 
ಪ್ರವಿಷ್ಟ ಏವ ತಸ್ಸೌ॥ 109॥ ದ್ವಿಷಷ್ಟಿವರ್ಷಾಣ್ಯೇವಂ ತನ್ಮಣಿಪ್ರಭಾವಾ- 
ತತ್ರೋಪಸರ್ಗದುರ್ಭಕ್ಷಮಾರಿಕಾಮರಣಾದಿಕಂ ನಾಭೂತ್‌ ॥ 110॥ 
ಅಥಾಕೂರಪಕ್ಷೀಯೆ )ರ್ಥೋಜೆ ಶೈತುಫ್ನೇ ಸಾತ್ವತಸ್ಕ ಪ್ರಪೌತ್ರೇ 
ವ್ಯಾಹಾದಿತೇ ಭೋಜೆ ಎಸಹಾಕ್ರೂರೋ ದ್ಹಾರಕಾಮಪಹಾಯಾಪಕ್ರಾಂತಃ 
॥111॥ ತದಪಕ್ರಾಂತಿದಿನಾದಾರಭ್ಯ ತತ್ರೋಪಸರ್ಗದುರ್ಭಿಕ್ಷವ್ಮಾಲಾ- 


ವನ್ನು ಅಪಹರಿಸಿಲ್ಲವೆಂದು ಬಭ್ರು, ಉಗ್ರಸೇನ--ಮೊದಲಾದ ಯಾದವರಿಗೆ 
ನಿಶ್ಚಿತವಾಗಿ ತಿಳಿಯಿತು. ಅವರೆಲ್ಲರೂ ಸೇರಿ ವಿದೇಹನಗರಕ್ಕೆ ಹೋಗಿ ಈ 
ವಿಷಯವನ್ನು ಬಲರಾಮನಿಗೆ ಹೇಳಿ ದೃಢಪಡಿಸಿದರು. ಪೂರ್ಣ ವಿಶ್ವಾಸ 
ಉಂಟಾದಮೇಲೆ ಬಲರಾಮನು ದ್ವಾರಕೆಗೆ ಬಂದನು (106-107). ಇತ್ತ 
ಅಕ್ರೂರನು ಸದಾ ಭಗವದ್ಧಾನಪರಾಯಣನಾಗಿ ಆ ಮಣರತ್ನದಿಂದ 
ಉಂಟಾದ ಸುವರ್ಣದಿಂದ ಅವಿರತವಾಗಿ ಯಜ್ಞಗಳನ್ನು ನಡೆಸುತ್ತಿದ್ದನು. 
“ಯಜ್ಞಧೀಕ್ಷೆಯಲ್ಲಿರುವ ಕ್ಷತ್ತಿಯನನ್ನಾಗಲಿ ವೈಶ್ಯನನ್ನಾಗಲಿ ಕೊಂದರೆ ಬ್ರಹ್ಮ 
ಹತ್ಕಾದೋಷ ಬರುತ್ತದೆ'' ಎಂಬುದನ್ನರಿತಿದ್ದ ಆತನು ಈ ಪ್ರಕಾರವಾಗಿ ಸದಾ 
ಯಜ್ಞಧೀಕ್ಷೆಯೆಂಬ ಕವಚವನ್ನು ತೊಟ್ಟುಕೊಂಡೇ ಇರುತ್ತಿದ್ದನು* (108-109). 
ಆ ಮಣಿರತ್ನದ ಪ್ರಭಾವದಿಂದ ದ್ವಾರಕೆಯಲ್ಲಿ ಅರವತ್ತೆರಡು ವರ್ಷಗಳವರೆಗೆ 
ರೋಗ, ದುರ್ಭಿಕ್ಷ, ಮಾರಿಕಾ, ಅಕಾಲಮರಣ--ಮುಂತಾದ ಹಾವಳಿಗಳು 
ಸಂಭವಿಸಲಿಲ್ಲ. ಹೀಗಿರುವಾಗ ಅಕ್ರೂರ ಪಕ್ಷದವರಾದ ಭೋಜರು ಸಾತ್ವತನ 
ಪ್ರಪೌತ್ರನಾದ ಶತ್ರುಘ್ನನನ್ನು ವಧಿಸಿದರು. ಆಗ ಭೋಜರೊಡನೆ ಅಕ್ರೂರನೂ 
ದ್ವಾರಕೆಯನ್ನು ತ್ಯಜಿಸಿ ದೂರ ಹೋಗಬೇಕಾದದ್ದು ಘಟಿಸಿತು (110-111). 


* "ತನ್ನಲ್ಲಿ ಸ್ಮಮಂತಕಮಣಿ ಇದೆಯೆಂದು ಗೊತ್ತಾದರೂ ಬ್ರಹಹತ್ಕಾದೋಷ 
ಭಯದಿಂದ ಶ್ರೀಕೃಷ್ಣನು ತನ್ನನ್ನು ಕೊಲ್ಲುವುದಿಲ್ಲ' ಎಂದು ಅಕ್ರೂರನ ಅಭಿಪ್ರಾಯ. 


128 ಶ್ರೀವಿಷ್ಣುಪುರಾಣಮ್‌ 


ನಾವೃಷ್ಟಿಮಾರಿಕಾದ್ಯುಪದ್ರವಾ ಬಭೂವುಃ ॥ 112॥ ಅಥ ಯಾದವಬಲ- 
ಭದ್ರೋಗ್ರಸೇನಸಮವೇತೋ ಮಂತ್ರಮಮಂತ್ರಯದ್‌ಭಗವಾನುರ- 
ಗಾರಿಕೇತನಃ ॥ 113॥ ಕಿಮಿದಮೇಕದೈವ ಪ್ರಚುರೋಪದ್ರವಾಗಮನ- 
ಮೇತದಾಲೋಚ್ಕ್ಛ ತಾಮಿತ್ಯುಕ್ರೇಂಂಧಕನಾಮಾ ಯದುವೃದ್ಧಃ ಪ್ರಾಹ 
॥ 114॥ ಅಸಾಕ್ರೂರಸ್ಕ್ಯ ಪಿತಾ ಶ್ಚಫಲ್ಕೋ ಯತ್ರಯತ್ರಾಭೂತ್ತತ್ರ ತತ್ರ 
ದುರ್ಭಕ್ಷಮಾರಿಕಾನಾವೃಷ್ಟಾ ದಿಕಂ ನಾಭೂತ್‌ ॥ 1150 ಕಾಶೀರಾಜಸ್ಕ 
ವಿಷಯೇ ತ್ಹನಾವೃಷ್ಟಾ , ಚ ಶ್ಚಫಲ್ಕೋ ನೀತಃ ತತಶ್ಚತತ್ತೃಣಾದ್ದೇವೋ 
ವವರ್ಷ ॥ 116॥ ಕಾಶೀರಾಜಪತ್ನಾಶ್ಚ ಗರ್ಭೇ ಕನ್ಮಾರತ್ನಂ ಪೂರ್ವ- 
ಮಾಸೀತ್‌ ॥ 117॥ ಸಾ ಚ ಕನ್ಮಾ ಪೂರ್ಣೇಇಷಪಿ ಪ್ರಸೂತಿಕಾಲೇ ನೈವ 
ನಿಶ್ಚಕ್ರಾಮ ॥ 118॥ ಏವಂ ಚ ತಸ್ಮ ಗರ್ಭಸ್ಮ ದಾದಶವರ್ಹಾಣ್ಯ 
ನಿಷ್ಕಾಮತೋ ಯಯುಃ ॥ 119॥ ಕಾಶೀರಾಜಶ್ಚ ತಾಮಾತ್ಮಜಾಂ 
ಗರ್ಭಸ್ಥಾಮಾಹ ॥ 120॥ ಪುತ್ರಿ, ಕಸ್ಮಾನ್ನ ಜಾಯಸೇ ನಿಷ್ಕ,ಮೃತಾ- 


ಅವನು ಹೊರಟುಹೋದ ದಿನದಿಂದ ದ್ವಾರಕೆಯಲ್ಲಿ ರೋಗ, ದುರ್ಭಿಕ್ಷ, 
ಸರ್ಪ, ಅನಾವೃಷ್ಟಿ, ಮಾರಿಕಾಬೇನೆ--ಮುಂತಾದ ಉಪದ್ರವಗಳು ಕಾಣಸಿ 
ಕೊಳ್ಳಲಾರಂಭಿಸಿದವು. ಆಗ ಗರುಡದ್ವಜನಾದ ಶ್ರೀಕೃಷ್ಣನು ಯಾದವ 
ರೊಡನೆಯೂ ಬಲಭದ್ರ, ಉಗ್ರಸೇನರೊಡನೆಯೂ ಸೇರಿ ಮಂತ್ರಾಲೋಚನೆ 
ಯನ್ನು ನಡೆಸಿದನು (112-113). “ಇದ್ದಕ್ಕಿದ್ದಂತೆ ಒಟ್ಟಿಗೇ ಹಲವಾರು ಉಪದ್ರವ 
ಗಳು ಬಂದುಬಿಟ್ಟವಲ್ಲ , ಏನಿದು? ಇದನ್ನು ಆಲೋಚಿಸಬೇಕಾಗಿದೆ'' ಎಂದು 
ಆತನು ಪ್ರಸ್ತಾವಿಸಲಾಗಿ ಒಬ್ಬ ಅಂಧಕನೆಂಬ ಯದುವೃದ್ಧನು ಹೀಗೆಂದನು: “ಮ್ರ 
ಅಕ್ರೂರನಿದ್ದಾನಲ್ಲ , ಇವನ ತಂದೆ ಶ್ವಫಲ್ಕನು ಎಲ್ಲೆಲ್ಲಿ ಇರುತ್ತಿದ್ದನೋ ಅಲ್ಲಿ 
ದುರ್ಭಿಕ್ಷ, ಮಾರಿಕಾ, ಅನಾವೃಷ್ಟಿ- ಮೊದಲಾದದ್ದು ಸಂಭವಿಸುತಿರಲಿಲ್ಲ 
(114-115). ಒಂದು ಸಲ ಕಾಶೀರಾಜನ ರಾಜ್ಯದಲ್ಲಿ ಅನಾವೃಷ್ಟಿಯಾದಾಗ 
ಶ್ರಫಲ್ಕನನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ಆ ಕ್ಷಣದಲ್ಲಿಯೇ ಅಲ್ಲಿ ಮಳೆ 
ಬಂದಿತು! ಹಿಂದೆ ಕಾಶೀರಾಜನ ಪತ್ನಿಯ ಗರ್ಭದಲ್ಲಿ ಒಂದು ಕನ್ಶಾರತ್ನ 
ಆವಿರ್ಭವಿಸಿತು (116-117). ಪ್ರಸವಕಾಲವು ಪೂರ್ಣವಾದರೂ ಆ ಮಗು 
ಗರ್ಭದಿಂದ ಹೊರಗೆ ಬರಲಿಲ್ಲ. ಹೀಗೆ ಗರ್ಭದಿಂದ ಹೊರಗೆ ಬರದೆ ಹನ್ನೆರಡು 
ವರ್ಷಗಳು ಕಳೆದವು. ಆಗ ಕಾಶೀರಾಜನು ಗರ್ಭದಲ್ಲಿದ್ದ ಮಗಳನ್ನು ಕುರಿತು 


ಅಧ್ಯಾಯ 13 ಚತುರ್ಥಾಂಶಃ 129 


ಮಾಸ್ಕಂ ತೇ ದ್ರಷ್ಟುಮಿಚ್ಛಾಮಿ ಏತಾಂ ಚೆ ಮಾತರಂ ಕಿಮಿತಿ ಚರಂ 
ಕ್ಲೇಶಯಸೀತ್ಯುಕ್ತಾ ಗರ್ಭಸ್ಥೈವ ವ್ಯಾಜಹಾರ ॥ 1211 ತಾತ ಯದ್ಯೇಕೈಕಾಂ 
ಗಾಂ ದಿನೇ ದಿನೇ ಬ್ರಾಹ್ಮಣಾಯ ಪ್ರಯಚ್ಛಸಿ ತದಾಹಮನ್ಶೈ ಸ್ತಿಭಿ- 
ರ್ವರ್ಷೈರಸ್ಮಾದ್ಗರ್ಭಾತ್ತಾವದವಶಂ ನಿಷ್ಕಮಿಷ್ಕಾಮೀತ್ಕೇತದ್ದಚನ- 
ಮಾಕರ್ಣ್ಯ ರಾಜಾ ದಿನೇ ದಿನೇ ಬ್ರಾಹ್ಮಣಾಯ ಗಾಂ ಪ್ರಾದಾತ್‌ ॥ 122॥ 
ಸಾಪಿ ತಾವತಾ ಕಾಲೇನ ಜಾತಾ ॥ 123 ತತಸ್ಪಸ್ಯಾ ಪಿತಾ ಗಾಂದಿನೀತಿ 
ನಾಮ ಚಕಾರ ॥ 124 ತಾಂ ಚ ಗಾಂದಿನೀಂ ಕನ್ಮಾಂ ಶ್ಚಫಲ್ಮಾಯೋಪ- 
ಕಾರಿಣೇ ಗೃಹಮಾಗತಾಯಾರ್ಥ್ಯಭೂತಾಂ ಪ್ರಾದಾತ್‌ ॥ 125॥ ತಸ್ಕಾ- 
ಮಯಮಕ್ರೂರಃ ಶ್ಚಫಲ್ಮಾಜ್ಜಜ್ನೇ ॥ 126 ತಸ್ಕೈವಂಗುಣಮಿಥುನಾ- 
ದುತ್ನತಿಃ ॥ 127॥ ತತ್ಕಥಮಸ್ಮಿನ್ನಪಕ್ರಾಂತೇನತ್ರ ದುರ್ಭಿಕ್ಷಮಾರಿಕಾ- 





“ಪುತ್ರಿ, ಏಕೆ ನೀನು ಹುಟ್ಟಿಬರುವುದಿಲ್ಲ? ಈಚೆಗೆ ಬಾ. ನಿನ್ನ ಮುಖವನ್ನು 
ನೋಡಬೇಕೆಂದು ಬಯಸುತ್ತಿದ್ದೇನೆ. ನಿನ್ನ ತಾಯಿಗೂ ಬಹಳಕಾಲ ಏಕೆ ಹೀಗೆ 
ಕ್ಲೇಶವನ್ನು ಕೊಡುತ್ತಿದ್ದೀಯೆ?'” ಎಂದನಂತೆ (118-121). ಆಗ ಶಿಶು ಗರ್ಭ 
ದಲ್ಲಿದ್ದುಕೊಂಡೇ "ಅಪ್ಪ, ನೀನು ಪ್ರತಿದಿನವೂ ಒಂದೊಂದು ಗೋವನ್ನು 
ಬ್ರಾಹ್ಮಣನಿಗೆ ದಾನ ಮಾಡುತ್ತ ಹೋಗುವೆಯಾದರೆ, ಅವಶ್ಯವಾಗಿ ಇನ್ನು 
ಮೂರು ವರ್ಷಗಳಲ್ಲಿ ಗರ್ಭದಿಂದ ಹೊರಗೆ ಬರುವೆನು!” ಎಂದು ಹೇಳಿತಂತೆ. 
ಆ ಮಾತನ್ನು ಕೇಳಿ ರಾಜನು ಪ್ರತಿದಿನವೂ ಒಂದೊಂದು ಗೋವನ್ನು 
ಬ್ರಾಹ್ಮಣನಿಗೆ ದಾನಮಾಡುತ್ತ ಹೋದನು. (ಮೂರುವರ್ಷ) ಕಳೆದ ಮೇಲೆ ಆ 
ಕನ್ಯೆ ಜನಿಸಿದಳು (122-123). ಅವಳ ತಂದೆ ಆ ಮಗುವಿಗೆ "ಗಾಂದಿನೀ' ಎಂದು 
ಹೆಸರಿಟ್ಟನು.* ಕಾಲಾಂತರದಲ್ಲಿ ತನ್ನ ಮನೆಗೆ ಬಂದು ಉಪಕಾರಮಾಡಿದ 
ಶ್ವಫಲ್ಕನಿಗೆ ಅವಳನ್ನು ಕಾಣಿಕೆಯಾಗಿ ಕೊಟ್ಟು ಮದುವೆ ಮಾಡಿದನು. ಅಕ್ರೂರನು 
ಅವಳ ಹೊಟ್ಟೆಯಲ್ಲಿ ಶ್ವಫಲ್ಕನಿಂದ ಹುಟ್ಟಿದ್ದಾನೆ (124-126). ಅಂತಹ ಗುಣಾಢ್ಯ 
ರಾದ ದಂಪತಿಗಳಿಂದ ಈತನ ಜನವಾಗಿದೆ. ಹೀಗಿರುವಾಗ ಅಕ್ರೂರನು ಇಲ್ಲಿಂದ 
ಹೊರಟುಹೋದಮೇಲೆ, ದುರ್ಭಿಕ್ಷ ಮಾರಿಕಾ ಮೊದಲಾದ ಉಪದ್ರವಗಳು 


* ಗಾಂ * ಗೋವನ್ನು ದಿನದಿನವೂ ದಾನಮಾಡಿದ್ದರಿಂದ "ಗಾಂದಿನೀ' ಎಂದು 
ಹೆಸರು. 


180 ಶ್ರೀವಿಷ್ಣುಪುರಾಣಮ್‌ 


ದುಪದ್ರವಾ ನ ಭವಿಷ್ಯಂತಿ ॥ 128॥ ತದಯಮತ್ರಾನೀಯತಾಮಲ- 
ಮತಿಗುಣವತ್ಮಪರಾಧಾನ್ಸೇಷಣೇನೇತಿ ಯದುವೃದ್ಧಸ್ಮಾನಕಸ್ಕೆ ಪತದ್ವಚನ- 
ಮಾಕರ್ಣ್ಯ ಕೇಶವೋಗ್ರಸೇನಬಲಭದ್ರಪುರೋಗಮೈರ್ಯದುಭಿಃ 
ಕೃತಾಪರಾಧತಿತಿಕ್ಷುಭಿರಭಯಂ ದತ್ತ್ವಾ ಶ್ಚಫಲೃಪುತ್ರಃ ಸ್ವಪುರಮಾನೀತಃ 
॥ 129॥ ತತ್ರ ಚಾಗತಮಾತ್ರ ಏವ ತಸ್ಕ ಸ್ಮಮಂತಕಮಣೇಃ ಪ್ರಭಾವಾ- 
ದನಾವೃಷ್ಟಿಮಾರಿಕಾದುರ್ಭಿಕ್ಷವ್ಕಾಲಾದ್ಯುಪದ್ರವೋಪಶಮಾ ಬಭೂವುಃ 
॥ 130॥ ಕೃಷ್ಣಸಿಂತಯಾಮಾಸ ॥ 131॥ ಸ್ವಲ್ಪ ಮೇತತ್ಕಾರಣಂ 
ಯದಯಂ ಗಾಂದಿನ್ಮಾಂ ಶ್ಚಫಲ್ಕೇನಾಕ್ರೂರೋ ಜನಿತಃ ॥ 132 ಸುಮ- 
ಹಾಂಶ್ಚಾಯಮನಾವೃಷ್ಟಿದುರ್ಭಿಕ್ಷಮಾರಿಕಾದ್ಕುಪದ್ರವಪ್ರತಿಷೇಧಕಾರೀ 
ಪ್ರಭಾವಃ ॥ 133 ॥ ತನ್ನೂನಮಸ್ಕ ಸಕಾಶೇ ಸ ಮಹಾಮಣಿಃ ಸೈಮಂತ- 
ಕಾಖ್ಯಸ್ತಿಷ್ಛತಿ ॥ 1341 ತಸ್ಮ ಹೈವಂವಿಧಾಃ ಪ್ರಭಾವಾಃ ಶ್ರೂಯಂತೇ 
॥ 135 ಅಯಮಪಿ ಚ ಯಜ್ಞಾದನಂತರಮನ್ಯತ್ಕ ತ್ವಂತರಂ ತಸ್ಕಾ- 


ಬರದೆ ಇರುತ್ತವೆಯೇ? (127-128). ಆದ್ದರಿಂದ ಅಕ್ರೂರನನ್ನು ಇಲ್ಲಿಗೆ ಕರೆದು 
ಕೊಂಡು ಬರಬೇಕು. ಅತ್ಯಂತ ಗುಣಶಾಲಿಯಾದ ಆತನಲ್ಲಿ ತಪ್ಪನ್ನು ಹುಡುಕು 
ವುದು ಸರಿಯಲ್ಲ” ಎಂದನು. ಹೀಗೆ ಯದುವೃದ್ದನಾದ ಅಂಧಕನ ಮಾತನ್ನು 
ಕೇಳಿ ಕೇಶವ, ಉಗ್ರಸೇನ, ಬಲಭದ್ರ--ಮೊದಲಾದ ಯಾದವ ನಾಯಕರು 
ಅಕ್ರೂರನ ಅಪರಾಧವನ್ನು ಕ್ಷಮಿಸಲು ಸಿದ್ದರಾಗಿ ಅಭಯವನ್ನಿತ್ತು ಆತನನ್ನು 
ತಮ್ಮ ದ್ವಾರಕಾನಗರಕ್ಕೆ ಕರೆತಂದರು (129). ಅವನು ಬಂದೊಡನೆಯೇ ಅವನ 
ಬಳಿಯಲ್ಲಿದ್ದ ಸ್ಕಮಂತಕಮಣಿಯ ಪ್ರಭಾವದಿಂದ ಅನಾವೃಷ್ಟಿ, ಮಾರಿಕಾ, 
ದುರ್ಭಿಕ್ಷ ಸರ್ಪ--ಮೊದಲಾದ ಉಪದ್ರವಗಳು ಶಾಂತವಾದವು! (130). 
ಶ್ರೀಕೃಷ್ಣನು ತನ್ನಲ್ಲಿಯೇ ವಿಚಾರ ಮಾಡಿದನು: “ಈ ಅಕ್ರೂರನು ಗಾಂದಿನಿಯಲ್ಲಿ 
ಶ್ವಫಲ್ಕನಿಂದ ಹುಟ್ಟಿದ್ದಾನೆಂಬುದು (ಈ ರೀತಿಯಾದ ಫಲವನ್ನು ಕೊಡುವುದಕ್ಕೆ 
ಅತ್ಯಲ್ಪವಾದ ಕಾರಣ. ಅನಾವೃಷ್ಟಿ, ದುರ್ಭಿಕ್ಷ, ಮಾರಿಕಾ--ಮುಂತಾದ 
ವಿಪತ್ತುಗಳನ್ನು ತಡೆಯುವ ಪ್ರಭಾವವಾದರೋ ಮಹತ್ತರವಾದುದು. ಈತನ 
ಬಳಿಯಲ್ಲಿ ಸ್ಕಮಂತಕಮಹಾರತ್ನವು ಇದ್ದೇ ಇರಬೇಕು! (131-134). ಆ ರತ್ನಕ್ಕೆ 
ಈ ಬಗೆಯ ಪ್ರಭಾವಗಳಿವೆಯೆಂಬುದು ಪ್ರಸಿದ್ಧವಾದದ್ದು. ಈ ಅಕ್ರೂರ 


ಅಧ್ಯಾಯ 13 ಚತುರ್ಥಾಂಶಃ 131 


ನಂತರಮನ್ಯದೃಜ್ನಾಂತರಂ ಚಾಜಸ್ರಮವಿಚ್ಚಿನ್ನಂ ಯಜತೀತಿ ॥ 1361 
ಅಲ್ಲೋಪಾದಾನಂ ಚಾಸ್ಕಾಸಂಶಯಮತ್ರಾಸೌ ಮಣಿವರಸ್ತಿಹತೀತಿ 
ಕೃತಾಧ್ಯವಸಾಯೋಜನ್ಯತ್ರಯೋಜನಮುದ್ದಿಶ್ಶ ಸಕಲಯಾದವಸಮಾಜ- 
ಮಾತ್ಮಗೃಹ ಏವಾಚೀಕರತ್‌ ॥ 137॥ ತತ್ರ ಚೋಪವಿಷ್ಟೇಷ್ಠಖಲೇಷು 
ಯದುಷು ಪೂರ್ವಂ ಪ್ರಯೋಜನಮುಪನ್ನಸ್ಕ್ಮ ಪರ್ಯವಸಿತೇ ಚ 
ತಸ್ಮಿನ್‌ ಪ್ರಸಂಗಾಂತರಪರಿಹಾಸಕಥಾಮಕೂರೇಣ ಕೃತ್ವಾ ಜನಾರ್ದನಸ್ತ- 
`ಮಕ್ರೂರಮಾಹ ॥ 138 | ದಾನಪತೇ ಜಾನೀಮ ಏವ ವಯಂ ಯಥಾ 
ಶತಧನ್ನನಾ ತದಿದಮಖಲಜಗತ್ಸಾರಭೂತಂ ಸ್ಥಮಂತಕಂ ರತ್ನಂ ಭವತಃ 
ಸಮರ್ಪಿತಂ ತದಶೇಷರಾಷೋಪಕಾರಕಂ ಭವತ್ಸಕಾಶೇ ತಿಷ್ಠತಿ ತಿಷತು 
ಸರ್ವ ಏವ ವಯಂ ತತ್ವಭಾವಫಲಭುಜಃ ಕಿಂ ತ್ಹೇಷ ಬಲಭದ್ರೋ5- 
ಸ್ಮಾನಾಶಂಕಿತವಾಂಸ್ತದಸ್ಮತ್ಟೀತಯೇ ದರ್ಶಯಸ್ಟೇತ್ಕಭಿಧಾಯ ಜೋಷಂ 





ನಾದರೋ ಒಂದು ಯಜ್ಞವಾದಮೇಲೆ ಇನ್ನೊಂದು, ಅದಾದಮೇಲೆ 
ಮತ್ತೊಂದು ಯಜ್ಞ--ಹೀಗೆ ಸರ್ವದಾ ಯಜ್ಞ ಮಾಡುತ್ತಲೇ ಇರುತ್ತಾನೆ 
(135-136). ಆರ್ಥಿಕವಾಗಿ ಇವನ ಸಂಪಾದನೆ ಬಹಳ ಕಡಿಮೆ ಇದೆ! ಆದ್ದರಿಂದ 
ಆ ಮಣಿರತ್ನವು ಇವನಲ್ಲಿಯೇ ಇದೆ, ನಿಸ್ಸಂಶಯ?!” ಶ್ರೀಕೃಷ್ಣನು ಹೀಗೆ ನಿರ್ಧರಿಸಿ 
ಯಾವುದೋ ಒಂದು ಉದ್ದೇಶವನ್ನು ಹೇಳಿ ಸಕಲ ಯಾದವರ ಸಭೆಯನ್ನು ತನ್ನ 
ಗೃಹದಲ್ಲಿಯೇ ಏರ್ಪಡಿಸಿದನು (137). ಎಲ್ಲ ಯಾದವರೂ ಬಂದು ಸಭಾಗೃಹ 
ದಲ್ಲಿ ಕುಳಿತುಕೊಳ್ಳಲಾಗಿ, ಶ್ರೀಕೃಷ್ಣನು ಸಭೆಯನ್ನು ಕರೆದ ಉದ್ದೇಶವೇನನ್ನೋ 
ಹೇಳಿ ಮುಗಿಸಿ, ಪ್ರಸಂಗಾಂತರದಿಂದ ಅಕ್ರೂರನೊಡನೆ ವಿನೋದವಾಗಿ ಸರಸ 
ಸಲ್ಲಾಪವನ್ನಾಡುತ್ತ ಇಂತೆಂದನು (138): “ಓ ದಾನಪತಿ,* ಅದು ನಮಗೆ 
ಗೊತ್ತಿದ್ದ ಸಂಗತಿಯೇ ಸರಿ. ಶತಧನ್ವನು ನಿನಗೆ ಸ್ಕಮಂತಕರತ್ನವನ್ನು ಕೊಟ್ಟಿದ್ದಾ 
ನಷ್ಟೆ! ನಿಖಿಲವಿಶ್ವದಲ್ಲಿ ಸಾರಭೂತವಾದ ಆ ಮಣಿರತ್ನವು ನಮ್ಮ ರಾಷ್ಟ್ರಕ್ಕೆಲ್ಲ 
ಹಿತವನ್ನುಂಟುಮಾಡುತ್ತ ನಿನ್ನ ಹತ್ತಿರ ಇದೆ. ಆಗಲಿ, ನಿನ್ನ ಹತ್ತಿರವೇ ಇರಲಿ. 
ಅದರ ಮಹಿಮೆಯ ಫಲವನ್ನು ನಾವೆಲ್ಲರೂ ಅನುಭವಿಸುತ್ತಿದ್ದೇವೆ. ಆದರೆ ಆ 


* ಅಕ್ರೂರನು ಯಜ್ಞದಲ್ಲಿ ವಿಶೇಷವಾಗಿ ದಾನ ಮಾಡುತ್ತಿದ್ದುದರಿಂದ ಅವನಿಗೆ 
"ದಾನಪತಿ' ಎಂಬ ಹೆಸರು ಪ್ರಸಿದ್ಧವಾಗಿತ್ತು. 


132 ಶ್ರೀವಿಷ್ಣುಪುರಾಣಮ್‌ 


ಸಿತೇ ಭಗವತಿ ವಾಸುದೇವೇ ಸರತ್ನಸ್ಸೋ-ಚಿಂತಯತ್‌ ॥ 139॥ 
ಕಿಮತ್ರಾನುಷೇಯಮನ್ಮಥಾ ಚೇದ್‌ ಬ್ರವೀಮ್ಮಹಂ ತತ್ಕ್ಶೇವಲಾಂಬರತಿ 
ರೋಧಾನಮನ್ನಿಷ್ಠ್ಮಂತೋ ರತ್ನಮೇತೇ ದ್ರಕ್ಷ್ಮಂತಿ ಅತಿವಿರೋಧೋ ನ 
ಕ್ಷೇಮ ಇತಿ ಸಂಚಿಂತ್ಯ ತಮಖಲಜಗತ್ಕಾರಣಭೂತಂ ನಾರಾಯಣ- 
ಮಾಹಾಕ್ರೂರಃ ॥ 140॥ ಭಗವನ್‌, ಮಮೈತತ್ಸ್ಯಮಂತಕರತ್ನಂ ಶತ- 
ಧನುಷಾ ಸಮರ್ಪಿತಮಪಗತೇ ಚ ತಸ್ಮಿನ್ನದ್ಕ ಶ್ಚಃ ಪರಶ್ಟೋ ವಾ 
ಭಗವಾನ್‌ ಯಾಚಯಿಷ್ಯತೀತಿ ಕೃತಮತಿರತಿಕೃಚ್ಛೆ /ಣೈತಾವಂತಂ ಕಾಲ- 
ಮಧಾರಯಮ್‌ ॥ 141॥ ತಸ್ಮ ಚ ಧಾರಣಕ್ಷೇಶೇನಾಹಮಶೇಷೋಪ- 
ಭೋಗೇಷ್ಟಸಂಗಿಮಾನಸೋ ನ ವೇದ್ಮಿ ಸ್ವಸುಖಕಲಾಮಪಿ ॥ 142॥ 
ಏತಾವನ್ಮಾತ್ರಮಪ್ಪಶೇಷರಾಷ್ಟೋಪಕಾರಿ ಧಾರಯಿತುಂ ನ ಶಕ್ನೋತಿ 
ಭವಾನ್ಮನತ ಇತ್ಯಾತ್ಮನಾ ನ ಚೋದಿತವಾನ್‌ ॥ 143॥ ತದಿದಂ 


ರತ್ನವು ನನ್ನ ಹತ್ತಿರ ಇದೆಯೆಂದು ಬಲಭದ್ರನಿಗೆ ಶಂಕೆ ಉಂಟಾಗಿದೆ. ನಮ್ಮ 
ಸಂತೋಷಕ್ಕಾಗಿ ಅದನ್ನೊಂದು ಸಲ ತೋರಿಸಿಬಿಡು!” ಎಂದು ಹೇಳಿ ಸುಮ್ಮ 
ನಾದನು. ಆಗ ರತ್ನಸಹಿತನಾಗಿಯೇ ಇದ್ದ ಅಕ್ರೂರನು ಹೀಗೆಂದು ಚಿಂತಿಸಿದನು 
(139): “ಈಗ ಏನು ಮಾಡುವುದು? ಒಂದು ವೇಳೆ ಅನ್ಯಥಾ ಹೇಳಿದರೆ, 
ಕೇವಲ ನನ್ನ ವಸ್ತ್ರವನ್ನೆಳೆದು ಹುಡುಕಿದರೆ ಸಾಕು, ಇವರಿಗೆ ರತ್ನವು ಗೋಚರಿಸಿ 
ಬಿಡುತ್ತದೆ! (ಬಲಶಾಲಿಗಳೊಡನೆ) ಅತಿವಿರೋಧವು ಕ್ಷೇಮಕರವಲ್ಲ'' ಎಂದು 
ಆಲೋಚಿಸಿ ಅಖಿಲಜಗತ್ಕಾರಣನಾದ ಶ್ರೀಕೃಷ್ಣನನ್ನು ಕುರಿತು ಅಕ್ರೂರನು 
ಹೇಳಿದನು (140): “ಭಗವನ್‌, ಈ ಸ್ಯಮಂತಕರತ್ನವನ್ನು ಶತಧನ್ಹನು ನನಗೆ 
ಕೊಟ್ಟಿದ್ದನು! ಅವನು ಮೃತನಾದಮೇಲೆ, ಇಂದೋ ನಾಳೆಯೋ ನಾಡಿದ್ದೋ 
ಅದನ್ನು ನೀನು ಕೇಳುತ್ತೀಯೆಂದು ನನಗೆ ನಿಶ್ಚಯವಾಗಿತ್ತು. ಆದ ಕಾರಣ 
ಬಹುಕಷ್ಟದಿಂದ ಇಷ್ಟುದಿನ ಅದನ್ನು ರಕ್ಷಿಸಿಕೊಂಡು ಬಂದೆನು (141). ಅದರ 
ಧಾರಣಕ್ಷೇಶದಿಂದ ಸಕಲ ಸುಖಭೋಗಗಳಲ್ಲಿಯೂ ನಾನು ಮನಸ್ಸನ್ನಿರಿಸದೆ 
ಅವುಗಳಿಂದ ದೂರವಿರಬೇಕಾಯಿತು. ಸುಖದ ಲೇಶವನ್ನೂ ನಾನು ಕಾಣಲಿಲ್ಲ. 
“ಈ ರತ್ನವು ನಿಖಲರಾಷ್ಟೋಪಕಾರಿಯಾಗಿರುವಾಗ ಕೇವಲ ಇದರ ರಕ್ಷಣೆಯ 
ಭಾರವನ್ನು ಈತನು ಹೊತ್ತುಕೊಳ್ಳಲಾರನಲ್ಲ' ಎಂಬುದಾಗಿ ನೀನು ಭಾವಿಸು 
ತ್ತೀಯೆ--ಎಂಬ ಕಾರಣದಿಂದ ನಾನಾಗಿ ಇದನ್ನು ತೆಗೆದುಕೋ ಎಂದು ನಿನಗೆ 


ಅಧ್ಯಾಯ 13 ಚಿತುರ್ಥಾಂಶಃ 138 


ಸ್ಮಮಂತಕರತ್ನಂ ಗೃಹ್ಮತಾಮಿಚ್ಛಯಾ ಯಸ್ಕಾಭಿಮತಂ ತಸ್ಕ ಸಮರ್ಪ್ಯ- 
ತಾಮ್‌ ॥ 144॥ ತತಃ ಸ್ಫೋದರವಸ್ತನಿಗೋಪಿತಮತಿಲಘುಕನಕ- 
ಸಮುದ್ಧಕಗತಂ ಪ್ರಕಟೀಕೃತವಾನ್‌ ॥ 145 ತತಶ್ಚ ನಿಷ್ಕಾ ಮ್ಮ ಸ್ಮಮಂ- 
ತಕಮಣಿಂ ತಸ್ಮಿನದುಕುಲಸಮಾಜೇ ಮುಮೋಚ ॥ 146॥ ಮುಕ್ತ- 
ಮಾತ್ರೇ ಚ ತಸ್ಮಿನ್ನತಿಕಾಂತ್ಕಾ ತದಖಲಮಾಸ್ಥಾನಮುದ್ಕೋತಿತಮ್‌ 
॥ 1470 ಅಥಾಹಾಕ್ರೂರಃ ಸ ಏಷ ಮಣಿಃ ಶತಧನ್ನನಾಸ್ಮಾಕಂ 
ಸಮರ್ಪಿತೋ ಯಸ್ಕಾಯಂ ಸ ಏನಂ ಗೃಹ್ಲಾತು ಇತಿ ॥ 148॥ ತಮಾ- 
ಲೋಕ್ಕ ಸರ್ವಯಾದವಾನಾಂ ಸಾಧು ಸಾದ್ದಿತಿ ವಿಸ್ಮಿತಮನಸಾಂ 
ವಾಚೋ5ಶ್ರೂಯಂತ ॥ 149 ॥ ತಮಾಲೋಕ್ಕಾತೀವ ಬಲಭದ್ರೋ 
ಮಮಾಯಮಚ್ಚುತೇನೈವ ಸಾಮಾನಸ್ಸಮನ್ನೀಪ್ಸಿತ ಇತಿ ಕೃತಸ್ಪಹೋತ- 
ಭೂತ್‌ ॥ 150॥ ಮಮೈವಾಯಂ ಪಿತೃಧನಮಿತೃತೀವ ಚ ಸತ್ಯ- 
ಭಾಮಾಪಿ  ಸ್ಪಹಯಾಂಚಕಾರ ॥ 151॥ ಬಲಸತ್ಕಾವಲೋಕನಾ- 





ಹೇಳಲಿಲ್ಲ! (142-143).ಇಗೋ, ಇದೇ ಸ್ಕಮಂತಕರತ್ನ ತೆಗೆದುಕೊ. ಯಾರಿಗೆ 
ಬೇಕಾದರೂ ಕೊಟ್ಟುಬಿಡು'”' ಎಂದನು. ಆಮೇಲೆ ತನ್ನ ಹೊಟ್ಟೆಗೆ ಸುತ್ತಿದ್ದ 
ಬಟ್ಟೆಯಲ್ಲಿ ಹುದುಗಿಸಿದ ಚಿನ್ನದ ಚಿಕ್ಕಸಂಪುಟದಲ್ಲಿದ್ದ ರತ್ನವನ್ನು ತೋರಿಸಿದನು 
(144). ಅನಂತರ ಸ್ಕಮಂತಕಮಣಿಯನ್ನು ಹೊರಗೆ ತೆಗೆದು ಯಾದವ ಸಭೆಯ 
ಮುಂದಿಟ್ಟನು. ಒಡನೆಯೇ ಅದರ ಉಜ್ಜ್ವಲ ಕಾಂತಿಯಿಂದ ಆಸ್ಥಾನ ಮಂಟಪ 
ವೆಲ್ಲವೂ ಬೆಳಗಿಹೋಯಿತು. ಆಗ ಅಕ್ರೂರನು “ಶತಧನ್ವನು ನಮಗೆ ಕೊಟ್ಟಿದ್ದ 
ಮಣಿ ಇದು. ಇದು ಯಾರಿಗೆ ಸಲ್ಲಬೇಕೋ ಅವರು ತೆಗೆದುಕೊಳ್ಳಲಿ” ಎಂದನು 
(145-148). ಅದನ್ನು ನೋಡಿ ಅಚ್ಚರಿಗೊಂಡ ಸಕಲ ಯಾದವರೂ "ಸಾಧು 
ಸಾಧು' ಎಂದು ಉದ್ಧರಿಸಿದ ಧ್ವನಿ ಎಲ್ಲೆಲ್ಲಿಯೂ ಕೇಳಿಸಿತು. ಮಣಿಯನ್ನು 
ನೋಡಿ ಬಲಭದ್ರನು “ಇದು ನನಗೆ ಸೇರಬೇಕಾದದ್ದು. ಕೃಷ್ಣನೇ ಇದು 
ನಮ್ಮಿಬ್ಬರಿಗೂ ಸಮಾನವಾಗಿರತಕ್ಕದ್ದೆಂದು ಅಭಿಪ್ರಾಯಪಟ್ಟಿದ್ದಾನೆ” ಎಂದು 
ಅದರಲ್ಲಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿದನು (149-150). ಸತ್ಯಭಾಮೆ 
ಯಾದರೋ “ಇದು ನನಗೆ ಮಾತ್ರ ಸಲ್ಲಬೇಕಾದದ್ದು. ಇದು ನನಗೆ ಪಿತೃಧನ” 
ಎಂದು ರತ್ನವನ್ನು ಬಯಸಿದಳು. ಬಲರಾಮನನ್ನೂ ಸತ್ಯಭಾಮೆಯನ್ನೂ ನೋಡಿ 


184 ಶ್ರೀವಿಷ್ಣುಪುರಾಣಮ್‌ 


ತ್ಕೃಷ್ಲೋಂಪ್ಕ್ಯಾತ್ಮಾನಂ ಗೋಚಕ್ರಾಂತರಾವಸ್ಥಿತಮಿವ ಮೇನೇ ॥ 1520 
ಸಕಲಯಾದವಸಮಕ್ಷಂ ಚಾಕ್ರೂರಮಾಹ ॥ 153॥ ಏತದ್ಧಿ ಮಣಿರತ್ನ 
ಮಾತ್ಮಸಂಶೋಧನಾಯ ಏತೇಷಾಂ ಯದೂನಾಂ ಮಯಾ ದರ್ಶಿತಮ್‌ 
ಏತಚ್ಚ ಮಮ ಬಲಭದ್ರಸ್ಕ ಚ ಸಾಮಾನ್ಕಂ ಪಿತೃಧನಂ ಚೈತತ್ಸತ್ಯ- 
ಭಾಮಾಯಾ ನಾನಸ್ಕೈತತ್‌ ॥ 154 ಏತಚ್ಚ ಸರ್ವಕಾಲಂ ಶುಚನಾ 
ಬ್ರಹ್ಮಚರ್ಯಾದಿಗುಣವತಾ ಧ್ರಿಯಮಾಣಮಶೇಷರಾಪ್ಟಸ್ಕೋಪಕಾರ- 
ಕಮ್‌ ಅಶುಚನಾ ಧ್ರಿಯಮಾಣಮಾಧಾರಮೇವ ಹಂತಿ 11551 
ಅತೋಇ5ಹಮಸ್ಕ ಹೋಡಶಸ್ತ್ರೀಸಹಸ್ರಪರಿಗ್ರಹಾದಸಮರ್ಥೊೋ ಧಾರಣೇ 
ಕಥಮೇತತ್ಸತ್ಕಭಾಮಾ ಸ್ವೀಕರೋತಿ ॥ 156॥ ಆರ್ಯಬಲಭದ್ರೇಣಾಪಿ 
ಮದಿರಾಪಾನಾದಶೇಷೋಪಭೋಗಹಪರಿತಾಾಗಃ ಕಾರ್ಯಃ ॥ 157॥ 
ತದಲಂ ಯದುಲೋಕೋsಯಂ ಬಲಭದ್ರಃ ಅಹಂ ಚ ಸತ್ಕಾ ಚ 


ಶ್ರೀಕೃಷ್ಣನಿಗೆ ತಾನು ಎತ್ತು ಮತ್ತು ಗಾಡಿಯ ಚಕ್ರದ ನಡುವೆ ಇಕ್ಕಟ್ಟಿನಲ್ಲಿ 
ಸಿಕ್ಕಿಕೊಂಡಂತೆ ಭಾಸವಾಯಿತು (151-152). ಅವನು ಸಕಲ ಯಾದವ 
ರೆದುರಿಗೆ ಅಕ್ರೂರನನ್ನು ಕುರಿತು “ನನ್ನ ಆತಶುದ್ದಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ 
ಮಾತ್ರ ಈ ಯಾದವರೆದುರಿಗೆ ಮಣಿರತ್ನವನ್ನು ಪ್ರದರ್ಶಿಸುವಂತೆ ಮಾಡಿದ್ದೇನೆ. 
ಈ ರತ್ನದ ಮೇಲೆ ನನಗೂ ಬಲರಾಮನಿಗೂ ಅಧಿಕಾರವು ಸಮಾನವಾದದ್ದು. 
ಸತ್ಯಭಾಮೆಗೆ ಪಿತೃಧನವಾಗಿದೆ. (ನಾವು ಮೂವರನ್ನು ಬಿಟ್ಟು) ಇನ್ನೊಬ್ಬನಿಗೆ 
ಇದು ಸಲ್ಲತಕ್ಕದ್ದಲ್ಲ (153-154). ಈ ರತ್ನವನ್ನು ಧರಿಸತಕ್ಕವನು ಸರ್ವಕಾಲ 
ದಲ್ಲಿಯೂ ಶುಚಿಯಾಗಿ ಬ್ರಹ್ಮಚರ್ಯಾದಿಗುಣಗಳನ್ನು ಪಾಲಿಸತಕ್ಕವನಾಗಿರ 
ಬೇಕು. ಆಗ ಇದು ಸಮಸ್ತ ರಾಷ್ಟ್ರಕ್ಕೂ ಶುಭವನ್ನುಂಟುಮಾಡುತ್ತದೆ. ಹಾಗಲ್ಲದೆ 
ಅಶುಚಿಯಾದವನು ಧರಿಸಿದರೆ ಧರಿಸಿದವನನ್ನೇ ನಾಶಪಡಿಸುತ್ತದೆ (155). 
ನಾನು ಇದನ್ನು ಧರಿಸಲು ಶಕ್ತನಲ್ಲ. ಹದಿನಾರು ಸಾವಿರ ಹೆಂಡಿರನ್ನು ಕಟ್ಟಿ 
ಕೊಂಡವನು ನಾನು. ಸತ್ಯಭಾಮೆಯಾದರೂ ಇದನ್ನು ಹೇಗೆ ಸ್ವೀಕರಿಸಿ 
ಧರಿಸಿಯಾಳು? ಅಣ್ಣನಾದ ಬಲಭದ್ರನು ಮದ್ಕ್ಯಪಾನಾದಿಸಕಲಭೋಗಗಳನ್ನೂ 
ತ್ಯಜಿಸಬೇಕಾಗಿ ಬರುತ್ತದೆ (156-157). ಆದ್ದರಿಂದ ಯಾವುದೂ ಬೇಡ. ಈ 
ಯಾದವರು, ಈ ಬಲಭದ್ರ, ನಾನು, ಸತ್ಯ ಎಲ್ಲರೂ ಓ ದಾನಪತಿ, ನಿನ್ನನ್ನು 


ಅಧ್ಯಾಯ 13 ಚತುರ್ಥಾಂಶಃ 135 


ತ್ದಾಂ ದಾನಪತೇ ಪ್ರಾರ್ಥಯಾಮಃ ॥ 1581 ತದ್ಧವಾನೇವ ಧಾರಯಿತುಂ 
ಸಮರ್ಥಃ ॥ 159॥ ತ್ವದ್‌ಧೃತಂ ಚಾಸ್ಕ ರಾಷ್ಟ್ರಸ್ಕೋಪಕಾರಕಂ ತದ್ಭವಾನ- 
ಶೇಷರಾಷ್ಟ್ರನಿಮಿತ್ತಮೇತತ್ಪೂರ್ವವದ್ಧಾರಯತು ಅನ್ಯನ್ನವಕ್ರವುಮಿತ್ತುಕ್ತೋ 
ದಾನಪತಿಸಥೇತ್ಕಾಕ್‌ ಜಗ್ರಾಹ ಚ ತನ್ಮಹಾರತ್ನಮ್‌ ॥ 1600 ತತಃ 
ಪ್ರಭೃತ್ಯಕ್ರೂರಃ ಪ್ರಕಟೇನೈವ ತೇನಾತಿಜಾಜ್ಜಲ್ಯಮಾನೇನಾತ್ಮಕಂಠಾವ- 
ಸಕ್ತೇನಾದಿತ್ಕ ಇವಾಂಶುಮಾಲೀ ಚಚಾರ ॥ 161 ಇತ್ಯೇತದ್ಧಗವತೋ 
ಮಿಥ್ಯಾಭಿಶಸ್ತಿಕಾಲನಂ ಯಃ ಸ್ಮರತಿ ನ ತಸ್ಕ ಕದಾಚದಲ್ಲಾಪಿ ಮಿಥ್ಮಾಭಿ- 
ಶಸ್ತಿರ್ಭವತಿ ಅವ್ಯಾಹತಾಖಲೇಂದ್ರಿಯಶ್ಚಾಖಿಲಪಾಪಮೋಕ್ಷಮವಾಪ್ಲೋತಿ 
Il 162 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ತ್ರಯೋದಶೋsಧ್ಯಾಯಃ 





ಪ್ರಾರ್ಥಿಸಿಕೊಳ್ಳುತ್ತೇವೆ. ನೀನೇ ಇದನ್ನು ಧರಿಸಲು ಸಮರ್ಥ. ನೀನು ಧರಿಸಿದ್ದರೆ 
ಈ ರಾಷ್ಟ್ರಕ್ಕಲಲ್ಲ ಉಪಕಾರವೇ ಆಗುತ್ತದೆ. ಈ ರಾಷ್ಟ್ರದ ಹಿತಕ್ಕಾಗಿ ನೀನೇ 
ಮೊದಲಿನಂತೆ ಇದನ್ನು ಇಟ್ಟುಕೊಂಡಿರು. ಎದುರಾಗಿ ಇನ್ನೊಂದು ಮಾತನ್ನೂ 
ಆಡಬಾರದು” ಎಂದನು. ಆಗ ದಾನಪತಿಯಾದ ಅಕ್ರೂರನು ಹಾಗೆಯೇ 
ಆಗಲೆಂದು ಆ ಮಹಾರತ್ನವನ್ನು ಸ್ವೀಕರಿಸಿದನು (158-160). ಅಲ್ಲಿಂದ ಮುಂದೆ 
ಅಕ್ರೂರನು ಜಾಜ್ವಲ್ಯಮಾನವಾದ ಆ ಮಹಾರತ್ನವನ್ನು ಪ್ರಕಟವಾಗಿಯೇ ತನ್ನ 
ಕೊರಳಲ್ಲಿ ಧರಿಸಿಕೊಂಡು, ಅಂಶುಮಾಲಿಯಾದ ಆದಿತ್ಯನೋ ಎಂಬಂತೆ, 
ತಿರುಗಾಡುತ್ತಿದ್ದನು (161). ಈ ಪ್ರಕಾರವಾಗಿ ಭಗವಂತನಿಗೆ ಸಂಬಂಧಿಸಿದ 
ಮಿಥ್ಮಾಕಳಂಕಶೋಧನರೂಪವಾದ ಈ ಪ್ರಸಂಗವನ್ನು ಯಾವನು 
ಸದಿಸುತ್ತಾನೊ ಆತನಿಗೆ ಮಿಥ್ಕಾಕಳಂಕವು ಎಂದೆಂದಿಗೂ ಬರುವುದಿಲ್ಲ. ಅವನ 
ಸಮಸ್ಯೇಂದ್ರಿಯಗಳೂ ಸಮರ್ಥವಾಗಿದ್ದು ಎಲ್ಲ ಪಾಪಗಳಿಂದಲೂ ಮುಕ್ತ 
ನಾಗುತ್ತಾನೆ (162). 

ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 

ಹದಿಮೂರನೆಯ ಅಧ್ಯಾಯವು ಮುಗಿಯಿತು. 


ಜು 


ಚತುರ್ದಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ಅನಮಿತ್ರಸ್ಕ ಪುತ್ರಃ ಶಿನಿರ್ನಾಮಾಭವತ್‌॥ 11 ತಸ್ಯಾಪಿ ಸತ್ಯಕಃ 
ಸತ್ಕಕಾತ್ಸಾತಕಿರ್ಯುಯುಧಾನಾಪರನಾಮಾ॥ 2॥ ತಸ್ಮಾದಪಿ ಸಂಜಯಃ 
ತತ್ಪುತ್ರಶ್ಚ ಕುಣಿಃ ಕುಣೇರ್ಯುಗಂಧರಃ ॥3॥ ಇತ್ಯೇತೇ ಶೈನೇಯಾಃ 
॥ 4 ಅನಮಿತಸ್ಕಾನ್ಹಯೇ ಪೃಶ್ನಿಸ್ಟಸ್ಮಾತ್‌ ಶ್ಚಫಲ್ಯಃ ತತ್ಸಭಾವಃ ಕಥಿತ 
ಏವ 51 ಶ್ವಫಲ್ಕಸ್ಕಾನ್ನಃ ಕನೀಯಾಂಶ್ಚಿತಕೋ ನಾಮ ಭ್ರಾತಾ! 61 
ಶ್ಚಫಲ್ಯಾದಕ್ರೂರೋ ಗಾಂದಿನ್ಯಾಮಭವತ್‌ ॥7॥ ತಥೋಪಮದ್ದು, 





ಅಧ್ಯಾಯ 14 
ಅನಮಿತ್ರ ಮತ್ತು ಅಂಧಕರ ವಂಶದ ವೃತ್ತಾಂತ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಅನಮಿತ್ರ*ನಿಗೆ ಶಿನಿ 
ಎಂಬ ಮಗನಿದ್ದನು. ಅವನ ಮಗ ಸತ್ಯಕ. ಸತ್ಯಕನಿಂದ ಸಾತ್ಯಕಿ ಹುಟ್ಟಿದನು. 
ಅವನಿಗೆ ಯುಯುಧಾನ ಎಂದು ಇನ್ನೊಂದು ಹೆಸರಿತ್ತು. ಸಾತ್ಯಕಿಗೆ ಸಂಜ 
ಯನೂ ಅವನಿಗೆ ಕುಣಿಯೂ ಕುಣಿಗೆ ಯುಗಂಧರ ಎಂಬವನೂ ಪುತ್ರರಾದರು. 
ಇವರು ಶೈನೇಯರೆನಿಸಿಕೊಂಡರು (1-4). ಅನಮಿತ್ರನ ಇನ್ನೊಂದು ಪೀಳಿಗೆ 
ಯಲ್ಲಿಪೃಶ್ನಿಯೂ ಅವನಿಂದ ಶ್ವಫಲ್ಕನೂ ಹುಟ್ಟಿದರು. ಶ್ರಫಲ್ಕನ ಮಹಿಮೆಯನ್ನು 
ಹಿಂದೆ ಹೇಳಿದ್ದಾಗಿದೆ (ನೋಡಿ 13-115). ಆತನಿಗೆ ಚಿತ್ರಕನೆಂಬ ತಮಮೊಬ್ಬ 
ನಿದ್ದನು. ಶ್ವಫಲ್ಕನಿಂದ ಅಕ್ರೂರನು ಗಾಂದಿನಿಯೆಂಬ ಪತ್ನಿಯಲ್ಲಿ ಜನಿಸಿದನು. 


* ಯದುವಂಶದಲ್ಲಿ ಹುಟ್ಟಿದ ವೃಷ್ಟಿಗೆ ನೂರು ಮಕ್ಕಳಿದ್ದರೆಂದು ಹನ್ನೊಂದನೆಯ 
ಅಧ್ಯಾಯದಲ್ಲಿ ಹೇಳಿದೆ (27). ವೃಷ್ಟಿಯ ಮಗನಾದ ಅನಮಿತ್ರನಿಗೆ ಪ್ರಸೇನ ಸತ್ರಾಜಿತರು 
ಮೊಮಕ್ವಳೆಂದು ತಿಳಿಸಿ ಪ್ರಸಂಗವಶದಿಂದ ಸ್ಕಮಂತಕಮಣಿಯ ವೃತ್ತಾಂತವನ್ನು 
ಹದಿಮೂರನೆಯ ಅಧ್ಯಾಯದಲ್ಲಿ ಹೇಳಲಾಯಿತು. ಈಗ ಅನಮಿತ್ರನ ಇನ್ನೊಂದು 
ಸಂತತಿಯನ್ನು ಹೇಳುತ್ತಿದ್ದಾರೆ. 


ಅಧ್ಯಾಯ 14 ಚತುರ್ಥಾಂಶಃ 137 


ಮೃದಾಮೃದ, ವಿಶ್ವಾರಿಮೇಜಯ, ಗಿರಿಕ್ಷತ್ರೋಪಕ್ಷತ್ರ, ಶತಪ್ಲಾರಿ- 
ಮರ್ದನ, ಧರ್ಮದೃಗೃಷ್ಟಧರ್ಮ, ಗಂಧಮೋಜ, ವಾಹ, ಪ್ರತಿ- 
ವಾಹಾಖ್ಯಾ ಪುತ್ರಾಃ ॥8॥ ಸುತಾರಾಖ್ಕಾ ಕನ್ಮಾ ಚ ॥9॥ ದೇವ- 
ವಾನುಪದೇವಶ್ಚಾಕ್ರೂರ ಪುತ್ರೌ ॥ 10॥ ಪೃಥುವಿಷೃಥುಪ್ರಮುಖಾಶ್ಚಿತ್ರಕಸ್ಕ 
ಪುತ್ರಾ ಬಹವೋ ಬಭೂವುಃ ॥111॥ ಕುಕುರಭಜಮಾನಶುಚಿಕಂಬಲ- 
ಬರ್ಕಿಷಾಖ್ಯಾಸಥಾಂಧಕಸ್ಕ ಚತ್ನಾರಃ ಪುತ್ರಾಃ ॥ 12॥ ಕುಕುರಾದ್‌ಧೃಷ್ಟಃ 
ತಸ್ಮಾಚ್ಛ ಕಪೋತರೋಮಾ ತತಶ್ಚ ವಿಲೋಮಾ ತಸ್ಮಾದಪಿ ತುಂಬುರು- 
ಸಖೋಇಂಭವದನುಸಂಜ್ಲಶ್ಚ ॥ 13॥ ಅನೋರಾನಕದುಂದುಭಿಃ ತತಶ್ಚಾ- 
ಭಿಜಿತ್‌ ಅಭಿಜಿತಃ ಪುನರ್ವಸುಃ ॥ 14॥ ತಸ್ಕಾಹ್ಯಾಹುಕ ಆಹುಕೀ ಚ 
ಕನ್ಮಾ ॥15॥ ಆಹುಕಸ್ಕ ದೇವಕೋಗ್ರಸೇನೌ ದ್ವೌ ಪುತ್ರೌ ॥ 16॥ 


ಅಲ್ಲದೆ ಶ್ವಫಲ್ಕನಿಗೆ* (ಇನ್ನೊಬ್ಬ ಪತ್ನಿಯಲ್ಲಿ) ಉಪಮದ್ಗು, ಮೃದಾಮೃದ, 
ವಿಶ್ವ, ಅರಿಮೇಜಯ, ಗಿರಿಕ್ತತ್ರ, ಉಪಕ್ಷತ್ರ, ಶತಫ್ನ, ಅರಿಮರ್ದನ, ಧರ್ಮ 
ದೃಕ್‌, ದೃಷ್ಟಧರ್ಮ, ಗಂಧಮೋಜ, ವಾಹ ಮತ್ತು ಪ್ರತಿವಾಹ--ಎಂಬ 
ಪುತ್ರರೂ ಸುತಾರಾ ಎಂಬ ಪುತ್ರಿಯೂ ಜನಿಸಿದರು (5-9). ದೇವವಾನ್‌, 
ಉಪದೇವ--ಎಂಬವರು ಅಕ್ರೂರನ ಮಕ್ಕಳು. (ಶ್ವಫಲ್ಕನ ತಮ್ಮನಾದ) ಚಿತ್ರಕ 
ನಿಗೆ ಪೃಥು, ವಿಪೃ್ಪಥು- ಮೊದಲಾದ ಬಹುಮಂದಿ ಪುತ್ರರಿದ್ದರು (10-11). 
(ಸತ್ವತನ ಮಗನಾದ) ಅಂಧಕನಿಗೆ ಕುಕುರ, ಭಜಮಾನ, (ಸತ್ವತನ ಮಗನಾದ 
ಭಜಮಾನ ಬೇರೆ) ಶುಚಿಕಂಬಲ, ಬರ್ಜಿಷ--ಎಂಬ ನಾಲ್ವರು ಪುತ್ರರಿದ್ದರು. 
ಕುಕುರನಿಂದ ದೃಷ್ಟನೂ ಅವನಿಂದ ಕಪೋತರೋಮನೂ ಆತನಿಂದ 
ವಿಲೋಮನೂ ವಿಲೋಮನಿಂದ ಅನು ಎಂಬವನೂ ಜನಿಸಿದರು. ಅನು 
ಎಂಬವನು ತುಂಬುರುವಿನ ಸ್ನೇಹಿತ (12-13). ಅನುವಿನಿಂದ ಆನಕದುಂದುಭಿ, 
ಅವನಿಂದ ಅಭಿಜಿತ್‌, ಆತನಿಂದ ಪುನರ್ವಸು--ಎಂಬವರು ಹುಟ್ಟಿದರು. 
ಪುನರ್ವಸುವಿಗೆ ಆಹುಕನೆಂಬ ಮಗನೂ ಆಹುಕಿ ಎಂಬ ಮಗಳೂ ಇದ್ದರು. 
ಆಹುಕನಿಗೆ ದೇವಕ, ಉಗ್ರಸೇನ--ಎಂಬ ಇಬ್ಬರು ಮಕ್ಕಳು. ದೇವಕನಿಗೆ 

* ಶ್ವಫಲ್ಕನಿಗೆ ಉಮದ್ದು ಮಗನೆಂದೂ ಆತನ ಮಕ್ಕಳು ಮೃದಾಮೃದ-- 
ಮೊದಲಾದವರೆಂದೂ ಪಾಠಾಂತರದಿಂದ ತಿಳಿದುಬರುತ್ತದೆ. ಹೀಗೆಯೇ ಅಲ್ಲಲ್ಲಿ 
ಪಾಠಾಂತರಗಳಿವೆ. ತುಂಬ ವಿಸ್ತರವಾಗುವುದೆಂದು ಇಲ್ಲಿ ಬರೆದಿಲ್ಲ. 


188 ಶ್ರೀವಿಷ್ಣುಪುರಾಣಮ್‌ 


ದೇವವಾನುಪದೇವಃ ಸಹದೇವೋ ದೇವರಕ್ಷಿತಶ್ಚ ದೇವಕಸ್ಕ ಚತ್ದಾರಃ 
ಪುತ್ರಾಃ ॥ 17॥ ತೇಷಾಂ ವೃಕದೇವೋಪದೇವಾ ದೇವರಕ್ಷಿತಾ ಶ್ರೀದೇವಾ 
ಶಾಂತಿದೇವಾ ಸಹದೇವಾ ದೇವಕೀ ಚ ಸಪ್ತ ಭಗಿನ್ಯಃ ॥ 18॥ ತಾಶ್ಚ 
ಸರ್ವಾ ವಸುದೇವ ಉಪಯೇಮೇ ॥ 19॥ ಉಗ್ರಸೇನಸ್ಮಾಪಿ ಕಂಸ, 
ನಗ್ರೋಧ, ಸುನಾಮಾನಕಾಹ್ಟ, ಶಂಕು, ಸುಭೂಮಿ, ರಾಷ್ಟ್ರಪಾಲ, 
ಯುದ್ದತುಷ್ಠಿಸುತುಷ್ಪಿಮತ್ಸಂಜ್ಞಾಃ ಪುತ್ರಾ ಬಭೂವುಃ ॥ 20॥ ಕಂಸಾ, 
ಕಂಸವತೀ, ಸುತನು, ರಾಷ್ಟ್ರಪಾಲಿಕಾಹ್ಹಾಶ್ಚೋಗ್ರಸೇನಸ್ಕ ತನೂಜಾಃ ಕನ್ಯಾಃ 
॥ 21॥ ಭಜಮಾನಾಚ್ಚ ವಿದೂರಥಃ ಪುತ್ರೋ5ಭವತ್‌ ॥ 22॥ ವಿದೂ- 
ರಥಾಚ್ಛೂರಃ ಶೂರಾಚ್ಛಮೀ ಶಮಿನಃ ಪ್ರತಿಕ್ಷತ್ರಃ ತಸ್ಮಾತ್ಸ್ವಯಂಭೋಜ- 
ಸ್ತತಶ್ಚ ಹೃದಿಕಃ॥ 23॥ ತಸ್ಯಾಪಿ ಕೃತವರ್ಮಶತಧನುರ್ದೇವಾರ್ಹದೇವ- 
ಗರ್ಭಾದ್ಯಾ ಪುತ್ರಾ ಬಭೂವುಃ ॥ 241 ದೇವಗರ್ಭಸ್ಮಾಪಿ ಶೂರಃ ॥ 25॥ 
ಶೂರಸ್ಮಾಪಿ ಮಾರಿಹಾ ನಾಮ ಪತ್ನಭವತ್‌ ॥ 26॥ ತಸ್ಥಾಂ ಚಾಸೌ 





ದೇವವಾನ್‌, ಉಪದೇವ, ಸಹದೇವ, ದೇವರಕ್ಷಿತ--ಎಂಬ ನಾಲ್ವರು 
ಪುತ್ರರಾದರು (14-17). ಅಲ್ಲದೆ ಈ ನಾಲ್ವರಿಗೆ ವೃಕದೇವಾ, ಉಪದೇವಾ, 
ದೇವರಕ್ಷಿತಾ, ಶ್ರೀದೇವಾ, ಶಾಂತಿದೇವಾ, ಸಹದೇವಾ ಮತ್ತು ದೇವಕಿ--ಎಂಬ 
ಏಳು ಮಂದಿ ಸಹೋದರಿಯರಿದ್ದರು. ಆ ಏಳು ಮಂದಿ ಕನ್ನಿಕೆಯರನ್ನು 
ವಸುದೇವನು ಮದುವೆಯಾದನು (18-19). ಉಗ್ರಸೇನನಿಗೂ ಸಹ ಕಂಸ, 
ನ್ಯಗ್ರೋಧ, ಸುನಾಮ, ಆನಕಾಹ್ವ, ಶಂಕು, ಸುಭೂಮಿ, ರಾಷ್ಟ್ರಪಾಲ, 
ಯುದ್ಧತುಷ್ಟಿ ಮತ್ತು ಸುತುಷ್ಟಿಮಾನ್‌ ಎಂಬ ಪುತ್ರರಿದ್ದರು. ಅಲ್ಲದೆ ಕಂಸಾ, 
ಕಂಸವತೀ, ಸುತನು, ರಾಷ್ಟ್ರಪಾಲಿಕಾ--ಎಂಬ ಪುತ್ರಿಯರೂ ಉಗ್ರಸೇನನಿಗೆ 
ಇದ್ದರು (20-21). (ಸತ್ವತಪುತ್ರನಾದ) ಭಜಮಾನನಿಗೆ ವಿದೂರಥನೆಂಬ ಪುತ್ರನು 
ಹುಟ್ಟಿದನು. ವಿದೂರಥನಿಂದ ಶೂರನೂ ಶೂರನಿಂದ ಶಮಿಯೂ ಆತನಿಂದ 
ಪ್ರತಿಕತ್ರನೂ ಅವನಿಂದ ಸ್ವಯಂಭೋಜನೂ ಆತನಿಂದ ಹೃದಿಕನೂ 
ಜನಿಸಿದರು. ಹೃದಿಕನಿಗೆ ಕೃತವರ್ಮ, ಶತಧನು, ದೇವಾರ್ಹ, ದೇವಗರ್ಭ-- 
ಮೊದಲಾದ ಹಲವರು ಪುತ್ರರು ಹುಟ್ಟಿದರು (22-24). ದೇವಗರ್ಭನ ಮಗ 
ಶೂರ. ಶೂರನಿಗೆ ಮಾರಿಷಾ ಎಂಬ ಪತ್ನಿಯಿದ್ದಳು. ಶೂರನು ಅವಳಲ್ಲಿ 


ಅಧ್ಯಾಯ 14 ಚತುರ್ಥಾಂಶಃ 139 


ದಶಪುತ್ರಾನಜನಯದ್ಧಸುದೇವಪೂರ್ವಾನ್‌ ॥ 27॥ ವಸುದೇವಸ್ಕ ಜಾತ- 
ಮಾತ್ರಸ್ಕೈವ ತದ್‌ಗೃಹೇ ಭಗವದಂಶಾವತಾರಮವ್ಕಾಹತದೃಷ್ಟಾ, 
ಪಶ್ಯದ್ಧಿರ್ದೇವೈರ್ದಿವ್ಕಾನಕದುಂದುಭಯೋ ವಾದಿತಾಃ ॥ 28 ತತಶ್ಚಾ- 
ಸಾವಾನಕದುಂದುಭಿಸಂಜ್ಞಾಮವಾಪ ॥ 29% ತಸ್ಮ ಚ ದೇವಭಾಗ, 
ದೇವಶ್ರವೋಇಷ್ಟಕ, ಕಕುಚ್ಚಕ, ವತ್ಸಧಾರಕ, ಸೃಂಜಯ, ಶಾಮ, ಶಮಿಕ, 
ಗಂಡೂಷಸಂಜ್ಞಾ ನವ ಭ್ರಾತರೋತಭವನ್‌ ॥ 30॥ ಪೃಥಾ ಶ್ರುತದೇವಾ 
ಶ್ರುತಕೀರ್ತಿಃ ಶ್ರುತಶ್ರವಾ ರಾಜಾಧಿದೇವೀ ಚ ವಸುದೇವಾದೀನಾಂ ಪಂಚ 
ಭೆಗಿನ್ಕೋsಭವನ್‌ ॥ 31॥ ಶೂರಸ್ಕ ಕುಂತಿರ್ನಾಮ ಸಖಾಭವತ್‌ ॥ 32॥ 
ತಸ್ಮೈ ಚಾಪುತ್ರಾಯ ಪೃಥಾಮಾತ್ಮಜಾಂ ವಿಧಿನಾ ಶೂರೋ ದತ್ತವಾನ್‌ 
॥33॥ ತಾಂ ಚ ಪಾಂಡುರುವಾಹ ॥34॥ ತಸ್ಕಾಂ ಚ ಧರ್ಮಾ- 





ವಸುದೇವನೇ ಮೊದಲಾದ ಹತ್ತು ಪುತ್ರರನ್ನು ಪಡೆದನು. ವಸುದೇವನು 
ಹುಟ್ಟಿದಾಗ ಮುಂದೆ ಆತನ ಗೃಹದಲ್ಲಿ ಭಗವಂತನು ಅಂಶಾವತಾರಮಾಡುವ 
ನೆಂಬುದನ್ನು ಅಪ್ರತಿಹತವಾದ ದೃಷ್ಟಿಯಿಂದರಿತ ದೇವತೆಗಳು ಆನಕ, ದುಂದುಭಿ 
ಗಳೆಂಬ ದಿವ್ಯವಾದ್ಯಗಳನ್ನು ಮೊಳಗಿಸಿದರು. ಆದ್ದರಿಂದ ವಸುದೇವನಿಗೆ ಆನಕ 
ದುಂದುಬಿ*ಯೆಂದು ಹೆಸರು ಬಂದಿತು (25-29). ವಸುದೇವನಿಗೆ ದೇವಭಾಗ, 
ದೇವಶ್ರವ, ಅಷ್ಟಕ, ಕಕುಚ್ಚಕ್ರ, ವತ್ಸಧಾರಕ, ಸೃಂಜಯ, ಶ್ಯಾಮ, ಶಮಿಕ ಮತ್ತು 
ಗಂಡೂಷ ಎಂಬ ಒಂಬತ್ತು ಸಹೋದರರಿದ್ದರು. ಅಲ್ಲದೆ ಪೃಥಾ, ಶ್ರುತದೇವಾ, 
ಶ್ರುತಕೀರ್ತಿ, ಶ್ರುತಶ್ರವಸ್ಸು, ರಾಜಾಧಿದೇವಿ--ಎಂಬ ಐವರು ಸಹೋದರಿ 
ಯರು ವಸುದೇವನೇ ಮೊದಲಾದವರಿಗೆ ಇದ್ದರು (30-31). ಶೂರನಿಗೆ ಕುಂತಿ 
ಎಂಬ ಮಿತ್ರನಿದ್ದನು. ಆತನಿಗೆ ಸಂತತಿಯಿಲ್ಲದುದರಿಂದ ಶೂರನು ತನ್ನ 
ಮಗಳಾದ ಪೃಥೆಯನ್ನು ಕುಂತಿಗೆ ದತ್ತಕವಿಧಿಯಿಂದ ಕೊಟ್ಟನು. ಆ ಪೃಥೆಯನ್ನು 
ಪಾಂಡುರಾಜನು ಮದುವೆಯಾದನು (32-34). ಪೃಥೆಯಲ್ಲಿ ಯಮಧರ್ಮ, 
ವಾಯು, ಇಂದ್ರರು ಕ್ರಮವಾಗಿ ಯುಧಿಷ್ಠಿರ, ಭೀಮಸೇನ, ಅರ್ಜುನ ಎಂಬ 


* ಹಿಂದೆ ಹೇಳಿದ (ಶ್ಲೋಕ 14) ಅನುವಿನ ಮಗನಾದ ಆನಕದುಂದುಭಿಯೆಂಬ 
ಅಂಕಿತನಾಮದವನು ವಸುದೇವನಿಗಿಂತ ಭಿನ್ನನಾದವನು. 


140 ಶ್ರೀವಿಷ್ಣುಪುರಾಣಮ್‌ 


ನಿಲೇಂದೈರ್ಯುಧಿಷ್ಠಿರಭೀಮಸೇನಾರ್ಜುನಾಖಾಸ್ತ್ರಯಃ ಪುತ್ರಾಸ್ಸಮು- 
ತ್ಲಾದಿತಾಃ ॥ 35॥ ಪೂರ್ವಮೇವಾನೂಢಾಯಾಂಚ ಭಗವತಾ ಭಾಸ್ತತಾ 
ಕಾನೀನಃ ಕರ್ಣೋ ನಾಮ ಪುತ್ರೋsಜನ್ಯತ ॥ 36 ತಸ್ಕಾಶ್ಚ ಸಪತ್ನೀ 
ಮಾದ್ರೀ ನಾಮಾಭೂತ್‌ ॥ 37॥ ತಸ್ಕಾಂ ಚ ನಾಸತ್ಯದಸ್ರಾಭ್ಕಾಂ ನಕುಲ- 
ಸಹದೇವೌ ಪಾಂಡೋಃ ಪುತ್ರೌ ಜನಿತೌ ॥38॥ ಶ್ರುತದೇವಾಂ ತು 
ವೃದ್ಧಧರ್ಮಾ ನಾಮ ಕಾರೂಷ ಉಪಯೇಮೇ ॥39॥ ತಸ್ಮಾಂ ಚೆ 
ದಂತವಕ್ರೋ ನಾಮ ಮಹಾಸುರೋ ಜಜ್ಞೇ ॥ 401 ಶ್ರುತಕೀರ್ತಿಮಪಿ 
ಕೇಕಯರಾಜ ಉಪಯೇಮೇ ॥ 418 ತಸ್ಕಾಂ ಚ ಸಂತರ್ಧನಾದಯಃ 
ಜೆ _ಕೇಯಾಃ ಪಂಚೆ ಪುತ್ರಾ ಬಭೂವುಃ ॥ 420 ರಾಜಾಧಿದೇವ್ಮಾಮಾ- 
ವಂತ್ಕೌ ವಿಂದಾನುವಿಂದೌ ಜಜ್ಗಾತೇ ॥ 431 ಶ್ರುತಶ್ರವಸಮಪಿ ಚೇದಿ- 
ರಾಜೋ ದಮಘೋಷನಾಮೋಪಯೇಮೇ ॥ 448 ತಸ್ಮಾಂ ಚ ಶಿಶು- 
ಪಾಲಮುತ್ಪಾದಯಾಮಾಸ ॥ 45॥ ಸ ವಾ ಪೂರ್ವಮಪ್ಪದಾರವಿಕ್ರಮೋ 


ಪುತ್ರರನ್ನು ಉತ್ಪಾದಿಸಿದರು. ಅವಳು ಮದುವೆಯಾಗುವುದಕ್ಕೆ ಮೊದಲು 
ಭಗವಾನ್‌ ಸೂರ್ಯದೇವನಿಂದ ಕರ್ಣನೆಂಬ ಪುತ್ರನು ಹುಟ್ಟಿದನು. (ಪೃಥೆಯು 
ಕನ್ಕೆಯಾಗಿದ್ದಾಗ ಜನಿಸಿದ್ದರಿಂದ) ಕರ್ಣನು ಕಾನೀನ ಎನಿಸಿದನು (35-36). 
ಪೃಥೆಗೆ ಮಾದ್ರಿಯೆಂಬವಳು ಸವತಿಯಾಗಬೇಕು. ಅವಳಲ್ಲಿ ನಾಸತ್ಕ, ದಸ್ರ 
ಎಂಬ ಅಶ್ವಿನೀದೇವತೆಗಳಿಂದ ಪಾಂಡುಪುತ್ರರಾದ ನಕುಲ ಸಹದೇವರು 
ಜನಿಸಿದರು (37-38). ಇತ್ತಲಾಗಿ ಶ್ರುತದೇವಳನ್ನು ಕಾರೂಷಾಧಿಪತಿಯಾದ 
ವೃದ್ಧಧರ್ಮನು ವಿವಾಹವಾದನು. ಇವಳಲ್ಲಿ ದಂತವಕ್ರನೆಂಬ ಮಹಾಸುರನು 
ಹುಟ್ಟಿದನು. ಶ್ರುತಕೀರ್ತಿಯನ್ನು ಕೇಕಯರಾಜನು ಮದುವೆಯಾಗಲು, ಅವಳಲ್ಲಿ 
ಕೇಕಯರಾಜನಿಗೆ ಸಂತರ್ದನನೇ ಮೊದಲಾದ ಐವರು ಪುತ್ರರು ಜನಿಸಿದರು 
(39-42). ಅವಂತೀರಾಜನಿಗೆ ರಾಜಾಧಿದೇವಿಯಲ್ಲಿ ವಿಂದ, ಅನುವಿಂದ 
ರೆಂಬಿಬ್ಬರು ಹುಟ್ಟಿದರು. ಚೀದಿರಾಜನಾದ ದಮಘೋಷನು ಶ್ರುತಶ್ರವಸ್ಸನ್ನು 
ವಿವಾಹವಾದನು. ಅವಳಲ್ಲಿ ದಮಘೋಷನಿಗೆ ಶಿಶುಪಾಲನು ಜನಿಸಿದನು. ಈ 
ಶಿಶುಪಾಲನು ಪೂರ್ವಜನದಲ್ಲಿ  ಮಹಾಪರಾಕ್ರಮಿಯೂ ದೈತ್ಯರಿಗೆ 


ಅಧ್ಯಾಯ 14 ಚಿತುರ್ಥಾಂಶಃ 141 


ದೈತ್ಮಾನಾಮಾದಿಪುರುಷೋ ಹಿರಣ್ಮಕಶಿಪುರಭವತ್‌ ॥ 4608 ಯಶ್ಚ 
ಭಗವತಾ ಸಕಲಲೋಕಗುರುಣಾ ನರಸಿಂಹೇನ ಫಾತಿತಃ ॥ 47॥ 
ಪುನರಪಿ ಅಕ್ಷಯವೀರ್ಯಶೌರ್ಯಸಂಪತ್ನರಾಕ್ರಮಗುಣಸ್ಸಮಾಕ್ರಾಂತ- 
ಸಕಲತ್ರೆ ಪಲೋಕ್ಕೇಶ್ವರಪ್ರಭಾವೋ ದಶಾನನೋ ನಾಮಾಭೂತ್‌ ॥ 48॥ 
ಬಹುಕಾಲೋಪಭುಕ್ತಭಗವತ್ಸಕಾಶಾವಾಪ್ತ ಶರೀರಪಾತೋದ್ಧವಪುಣ್ಯ- 
ಫಲೋ ಭಗವತಾ ರಾಘವರೂಪಿಣಾ ಸೋಸಿ ನಿಧನಮುಪಪಾದಿತಃ 
॥ 49॥ ಪುನಶ್ಚೇದಿರಾಜಸ್ಕ ದಮಘೋಹಸ್ಕಾತ್ಮಜಶ್ಶಿಶುಪಾಲನಾಮಾ- 
ಭವತ್‌ ॥ 50॥ ಶಿಶುಪಾಲತ್ಚ್ಸೇನಪಿ ಭಗವತೋ ಭೂಭಾರಾವತಾರಣಾ- 
ಯಾವತೀರ್ಣಾಂಶಸ್ಮ ಪುಂಡರೀಕನಯನಾಖ್ಯಸ್ಕೋಪರಿ ದ್ವೇಷಾನು- 
ಬಂಧಮತಿತರಾಂಚಕಾರ ॥ 511 ಭಗವತಾ ಚ ಸೆ ನಿಧನಮುಪನೀತ- 
ಸತ್ರೈವ ಪರಮಾತ್ಮಭೂತೇ ಮನಸ ಏಕಾಗ್ರತಯಾ ಸಾಯುಜ್ಯಮವಾಪ 


ಮೊದಲಿಗನೂ ಆದ ಹಿರಣ್ಯಕಶಿಪುವಾಗಿದ್ದನು (43-46). ಆ ಹಿರಣ್ಯಕಶಿಪುವನ್ನು 
ಸಕಲಲೋಕಗುರುವಾದ ಭಗವಂತನು ನರಸಿಂಹಾವತಾರದಿಂದ ಸಂಹರಿ 
ಸಿದ್ದನು. ಮತ್ತೆ ಆ ಹಿರಣ್ಯಕಶಿಪು ಅಕ್ಷಯವಾದ ವೀರ್ಯ, ಶೌರ್ಯ, ಸಂಪತ್‌, 
ಪರಾಕ್ರಮಗುಣಗಳಿಂದ ಯುಕ್ತನಾಗಿ ತ್ರಿಲೋಕಾಧಿಪತಿ ದೇವೇಂದ್ರನಿಗೆ ಸಮಾನ 
ವಾದ ಪ್ರಭಾವದಿಂದ ಕೂಡಿ, ರಾವಣನಾಗಿ ಹುಟ್ಟಿದನು. (47-48). ಹಿಂದೆ 
ಭಗವಂತನಿಂದ ಹತನಾದ ಕಾರಣ ಆತನಿಗೆ ಮಹತ್ತರವಾದ ಪುಣ್ಯವು ಲಭಿಸಿತ್ತು. 
ಬಹುಕಾಲ ಆ ಪುಣ್ಯದ ಫಲವನ್ನು ಅನುಭವಿಸಿದ ಮೇಲೆ ರಾವಣನೂ ಸಹ 
ಶ್ರೀರಾಮಾವತಾರವನ್ನು ತಾಳಿದ ಭಗವಂತನಿಂದ ಹತನಾದನು. ಮತ್ತೆ 
ಶಿಶುಪಾಲನೆಂಬ ಹೆಸರಿನಿಂದ ಆತನೇ ಚೇದಿರಾಜನಾದ ದಮಘೋಷನ 
ಪುತ್ರನಾಗಿ ಹುಟ್ಟಿದನು (49-50). ಶಿಶುಪಾಲನಾಗಿ ಹುಟ್ಟಿದಾಗಲೂ ಸಹ ಆತನು 
ಭೂಭಾರವನ್ನಿಳಿಸಲು ಅವತರಿಸಿದ ಪುಂಡರೀಕಾಕ್ಷನಾದ ಭಗವಾನ್‌ ಶ್ರೀಕೃಷ್ಣ 
ನಲ್ಲಿ ಅತ್ಯಂತ ದ್ವೇಷಬುದ್ದಿಯನ್ನು ತಳೆದಿದ್ದನು. ಕಡೆಗೆ ಭಗವಂತನಿಂದ ಅವನು 
ಹತನಾದಾಗಲೂ ಆ ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರವಾಗಿ ನಿಂತುದರಿಂದ 
(ದ್ವೇಷಮಾಡಿದರೂ) ಪರಮಾತ್ಮನಲ್ಲಿ ಸಾಯುಜ್ಯವನ್ನು ಪಡೆದನು (51-52). 


142 ಶ್ರೀವಿಷ್ಣುಪುರಾಣಮ್‌ 


॥ 52॥ ಭಗವಾನ್‌ ಯದಿ ಪ್ರಸನ್ನೋ ಯಥಾಭಿಲಷಿತಂ ದದಾತಿ ತಥಾ 
ಅಪ್ರಸನ್ನೋಣಇಪಿ ನಿಘ್ನನ್‌ ದಿವೃಮನುಪಮಂ ಸ್ಥಾನಂ ಪ್ರಯಚ್ಛತಿ ॥ 53॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಚತುರ್ದಶೋsಧ್ಯಾಯಃ 





ಮೈತ್ರೇಯ, ಭಗವಂತನು ಪ್ರಸನ್ನನಾದರೆ ಹೇಗೆ ಅಭೀಷ್ಟವನ್ನು ದಯಪಾಲಿ 
ಸುವನೋ ಹಾಗೆ ಕ್ರುದ್ಧನಾಗಿ ಕೊಂದರೂ ಸಹ ದಿವ್ಯವೂ ಅನುಪಮವೂ ಆದ 
ಉತ್ತಮ ಸ್ಥಾನವನ್ನು ಅನುಗ್ರಹಿಸುತ್ತಾನೆ (53). 
ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 


ಸೀ 
A 


ಪಂಚದಶೋಇ5ಧ್ಕಾಯಃ 
ಶ್ರೀವೈತ್ರೇಯ ಉವಾಚ: 
ಹಿರಣ್ಕಕಶಿಪುತ್ಬೇ ಚ ರಾವಣತ್ಸೇ ಚ ವಿಷ್ಣುನಾ! 


ಅವಾಪ ನಿಹತೋ ಭೋಗಾನಪ್ರಾಪ್ಮಾನಮರೆ ರಪಿ॥ 1 
ನ ಲಯಂ ತತ್ರ ತೇನೈವ ನಿಹತಃ ಸ ಕಥಂ ಪುನಃ। 

ಸಂಪ್ರಾಪ್ತಃ ಶಿಶುಪಾಲತ್ವೇ ಸಾಯುಜ್ಮಂ ಶಾಶ್ಚತೇ ಹರೌ॥ 2 
ಏತದಿಚ್ಛಾಮ್ಮಹಂ ಶ್ರೋತುಂ ಸರ್ವಧರ್ಮಭೃತಾಂ ವರ! 
ಕೌತೂಹಲಪರೇಣೈತತ್ಸೃಷ್ಟೋ ಮೇ ವಕ್ತುಮರ್ಹಸಿ ॥ 3 


ಶ್ರೀಪರಾಶರ ಉವಾಚ: 


ದೈತ್ಯೇಶ್ವರಸ್ಮ  ವಧಾಯಾಖಲಲೋಕೋತ್ಪತ್ತಿಸ್ನಿತಿವಿನಾಶಕಾರಿಣಾ 


ಅಧ್ಯಾಯ 15 


ಶಿಶುಪಾಲನು ಶ್ರೀಹರಿಯಲ್ಲಿ ಸಾಯುಜ್ಯವನ್ನು ಪಡೆದುದಕ್ಕೆ ಕಾರಣ. 
ವಸುದೇವನ ಸಂತತಿ. 


ಆಗ ಮೈತ್ರೇಯರು ಪ್ರಶ್ನೆ ಮಾಡಿದರು: “ಭಗವನ್‌, ಆತನು ಹಿರಣ್ಯ 
ಕಶಿಪುವಾದಾಗಲೂ ರಾವಣನಾದಾಗಲೂ ವಿಷ್ಣುವಿನಿಂದಲೇ ಹತನಾದನಷ್ಟೆ. 
ಆಗ ಆತನಿಗೆ ದೇವದುರ್ಲಭವಾದ ಭೋಗಗಳು ದೊರತವೇ ಹೊರತು 
ಸಾಯುಜ್ಯವು ಲಭಿಸಲಿಲ್ಲ. ಆತನೇ ಶಿಶುಪಾಲನಾಗಿ ಹುಟ್ಟಿದಾಗ ಆ ವಿಷ್ಣುವಿ 
ನಿಂದಲೇ ಹತನಾಗಿದ್ದಾನೆ. ಆಗ ಮಾತ್ರ ಅವನಿಗೆ ಶಾಶ್ವತನಾದ ಶ್ರೀಹರಿಯಲ್ಲಿ 
ಸಾಯುಜ್ಯವು ದೊರತದ್ದು ಹೇಗೆ? (1-2). ಧರ್ಮಜ್ಞರಲ್ಲಿ ಶ್ರೇಷ್ಠರಾದ ಮುನಿ 
ಗಳೇ, ಇದನ್ನು ಕೇಳಲು ನಾನು ಬಯಸುತ್ತಿದ್ದೇನೆ. ಕೇವಲ ಕುತೂಹಲದಿಂದ 
ಈ ಪ್ರಶ್ನೆಯನ್ನು ಮಾಡಿದ್ದೇನೆ. ಹೇಳೋಣವಾಗಬೇಕು”. ಪರಾಶರಮುನಿಗಳು 
ಹೇಳಿದರು: ಮೈತ್ರೇಯ, ಮೊದಲು ದೈತ್ಯೇಶ್ವರನಾದ ಹಿರಣ್ಯಕಶಿಪುವಿನ 
ಸಂಹಾರಕ್ಕಾಗಿ ಸಕಲಲೋಕಗಳ ಉತ್ಪತ್ತಿ , ಸಿತಿ, ಲಯಗಳಿಗೆ ಕರ್ತನಾದ 


ಬಿ? 


144 ಶ್ರೀವಿಷ್ಣುಪುರಾಣಮ್‌ 


ಪೂರ್ವಂ ತನುಗ್ರಹಣಂ ಕುರ್ವತಾ ನೃಸಿಂಹರೂಪಮಾವಿಷ್ಕತಮ್‌ 
॥ 4॥ ತತ್ರ ಚ ಹಿರಣ್ಮಕಶಿಪೋರ್ವಿಷ್ಟುರಯಮಿತ್ಕೇತನ್ನ ಮನಸ್ಕಭೂತ್‌ 
॥ 5॥ ನಿರತಿಶಯಪುಣ್ಮಸಮುದ್ಧೂತಮೇತತ್ಸತ್ವ್ವಜಾತಮಿತಿ ॥ 6॥ ರಜ- 
ಉದ್ರೇಕಪ್ರೇರಿತೆ _ಕೌಗ್ರಮತಿಸ್ತದ್ಧಾವನಾ ಯೋಗಾತ್ತತೋತವಾಪುವಧ- 
ಹೈತುಕೀಂ ನಿರತಿಶಯಾಮೇವಾಖಲ ತ್ರೈಲೋಕ್ಕಾಧಿಕೃಧಾರಿಣೀಂ 
ದಶಾನನತ್ಸೇ ಭೋಗಸಂಪದಮವಾಪ ॥7॥ ನ ತು ಸ ತಸ್ಮಿನ್ನನಾದಿ- 
ನಿಧನೇ ಪರಬ್ರಹ್ಮಭೂತೇ ಭಗವತ್ಕನಾಲಂಬಿನಿ ಕೃತೇ ಮನಸಸ್ತಲ್ಲಯ- 
ಮವಾಪ॥ 8॥ ಏವಂ ದಶಾನನತಶ್ಚೇಂಪನಂಗಪರಾಧೀನತಯಾ ಜಾನಕೀ- 
ಸಮಾಸಕ್ತಚೇತಸೋ ಭಗವತಾ ದಾಶರಥಿರೂಪಧಾರಿಣಾ ಹತಸ್ಕ 
ತದ್ರೂಪದರ್ಶನಮೇವಾಸೀತ್‌ ನಾಯಮಚ್ಕುತ ಇತ್ಯಾಸಕ್ತಿರ್ವಿಷ- 
ದೃತೋsಂತಃಕರಣೇ ಮಾನುಷಬುದ್ಧಿರೇವ ಕೇವಲಮಸ್ಕಾಭೂತ್‌ ॥ 9॥ 


ಶ್ರೀಹರಿಯು ನೃಸಿಂಹರೂಪವನ್ನು ಪ್ರಕಟಿಸಿದನು (3-4). ಆ ಸಮಯದಲ್ಲಿ 
ಹಿರಣ್ಯಕಶಿಪುವಿಗೆ "ಈತನು ವಿಷ್ಣುವೆಂಬುದು ಮನಸ್ಸಿನಲ್ಲಿ ಹೊಳೆಯಲಿಲ್ಲ. 
"ನಿರತಿಶಯವಾದ ಪುಣ್ಯದಿಂದ ಉದ್ಭವಿಸಿದ ಒಂದು ಪ್ರಾಣಿ ಇದು' ಎಂದು 
ಮಾತ್ರ ಅವನ ಮನಸ್ಸಿಗೆ ತೋರಿತ್ತು (5-6). ರಜೋಗುಣದ ಉದ್ರೇಕದಿಂದ 
ಏಕಾಗ್ರಬುದ್ಧಿಯು ವಿಪರೀತವಾಗಿ ಪ್ರೇರಿತವಾದ ಕಾರಣ ಅನ್ಯಥಾಭಾವನೆ 
ಯುಂಟಾಗಿತ್ತು. ಆದರೆ ವಿಷ್ಣುವಿನಿಂದ ಮರಣವುಂಟಾದನಿಮಿತ್ತ ಅವನು 
ರಾವಣನಾಗಿ ಜನಿಸಿದಾಗ ನಿರತಿಶಯವೂ ಸಮಸಲೋಕಗಳಿಗೆ ಅಧಿಕವೂ ಆದ 
ಭೋಗಸಂಪತ್ತಿಯು ಆತನಿಗೆ ದೊರಕಿತು (7). ಅನಾದಿನಿಧನನೂ ಪರಬ್ರಹ್ಮನೂ 
ಆದ ಭಗವಂತನಲ್ಲಿ ಹಿರಣ್ಯಕಶಿಪುವಿನ ಮನಸ್ಸು ನೆಲಸದೆ ಹೋದ್ದರಿಂದ 
ಭಗವಂತನಲ್ಲಿ ಸಾಯುಜ್ಯವು ಅವನಿಗೆ ಲಭಿಸಲಿಲ್ಲ (8). ಹೀಗೆಯೇ ಅವನು 
ದಶಕಂಠನಾಗಿ ಜನಿಸಿದಾಗಲೂ ಅನಂಗಪರವಶನಾಗಿ ಜಾನಕಿಯಲ್ಲಿ ಆಸಕ್ತಿ 
ಯನ್ನು ತಳೆದಿದ್ದನು. ಆದ್ದರಿಂದ ಭಗವಂತನು ದಶರಥಪುತ್ರನ ರೂಪವನ್ನು 
ಧರಿಸಿ ಬಂದು ಸಂಹರಿಸಿದಾಗ, ರಾವಣನಿಗೆ ಇವನು ದಶರಥಪುತ್ರನೆಂದೂ 
ಮನುಷ್ಯನೆಂದೂ ಬುದ್ದಿ ಇದ್ದಿತೇ ಹೊರತು ಅಚ್ಯುತನೆಂಬ ಬುದ್ದಿ ಇರಲಿಲ್ಲ. 
ಸಾಯುವಾಗಲೂ ಅವನ ಅಂತಃಕರಣದಲ್ಲಿ ಶ್ರೀರಾಮನು ಕೇವಲ ಮನುಷ್ಯ 


ಅಧ್ಯಾಯ 15 ಚಿತುರ್ಥಾಂಶಃ 145 


ಪುನರಪ್ಮಚ್ಚುತವಿನಿಪಾತಮಾತ್ರಫಲಮಖಲಭೂಮಂಡಲಶ್ಲಾಘಚೇದಿ- 

ರಾಜಕುಲೇ ಜನ್ಮ ಅವ್ಕಾಹತೈಶ್ಚರ್ಯಂ ಶಿಶುಪಾಲತ್ಚೇ5ಷ್ಕವಾಪ ॥ 101 
ತತ್ರ ತ್ವಖಿಲಾನಾಮೇವ ಸ ಭಗವನ್ನಾಮ್ನಾಂ ತ್ಚಂಕಾರಕಾರಣಮಭವತ್‌ 
॥11॥ ತತಶ್ಚ ತತ್ಕಾಲಕೃತಾನಾಂ ತೇಷಾಮಶೇಷಾಣಾಮೇವಾಚ್ಕುತ- 
ನಾಮ್ನಾಮನವರತಮನೇಕಜನ್ಮಸು ವರ್ಧಿತವಿದ್ದೇಷಾನುಬಂಧಿಚಿತ್ತೋ 
ಎನಿಂದನಸಂತರ್ಜನಾದಿಷೂಚ್ಚಾರಣಮಕರೋತ್‌ ॥ 12॥ ತಚ್ಚ ರೂಪ- 
ಮುತ್ತುಲ್ಲಪದ್ಮದಲಾಮಲಾಕ್ಷಮತ್ಕುಜ್ಜಲಪೀತವಸ್ತಧಾರ್ಯಮಲಕಿರೀ- 
ಟಕೇಯೂರಹಾರಕಟಕಾದಿಶೋಭಿತಮುದಾರಚತುರ್ಬಾಹುಶಂಖಚಕ್ರ- 
ಗದಾಧರಮತಿಪ್ರರೂಢವೈರಾನುಭಾವಾದಟನಭೋಜನಸ್ನಾನಾಸನಶಯ- 
ನಾದಿಷ್ಠ್ಟಶೇಷಾವಸ್ಥಾಂತರೇಷು ನಾನತ್ರೋಪಯಯಾವಸ್ಯ ಚೇತಸಃ॥ 13॥ 





ನೆಂಬ ಬುದ್ಧಿಯೇ ಇದ್ದಿತು (9). ಆಮೇಲೆ ಶಿಶುಪಾಲನಾದಾಗಲೂ, ಹಿಂದೆ 
ಅಚ್ಯುತನ ಕೈಯಿಂದ ಸಂಹಾರವಾದುದಕ್ಕೆ ಫಲವಾಗಿ, ಅಖಿಲ ಭೂಮಂಡಲ 
ಶ್ಲಾಘ್ಯವಾದ ಚೇದಿರಾಜಕುಲದಲ್ಲಿ ಜನ್ಮವನ್ನೂ ಅಖಂಡೈಶ್ವರ್ಯವನ್ನೂ ಪಡೆ 
ದನು. ಆ ಜನದಲ್ಲಿ ಭಗವಂತನ ಸಕಲನಾಮಾವಳಿಯಲ್ಲಿಯೂ ತುಚ್ಚತೆಯ 
ಭಾವನೆಯನ್ನು ತಳೆದನು. (10-11). ಅಚ್ಯುತನ ವಿಷಯವಾಗಿ ಅನೇಕ ಜನ್ಮ 
ಗಳಿಂದ ಬೆಳೆದ ವಿದ್ದೇಷದ ಸಂಸ್ಕಾರವು ಶಿಶುಪಾಲನ ಚಿತ್ರದಲ್ಲಿ ನೆಲೆಸಿತ್ತು. 
ಅಚ್ಯುತನಿಗೆ ಆ ಸಮಯದಲ್ಲಿ (ಪೂತನಾಸಂಹಾರಾದಿ) ಲೀಲೆಗಳಿಂದ ಪ್ರಾಪ್ತ 
ವಾದ ಬಿರುದಿನ ನಾಮಾವಳಿಗಳನ್ನು ಶಿಶುಪಾಲನು ತೆಗಳುವಾಗ ಬಯ್ಯುವಾಗ 
ಆ ನಾಮಗಳನ್ನು ಉಚ್ಚರಿಸುತ್ತಿದ್ದನು (12). ಆತನಿಗೆ ಶ್ರೀಕೃಷ್ಣನಲ್ಲಿ ಅತಿಶಯವಾದ 
ವೈರವು ರೂಢಿಸಿಹೋದ್ದರಿಂದ, ತಾನು ತಿರುಗಾಡುವಾಗ ಊಟಮಾಡುವಾಗ 
ಸ್ನಾನಮಾಡುವಾಗ ಕುಳಿತಾಗ ಮಲಗಿದಾಗ--ಎಲ್ಲ ಸಂದರ್ಭಗಳಲ್ಲಿಯೂ 
ಅವನ ಮನಸ್ಸಿಗೆ ಶ್ರೀಕೃಷ್ಣನ ರೂಪವೇ ಕಟ್ಟಿನಿಲ್ಲುತ್ತಿತ್ತು. ಅರಳಿದ ತಾವರೆಯ 
ದಳದಂತೆ ಸ್ವಚ್ಛವಾದ ನೇತ್ರವುಳ್ಳ, ಅತ್ಯುಜ್ಜಲವಾದ ಪೀತಾಂಬರವನ್ನುಟ್ಟು 
ಹೊಳೆಯುವ ಕಿರೀಟ-ಕೇಯೂರಹಾರ-ಕಟಕಾದ್ಕಾಭರಣಗಳಿಂದ ಶೋಭಿ 
ಸುವ, ಚತುರ್ಭುಜವುಳ್ಳ, ಶಂಖಚಕ್ರ ಗದೆಗಳನ್ನು ಧರಿಸಿದ ಶ್ರೀಕೃಷ್ಣನ 
ರೂಪವಲ್ಲದೆ ಇನ್ನೊಂದು ವಸ್ತು ಅವನ ಮನಸ್ಸಿನೆದುರಿಗೆ ಸುಳಿಯುತ್ತಿರಲಿಲ್ಲ 


146 ಶ್ರೀವಿಷ್ಣುಪುರಾಣಮ್‌ 


ತತಸ್ತಮೇವಾಕ್ರೋಶೇಷೂಚ್ಚಾರಯಂಸ್ತಮೇವ ಹೃದಯೇನ ಧಾರಯ- 
ನ್ನಾತ್ಮವಧಾಯ ಯಾವದೃ್ಧಗವದ್ಧಸ್ತಚಕ್ರಾಂಶುಮಾಲೋಜ್ಜ ಎಲಮಕ್ಷಯ- 
ತೇಜಸ್ಸರೂಪಂ ಬ್ರಹ್ಮಭೂತಮವಗತದ್ದೇಷಾದಿದೋಷಂ ಭಗವಂತ- 
ಮದ್ರಾಕ್ಷೀತ್‌ ॥ 14॥ ತಾವಚ್ಚ ಭಗವಚ್ಛಕ್ರೀಣಾಶು ವ್ಯಾಪಾದಿತಸ್ಪತ್ನರಣ- 
ದಗ್ಗಾಖಿಲಾಘಸಂಚಯೋ ಭಗವತಾಂತಮುಪನೀತಸ್ತಕ್ಕಿನ್ನೇವ ಲಯ- 
ಮುಪಯಯ್‌ೌ ॥ 15 ಏತತ್ರವಾಖಲಂ ಮಯಾಭಿಹಿತಮ್‌ ॥ 16॥ 
ಅಯಂ ಹಿ ಭಗವಾನ್‌ ಕೀರ್ತಿತಶ್ಚ ಸಂಸ್ಕೃತಶ್ಚ ದ್ವೇಷಾನುಬಂಧೇನಾಪಿ 
ಅಖಲಸುರಾಸುರಾದಿದುರ್ಲಭಂ ಫಲಂ ಪ್ರಯಚ್ಛತಿ ಕಿಮುತ ಸಮ್ಯಗೃಕ್ತಿ- 
ಮತಾಮಿತಿ ॥ 17॥ ವಸುದೇವಸ್ಕ ತ್ಹಾನಕದುಂದುಭೇಃ ಪೌರವೀರೋ- 
ಹಿಣೀಮದಿರಾಭದ್ರಾದೇವಕೀಪ್ರಮುಖಾ ಬಹ್ಟ್ಯಃ ಪತ್ನ್ಯೋಂಭವನ್‌ 
॥ 18॥ ಬಲಭದ್ರಶಠಸಾರಣದುರ್ಮದಾದೀನ್‌ ಪುತ್ರಾನ್‌ ರೋಹಿಣ್ಕ್ಯಾ- 


(13). ಹೀಗೆ ಅನವರತವೂ ಒಯ್ಯುವಾಗ ಅಚ್ಯುತನ ನಾಮಗಳನ್ನುಚ್ಚರಿಸುತ್ತ , 
(ವೈರಾನುಬಂಧದಿಂದ) ಅವನನ್ನೇ ಹೃದಯದಲ್ಲಿನೆನೆಯುತ್ತ ಇದ್ದ ಶಿಶುಪಾಲನು, 
ತನ್ನ ವಧೆಗೋಸ್ಕರ ಭಗವಂತನು ಚಕ್ರವನ್ನೆತ್ತಿದಾಗ, ಚಕ್ರದ ತೇಜೋಮಾಲೆ 
ಯಿಂದ ಉಜ್ಜಲನೂ, ಅಕ್ಷಯತೇಜಃಸ್ವರೂಪನೂ, ದ್ವೇಷಾದಿದೋಷ 
ರಹಿತನೂ, ಪರಬ್ರಹ್ಮನೂ ಆದ ಭಗವಂತನನ್ನು ಕಂಡನು (14). ಒಡನೆಯೇ 
ಭಗವಂತನ ಚಕ್ರದಿಂದ ಹತನಾದನು. ಅಚ್ಯುತನನ್ನು ಸದಾ ಸರಿಸುತ್ತಿದ್ದುದರಿಂದ 
ಶಿಶುಪಾಲನ ಸಕಲಪಾಪರಾಶಿಯೂ ಸುಟ್ಟು ಬೂದಿಯಾಯಿತು. ಭಗವಂತ 
ನಿಂದ ಮರಣವಾದ್ದರಿಂದ ಶಿಶುಪಾಲನು ಅವನಲ್ಲಿ ಲಯವನ್ನೈದಿದನು (15). 
ಮೈತ್ರೇಯ, ಈ ರಹಸ್ಯವನ್ನೆಲ್ಲ ನಿನಗೆ ಹೇಳಿದ್ದೇನೆ. ದ್ವೇಷದಿಂದಾದರೂ 
ಭಗವಂತನ ನಾಮವನ್ನು ಉಚ್ಚರಿಸಿದರೆ, ಸ್ಮರಿಸಿದರೆ, ಸಮಸ್ತ ಸುರಾಸುರರಿಗೂ 
ದುರ್ಲಭವಾದ ಫಲವನ್ನು ಆತನು ಅನುಗ್ರಹಿಸುತ್ತಾನೆ. ಹೀಗಿರುವಾಗ ಆತನ 
ಅಂತರಂಗ ಭಕ್ತರ ವಿಷಯವಾಗಿ ಹೇಳತಕ್ಕದ್ದೇನಿದೆ? (16-17).ಆನಕದುಂದುಭಿ 
ಯೆಂದು ಖ್ಯಾತನಾದ ವಸುದೇವನಿಗೆ ಪೌರವೀ, ರೋಹಿಣೀ, ಮದಿರಾ, 
ಭದ್ರಾ, ದೇವಕೀ--ಮುಂತಾದ ಹಲವು ಪತ್ನಿಯರಿದ್ದರು. ರೋಹಿಣಿಯಲ್ಲಿ 
ಆತನು ಬಲಭದ್ರ, ಶಠ, ಸಾರಣ, ದುರ್ಮದ--ಮೊದಲಾದ ಪುತ್ರರನ್ನು 


ಅಧ್ಯಾಯ 15 ಚತುರ್ಥಾಂಶಃ 147 


ಮಾನಕದುಂದುಭಿರುತ್ಪಾದಯಾಮಾಸ ॥ 19 ಬಲದೇವೋಣಇಪಿ 
ರೇವತ್ಕಾಂ ವಿಶಶೋಲ್ಕುಕೌ ಪುತ್ರಾವಜನಯತ್‌ ॥ 20॥ ಸಾರ್ಷಿ- 
ಮಾರ್ಷಿಶಿಶುಸತ್ಮಧೃತಿಪ್ರಮುಖಾಃ ಸಾರಣಾತ್ಮಜಾಃ ॥ 21॥ ಭದ್ರಾಶ್ಚ- 
ಭದ್ರಬಾಹುದುರ್ದಮಭೂತಾದ್ಕಾ ರೋಹಿಣ್ಯಾ ಕುಲಜಾಃ ॥ 220 
ನಂದೋಪನಂದಕೃತಕಾದ್ಮಾ ಮದಿರಾಯಾಸ್ತನಯಾಃ ॥ 23 ॥ ಭದ್ರಾಯಾ- 
ಶ್ಲೋಪನಿಧಿಗದಾದ್ದಾಃ ॥ 24॥ ವೈಶಾಲ್ಮಾಂ ಚೆ ಕೌಶಿಕಮೇಕಮೇವಾ- 
ಜನಯತ್‌ ॥ 25॥ ಆನಕದುಂದುಭೇರ್ದೇವಕ್ಕಾಮಪಿ-ಕೀರ್ತಿಮತ್ಸು- 
ಷೇಣೋದಾಯುಭದ್ರಸೇನಖಯುಜುದಾಸಭದ್ರದೇವಾಖ್ಯಾ ಹಟ್‌ ಪುತ್ರಾ 
ಜಜ್ಜಿರೇ॥ 261 ತಾಂಶ್ಚ ಸರ್ವಾನೇವ ಕಂಸೋ ಫಾತಿತವಾನ್‌ ॥ 27॥ 
ಅನಂತರಂ ಚ ಸಪ್ತಮಂ ಗರ್ಭಮರ್ದ್ವರಾತ್ರೇ ಭಗವತ್ಛಶಿತಾ ಯೋಗ- 
ನಿದ್ರಾ ರೋಹಿಣ್ಕಾ ಜಠರಮಾಕೃಷ್ಠ ನೀತವತೀ ॥ 28 ॥ ಕರ್ಷಣಾಚ್ಚಾಸಾ- 
ವಪಿ ಸಂಕರ್ಷಣಾಖ್ಯಾಮಗಮತ್‌ ॥ 29॥ ತತಶ್ಚ ಸಕಲಜಗನ್ಮಹಾ- 


ಪಡೆದನು (18-19).ಅವರಲ್ಲಿ ಬಲದೇವನು ರೇವತಿಯಲ್ಲಿವಿಶಠ, ಉಲುತ- 
ಎಂಬ ಇಬ್ಬರು ಪುತ್ರರನ್ನು ಪಡೆದನು. ಸಾರಣನಿಗೆ ಸಾರ್ಷ್ವಿ, ಮಾರ್ಟಿ, ಶಿಶು, 
ಸತ್ಯ, ಧೃತಿ-- ಮೊದಲಾದ ಪುತ್ರರಾದರು. ಭದ್ರಾಶ್ವ, ಭದ್ರಬಾಹು, ದುರ್ದಮ, 
ಭೂತ ಮುಂತಾದವರೂ ಸಹ ರೋಹಿಣಿಯ ಕುಲದಲ್ಲಿ ಜನಿಸಿದರು 
(20-22). ನಂದ, ಉಪನಂದ, ಕೃತಕ ಮೊದಲಾದವರು ಮದಿರೆಯ 
ಮಕ್ಕಳು. ಉಪನಿಧಿ, ಗದ ಮೊದಲಾದವರು ಭದ್ರೆಯ ಮಕ್ಕಳು. 
ವೈಶಾಲಿಯಲ್ಲಿ (ಪೌರವಿಯಲ್ಲಿ?) ವಸುದೇವನು ಕೌಶಿಕನೆಂಬ ಒಬ್ಬ ಪುತ್ರನನ್ನು 
ಮಾತ್ರ ಪಡೆದನು (23-25). ಆನಕದುಂದುಭಿಗೆ ದೇವಕಿಯಲ್ಲಿ ಕೀರ್ತಿಮಾನ್‌, 
ಸುಷೇಣ, ಉದಾಯು, ಭದ್ರಸೇನ, ಯಜುದಾಸ, ಮತ್ತು ಭದ್ರದೇವ--ಎಂಬ 
ಆರು ಮಂದಿ ಪುತ್ರರು ಜನಿಸಿದರು. ಅವರೆಲ್ಲರನ್ನೂ ಕಂಸನು ಕೊಂದುಹಾಕಿದನು 
(26-27). ಅನಂತರ ಸಂಭವಿಸಿದ ದೇವಕಿಯ ಏಳನೆಯ ಗರ್ಭವನ್ನು ಭಗವಂತ 
ನಿಂದ ಪ್ರೇರಿತಳಾದ ಯೋಗನಿದ್ರೆಯು ಸೆಳೆದುಕೊಂಡು ಹೋಗಿ ರೋಹಿಣಿಯ 
ಉದರದಲ್ಲಿ ಸೇರಿಸಿದಳು. ಹೀಗೆ ಸೆಳೆದದ್ದರಿಂದ (ಕರ್ಷಣಮಾಡಿದ್ದರಿಂದ) ಆ 
ಗರ್ಭದಲ್ಲಿ ಜನಿಸಿದ ಬಲಭದ್ರನು ಸಂಕರ್ಷಣನೆಂಬ ಹೆಸರನ್ನು ಪಡೆದನು. 


148 ಶ್ರೀವಿಷ್ಣುಪುರಾಣಮ್‌ 


ತರುಮೂಲಭೂತೋ ಭೂತಭವಿಷದಾದಿಸಕಲಸುರಾಸುರಮುನಿಜನ- 
ಮನಸಾಮಪ್ಯಗೋಚರೋತಬ್ದಭವಪು್ರಮುಖಿ ೃರನಲಮುಖಿ ಕಃ ಪ್ರಣ” 
ಮ್ಯಾವನಿಭಾರಹರಣಾಯ ಪ್ರಸಾದಿತೋ ಭಗವಾನನಾದಿಮಧನಿಧನೋ 
ದೇವಕೀಗರ್ಭಮವತತಾರ ವಾಸುದೇವಃ ॥ 30॥ ತತ್ಪಸಾದವಿವರ್ದಮಾ- 
ನೋರುಮಹಿಮಾ ಚ ಯೋಗನಿದ್ರಾ ನಂದಗೋಪಪತ್ನಾ ಯಶೋ- 
ದಾಯಾ ಗರ್ಭಮಧಿಷಿತವತೀ ॥ 31 ಸುಪ್ರಸನ್ನಾದಿತ್ಯಚಂದ್ರಾದಿಗ್ರಹ- 
ಮವ್ಮಾಲಾದಿಭಯಂ ಸ್ವಸಮಾನಸಮಖಲಮೇವೆ ತೆಜ್ನಗದಪಾಸ್ತಾಧರ್ಮ- 
ಮಭವತ್ತಕ್ಮಿಂಶ್ಚ ಪುಂಡರೀಕನಯನೇ ಜಾಯಮಾನೇ ॥ 321 ಜಾತೇನ 
ಚ ತೇನಾಖಲಮೇವೆ ೃತತ್ಸನ್ಮಾರ್ಗವರ್ತಿ ಜಗದಕ್ರಿಯತ ॥ 33 ॥ ಭಗವ- 
ತೋನಪೃತ್ರ ಮರ್ತೃಲೋಕೇನವತೀರ್ಣಸ್ಯ ಹೋಡಶಸಹಸ್ರಾಣ್ಮೇ- 
ಕೋತ್ತರಶತಾಧಿಕಾನಿ ಭಾರ್ಯಾಣಾಮಭವನ್‌ ॥ 34॥ ತಾಸಾಂ ಚ 
ರುಕ್ಮಿಣೀಸತ್ಕಭಾಮಾಜಾಂಬವತೀಚಾರುಹಾಸಿನೀಪ್ರಮುಖಾ ಹಷ್ಟೌ 


ರಿ 


(28-29). ತರುವಾಯ, ಸಂಪೂರ್ಣ ವಿಶ್ವವೆಂಬ ಮಹಾವೃಕ್ಷಕ್ಕೆ ಮೂಲ 
ಭೂತನೂ, ಹಿಂದೆ ಇದ್ದ ಮುಂದೆ ಇರಲಿರುವ ಈಗ ಇರುವ ಸಕಲಸುರಾಸುರ 
ಮುನಿಗಣಗಳ ಮನಸ್ಸಿಗೆ ಕೂಡ ನಿಲುಕದವನೂ ಆದಿಮಧ್ಯಾಂತರಹಿತನೂ ಆದ 
ಭಗವಾನ್‌ ವಾಸುದೇವನು ದೇವಕಿಯ ಗರ್ಭವನ್ನು ಪ್ರವೇಶಿಸಿದನು. ಬ್ರಹಾದಿ 
ದೇವತೆಗಳು ಆತನ ಬಳಿಗೆ ಹೋಗಿ ನಮಸ್ಕರಿಸಿ ಭೂಭಾರಹರಣಕ್ಕಾಗಿ 
ಅವತರಿಸಬೇಕೆಂದು ಪ್ರಾರ್ಥಿಸಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡಿದ್ದರು 
(30). ವಾಸುದೇವನ ಅನುಗ್ರಹದಿಂದ ಮಹಿಮಾತಿಶಯವನ್ನು ಬೆಳೆಸಿಕೊಂಡ 
ಯೋಗನಿದ್ರೆಯು ನಂದಗೋಪನ ಪತ್ನಿಯಾದ ಯಶೋದೆಯ ಗರ್ಭವನ್ನು 
ಸೇರಿ ನಿಂತಳು. ಆ ಪುಂಡರೀಕಾಕ್ಷನು ಅವತರಿಸುವಾಗ ಸೂರ್ಯಚಂದ್ರಾದಿ 
ಗ್ರಹಗಳು ಸುಪ್ರಸನ್ನವಾಗಿದವು. ಸರ್ಪಾದಿ ಭಯವಿರಲಿಲ್ಲ. ಸಮಸ್ತಜಗತ್ತೂ 
ಅಧರ್ಮವನ್ನು ದೂರಮಾಡಿ ಶಾಂತಚಿತ್ತವಾಗಿತ್ತು. ವಾಸುದೇವನು ಅವತರಿಸಿ 
ನಿಖಿಲಜಗತ್ತನ್ನೂ ಸನ್ಮಾರ್ಗವರ್ತಿಯನ್ನಾಗಿ ಮಾಡಿದನು (31-33). ಈ ಮರ್ತ್ಯ 
ಲೋಕದಲ್ಲಿ ಅವತರಿಸಿದ ಭಗವಂತನಿಗೆ ಹದಿನಾರುಸಾವಿರದ ನೂರೊಂದು 
ಪತ್ನಿಯರಿದ್ದರು. ಅವರಲ್ಲಿ ರುಕ್ಷಿನಿ, ಸತ್ಯಭಾಮಾ, ಜಾಂಬವತೀ, 


ಅಧ್ಯಾಯ 15 ಚತುರ್ಥಾಂಶಃ 149 


ಪತ್ನ್ಯಃ ಪ್ರಧಾನಾ ಬಭೂವುಃ ॥ 35॥ ತಾಸು ಚಾಷ್ಟಾವಯುತಾನಿ ಲಕ್ಷಂ 
ಚ ಪುತ್ರಾಣಾಂ ಭಗವಾನಖಲಮೂರ್ತಿರನಾದಿಮಾನಜನಯತ್‌ ॥ 36॥ 
ತೇಷಾಂ ಚೆ ಪ್ರದ್ಯುಮ್ನಚಾರುದೇಷ್ಟಸಾಂಬಾದಯಃ ತ್ರಯೋದಶ 
ಪ್ರಧಾನಾಃ ॥ 37॥ ಪ್ರದ್ಯುಮ್ನೋನಪಿ ರುಕ್ಮಿಣಸ್ತನಯಾಂ ರುಕ್ಕವತೀಂ 
ನಾಮೋಪಯೇಮೇ ॥ 38॥ ತಸ್ಮಾಮನಿರುದ್ದೋ ಜಜ್ಞೇ ॥39॥ ಅನಿ- 
ರುದ್ದೋಪಪಿ ರುಕ್ಮಿಣ ಏವ ಪೌತ್ರೀಂ ಸುಭದ್ರಾಂ ನಾಮೋಪಯೇಮೇ 
॥ 40॥ ತಸ್ಕಾಮಸ್ಯ ವಜ್ರೋ ಜಜ್ಞೇ॥ 411 ವಜ್ರಸ್ಮ ಪ್ರತಿಬಾಹುಸ್ತಸ್ಯಾಪಿ 
ಸುಚಾರುಃ ॥ 420 ಏವಮನೇಕ ಶತಸಹಸ್ರಪುರುಷಸಂಖಸ್ಯ ಯದು- 
ಕುಲಸ್ಕ ಪುತ್ರಸಂಖ್ಕ್ಮಾ ವರ್ಷಶತೈರಪಿ ವಕ್ತುಂ ನ ಶಕ್ಕತೇ॥ 43॥ ಯತೋ 
ಹಿ ಶ್ಲೋಕಾವಿಮಾವತ್ರ ಚರಿತಾರ್ಥೌ ॥ 44% 


ತಿಸಃ ಕೋಟಸ್ಸಹಸ್ರಾಣಾಮಪ್ಪಾಶೀತಿಶತಾನಿ ಚ। 
ಕುಮಾರಾಣಾಂ ಗೃಹಾಚಾರ್ಯಾಶ್ಚಾಹಯೋಗೇಷು ಯೇ ರತಾಃ॥ 45 


ಚಾರುಹಾಸಿನೀ--ಪ್ರಮುಖರಾದ ಅಷ್ಟಭಾರ್ಕೆಯರು ಪ್ರಧಾನರು* (34-35). 
ಅನಾದಿಯೂ ವಿಶ್ವಮೂರ್ತಿಯೂ ಆದ ಆ ಭಗವಂತನು ಎಲ್ಲ ಪತ್ನಿಯರಲ್ಲಿ 
ಒಟ್ಟು ಒಂದು ಲಕ್ಷದ ಎಂಬತ್ತುಸಾವಿರ ಮಕ್ಕಳನ್ನು ಪಡೆದನು. ಅವರಲ್ಲಿ 
ಪ್ರದ್ಯುಮ್ನ, ಚಾರುದೇಷ್ಟ, ಸಾಂಬ ಮೊದಲಾದ ಹದಿಮೂರು ಜನರು 
ಮುಖ್ಯರು (36-37). ಪ್ರದ್ಯುಮ್ನನು ರುಕ್ಕಿಯ ಮಗಳಾದ ರುಕ್ಕವತಿಯೆಂಬವಳನ್ನು 
ಮದುವೆಯಾದನು. ಅವಳಲ್ಲಿ ಅನಿರುದ್ದನೆಂಬ ಮಗನು ಹುಟ್ಟಿದನು. 
ಅನಿರುದ್ಧನು ಅದೇ ರುಕ್ಕಿಯ ಮಗನ ಮಗಳಾದ ಸುಭದ್ರೆ ಎಂಬವಳನ್ನು 
ವಿವಾಹವಾದನು. ಅವಳಲ್ಲಿ ಈತನಿಗೆ ವಜ್ರನೆಂಬ ಪುತ್ರನು ಜನಿಸಿದನು 
(38-41).ವಜ್ರನ ಮಗ ಪ್ರತಿಬಾಹು. ಆತನ ಮಗ ಸುಚಾರು. ಹೀಗೆ ಲಕ್ಷಗಟ್ಟಲೆ 
ಪುರುಷರಿದ್ದ ಯದುಕುಲದವರ ಪುತ್ರರ ಸಂಖ್ಯೆಯನ್ನು ಎಣಿಸಲು ನೂರುವರ್ಷ 
ಗಳಾದರೂ ಸಾಧ್ಯವಿಲ್ಲ! ಏಕೆಂದರೆ, ಈ ಎರಡು ಶ್ಲೋಕಗಳು ಅರ್ಥವತ್ತಾದವು 
(42-44). ಏನೆಂದರೆ, “ಯಾದವಕುಮಾರರಿಗೆ ಧನುರ್ವಿದ್ಯೆಯನ್ನು ಕಲಿಸತಕ್ಕ 
ಗೃಹಾಚಾರ್ಯರಸಂಖ್ಯೆ ಮೂರುಕೋಟಿ ಎಂಬತ್ತೆಂಟು ಲಕ್ಷವಾಗಿತ್ತು! ಮಹಾತ್ಮ 


* ರುಕ್ಮಿಣೀ, ಸತ್ಯಭಾಮೆ, ಜಾಂಬವತೀ, ಕಾಳಿಂದಿ, ಮಿತ್ರವಿಂದ, ಸತ್ಯೆ, ಭದ್ರೆ, 
ಲಕ್ಷ ಣೆ--ಎಂಬವರು ಶ್ರೀಕೃಷ್ಣನ ಅಷ್ಟಮಹಿಷಿಯರೆಂದು ಪ್ರಸಿದ್ಧಿ. 


150 ಶ್ರೀವಿಷ್ಣುಪುರಾಣಮ್‌ 


ಸಂಖ್ಮಾನಂ ಯಾದವಾನಾಂ ಕಃ ಕರಿಷ್ಠತಿ ಮಹಾತ್ಮನಾಮ್‌। 


ಯತ್ರಾಯುತಾನಾಮಯುತಲಕ್ಷೇಣಾಸ್ತೇ ಸದಾಹುಕಃ॥ 46 
ದೇವಾಸುರೇ ಹತಾ ಯೇ ತು ದೈತೇಯಾಸ್ಸುಮಹಾಬಲಾಃ। 
ಉತನ್ನಾಸೇ ಮನುಷ್ಯೇಷು ಜನೋಪದ್ರವಕಾರಿಣಃ॥ 47 
ತೇಷಾಮುತ್ಸಾದನಾರ್ಥಾಯ ಭುವಿ ದೇವಾ ಯದೋಃ ಕುಲೇ। 
ಅವತೀರ್ಣಾಃ ಕುಲಶತಂ ಯತ್ರೈಕಾಭ್ಯಧಿಕಂ ದ್ವಿಜ॥ 48 
ಎಷ್ಟುಸ್ತೇಷಾಂ ಪ್ರಮಾಣೇ ಚ ಪ್ರಭುತ್ಹೇ ಚೆ ವ್ಯವಸ್ಥಿತಃ! 
ನಿದೇಶಸ್ಥಾಯಿನಸ್ಪಸ್ಮ ವವೃಧುಸ್ಸರ್ವಯಾದವಾಃ ॥ 49 
ಇತಿ ಪ್ರಸೂತಿಂ ವೃಷ್ಟೀನಾಂ ಯಶ್ಶೃಣೋತಿ ನರಃ ಸದಾ! 

ಸ ಸರ್ವೈಃ ಪಾತಕೈರ್ಮುಕ್ತೋ ವಿಷ್ಣುಲೋಕಂ ಪ್ರಪದ್ಯತೇ ॥ 50 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಹಾಂಶೇ ಪಂಚದಶೋsಧ್ಯಾಯಃ 


ರಾದ ಯಾದವರ ಸಂಖ್ಯೆ ಎಷ್ಟೆಂದು ಯಾವನು ತಾನೆ ಎಣಿಸಿಯಾನು? 
ಯಾದವರಾಜನಾದ ಉಗ್ರಸೇನನು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದ ಯಾದವ 
ರೊಡನೆ ಸದಾ ವಿರಾಜಿಸುತ್ತಾನೆ!” (45-46). ಹಿಂದೆ ದೇವಾಸುರಸಂಗ್ರಾಮ 
ದಲ್ಲಿ ಹತರಾದ ಬಲಾಡ್ಯದೈತ್ಯರು ಜನರಿಗೆ ಉಪದ್ರವಕೊಡುತ್ತ ಮನುಷ್ಯಜನ್ಮ 
ದಲ್ಲಿ ಜನಿಸಿದ್ದರು. ಅವರನ್ನು ಸಂಹರಿಸುವುದಕ್ಕಾಗಿ ದೇವತೆಗಳು ಯದುಕುಲ 
ದಲ್ಲಿ ಅವತರಿಸಿದರು. ಮೈತ್ರೇಯ, ಯಾದವರ ಕುಲದಲ್ಲಿ ಒಟ್ಟು ನೂರೊಂದು 
ಕವಲುಗಳಿದ್ದವು (47-48). ಮಹಾವಿಷ್ಣುವೇ ಅವರೆಲ್ಲರಿಗೆ ಪ್ರಮಾಣಭೂತನೂ 
ನಿಯಂತ್ರಕನೂ ಆಗಿದ್ದನು. ಸಮಸ್ತಯಾದವರೂ ಆತನ ಆಜ್ಞೆಗೆ ಒಳಪಟ್ಟವರಾಗಿ 


Dd 


ಬೆಳೆದರು. ಹೀಗೆ ವೃಷ್ಟಿವಂಶದವರ ಉತ್ಪತ್ತಿಪ್ರಕಾರವನ್ನು ಯಾವ ಮಾನವನು 


ಸದಾ ಕೇಳುತ್ತಿರುವನೋ ಅವನು ಎಲ್ಲ ಪಾತಕಗಳಿಂದಲೂ ವಿಮುಕ್ತನಾಗಿ 
ವಿಷ್ಣುಲೋಕವನ್ನು ಸೇರುವನು (49-50). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹದಿನೈದನೆಯ ಅಧ್ಯಾಯ ಮುಗಿಯಿತು. 


+ 


ಹೋಡಶೋಇಧಥ್ಯಾಯಃ 


ಶ್ರೀವರಾಶರ ಉವಾಚ: 


ಇತ್ಸ್ತೇಷ ಸಮಾಸತಸ್ತೇ ಯದೋರ್ವಂಶಃ ಕಥಿತಃ॥ 1॥ ಆಥ 
ತುರ್ವಸೋರ್ವಂಶಮವಧಾರಯ ॥ 2॥ ತುರ್ವಸೋರ್ವಕ್ನಿರಾತ್ಮಜಃ 
ವಹ್ನೇರ್ಭಾರ್ಗೊೋ ಭಾರ್ಗಾದ್ಭಾನುಸ್ತತಶ್ಚ ತ್ರಯೀಸಾನುಸ್ತಸ್ಮಾಚ್ಛೆ ಕರಂಧ- 
ಮಸ್ತಸ್ಮಾಪಿ ಮರುತ್ತಃ ॥3॥ ಸೋಆನಪತ್ಕೋಂಭವತ್‌ ॥ 40 ತತಶ್ಚ- 
ಪೌರವಂ ದುಷ್ಕಂತಂ ಪುತ್ರಮಕಲ್ಲಯತ್‌ ॥5॥ ಏವಂ ಯಯಾತಿ- 
ಶಾಪಾತ್ರದ್ದಂಶಃ ಪೌರವಮೇವ ವಂಶಂ ಸಮಾಶ್ರಿತವಾನ್‌ ॥ 6॥ 


ಇತ್ರಿ ಶ್ರೀವಿಷ್ಣುಪುರಾಣೇ ಚತುರ್ಧಾಂಶೇ ಷೋಡಶೋಇ*ಧ್ಕಾಯಃ 


ಅಧ್ಯಾಯ 16 


ತುರ್ವಸುವಿನ ವಂಶ. 


ಪರಾಶರರು ಹೇಳಿದರು: ಮೈತ್ರೇಯ, ಈ ರೀತಿ ಸಂಕ್ಷೇಪವಾಗಿ 
ಯದುವಿನ ವಂಶವನ್ನು ಹೇಳಿದ್ದಾಯಿತು. ಇನ್ನು ತುರ್ವಸುವಿನ ವಂಶವೃತ್ತವನ್ನು 
ಕೇಳು: ತುರ್ವಸುವಿನ ಮಗ ವಹ್ನಿ. ವಹ್ನಿಯ ಮಗ ಭಾರ್ಗ. ಆತನಿಗೆ 
ಭಾನುವೆಂಬವನು ಜನಿಸಿದನು. ಭಾನುವಿನಿಂದ ತ್ರಯೀಸಾನುವೂ ಅವನಿಂದ 
ಕರಂದಮನೂ ಆತನಿಂದ ಮರುತ್ತನೂ ಹುಟ್ಟಿದರು (1-3). ಮರುತ್ತನಿಗೆ 
ಸಂತಾನವಿರಲಿಲ್ಲ. ಆದ್ದರಿಂದ ಅವನು ಪುರುವಂಶದ ದುಷ್ಕಂತನನ್ನು 
ಪುತ್ರನನ್ನಾಗಿ ಸ್ವೀಕರಿಸಿದನು. ಹೀಗೆ ಯಯಾತಿಶಾಪದಿಂದ ತುರ್ವಸುವಿನ 
ವಂಶವು ಪುರುವಂಶವನ್ನೇ ಆಶ್ರಯಿಸಿತು (4-6). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹದಿನಾರನೆಯ ಅಧ್ಯಾಯ ಮುಗಿಯಿತು. 


ಸಪ್ತದಶೋಇಧ್ಯಾಯಃ 


ಶ್ರೀಪರಾಶರ ಉವಾಚ: 


ದ್ರುಹ್ಯೋಸ್ತು ತನಯೋ ಬಭ್ರುಃ॥ 1॥ ಬಭ್ರೋಸ್ಸೇತುಃ॥ 2॥ 
ಸೇತುಪುತ್ರ ಆರಬ್ಧ್ಬನಾಮಾ॥ 3॥ ಆರಬ್ಧಸ್ಕಾತ್ಮಜೋ ಗಾಂಧಾರೋ 
ಗಾಂಧಾರಸ್ಕ ಧರ್ಮೋ ಧರ್ಮಾದ್‌ ಫೃತಃ ಫೃತಾದ್‌ ದುರ್ದಮಸ್ತತಃ 
ಪ್ರಚೇತಾಃ ॥4॥ ಪ್ರಚೇತಸಃ ಪುತಶೃಶಧರ್ಮೊೋ ಬಹುಲಾನಾಂ 
ಮ್ಲೇಚ್ಛಾನಾಮುದೀಚ್ಮಾನಾಮಾಧಿಪತ್ಯಮಕರೋತ್‌ ॥ 5॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಸಪ್ತದಶೋ5ಧ್ಯಾಯಃ 


ಅಧ್ಯಾಯ 17 
ದ್ರುಹ್ಯುವಿನ ವಂಶ. 


ಪರಾಶರರು ಹೇಳಿದರು: (ಇದುವರೆಗೆ ದೇವಯಾನಿಯ ಪುತ್ರರಿಬ್ಬರ 
ವಂಶವನ್ನು ವರ್ಣಿಸಿದ್ದಾಯಿತು. ಇನ್ನು ಶರ್ಮಿಷ್ಠೆಯ ಮಕ್ಕಳ ವಂಶವೃತ್ತಾಂತ 
ವನ್ನು ಕೇಳು). ದ್ರುಹ್ಯುವಿನ ಮಗ ಬಭ್ರು. ಅವನ ಮಗ ಸೇತು. ಆರಬ್ದನು 
ಸೇತುವಿನ ಪುತ್ರ (1-3). ಆರಬ್ದನ ಮಗ ಗಾಂಧಾರ. ಗಾಂಧಾರನ ತನಯ 
ಧರ್ಮ. ಅವನ ತನಯ ಘೃತ. ಘೃತನಿಂದ ದುರ್ದಮನೂ ಅವನಿಂದ 
ಪ್ರಚೇತಸನೂ ಹುಟ್ಟಿದರು. ಪ್ರಚೇತಸನ ಮಗ ಶತಧರ್ಮ. ಅವನು ಉತ್ತರ 
ದೇಶದಲ್ಲಿದ್ದ ಬಹುಮಂದಿ ಮ್ಲೇಚ್ಛ್ಚರ ಮೇಲೆ ಒಡೆತನವನ್ನು ನಡೆಸುತ್ತಿದ್ದನು* 
(4-5). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹದಿನೇಳನೆಯ ಅಧ್ಯಾಯ ಮುಗಿಯಿತು. 


ಕ್ವ 
೫ 


* ಇದು ಯಯಾತಿಶಾಪದ ಪರಿಣಾಮ. 


ಅಷ್ಟಾದಶೋsಧ್ಯಾಯಃ 
ಶ್ರೀಪರಾಶರ ಉವಾಚ: 


ಯಯಾತೇಶ್ಚತುರ್ಥಪುತ್ರಸ್ಕಾನೋಸ್ಸಭಾನಲ, ಚಕ್ಷುಃ ಪರಮೇಷು, 
ಸಂಜಾ ್ಲಸ್ತ್ರಯಃ ಪುತ್ರಾ ಬಭೂವುಃ ॥11॥ ಸಭಾನಲಪುತ್ರಃ ಕಾಲಾನಲಃ 
॥ 2॥ ಕಾಲಾನಲಾತ್ಸೃಂಜಯಃ ॥ 3॥ ಸೃಂಜಯಾತ್‌ ಪುರಂಜಯಃ॥ 4॥ 
ಪುರಂಜಯಾಜ್ಜನಮೇಜಯಃ ॥ 5॥ ತಸ್ಮಾನ್ಮಹಾಶಾಲಃ ॥ 6॥ ತಸ್ಮಾಚ್ಚೆ 
ಮಹಾಮನಾಃ ॥ 7॥ ತಸ್ಮಾದುಶೀನರತಿತಿಕ್ಷೂ ದ್ವೌ ಪುತ್ರಾವುತನ್ನೌ॥ 8॥ 
ಉಶೀನರಸ್ಸಾಾಪಿ ಶಿಬಿನೃಗನರಕೃಮಿವರ್ಮಾಖ್ಯಾ ಪಂಚ ಪುತ್ರಾ 
ಬಭೂವುಃ ॥೨॥ ಪೃಷದರ್ಭಸುವೀರಕೇಕಯಮದು್ರಕಾಶ್ಚತ್ದಾರಶ್ಶಿಬಿ- 
ಪುತ್ರಾಃ ॥ 100 ತಿತಿಕ್ಲೋರಪಿ ರುಶದ್ರಥಃ ಪುತ್ರೋsಭೂತ್‌ ॥ 11 
ತಸ್ಮಾಪಿ ಹೇಮೋ ಹೇಮಸ್ಕಾಪಿ ಸುತಪಾಃ ಸುತಪಸಶ್ಚ ಬಲಿಃ ॥ 12॥ 


ಅಧ್ಯಾಯ 18 
ಅನುವಿನ ವಂಶ. 


ಪರಾಶರರು ಹೇಳಿದರು: ಮೈತ್ರೇಯ, ಯಯಾತಿಯ ನಾಲ್ಕನೆಯ 
ಮಗನಾದ ಅನುವಿಗೆ ಸಭಾನಲ, ಚಕ್ಷು, ಪರಮೇಷು--ಎಂಬ ಮೂವರು 
ಮಕ್ಕಳಾದರು. ಸಭಾನಲನ ಮಗ ಕಾಲಾನಲ. ಆತನಿಂದ ಸೃಂಜಯನು 
ಹುಟ್ಟಿದನು. ಸೃಂಜಯನ ಮಗ ಪುರಂಜಯ (1-4). ಪುರಂಜಯನಿಂದ 
ಜನಮೇಜಯನೆಂಬವನೂ ಅವನಿಂದ ಮಹಾಶಾಲನೂ ಆತನಿಂದ 
ಮಹಾಮನನೂ ಜನಿಸಿದರು. ಮಹಾಮನನಿಂದ ಉಶೀನರ, ತಿತಿಕ್ಷು--ಎಂಬ 
ಇಬ್ಬರು ಪುತ್ರರು ಹುಟ್ಟಿದರು (5-8). ಉಶೀನರನಿಗೆ ಶಿಬಿ, ನಗ, ನರ, ಕೃಮಿ, 
ವರ್ಮ--ಎಂಬ ಐವರು ಮಕ್ಕಳಿದ್ದರು. ಪೃಷದರ್ಭ, ಸುವೀರ, ಕೇಕಯ, 
ಮದ್ರಕ--ಎಂಬ ನಾಲ್ವರು ಶಿಬಿಯ ಪುತ್ರರು. ತಿತಿಕ್ಷುವಿಗೆ ರುಶದ್ರಥನೆಂಬ 
ಪುತ್ರನಾದನು (9-11). ಆತನಿಗೆ ಹೇಮನೂ ಹೇಮನಿಗೆ ಸುತಪನೂ ಆತನಿಗೆ 
ಬಲಿಯೂ ಪುತ್ರರು. ಬಲಿಯ ಕ್ಷೇತ್ರದಲ್ಲಿ (ಮಡದಿಯಲ್ಲಿ ) ದೀರ್ಫತಮಸ್ಸೆಂಬ 


154 ಶ್ರೀವಿಷ್ಣುಪುರಾಣಮ್‌ 


ಯಸ್ಕ ಕ್ಷೇತ್ರೇ ದೀರ್ಥತಮಸಾಂಗವಂಗಕಲಿಂಗಸುಹ್ಮಪೌಂಡ್ರಾಖಂ 
ಬಾಲೇಯಂ ಕ್ಷತ್ರಮಜನ್ಯತ ॥13॥ ತನ್ನಾಮಸಂತತಿಸಂಜ್ಞಾಶ್ಚ ಪಂಚ- 
ವಿಷಯಾ ಬಭೂವುಃ 14॥ ಅಂಗಾದನಪಾನಸ್ತತೋ ದಿವಿರಥಸ್ತಸ್ಮಾ- 
ದೃರ್ಮರಥಃ ॥ 150 ತತಶ್ಲಿತ್ರರಥಹೋ  ರೋಮಪಾದಸಂಜ್ಞ ॥ 16॥ 
ಯಸ್ಕ ದಶರಥೋ ಮಿತ್ರಂ ಜಜ್ಞೇ ॥ 17 ಯಸ್ಕಾಜಪುತ್ರೋ ದಶರಥ- 
ಶ್ಶಾಂತಾಂ ನಾಮ ಕನ್ಮಾಮನಪತ್ಮಸ್ಥ ದುಹಿತೃತ್ಸೇ ಯುಯೋಜ ॥18॥ 
ರೋಮಪಾದಾಚ್ಛತುರಂಗಸ್ಪಸ್ಮಾತ್ಸೃಥುಲಾಕ್ಷಃ ॥ 19॥ ತತಶ್ಚಂಪೋ 
ಯಶ್ಚಂಪಾಂ ನಿವೇಶಯಾಮಾಸ ॥ 2008 ಚಂಪಸ್ಕ ಹರ್ಯಂಗೋ 
ನಾಮಾತ್ಮಜೋತಭೂತ್‌ ॥ 211 ಹರ್ಯಂಗಾದ್ಧದರಥೋ ಭದ್ರರಥಾದ್‌ 
ಬೃಹದ್ರಥೋ ಬೃಹದ್ರಥಾದ್‌ ಬೃಹತ್ಕರ್ಮಾ ಬೃಹತ್ಕರ್ಮಣಶ್ಚ ಬೃಹ- 
ದ್ಲಾನುಸ್ಪಸ್ಮಾಚ್ಛ ಬೃಹನ್ಮನಾ ಬೃಹನ್ಮನಸೋ ಜಯದ್ರಥಃ ॥22॥ 


ಯಷಿಯಿಂದ ಅಂಗ, ವಂಗ, ಕಲಿಂಗ, ಸುಹ್ಮ, ಪೌಂಡ್ರ--ಎಂಬ ಹೆಸರಿನ 
ಕ್ಷತ್ರಿಯರು ಹುಟ್ಟಿದರು. (ಬಲಿಯ ಕ್ಷೇತ್ರಜಾತರಾದ್ದರಿಂದ) ಇವರು 
ಬಾಲೇಯರು (12-13). ಹಾಗೆಯೇ ಈ ಸಂತತಿಯವರ ಹೆಸರಾದ ಅಂಗ, 
ವಂಗ--ಮೊದಲಾದ ನಾಮಧೇಯವುಳ್ಳ (ಅವರು ವಾಸಮಾಡುತ್ತಿದ್ದು ಐದು 
ರಾಜ್ಯಗಳು ಉಂಟಾದವು. ಅಂಗನಿಂದ ಅನಪಾನನೂ ಅವನಿಂದ ದಿವಿರಥನೂ 
ಅವನಿಂದ ಧರ್ಮರಥನೂ ಹುಟ್ಟಿದರು. ಧರ್ಮರಥನ ಮಗ ಚಿತ್ರರಥ. 
ಈತನಿಗೆ ರೋಮಪಾದನೆಂಬ ಇನ್ನೊಂದು ಸಂಜ್ಞೆ ಇತ್ತು (14-16). ಈ 
ರೋಮಪಾದನಿಗೆ ದಶರಥನು ಮಿತ್ರನಾಗಿದ್ದನು. ಅಜರಾಜನ ಪುತ್ರನಾದ ದಶ 
ರಥನು ಸಂತಾನವಿಲ್ಲದ ಈ ರೋಮಪಾದನಿಗೆ ಶಾಂತಾ ಎಂಬ ಕನ್ಯೆಯನ್ನು 
ಮಗಳನ್ನಾಗಿ ದತ್ತುಕೊಟ್ಟಿದ್ದನು (17-18). ರೋಮಪಾದನಿಂದ ಚತುರಂಗನೂ 
ಅವನಿಂದ ಪೃಥುಲಾಕ್ಷನೂ ಅವನಿಂದ ಚಂಪನೂ ಜನಿಸಿದರು. ಈ ಚಂಪನು 
ಚಂಪೆಯೆಂಬ ನಗರಿಯನ್ನು ನಿರ್ಮಿಸಿದನು. ಅವನ ಮಗ ಹರ್ಯ್ಕಂಗ. ಹರ್ಯಂಗ 
ನಿಂದ ಭದ್ರರಥನೂ ಅವನಿಂದ ಬೃಹದ್ರಥನೂ ಅವನಿಂದ ಬೃಹತ್ಕರ್ಮನೂ 
ಆತನಿಂದ ಬೃಹದ್ಭಾನುವೂ ಜನಿಸಿದರು. ಬೃಹದ್ಭಾನುವಿನ ಮಗ ಬೃಹನನ. 
ಆತನ ಮಗ ಜಯದ್ರಥ (19-22). ಈ ಜಯದ್ರಥನು ಬ್ರಾಹ್ಮಣಕ್ಷತ್ರ್ರಿಯರ 


ಅಧ್ಯಾಯ 18 ಚತುರ್ಥಾಂಶಃ 15ರ 


ಜಯದ್ರಥೋ ಬ್ರಹ್ಮಕ್ಷತ್ತಾಂತರಾಲಸಂಭೂತ್ಗಾಂ ಪತ್ಗಾಂ ವಿಜಯಂ 
ನಾಮ ಪುತ್ರಮಜೀಜನತ್‌ ॥ 23॥ ವಿಜಯಶ್ಚ ಧೃತಿಂ ಪುತ್ರಮವಾಪ 
॥ 241 ತಸ್ಯಾಪಿ ಧೃತವ್ರತಃ ಪುತ್ರೋ5ಭೂತ್‌ ॥ 25॥ ಧೃತವುತಾತ್ಸತ್ಯ- 
ಕರ್ಮಾ ॥ 26॥ ಸತಕರ್ಮಣಸ್ವೃತಿರಥಃ ॥ 27॥ ಯೋ ಗಂಗಾಂಗತೋ 
ಮಂಜೂಷಾಗತಂ ಪೃಥಾಪವಿದ್ಧಂ ಕರ್ಣಂ ಪುತ್ರಮವಾಪ ॥ 28॥ 
ಕರ್ಣಾದ್‌ ವೃಷಸೇನಃ ಇತ್ಯ್ಕೇತದಂತಾ ಅಂಗವಂಶ್ಶಾಃ ॥ 29॥ ಅತಶ್ಚ 
ಪುರುವಂಶಂ ಶ್ರೋತುಮರ್ಹಸಿ ॥ 30॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಅಷ್ಟಾದಶೋsಧ್ಯಾಯಃ 


ಸಾಂಕರ್ಯದಿಂದ* ಜನಿಸಿದ ಮಡದಿಯಲ್ಲಿ ವಿಜಯನೆಂಬ ಪುತ್ರನನ್ನು ಪಡೆದನು. 
ವಿಜಯನಿಗೆ ಧೃತಿಯೆಂಬವನು ತನಯ. ಆತನ ಮಗ ಧೃತವ್ರತ. ಅವನ ಮಗ 
ಸತ್ಯಕರ್ಮ. ಸತ್ಯಕರ್ಮನ ಮಗ ಅತಿರಥ (23-27). ಈತನೇ ಗಂಗಾನದಿಗೆ 
ಹೋಗಿದ್ದಾಗ, ಕುಂತಿಯಿಂದ ಒಂದು ಪೆಟ್ಟಿಗೆಯಲ್ಲಿಟ್ಟು ಪರಿತ್ಯಕ್ಷನಾಗಿದ್ದ ಕರ್ಣ 
ನನ್ನು ಪುತ್ರನೆಂದು ಸ್ವೀಕರಿಸಿದನು. ಕರ್ಣನಿಂದ ವೃಷಸೇನನು ಹುಟ್ಟಿದನು. 
ಇಲ್ಲಿಯವರೆಗಿನವರು ಅಂಗವಂಶೀಯರು. ಇನ್ನುಮುಂದೆ ಪುರುವಂಶದ 
ವೃತ್ತಾಂತವನ್ನು ಕೇಳು (28-30). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹದಿನೆಂಟನೆಯ ಅಧ್ಯಾಯ ಮುಗಿಯಿತು. 


ಮಂ 
ಲರ 


* ಕ್ಷತ್ತಿಯನಿಂದ ಬ್ರಾಹ್ಮಣಿಯಲ್ಲಿ ಜನಿಸಿದವನು ಸೂತಜಾತಿಗೆ ಸೇರುತ್ತಾನೆ. 
ಆದಕಾರಣ ವಿಜಯನಿಂದ ಹಿಡಿದು ಮುಂದಿನವರು ಸೂತರೆನಿಸುತ್ತಾರೆ. 


ಏಕೋನವಿಂಶೋನಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ಪುರೋರ್ಜನಮೇಜಯಸ್ಪಸ್ಮಾಪಿ ಪ್ರಚಿನ್ಹಾನ್‌ ಪ್ರಚಿನ್ನತಃ ಪ್ರವೀರಃ 
ಪ್ರವೀರಾನ್ಮನಸ್ಮುರ್ಮನಸ್ಕೋಶ್ನಾಭಯದಸ್ಪಸ್ಕಾಪಿ ಸುದುಸ್ಬುದ್ಧೋ- 
ರ್ಬಹುಗತಸ್ಪಸ್ಕಾಪಿ ಸಂಯಾತಿಸ್ಸಂಯಾತೇರಹಂಯಾತಿಸ್ತತೋ ರೌದ್ರಾಶ್ನಃ 
Wl 1 ll ಯತೇಷುಕಕ್ಷೇಷುಸಂಡಿಲೇಷುಕೃತೇಷುಜಲೇಷುಧರ್ಮೆೇಷು- 
ಧೃತೇಷುಸ್ಗಲೇಷುಸನ್ನತೇಷುವನೇಷುನಾಮಾನೋ ರೌದ್ರಾಶ್ಹಸ್ಥ ದಶ- 
ಪುತ್ರಾ ಬಭೂವುಃ ॥ 2॥ ಯತೇಷಹೋರಂತಿನಾರಃ ಪುತ್ರೋ 5ಭೂತ್‌ 
॥3॥ ಸುಮತಿಮಪ್ರತಿರಥಂ ಧ್ರುವಂ ಚಾಪ್ಕಂತಿನಾರಃ ಪುತ್ರಾನವಾಪ 
॥ 4॥ ಅಪ್ರತಿರಥಸ್ಕ ಕಣ್ಣಃ ಪುತ್ರೋಂಭೂತ್‌ ॥ 5॥ ತಸ್ಯಾಪಿ ಮೇಧಾ- 
ತಿಥಿಃ ॥ 6॥ ಯತಃ ಕಾಣ್ಣಾಯನಾ ದ್ವಿಜಾ ಬಭೂವುಃ ॥ 7॥ ಅಪ್ರತಿ- 


ಅಧ್ಯಾಯ 19 
ಪುರುವಂಶದ ವರ್ಣನೆ. 


'ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಪುರುವಿನ ಮಗ 
ಜನಮೇಜಯ. ಆತನಿಗೆ ಪ್ರಚಿನ್ಹಂತನೂ ಅವನಿಗೆ ಪ್ರವೀರನೂ ಆತನಿಗೆ 
ಮನಸ್ಕುವೂ ಆತನಿಗೆ ಅಭಯದನೂ ಪುತ್ರರಾದರು. ಅಭಯದನ ಪುತ್ರ ಸುದ್ಕು. 
ಆತನ ಪುತ್ರ ಬಹುಗತ. ಅವನ ತನಯ ಸಂಯಾತಿ. ಅವನಿಂದ ಅಹಂ 
ಯಾತಿಯೂ ಆತನಿಂದ ರೌದ್ರಾಶ್ವನೂ ಹುಟ್ಟಿದರು (1). ರೌದ್ರಾಶ್ರನಿಗೆ 
ಯತೇಷು, ಕಕ್ಷೇಷು, ಸ್ಥಂಡಿಲೇಷು, ಕೃತೇಷು, ಜಲೇಷು, ಧರ್ಮೇಷು, 
ಧೃತೇಷು, ಸ್ಥಲೇಷು, ಸನ್ನತೇಷು ಮತ್ತು ವನೇಷು ಎಂಬ ಹತ್ತು ಮಂದಿ 
ಪುತ್ರರಾದರು (2). ಯತೇಷುವಿನ ಮಗ ಅಂತಿನಾರ. ಅಂತಿನಾರನಿಗೆ ಸುಮತಿ, 
ಅಪ್ರತಿರಥ ಮತ್ತು ಧ್ರುವ ಎಂಬ (ಮೂರು) ಮಕ್ಕಳಾದರು. ಅಪ್ರತಿರಥನ ಮಗ 
ಕಣ್ಣ. ಅವನ ಮಗ ಮೇಧಾತಿಥಿ. ಈ ಮೇದಾತಿಧಿಯಿಂದ ಕಾಣ್ವಾಯನರೆಂಬ 
ಬ್ರಾಹ್ಮಣರ ಸಂತತಿಯುಂಟಾಯಿತು. ಅಪ್ರತಿರಥನಿಗೆ ಐಲೀನನೆಂಬ ಇನ್ನೊಬ್ಬ 


ಅಧ್ಯಾಯ 19 ಚತುರ್ಥಾಂಶಃ 157 


ರಥಸ್ಕಾಪರಃ ಪುತ್ರೋ5ಭೂದೈಲೀನಃ ॥ 8॥ ಐಲೀನಸ್ಕ ದುಷ್ಕಂತಾದ್ಕಾ- 
ಶ್ಚತ್ಹಾರಃ ಪುತ್ರಾ ಬಭೂವುಃ ॥ 9॥ ದುಷ್ಕಂತಾಚ್ಛಕ್ರವರ್ತೀ ಭರತೋವ- 
ಭೂತ್‌ ॥ 10॥ ಯನ್ನಾಮಹೇತುರ್ದೇವೈಃ ಶ್ಲೋಕೋ ಗೀಯತೇ ॥ 11॥ 
ಮಾತಾ ಭಸ್ತಾ ಪಿತುಃ ಪುತ್ರೋ ಯೇನ ಜಾತಃ ಸ ಏವ ಸಃ | 


ಭರಸ್ವ ಪುತ್ರಂ ದುಷ್ಕಂತ ಮಾವಮಂಸ್ಥಾಶಕುಂತಲಾಮ್‌ ॥ 12 
ರೇತೋಧಾಃ ಪುತ್ರೋ ನಯತಿ ನರದೇವ ಯಮಕ್ಷಯಾತ್‌ | 
ತ್ಚಂ ಚಾಸ್ಕ ಧಾತಾ ಗರ್ಭಸ್ಮ ಸತ್ಯಮಾಹ ಶಕುಂತಲಾ॥ 13 


ಭರತಸ್ಮ ಪತ್ನೀತ್ರಯೇ ನವ ಪುತ್ರಾ ಬಭೂವುಃ ॥ 14॥ ನೆ ಲತ 


ಮಗನಿದ್ದನು (3-8). ಐಲೀನನಿಗೆ ದುಷ್ಕಂತನೇ ಮೊದಲಾದ ನಾಲ್ವರು 
ಮಕ್ಕಳಿದ್ದರು. ದುಷ್ಕಂತನಿಂದ ಭರತಚಕ್ರವರ್ತಿ ಹುಟ್ಟಿದನು. ಅವನಿಗೆ "ಭರತ' 
ಎಂದು ಹೆಸರಾಗುವುದಕ್ಕೆ ನಿಮಿತ್ತವಾಗಿ ದೇವತೆಗಳು ಹೇಳಿದ ಶ್ಲೋಕ ಹೀಗಿದೆ 
(9-11): “ಎಲ್ಫೆ ದುಷ್ಕಂತ, ತಾಯಿಯು ಚರ್ಮದ ಚೇಲವಿದ್ದಂತೆ (ರಕ್ಷಣೆ 
ಮಾಡತಕ್ಕವಳು). ಪುತ್ರನು ಪಿತೃವಿಗೆ ಸೇರತಕ್ಕವನು. ಯಾರಿಂದ ಅವನು 
ಹುಟ್ಟಿರುತ್ತಾನೋ ಆ ತಂದೆಯ ಸ್ವರೂಪನೇ ಅವನು. ಪುತ್ರನನ್ನು ಭರಿಸು 
(ಸ್ವೀಕರಿಸಿ ಪೋಷಿಸು). ಶಕುಂತಲೆಗೆ ಅವಮಾನಮಾಡಬೇಡ (12). ತನ್ನ 
ವೀರ್ಯದಿಂದ ಜನಿಸಿದ ಪುತ್ರನು ಅವನನ್ನು ಯಮಲೋಕದಿಂದ (ದೇವಲೋಕಕ್ಕೆ) 
ಒಯ್ಯುತ್ತಾನೆ. ಎಲೈ ರಾಜ, ಈ ಗರ್ಭಾಧಾನ ಮಾಡಿದವನು ನೀನು. ಶಕುಂತಲೆ 
ಸತ್ಯವನ್ನೇ ಹೇಳುತ್ತಿದ್ದಾಳೆ?* (13). ಭರತನಿಗೆ ಮೂವರು ಮಡದಿಯರಿದ್ದರು. 
ಅವರಲ್ಲಿ ಆತನಿಗೆ ಒಂಬತ್ತು ಮಕ್ಕಳು ಹುಟ್ಟಿದರು. “ಈ ಮಕ್ಕಳು 
ಹೋಲಿಕೆಯಲ್ಲಿ ನನಗೆ ಅನುರೂಪರಾದವರಲ್ಲ'' ಎಂದು ಭರತನು ಹೇಳಿದನು. 


* ದುಷ್ಕಂತ-ಶಕುಂತಲೆಯರ ಕಥೆ ಸುಪ್ರಸಿದ್ಧವಾದದ್ದು. ಈ ಎರಡು ಶ್ಲೋಕಗಳು 
ಮಹಾಭಾರತದ ಆದಿಪರ್ವದಲ್ಲಿವೆ. "ಭರಸ್ವ' ಎಂಬ ಶಬ್ದವೇ "ಭರತ' ಎಂಬ ಹೆಸರಿಗೆ 
ನಿಮಿತ್ತವಾಯಿತೆಂದು ಅಭಿಪ್ರಾಯ. ಈ ನಿಮಿತ್ತವನ್ನು ಹೇಳತಕ್ಕದ್ದು ಮೊದಲನೆಯ 
ಶ್ಲೋಕಮಾತ್ರ. ಆದ್ದರಿಂದ ಮೂಲದಲ್ಲಿ "ಶ್ಲೋಕೋಗೀಯತೇ' ಎಂದು ಏಕವಚನವಿದೆ. 
"ಆತ್ಮಾ ವೈ ಪುತ್ರನಾಮಾಸಿ' "ಪತಿರ್ಜಾಯಾಂ ಪ್ರವಿಶತಿ'--ಮುಂತಾದ ಶ್ರುತಿವಾಕ್ಕಗಳು 


ಆ 


ಪುತ್ರನು ಪಿತೃಸ್ವರೂಪನೇ ಎಂದು ಹೇಳುತ್ತವೆ. 


5 


158 ಶ್ರೀವಿಷ್ಣುಪುರಾಣಮ್‌ 


ಮಮಾನುರೂಪಾ ಇತ್ಯಭಿಹಿತಾಸ್ಪನ್ಮಾತರಃ ಪರಿತ್ಯಾಗಭಯಾತ್ರತುತ್ರಾಂ- 
ಜಘ್ನುಃ ॥15॥ ತತೋಇಆಸ್ಕ ವಿತಥೇ ಪುತ್ರಜನ್ಮನಿ ಪುತ್ರಾರ್ಥಿನೋ 
ಮರುತ್ಸೋಮಯಾಜಿನೋ ದೀರ್ಥತಮಸಃ ಪಾರ್ಷ್ಯಪಾಸಾದ್‌ಬೃಹ- 
ಸ್ಪತಿವೀರ್ಯಾದುತಥೈಹತ್ನಾಂ ಮಮತಾಯಾಂ ಸಮುತ್ತನ್ನೋ ಭರ- 
ದ್ವಾಜಾಖ್ಯಃ ಪುತ್ರೋ ಮರುದ್ಧಿರ್ದತ್ತಃ ॥ 16॥ ತಸ್ಕಾಪಿ ನಾಮನಿರ್ವಚನ- 
ಶ್ಲೋಕಃ ಪಠ್ಮತೇ ॥ 17॥ 

ಮೂಢೇ ಭರ ದ್ಥಾಜಮಿಮಂ ಭರ ದ್ದಾಜಂ ಬೃಹಸ್ಪತೇ। 

ಯಾತೌ ಯದುಕ್ಚಾ ಪಿತರೌ ಭರದ್ದಾಜಸ್ತತಸ್ತಯಮ್‌ ॥ 18 
ಭರದ್ದಾಜಸ್ಕ ವಿತಥೇ ಪುತ್ರಜನ್ಮನಿ ಮರುದ್ದಿರ್ದತಃ ತತೋ ವಿತಥ- 


ಅದನ್ನು ಕೇಳಿ ಪತಿಯು ತಮನ್ನು ತ್ಯಜಿಸಿಬಿಟ್ಟಾನೆಂಬ ಭಯದಿಂದ ಆ 
ತಾಯಂದಿರು ತಮ್ಮ ಮಕ್ಕಳನ್ನು ಕೊಂದುಬಿಟ್ಟರು! (14-15). ಹೀಗೆ ಭರತನಿಗೆ 
ಪುತ್ರಜನವ ವಿತಥ(ವಿಫಲ)ವಾಗಲು, ಪತ್ರಾರ್ಥಿಯಾದ ಭರತನು 
ಮರುತ್ಸೋಮವೆಂಬ ಯಾಗವನ್ನು ನಡೆಸಿದನು. ಆಗ ಮರುತ್ತುಗಳು ಭರತನಿಗೆ 
"ಭರದ್ವಾಜ' ಎಂಬವನನ್ನು ಪುತ್ರನೆಂದು ಅನುಗ್ರಹಿಸಿದರು. ಈ ಭರದ್ವಾಜನು 
ಉತಥ್ಯನ ಭಾರೈೆಯಾದ ಮಮತೆಯಲ್ಲಿ ಬೃಹಸ್ಪತಿಯ ವೀರ್ಯದಿಂದ ಹುಟ್ಟಿ 
ದವನು. ಆ ಸಮಯದಲ್ಲಿ ಮಮತೆಯ ಗರ್ಭದಲ್ಲೇ ಇದ್ದ ಇನ್ನೊಂದು 
ಶಿಶುವಾದ ದೀರ್ಫ್ಥತಮಸ್‌--ಎಂಬವನು ಈತನನ್ನು ಪಕ್ಕದಿಂದ ತಿವಿದು 
ಗರ್ಭದಿಂದ ಹೊರಕ್ಕೆ ತಳ್ಳಿದನು (16). ಈ ಭರದ್ದಾಜನ ನಾಮನಿರ್ವಚನ 
ಶ್ಲೋಕವು ಹೀಗಿದೆ:--“(ಪುತ್ರೋತ್ಪತ್ತಿಯಾದ ಮೇಲೆ ಬೃಹಸ್ಪತಿಯು ಮಮತೆಗೆ 
ಹೇಳುತ್ತಾನೆ): "ಎಲೌ ಮೂಡೆ, ದ್ವಾಜಂ ಇ ನಮ್ಮಿಬ್ಬರಿಂದ ಹುಟ್ಟಿದ ಈತನನ್ನು, 
ಭರ ಇ ಪೋಷಿಸು'. (ಆಗ ಮಮತೆ ಹೇಳುತ್ತಾಳೆ): "ಬೃಹಸ್ಪತಿಯೆ, ಭರ 
ದ್ವಾಜಂ ಇ ಈ ದ್ವಾಜನನ್ನು ನೀನೇ ಭರಿಸು'. ಹೀಗೆ ಪರಸ್ಪರ ವಿವಾದಮಾಡಿ 
ತಂದೆ ತಾಯಿಗಳು ಹೊರಟುಹೋದ್ದರಿಂದ ಈತನು "ಭರದ್ದಾಜ' ಎಂಬ 
ಹೆಸರನ್ನು ಪಡೆದನು* (17-18). ಭರತ ಚಕ್ರವರ್ತಿಯ ಪುತ್ರಜನವ ವಿತಥ 
ವಾದಾಗ ಮರುದ್ದೇವತೆಗಳು ಭರದ್ದಾಜನನ್ನು ಕೊಟ್ಟಕಾರಣ ಈತನು ವಿತಥ 


* ಅನುಬಂಧವನ್ನು ನೋಡಿ. 


ಅಧ್ಯಾಯ 19 ಚತುರ್ಥಾಂಶಃ 159 


ಸಂಜ್ಞಾಮವಾಪ ॥ 19॥ ವಿತಥಸ್ಕಾಪಿ ಮನ್ಯು ಪುತ್ರೋ5ಭವತ್‌ ॥ 20॥ 
ಬೃಹತ್ಮತ್ರಮಹಾವೀರ್ಯನರಗರ್ಗಾ ಅಭವನ್ಮನ್ಮುಪುತ್ರಾಃ ॥ 211 ನರಸ್ಕ 
ಸಂಕೃತಿಸ್ಸಂಕೃತೇರ್ಗುರುಪ್ರೀತಿರಂತಿದೇವೌ ॥ 22॥ ಗರ್ಗಾಚ್ಚಿನಿಃ ತತಶ್ಚ 
ಗಾರ್ಗಾಶ್ಕೈನ್ಯಾ ಕ್ಷತ್ರೋಪೇತಾ ದ್ವಿಜಾತಯೋ ಬಭೂವುಃ 123 
ಮಹಾವೀರ್ಯಾಚ್ಚೆ ದುರುಕ್ಷಯೋ ನಾಮ ಪುತ್ರೋsಭವತ್‌ ॥ 241 
ತಸ್ಕ ತ್ರಯ್ಕಾರುಣಿಃ ಪುಷ್ಕರಿಣ್ಕೋ ಕಪಿಶ್ಚ ಪುತ್ರತ್ರಯಮಭೂತ್‌ ॥ 25 ॥ 
ತಚ್ಚ ಪುತ್ರತ್ರಿತಯಮಪಿ ಶಶ್ಚಾದ್ದಿಪ್ರತಾಮುಪಜಗಾಮ ॥ 260 ಬೃಹ- 
ತ್ಕೃತ್ರಸ್ಯ ಸುಹೋತ್ರಃ ॥ 27 || ಸುಹೋತ್ಪಾದ್ದಸ್ಟೀ ಯ ಇದಂ ಹಸ್ಸಿನಾ- 
ಪುರಮಾವಾಸಯಾಮಾಸ॥ 28॥ ಅಜಮೀಡಢದ್ವಿಜಮೀಢಪುರುಮೀಢಾ- 
ಸ್ತ್ವಯೋ ಹಸ್ತಿನಸ್ತನಯಾಃ ॥ 29॥ ಅಜಮೀಡಾತ್ಮಣ್ಣಃ ॥ 30 ಕಣ್ಣಾ- 


ನೆಂಬ ಹೆಸರನ್ನು ಪಡೆದನು. ವಿತಥನ ಮಗ ಮನ್ಯು. ಮನ್ಯವಿಗೆ ಬೃಹತ್‌ಕ್ಷತ್ರ, 
ಮಹಾವೀರ್ಯ, ನರ ಮತ್ತು ಗರ್ಗ ಎಂಬ ಪುತ್ರರಾದರು (19-21). ನರನ 
ತನಯ ಸಂಕೃತಿ. ಗುರುಪ್ರೀತಿ, ರಂತಿದೇವ— ಎಂಬಿಬ್ಬರು ಸಂಕೃತಿಯ ಪುತ್ರರು. 
ಗರ್ಗನಿಂದ ಶಿನಿಯು ಹುಟ್ಟಿದನು. ಶಿನಿಯಿಂದ ಗಾರ್ಗ್ಯರು, ಶೈನ್ಯರು- ಎಂಬ 
ಕ್ಷತ್ರಿಯರು ಉದಿಸಿ ಬ್ರಾಹಣರಾದರು. ಮಹಾವೀರ್ಯನಿಂದ ದುರುಕ್ಷಯ 
ನೆಂಬವನು ಹುಟ್ಟಿದನು. ಆತನಿಗೆ ತ್ರಯ್ಕಾರುಣಿ, ಪುಷ್ಕರಿಣ್ಯ ಮತ್ತು ಕಪಿ-- 
ಎಂಬ ಮೂವರು ಪುತ್ರರಾದರು. ಈ ಮೂವರೂ ಸಹ ಕಾಲಾಂತರದಲ್ಲಿ 
ಬ್ರಾಹ್ಮಣ್ಯವನ್ನು ಪಡೆದರು (22-26). ಬೃಹತ್‌ಕ್ಷತ್ತನ ಮಗ ಸುಹೋತ್ರ. 
ಸುಹೋತ್ರನ ಮಗ ಹಸ್ತಿ. ಹಸ್ತಿಯೇ ಈ ಹಸ್ತಿನಾಪುರವನ್ನು ಸ್ಥಾಪಿಸಿದನು. 
ಅಜಮೀಡಢ, ದ್ವಿಜಮೀಢ, ಪುರುಮೀಢ--ಎಂಬ ಮೂವರು ಹಸ್ತಿಯ 
ತನಯರು. ಅಜಮೀಡನಿಂದ ಕಣ್ಣನೂ ಕಣ್ಣನಿಂದ ಮೇಧಾತಿಧಿಯೂ ಹುಟ್ಟಿ 
ದರು. ಮೇಧಾತಿಧಿಯಿಂದ ಕಾಣ್ವಾಯನರೆಂಬ ಬ್ರಾಹ್ಮಣರ ಸಂತತಿ ಹುಟ್ಟಿತು* 


* ಹಿಂದೆ ಈ ವಿಷಯ ಬಂದಿದೆ (5, 6, 7). ಕಣ್ವನು ಅಪ್ರತಿರಥನ ಮಗನೆಂದು 
ಹೇಳಿದೆ. ಒಂದು ವಂಶದಲ್ಲಿ ಒಂದೇ ಹೆಸರಿನವರು ಅನೇಕರಿರಬಹುದು. ಹಿಂದೆ ನಡೆದ 
ವೃತ್ತಾಂತ ಪುನರಾವೃತ್ತವಾಗುವುದೂ ಸಾಧ್ಯ. ಇಬ್ಬರು ಕಣ್ವರಿದ್ದರೆಂದೂ ಕಣ್ವಶಾಖೆಯಲ್ಲಿ 
ಎರಡು ಭೇದಗಳಿವೆಯೆಂದೂ ತಿಳಿಯಬೇಕು. ಅನಂತರ ಉದ್ಭವಿಸಿದ ಕಾಣ್ವಾಯನರು 
ಮೊದಲನೆಯ ಗುಂಪಿನಲ್ಲಿ ಸೇರಿಕೊಂಡಿರಲೂಬಹುದು. 


160 ಶ್ರೀವಿಷ್ಣುಪುರಾಣಮ್‌ 


ನ್ಮೇಧಾತಿಥಿಃ ॥ 31॥ ಯತಃ ಕಾಣ್ಣಾಯನಾ ದ್ವಿಜಾಃ ॥ 32॥ ಅಜಮೀಡಢ- 
ಸ್ಕಾನ್ಯಾ ಪುತ್ರೋ ಬೃಹದಿಷುಃ ॥33॥ ಬೃಹದಿಷೋರ್ಬಹದನು- 
ರ್ಬಹದ್ಧನುಷಶ್ಚ ಬೃಹತ್ಸರ್ಮಾ ತತಶ್ಚ ಜಯದ್ರಥಸ್ತಸ್ಮಾದಪಿ ವಿಶ್ವಜಿತ್‌ 
॥ 341 ತತಶ್ಚ ಸೇನಜಿತ್‌ ॥ 35॥ ರುಚರಾಶ್ಚಕಾಶ್ಯದೃಢಹನುವತ್ಸಹನು- 
ಸಂಜ್ಞಾಸ್ಸೇನಜಿತಃ ಪುತ್ರಾಃ ॥ 36॥ ರುಚಿರಾಶ್ಚಪುತ್ರಃ ಪೃಥುಸೇನಃ ಪೃಥು- 
ಸೇನಾತ್ಪಾರಃ ॥ 37॥ ಪಾರಾನ್ನೀಲಃ ॥38॥ ತಸ್ಮೈಕಶತಂ ಪುತ್ರಾಣಾಮ್‌ 
॥ 39 ॥ ತೇಷಾಂ ಪ್ರಧಾನಃ ಕಾಂಪಿಲ್ಯಾಧಿಪತಿಸ್ಸಮರಃ ॥ 40॥ ಸಮರಸ್ಯಾಪಿ 
ಪಾರಸುಪಾರಸದಶ್ಚಾಸ್ತಯಃ ಪುತ್ರಾಃ ॥ 41॥ ಸುಪಾರಾತ್ಮಥುಃ ಪೃಥೋ- 
ಸ್ಸುಕೃತಿಸ್ತತೋ ವಿಭ್ರಾಜಃ ॥ 42॥ ತಸ್ಮಾಚ್ಚಾಣುಹಃ ॥ 43 ॥ ಯಶ್ಕುಕ- 
ದುಹಿತರಂ ಕೀರ್ತಿಂ ನಾಮೋಹಯೇಮೇ ॥ 448 ಅಣುಹಾದ್‌ಬ್ರಹ್ಮ- 
ದತ್ತ ॥ 450 ತತಶ್ಚ ವಿಷ್ಠಕ್ಸೇನಸ್ತಸ್ಮಾದುದಕ್ಸೇನಃ ॥ 46॥ ಭಲ್ಲಾಭಸ್ಪಸ್ಕ 
ಚಾತ್ಮಜಃ ॥ 47॥ ದ್ವಿಜಮೀಢಸ್ಕ ತು ಯವೀನರಸಂಜ್ಞಃ ಪುತ್ರಃ ॥ 48॥ 


(27-32.  ಅಜಮೀಡಢನ ಇನ್ನೊಬ್ಬ ಮಗ ಬೃಹದಿಷು. ಅವನಿಂದ 
ಬೃಹದ್ದನುವೂ ಅವನಿಂದ ಬೃಹತ್‌ಕರ್ಮನೂ ಆತನಿಂದ ಜಯದ್ರಥನೂ 
ಹುಟ್ಟಿದರು. ಜಯದ್ರಥನಿಂದ ವಿಶ್ವಜಿತ್‌ ಎಂಬವನು ಜನಿಸಿದನು. ಆತನ ಮಗ 
ಸೇನಜಿತ್‌ (33-35).ರುಚಿರಾಶ್ಚ, ಕಾಶ್ಯ, ದೃಢಹನು, ವತ್ಸಹನು--ಎಂಬವರು 
ಸೇನಜಿತ್ತಿನ ಪುತ್ರರು. ಅವರಲ್ಲಿ ರುಚಿರಾಶ್ವನ ಮಗ ಪೃಥುಸೇನ. ಆತನಿಂದ 
ಪಾರನೂ ಪಾರನಿಂದ ನೀಲನೂ ಹುಟ್ಟಿದರು. ನೀಲನಿಗೆ ನೂರುಮಂದಿ 
ಪುತ್ರರಿದ್ದರು. ಅವರಲ್ಲಿ ಕಾಂಪಿಲ್ಯಾಧಿಪತಿಯಾದ ಸಮರನು ಮುಖ್ಯನಾದವನು 
(36-40). ಸಮರನಿಗೆ ಪಾರ, ಸುಪಾರ, ಸದಶ್ಚ--ಎಂಬ ಮೂವರು 
ಮಕ್ಕಳಿದ್ದರು. ಸುಪಾರನಿಂದ ಪೃಥು, ಆತನಿಂದ ಸುಕೃತಿ, ಆತನಿಂದ ವಿಭ್ರಾಜ, 
ಆತನಿಂದ ಅಣುಹ--ಎಂಬವರು ಉತ್ಪನ್ನರಾದರು. ಅಣುಹನು ಶುಕಮುನಿಯ 
ಪುತ್ರಿಯಾದ ಕೀರ್ತಿ ಎಂಬವಳನ್ನು ಮದುವೆಯಾದನು (41-44). ಅಣುಹನಿಂದ 
ಬ್ರಹ್ಮದತ್ತನೂ ಅವನಿಂದ ವಿಷ್ಟಕ್‌ಸೇನನೂ ಆತನಿಂದ ಉದಕ್‌ಸೇನನೂ 
ಹುಟ್ಟಿದರು. ಭಲ್ಲಾಭನು ಉದಕ್‌ಸೇನನ ಮಗ (45-47). ದ್ವಿಜಮೀಢನ ಮಗ 
ಯವೀನರ ಎಂಬವನು. ಆತನ ಮಗ ಧೃತಿಮಾನ್‌. ಅವನಿಂದ ಸತ್ಯದೃ್ಧತಿಯೂ 


ಅಧ್ಯಾಯ 19 ಚತುರ್ಥಾಂಶಃ 161 


ತಸ್ಯಾಪಿ ಧೃತಿಮಾಂಸ್ತಸ್ಮಾಚ್ಚೆ ಸತ್ಯಧ್ಯತಿಸ್ತತಶ್ಚ ದೃಢನೇಮಿಸ್ತಸ್ಮಾಚ್ಚ 
ಸುಪಾರ್ಶ್ವಸ್ಪತಸ್ಸುಮತಿಸ್ತತಶ್ಚ ಸನ್ನತಿಮಾನ್‌ ॥ 49॥ ಸನ್ನತಿಮತಃ ಕೃತಃ 
ಪುತ್ರೋsಭೂತ್‌ ॥50॥ ಯಂ ಹಿರಣ್ಮನಾಭೋ ಯೋಗಮಧ್ಯಾ- 
ಪಯಾಮಾಸ ॥51॥ ಯಶ್ಚತುರ್ವಿಂಶತಿಂ ಪ್ರಾಚ್ಮಸಾಮಗಾನಾಂ 
ಸಂಹಿತಾಶ್ಚಕಾರ ॥ 52॥ ಕೃತಾಚ್ಚೋಗ್ರಾಯುಧಃ ॥ 53॥ ಯೇನ ಪ್ರಾಚು- 
ರ್ಯೇಣ ನೀಪಕ್ಷಯಃ ಕೃತಃ ॥54॥ ಉಗ್ರಾಯುಧಾತ್‌ ಕ್ಷೇಮ್ಸಃ 
ಕ್ಷೇಮ್ಯಾತ್ಸುಧೀರಸ್ಪಸ್ಮಾದ್ರಿಪುಂಜಯಸ್ಪಸ್ಮಾಚ್ಚ  ಬಹುರಥ ಇತ್ಯೇತೇ 
ಪೌರವಾಃ ॥ 55॥ ಅಜಮೀಡಢಸ್ಕ ನಲಿನೀ ನಾಮ ಪತ್ನೀ ತಸ್ಯಾಂ ನೀಲ- 
ಸಂಜ್ಞಃ ಪುತ್ರೋಂಭವತ್‌ ॥ 568 ತಸ್ಮಾದಪಿ ಶಾಂತಿಃ ಶಾಂತೇಸ್ಸುಶಾಂತಿ- 
ಸ್ಸುಶಾಂತೇಃ ಪುರಂಜಯಸ್ತಸ್ಮಾಚ್ಚೆ ಬುಕ್ಷಃ ॥ 57॥ ತತಶ್ಚ ಹರ್ಯಶ್ಚಃ 
॥ 58॥ ತಸ್ಮಾನ್ಮುದ್ದಲಸೃಂಜಯಬೃಹದಿಷುಯವೀನರಕಾಂಪಿಲ್ಯಸಂಜ್ಞಾ[ 


ಆತನಿಂದ ದೃಢನೇಮಿಯೂ ಆತನಿಂದ ಸುಪಾರ್ಶ್ವನೂ ಹುಟ್ಟಿದರು. ಸುಪಾರ್ಶ್ವ 
ನಿಂದ ಸುಮತಿಯೂ ಸುಮತಿಯಿಂದ ಸನ್ನತಿಮಾನ್‌ ಎಂಬವನೂ ಜನಿಸಿದರು 
(48-49). ಸನ್ನತಿಮಂತನಿಗೆ ಕೃತ ಎಂಬ ಪುತ್ರನು ಜನಿಸಿದನು. ಕೃತನಿಗೆ ಹಿರಣ್ಯ 
ನಾಭನು ಯೋಗವಿದ್ಯೆಯಲ್ಲಿ ಶಿಕ್ಷಣವನ್ನಿತ್ತನು. ಅಲ್ಲದೆ ಈ ಕೃತನು ಪೂರ್ವ 
ದೇಶದ ಸಾಮಗರು ಅಧ್ಯಯನಮಾಡುವ ಇಪ್ಪತ್ತು ನಾಲ್ಕು ಸಾಮವೇದ 
ಸಂಹಿತೆಗಳನ್ನು ರಚಿಸಿದನು (50-52). ಕೃತನಿಂದ ಉಗ್ರಾಯುಧನು ಹುಟ್ಟಿದನು. 
ಇವನು ಮುಖ್ಯವಾಗಿ ನೀಪರೆಂಬ ಕ್ಷತ್ರಿಯರನ್ನು ಅಡಗಿಸಿದನು. ಉಗ್ರಾಯುಧ 
ನಿಂದ ಕ್ಷೇಮ್ಯನೂ ಅವನಿಂದ ಸುಧೀರನೂ ಆತನಿಂದ ರಿಪುಂಜಯನೂ ಅವ 
ನಿಂದ ಬಹುರಥನೆಂಬವನೂ ಜನಿಸಿದರು. ಇವರೆಲ್ಲರೂ ಪುರುವಂಶದ 
ಪೌರವರು (53-55). (ಇನ್ನು ಹಸ್ತಿಯ ಮಗನಾದ) ಅಜಮೀಡಢನಿಗೆ ನಳಿನೀ 
ಎಂಬ ಪತ್ನಿಯಿದ್ದಳು. ಅವಳಲ್ಲಿ ನೀಲನೆಂಬ ಮಗನು ಹುಟ್ಟಿದನು. ಅವನಿಂದ 
ಶಾಂತಿ ಎಂಬವನೂ ಶಾಂತಿಯಿಂದ ಸುಶಾಂತಿಯೂ ಅವನಿಂದ ಪುರಂ 
ಜಯನೂ ಪುರಂಜಯನಿಂದ ಯಕ್ತನೂ ಹುಟ್ಟಿದರು. ಯಕ್ಷನಿಂದ ಜನಿಸಿದವನು 
ಹರ್ಯಶ್ಚ (56-58). ಮುದಲ, ಸೃಂಜಯ, ಬೃಹದಿಷು, ಯವೀನರ, ಕಾಂಪಿಲ್ಯ 
--ಎಂಬ ಐವರು ಹರ್ಯಶ್ಷನ ಮಕ್ಕಳು. ತಂದೆಯಾದ ಹರ್ಯಶ್ವನು “ನನ್ನ ಈ 


162 ಶ್ರೀವಿಷ್ಣುಪುರಾಣಮ್‌ 


ಪಂಚಾನಾಮೇವ ತೇಷಾಂ ವಿಷಯಾಣಾಂ ರಕ್ಷಣಾಯಾಲಮೇತೇ 
ಮತ್ತುತ್ರಾ ಇತಿ ಪಿತ್ರಾಭಿಹಿತಾಃ ಪಾಂಚಾಲಾಃ ॥ 59॥ ಮುದ್ಧ್ಗಲಾಚ್ಚ 
ಮೌದ್ಗಲ್ಯಾ ಕ್ಷತ್ರೋಹೇತಾ ದ್ವಿಜಾತಯೋ ಬಭೂವುಃ ॥ 60॥ 
ಮುದ್ಧಲಾದ್‌ಬೃಹದಶ್ಚಃ ॥ 61॥ ಬೃಹದಶ್ಪಾದ್ದಿನೋದಾಸೋತಹಲ್ಮಾ ಚೆ 
ಮಿಥುನಮಭೂತ್‌ ॥ 62॥ ಶರದ್ಧತಶ್ಥಾಹಲ್ಮಾಯಾಂ ಶತಾನಂದೋ- 
ಭವತ್‌ ॥ 63॥ ಶತಾನಂದಾತ್ಸತೃಧೃತಿರ್ಧನುರ್ವೇದಾಂತಗೋ ಜಜ್ಞೇ 
॥ 64 ಸತ್ಯಧೃತೇರ್ವರಾಪ್ಸರಸಮುರ್ವಶೀಂ ದೃಷ್ಟ್ವಾ ರೇತಃ ಸ್ಕನ್ನಂ 
ಶರಸ್ಪಂಬೇ ಪಪಾತ ॥ 65॥ ತಚ್ಚ ದ್ವಿಧಾಗತಮಪತ್ಕದ್ವಯಂ ಕುಮಾರಃ 
ಕನ್ಮಾ ಚಾಭವತ್‌ ॥ 66॥ ತೌ ಚ ಮೃಗಯಾಮುಪಯಾತಶ್ಶಂತನು- 
ದೃಷ್ಟಾ ಕೃಪಯಾ ಜಗ್ರಾಹ ॥ 67॥ ತತಃ ಕುಮಾರಃ ಕೃಪಃ ಕನ್ಮಾ 
ಚಾಶ್ಚತ್ಥಾಮ್ನೋ ಜನನೀ ಕೃಷೀ ದ್ರೋಣಾಚಾರ್ಯಸ್ಕ ಪತ್ನ್ಯಭವತ್‌ ॥ 68॥ 
ದಿವೋದಾಸಸ್ಕ ಪುತ್ರೋ ಮಿತ್ರಾಯುಃ॥ 698 ಮಿತ್ರಾಯೋಶ್ಚವನೋ 


ಪುತ್ರರು ನನಗೆ ಸೇರಿದ ಪಂಚದೇಶಗಳನ್ನು ರಕ್ಷಿಸಲು, ಅಲಂ ಇ ಸಮರ್ಥರು” 
ಎಂದು ಹೇಳುತ್ತಿದ್ದನು. ಆದ್ದರಿಂದ ಇವರು ಪಾಂಚಾಲರೆನಿಸಿದರು! (59). 
ಮುದ್ಗಲನಿಂದ ಮುಂದೆ ಜನಿಸಿದ ಮೌದ್ಧಲ್ಯರು ಕ್ಷತ್ತಿಯರಾಗಿದ್ದು ಬ್ರಾಹ್ಮಣ 
ರಾದರು. ಮುದ್ಧಲನಿಂದ ಬೃಹದಶ್ಚನು ಹುಟ್ಟಿದನು. ಆತನಿಗೆ ದಿವೋದಾಸನೆಂಬ 
ಮಗನೂ ಅಹಲ್ಕೆಯೆಂಬ ಮಗಳೂ ಜನಿಸಿದರು. ಶರದ್ವತನಿಂದ (ಗೌತಮ 
ನಿಂದ) ಅಹಲೈಯಲ್ಲಿ ಶತಾನಂದನು ಹುಟ್ಟಿದನು (60-63). ಧನುರ್ವೇದದಲ್ಲಿ 
ಪಾರಂಗತನಾದ ಸತ್ಯದೃತಿಯು ಶತಾನಂದನ ಮಗ. ಒಂದು ಸಲ ಶ್ರೇಷ್ಠ 
ಅಪ್ಸರೆಯಾದ ಉರ್ವಶಿಯನ್ನು ನೋಡಿದಾಗ ಸತ್ಯದೃತಿಯ ವೀರ್ಯವು ಸ್ಪಲನ 
ವಾಗಿ "ಶರ' ಎಂಬ ಹುಲ್ಲಿನ ಪೊದೆಯಲ್ಲಿ ಬಿದ್ದಿತು. ಅದು ಎರಡು ವಿಭಾಗವಾಗಿ 
ಒಬ್ಬ ಕುಮಾರನೂ ಇನ್ನೊಬ್ಬ ಕನ್ಕೆಯೂ ಉತ್ಪನ್ನರಾದರು (64-66). ಬೇಟೆಗಾಗಿ 
ಬಂದಿದ್ದ ಶಂತನು ರಾಜನು ಅವರಿಬ್ಬರನ್ನು ಕಂಡು ಕೃಪೆಯಿಂದ ಸ್ವೀಕರಿಸಿ 
ತೆಗೆದುಕೊಂಡು ಹೋದನು. ಆ ಕುಮಾರನೇ ಮುಂದೆ ಕೃಪಾಚಾರ್ಯನಾದನು. 
ಕನ್ಯೆಯು ಕೃಪೀ ಎಂಬ ಹೆಸರಿನಿಂದ ದ್ರೋಣಾಚಾರ್ಯನ ಪತ್ನಿಯಾಗಿ 
ಅಶ್ವತ್ಥಾಮನಿಗೆ ಜನನಿಯಾದಳು (67-68). ದಿವೋದಾಸನ ತನಯ 


ಅಧ್ಯಾಯ 19 ಚತುರ್ಥಾಂಶಃ 163 


ನಾಮ ರಾಜಾ ॥ 70॥ ಚ್ಯವನಾತ್ಸುದಾಸಃ ಸುದಾಸಾತ್ಸೌದಾಸಃ ಸೌದಾ- 
ಸಾತ್ಸಹದೇವಸ್ಪಸ್ಕಾಪಿ ಸೋಮಕಃ ॥ 71॥ ಸೋಮಕಾಜ್ಬಂತುಃ ಪುತ್ರಶತ- 
ಜ್ಯೇಷ್ಟೋಂಭವತ್‌ ॥ 72॥ ತೇಷಾಂ ಯವೀಯಾನ್‌ ಪೃಹತಃ ಪೃಷ- 
ತಾದ್‌ದ್ರುಪದಸ್ತಸ್ಮಾಚ್ಚ ಧೃಷ್ಟದ್ಯುಮ್ನಸ್ತತೋ ಧೃಷ್ಟಕೇತುಃ ॥73॥ 
ಅಜಮೀಡಢಸ್ವಾನ್ಕ ಯಕ್ಷನಾಮ ಪುತ್ರೋsಭವತ್‌ ॥ 74॥ ತಸ್ಕ ಸಂವರಣಃ 
॥ 75 ॥ ಸಂವರಣಾತ್ಕರುಃ ॥ 76॥ ಯ ಇದಂ ಧರ್ಮಕ್ಷೇತ್ರಂ ಕುರು- 
ಕ್ಷೇತ್ರಂ ಚಕಾರ ॥77॥ ಸುಧನುರ್ಜಹ್ನುಪರೀಕ್ಷಿತ್ರಮುಖಾಃ ಕುರೋಃ 
ಪುತ್ರಾ ಬಭೂವುಃ ॥ 78॥ ಸುಧನುಷಃ ಪುತ್ರಸ್ಸುಹೋತುಸ್ಪಸ್ಮಾಚ್ಚ ವನಃ- 
ಚೈವನಾತ್‌ ಕೃತಕಃ ॥79॥ ತತಶ್ಟೋಪರಿಚರೋ ವಸುಃ ॥ 800 
ಬೃಹದ್ರಥಪ್ರತಗ್ರಕುಶಾಂಬುಕುಚೇಲಮಾತ್ಸಪ್ರಮುಖಾ ವಸೋಃ 
ಪುತ್ರಾಸ್ಪಪ್ಪಾಜಾಯಂತ ॥ 81॥ ಬೃಹದ್ರಥಾತ್ಕುಶಾಗ್ರಃ ಕುಶಾಗ್ರಾದ್‌- 
ವೃಷಭೋ ವೃಷಭಾತ್‌ ಪುಷ್ಪವಾನ್‌ ತಸ್ಮಾತ್ಸತಹಿತಸ್ಪಸ್ಮಾತ್ಸುಧನ್ಹಾ ತಸ್ಮ 


ಮಿತ್ರಾಯು. ಆತನ ಮಗ ಚ್ಯವನನೆಂಬ ರಾಜ. ಚ್ಯವನನಿಂದ ಸುದಾಸನೂ 
ಆತನಿಂದ ಸೌದಾಸನೂ ಆತನಿಂದ ಸಹದೇವನೂ ಉತ್ತ್ಪನ್ನರಾದರು. 
ಸಹದೇವನ ಪುತ್ರ ಸೋಮಕ. ಸೋಮಕನಿಗೆ ನೂರುಮಂದಿ ಪುತ್ರರಿದ್ದರು. 
ಅವರಲ್ಲಿ ಜಂತು ಎಂಬವನು ಜ್ಯೇಷ್ಠಪುತ್ರ. ಪೃಷತ ಎಂಬವನು ಎಲ್ಲರಿಗಿಂತ 
ಕಿರಿಯ. ಪೃಷತನಿಂದ ದ್ರುಪದನೂ ಅವನಿಂದ ದೃಷ್ಟದ್ಕುಮ್ನನೂ ಅವನಿಂದ 
ಧೃಷ್ಟಕೇತುವೂ ಉತ್ಸನ್ನರಾದರು (69-73).ಅಜಮೀಡಢನಿಗೆ ಯಕ್ಷ ಎಂಬ ಹೆಸರಿನ 
ಇನ್ನೊಬ್ಬ ಪುತ್ರನಿದ್ದನು. ಅವನ ಮಗ ಸಂವರಣ. ಸಂವರಣನಿಂದ ಕುರು 
ಎಂಬವನು ಹುಟ್ಟಿದನು. ಈತನೇ ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದ ಸ್ಥಾಪಕ. 
ಸುಧನು, ಜಹ್ನು, ಪರೀಕ್ಷಿತ್‌ ಮುಂತಾದವರು ಕುರುವಿನ ಪುತ್ರರು. ಸುಧನುವಿನ 
ಮಗ ಸುಹೋತ್ರ. ಅವನಿಂದ ಚ್ಯವನನೂ ಅವನಿಂದ ಕೃತಕನೂ ಜನಿಸಿದರು 
(74-79). ಕೃತಕನ ಮಗ ಉಪರಿಚರನೆಂಬ ವಸು. ಈ ವಸುವಿಗೆ ಬೃಹದ್ರಥ, 
ಪ್ರತ್ಯಗ್ರ, ಕುಶಾಂಬು, ಕುಚೇಲ, ಮಾತ್ಸ್ಯ--ಮೊದಲಾದ ಏಳು ಮಂದಿ 
ಪುತ್ರರಾದರು. ಬೃಹದ್ರಹನಿಂದ ಕುಶಾಗ್ರ, ಆತನಿಂದ ವೃಷಭ, ಆತನಿಂದ 
ಪುಷ್ಪವಂತ, ಅವನಿಂದ ಸತ್ಯಹಿತ, ಸತ್ಯಹಿತನಿಂದ ಸುಧನ್ವ--ಇವರ 


164 ಶ್ರೀವಿಷ್ಣುಪುರಾಣಮ್‌ 


ಚ ಜತುಃ ॥ 82॥ ಬೃಹದ್ರಥಾಚ್ಚಾನಶೃಕಲದ್ದಯಜನ್ಮಾ ಜರಯಾ 
ಸಂಹಿತೋ ಜರಾಸಂಧನಾಮಾ ॥ 83॥ ತಸ್ಮಾತ್ಸಹದೇವಸ್ಸಹದೇವಾ- 
ತ್ಸೋಮಪಸ್ತತಶ್ಚ ಶ್ರುತಿಶ್ರವಾಃ ॥ 84 ಇತ್ಯೇತೇ ಮಯಾ ಮಾಗಧಾ 
ಭೂಪಾಲಾಃ ಕಥಿತಾಃ ॥ 85॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಏಕೋನವಿಂಶೋsಧ್ಯಾಯಃ 


ಜನ್ಮವಾಯಿತು. ಸುಧನ್ವನ ಮಗ ಜತು (80-82). ಬೃಹದ್ರಥನಿಗೆ ಇನ್ನೊಬ್ಬ 
ಮಗನಿದ್ದನು. ಆತನ ದೇಹದ ಎರಡು ಭಾಗಗಳನ್ನು ಜರಾ ಎಂಬವಳು 
ಜೋಡಿಸಿದ ಪ್ರಯುಕ್ತ ಜೀವಿಸಿದ್ದರಿಂದ ಆತನಿಗೆ ಜರಾಸಂಧ--ಎಂದು 
ಹೆಸರಾಯಿತು. ಜರಾಸಂಧನಿಂದ ಸಹದೇವನೂ ಅವನಿಂದ ಸೋಮಪನೂ 
ಆತನಿಂದ ಶ್ರುತಿಶ್ರವಸ್‌--ಎಂಬವನೂ ಉತ್ಪನ್ನರಾದರು. ನಾನು ಹೇಳಿದ ಈ 
ಭೂಪಾಲರು ಮಗಧದೇಶದ ಒಡೆಯರು (83-85). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 


AA 
UN 


ವಿಂಶೋಂಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ಪರೀಕ್ಷಿತೋ ಜನಮೇಜಯಶ್ರುತಸೇನೋಗ್ರಸೇನಭೀಮಸೇನಾಃ 
ಚತ್ಪಾರಃ ಪುತ್ರಾಃ॥1॥ ಜಹ್ನೋಸ್ತು ಸುರಥೋ ನಾಮಾತ್ಮಜೋ 
ಬಭೂವ ॥ 2॥ ತಸ್ಕಾಪಿ ವಿದೂರಥಃ ॥ 3 | ತಸ್ಮಾತ್ಸಾರ್ವಭೌಮಸ್ಸಾರ್ವ- 
ಭೌಮಾಜ್ಜಯತ್ಸೇನಸ್ಪಸ್ಮಾದಾರಾಧಿತಸ್ಪತತಶ್ಚಾಯುತಾಯುಃ ಅಯುತಾ- 
ಯೋರಕ್ರೋಧನಃ ॥ 4॥ ತಸ್ಮಾದ್ದೇವಾತಿಥಿಃ ॥ 5॥ ತತಶ್ಚ ಯಕ್ಷೋ5- 
ನ್ಕೋಂಭವತ್‌ ॥ 6॥  ಯಕ್ನಾದ್ದೀಮಸೇನಸ್ಪತಶ್ನ ದಿಲೀಪಃ ॥7॥ 
ದಿಲೀಪಾತ್‌ ಪ್ರತೀಪಃ ॥ 8॥ ತಸ್ಯಾಪಿ ದೇವಾಪಿಶಂತನುಬಾಶ್ಲೀಕಸಂಜ್ಞಾ[ 
ತ್ರಯಃ ಪುತ್ರಾ ಬಭೂವುಃ ॥ 9॥ ದೇವಾಷಪಿರ್ಬಾಲ ಏವಾರಣ್ಯಂ ವಿವೇಶ 
॥ 10॥ ಶಂತನುಸ್ತು ಮಹಶೀಪಾಲೋಇ5ಭೂತ್‌ ॥ 11॥ ಅಯಂ ಚ ತಸ್ಕ 


ಅಧ್ಯಾಯ 20 


ಕುರುವಂಶದ ವರ್ಣನೆ 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, (ಕುರುವಿನ ಇನ್ನೊಬ್ಬ 
ಪುತ್ರನಾದ) ಪರೀಕ್ಷಿತನಿಗೆ ಜನಮೇಜಯ, ಶ್ರುತಸೇನ, ಉಗ್ರಸೇನ, ಭೀಮಸೇನ 
--ಎಂಬ ನಾಲ್ವರು ತನಯರಿದ್ದರು. (ಇನ್ನೊಬ್ಬ ಕುರುಪುತ್ರನಾದ) ಜಹ್ನುವಿ 
ಗಾದರೋ ಸುರಥನೆಂಬ ಆತ್ಮಜನಿದ್ದನು. ಸುರಥನ ಮಗ ವಿದೂರಥ (1-3). 
ಆತನಿಂದ ಸಾರ್ವಭೌಮನೂ ಅವನಿಂದ ಜಯತ್ಸೇನನೂ ಆತನಿಂದ ಆರಾಧಿ 
ತನೂ ಆತನಿಂದ ಅಯುತಾಯುವೂ ಅಯುತಾಯುವಿನಿಂದ ಅಕ್ರೋಧನನೂ 
ಹುಟ್ಟಿದರು. ಆತನ ಮಗ ದೇವಾತಿಥಿ. ಆತನಿಗೆ ಇನ್ನೊಬ್ಬ (ಅಜಮೀಢನ ಮಗ 
ಯಕ್ಷನಿಗಿಂತ ಭಿನ್ನನಾದ) ಯಕ್ಷನೆಂಬ ಪುತ್ರನು ಹುಟ್ಟಿದನು. (4-6). ಯಕ್ಷನಿಂದ 
ಭೀಮಸೇನ, ಅವನಿಂದ ದಿಲೀಪ, ದಿಲೀಪನಿಂದ ಪ್ರತೀಪ--ಎಂಬವರು 
ಜನಿಸಿದರು. ಪ್ರತೀಪನಿಗೆ ದೇವಾಪಿ, ಶಂತನು, ಬಾಹ್ಲೀಕ--ಎಂಬ ಹೆಸರಿನ 


166 ಶ್ರೀವಿಷ್ಣುಪುರಾಣಮ್‌ 


ಶ್ಲೋಕಃ ಪೃಥಿವ್ಠಾಂ ಗೀಯತೇ ॥ 12॥ 


ಯಂ ಯಂ ಕರಾಭ್ಕಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಃ। 
ಶಾಂತಿಂ ಚಾಪ್ನೋತಿ ಯೇನಾಗ್ರಾಂ ಕರ್ಮಣಾ ತೇನ ಶಂತನುಃ॥ 13 


ತಸ್ಕ ಚ ಶಂತನೋ ರಾಷ್ಟ್ರೇ ದ್ಧಾದಶವರ್ಷಾಣಿ ದೇವೋ ನ ವವರ್ಷ॥ 
14॥ ತತಶ್ಚಾಶೇಷರಾಷ್ಟ್ರವಿನಾಶಮವೇಕ್ಷಾಸೌ ರಾಜಾ ಬ್ರಾಹ್ಮಣಾನ- 
ಪೃಚ್ಛತ್‌ ಕಸ್ಮಾದಸ್ಮಾಕಂ ರಾಷ್ಟ್ರೇ ದೇವೋ ನ ವರ್ಷತಿ, ಕೋ ಮಮಾಪ- 
ರಾಧ ಇತಿ ॥ 15॥ ತತಶ್ಚ ತಮೂಚುರ್ಬ್ರಾಹ್ಮಣಾಃ॥ 16॥ ಅಗ್ರಜಸ್ಯ ತೇ 
ಹೀಯಮವನಿಸ್ಟಯಾ ಸಂಭುಜ್ಮತೇ ಅತಃ ಪರಿವೇತ್ತಾ ತ್ವಮಿತ್ಯುಕ್ತಸ್ಸ 
ರಾಜಾ ಪುನಸ್ತಾನಪೃಚ್ಛೆತ್‌ ॥ 17॥ ಕಿಂ ಮಯಾತ್ರ ವಿದೇಯಮಿತಿ ॥ 181 


ಮೂವರು ಪುತ್ರರಾದರು. ದೇವಾಪಿಯು ಬಾಲಕನಾಗಿದ್ದಾಗಲೇ (ವಿರಕ್ತನಾಗಿ) 
ಅರಣ್ಯಕ್ಕೆ ಹೋದನು. ಆಗ* ಶಂತನುವು ರಾಜನಾದನು (7-11). ಆತನ 
ವಿಷಯವಾಗಿ ಜಗತ್ತಿನಲ್ಲಿ ಈ ಶ್ಲೋಕವು ಪ್ರಚುರವಾಗಿ ಹೇಳಲ್ಪಡುತ್ತದೆ 
“ಶಂತನು ರಾಜನು ಯಾವ ಯಾವ ವೃದ್ಧನನ್ನು ಕೈಗಳಿಂದ ಮುಟ್ಟುವನೋ 
ಆತನಿಗೆ ಯೌವನ ಪ್ರಾಪ್ತವಾಗುತ್ತದೆ! ಮತ್ತು ಆತನ ಸ್ಪರ್ಶದಿಂದ ಮನುಷ್ಯನು 
ಜೀವನದಲ್ಲಿ ಸಮೃದ್ಧವಾದ ಶಾಂತಿಯನ್ನು ಪಡೆಯುತ್ತಾನೆ. ಹೀಗೆ ಮಾಡುವುದ 
ರಿಂದ ಅವನು ಶಂತನು ಎಂದು ಪ್ರಸಿದ್ಧನಾಗಿರುವನು'' (12-13). ಇಂತಹ 
ಶಂತನುವಿನ ರಾಜ್ಯದಲ್ಲಿ ಒಮ್ಮೆ ಹನ್ನೆರಡು ವರ್ಷಗಳವರೆಗೆ ಇಂದ್ರನು 
ಮಳೆಗರೆಯಲಿಲ್ಲ. ಹೀಗೆ ಸಕಲ ರಾಷ್ಟ್ರವೂ ವಿನಾಶಕ್ಕೆ ತುತ್ತಾಗಿರುವುದನ್ನು ಕಂಡು 
ಆ ರಾಜನು ಬ್ರಾಹ್ಮಣರನ್ನು ಕುರಿತು “ನಮ್ಮರಾಷ್ಟ್ರದಲ್ಲಿ ಇಂದ್ರನು ಮಳೆಗರೆಯ 
ದಿರುವುದಕ್ಕೆ ಕಾರಣವೇನು? ನನ್ನ ತಪ್ಪು ಯಾವುದು?” ಎಂದು ಕೇಳಿದನು 
(14-15). ಆಗ ಬ್ರಾಹ್ಮಣರು ಅವನಿಗೆ “ರಾಜ, ನಿನ್ನ ಅಣ್ಣನಾದ ದೇವಾಪಿಗೆ 
ಸೇರಬೇಕಾದದ್ದು ಈ ರಾಜ್ಯ. ಇದನ್ನು ನೀನು ಆಳುತ್ತಿರುವುದರಿಂದ ನೀನು 
ಪರಿವೇತ್ವವಾದೆ$” ಎಂದರು. ಅದಕ್ಕೆ ರಾಜನು “ಈಗ ನಾನೇನು 


* ಶಾಂತನು--ಶಂತನು ಎಂಬ ಎರಡು ಪಾಠಗಳು ಎಲ್ಲೆಡೆಯೂ ಉಂಟು. 
$ ಅಣ್ಣನು ಮದುವೆಯಾಗದಿರುವಾಗ ಮದುವೆ ಮಾಡಿಕೊಂಡ ತಮ್ಮ 
ಪರಿವೇತ್ವೃವೆನಿಸುತಾನೆ. ಹೀಗೆ ಮಾಡುವುದು ದೋಷ. 


ಅಧ್ಯಾಯ 20 ಚತುರ್ಥಾಂಶಃ 167 


ತತಸ್ತೇ ಪುನರಪ್ಯೂಚುಃ ॥ 19॥ ಯಾವದ್ದೇವಾಪಿರ್ನ ಪತನಾದಿಭಿ- 
ರ್ದೋಷೈರಭಿಭೂಯತೇ ತಾವದೇತತ್ರಸ್ಕಾರ್ಹಂ ರಾಜ್ಯಮ್‌ ॥ 20॥ 
ತದಲಮೇತೇನ ತು ತಸ್ಮೆ J ದೀಯತಾಮಿತುಕ್ತೇ ತಸ್ಕ ಮಂತ್ರಿಪ್ರವ- 
ರೇಣಾಶ್ಮಸಾರಿಣಾ ತತ್ರಾರಣ್ಮೇ ತಪಸ್ವಿ ನೋ ವೇದವಾದವಿರೋಧ- 
ವಕ್ಷಾರಃ ಪ್ರಯುಕ್ತಾಃ ॥ 211 ತೈರಸ್ಮಾಪೃತಿಯಜುಮತೇರ್ಮಹೀಪತಿ- 
ಪುತ್ರಸ್ಕ ಬುದ್ಧಿರ್ವೇದವಾದವಿರೋಧಮಾರ್ಗಾನುಸಾರಿಣ್ಯಕ್ರಿಯತ Wl 22॥ 
ರಾಜಾ ಚಿ ಶಂತನುರ್ದ್ದಿಜವಚನೋತ್ಪನ್ನಪರಿದೇವನಶೋಕಸ್ಟಾನ್‌ 
ಬ್ರಾಹ್ಮಣಾನಗ್ರತಃ ಕೃತ್ವಾಂಗ್ರಜಸ್ಕ ಪ್ರದಾನಾಯಾರಣ್ಕಂ ಜಗಾಮ ॥ 23॥ 
ತದಾಶ್ರಮಮುಪಗತಾಶ್ಚ ತಮವನತಮವನೀಪತಿಪುತ್ರಂ ದೇವಾಪಿ- 
ಮುಪತಸ್ಸು। ತೇ ಬ್ರಾಹ್ಮಣಾ ವೇದವಾದಾನುಬಂಧೀನಿ ವಚಾಂಸಿ 
ರಾಜ್ಯಮಗ್ರಜೇನ ಕರ್ತವ್ಯಮಿತರ್ಥವಂತಿ ತಮೂಚುಃ ॥ 24-251 
ಅಸಾವಪಿ ದೇವಾಷಪಿರ್ವೇದವಾದವಿರೋಧಯುಕ್ತಿದೂಷಿತಮನೇಕ- 


ಮಾಡಬೇಕು?” ಎಂದು ಕೇಳಿದನು (16-18). ಆಗ ಬ್ರಾಹ್ಮಣರು “ರಾಜ, 
ಎಲ್ಲಿಯವರೆಗೆ ದೇವಾಪಿಯು ಪಾತಿತ್ಕಾದಿ ದೋಷಗಳಿಂದ ದೂಷಿತನಾಗುವು 
ದಿಲ್ಲವೋ ಅಲ್ಲಿಯವರೆಗೆ ಈ ರಾಜ್ಯವು ಆತನಿಗೆ ಸೇರಬೇಕಾದ್ದು. ಆದ್ದರಿಂದ 
ನೀನು ಈ ರಾಜ್ಯವನ್ನು ತ್ಯಜಿಸಿ ಅವನಿಗೆ ಕೊಟ್ಟುಬಿಡು” ಎಂದರು. ಆಗ 
ಶಂತನುವಿನ ಪ್ರಧಾನ ಮಂತ್ರಿಯಾದ ಅಶಸಾರಿಯು ದೇವಾಪಿಯಿದ್ದ ಅರಣ್ಯಕ್ಕೆ 
ವೇದವಾದವಿರೋಧಿಗಳಾಗಿ ಮಾತಾಡತಕ್ಕ ಕೆಲವು ತಪಸ್ಪಿಗಳನ್ನು ಕಳಿಸಿ 
ಕೊಟ್ಟನು (19-21). ರಾಜಪುತ್ರನಾದ ದೇವಾಪಿಯಾದರೋ ಸರಳಸ್ವಭಾವದ 
ಯಥಾರ್ಥಗ್ರಾಹಿ. ಆ ತಪಸ್ವಿಗಳು ಅವನ ಬುದ್ಧಿಯನ್ನು ತಿರುಗಿಸಿ ವೇದ 
ಸಿದ್ದಾಂತಕ್ಕೆ ವಿರುದ್ಧವಾದ ಪ್ರವೃತ್ತಿಯನ್ನುಂಟುಮಾಡಿದರು. ಶಂತನುರಾಜನು 
ಬ್ರಾಹ್ಮಣರ ನುಡಿಗಳನ್ನು ಕೇಳಿ ಶೋಕಾಕುಲನಾಗಿ ಗೋಳಿಡುತ್ತಿದ್ದನು. ಅವನು 
ಆ ಬ್ರಾಹ್ಮಣರನ್ನು ಮುಂದುಮಾಡಿಕೊಂಡು ಅಣ್ಣನಿಗೆ ರಾಜ್ಯವನ್ನು ಕೊಡುವುದ 
ಕ್ಕಾಗಿ ಅರಣ್ಯಕ್ಕೆ ಹೋದನು (22-23). ಆ ಬ್ರಾಹ್ಮಣರು ದೇವಾಪಿಯ ಆಶ್ರಮಕ್ಕೆ 
ಹೋಗಿ ವಿನೀತನಾದ ದೇವಾಪಿಯನ್ನು ಕಂಡು “ಅಣ್ಣನಾದವನು ರಾಜ್ಯಪಾಲನೆ 
ಯನ್ನು ಮಾಡಬೇಕು?” ಇತ್ಯಾದಿಯಾಗಿ ವೇದಸಿದ್ದಾಂತಕ್ಕೆ ಅನುಗುಣವಾದ 


168 ಶ್ರೀವಿಷ್ಣುಪುರಾಣಮ್‌ 


ಪ್ರಕಾರಂ ತಾನಾಹ ॥ 26॥ ತತಸ್ತೇ ಬ್ರಾಹ್ಮಣಾಶ್ಕಂತನುಮೂಚುಃ॥ 27॥ 
ಆಗಚ್ಛೆ ಹೇ ರಾಜನ್ನಲಮತ್ರಾತಿನಿರ್ಬಂಧೇನ ಪ್ರಶಾಂತ ಏವಾಸಾವನಾ- 
ವೃಷ್ಟಿದೋಷಃ ಪತಿತೋ5ಯಮನಾದಿಕಾಲಮಹಿತವೇದವಚನ- 
ದೂಷಣೋಚ್ಛಾರಣಾತ್‌ ॥ 28 ಪತಿತೇ ಚಾಗ್ರಜೇ ನೈವ ತೇ ಪರಿವೇ- 
ತ್ರತ್ಚಂ _ ಭವತೀತುಕ್ರಶ್ಶಂತನುಸ್ಸಪುರಮಾಗಮ್ಮ ರಾಜ್ಯಮಕರೋತ್‌ 
॥ 29 ವೇದವಾದವಿರೋಧವಚನೋಚ್ಚಾರಣದೂಷಿತೇ ಚೆ ತನ್ಮಿಂ 
ದೇವಾಪೌ ತಿಷತೃಪಿ ಜೈಷ್ನಭ್ರಾತರ್ಯಖಲಸಸನಿಷ್ಠತ್ತಯೇ ವವರ್ಷ 
ಭಗವಾನ್ಪರ್ಜನ್ಯಃ ॥ 30॥ ಬಾಹ್ಲೀಕಾತ್ಸೋಮದತ್ರಃ ಪುತ್ರೋ5ಭೂತ್‌ 
॥ 31॥ ಸೋಮದತ್ವಸ್ಮಾಪಿ ಭೂರಿಭೂರಿಶ್ರವಃಶಲ್ಮಸಂಜ್ಞಾಸ್ತಯಃ ಪುತ್ರಾ 
ಬಭೂವುಃ ॥32॥ ಶಂತನೋರಪೃಮರನದ್ಕಾಂ ಜಾಹ್ನವ್ಕಾಮುದಾರ- 
ಕೀರ್ತಿರಶೇಷಶಾಸ್ತಾರ್ಥವಿದ್ದೀಷ್ಮಃ ಪುತ್ರೋ5ಭೂತ್‌ ॥ 33॥ ಸತ್ಯವತ್ಕಾಂ 





ಮಾತನ್ನಾಡಿದರು. ಆಗ ದೇವಾಪಿಯು ವೇದವಾದಕ್ಕೆ ವಿರುದ್ಧವಾದ ಯುಕ್ತಿ 
ಗಳಿಂದ ದೂಷಿತವಾದ ಹಲವಾರು ಮಾತುಗಳನ್ನಾಡಿದನು (24-26). ಆಗ 
ಬ್ರಾಹ್ಮಣರು ಶಂತನುವನ್ನು ಕುರಿತು “ರಾಜ, ಹೋಗೋಣ ಬಾ. ಇನ್ನು 
ಈತನನ್ನು .ಹೆಚ್ಚಾಗಿ ನಿರ್ಬಂಧಿಸುವುದು ಬೇಡ. ಈಗ ಅನಾವೃಷ್ಟಿದೋಷವು 
ಶಾಂತವಾಯಿತು. ಅನಾದಿಕಾಲದಿಂದಲೂ ಮಾನ್ಯವಾಗಿರುವ ವೇದವಚನ 
ಗಳನ್ನು ದೂಷಿಸುವ ಮಾತುಗಳನ್ನು ಈತನು ಆಡಿದ್ದಾನೆ. ಇವನು ಪತಿತನಾದನು 
(27-28). ಅಗ್ರಜನು ಪತಿತನಾದ ಮೇಲೆ ನಿನಗೆ ಪರಿವೇತೃದೋಷವಿಲ್ಲ” 
ಎಂದರು. ಅನಂತರ ಶಂತನು ತನ್ನ ರಾಜಧಾನಿಗೆ ಬಂದು ರಾಜ್ಯಭಾರವನ್ನು 
ನಡೆಸತೊಡಗಿದನು. ವೇದವಾದ ವಿರೋಧಿಯಾದ ಮಾತನ್ನಾಡಿ ದೇವಾಪಿಯು 
ಪಾತಿತ್ಯದೋಷದಿಂದ ಲಿಪ್ತನಾದನು. ಆದ್ದರಿಂದ ಹಿರಿಯಣ್ಣನು ಇದ್ದರೂ ಸಹ 
ಶಂತನುವಿನ ರಾಜ್ಯದಲ್ಲಿ ಭಗವಾನ್‌ ಪರ್ಜನ್ಯನು ಸಸ್ಯಸಮೃದ್ಧಿಗಾಗಿ ಮಳೆಸುರಿ 
ಸಿದನು (29-30). ಬಾಹ್ಲೀಕನಿಂದ (ಶಂತನುವಿನ ಸೋದರ) ಸೋಮದತ್ತನೆಂಬ 
ಪುತ್ರನು ಜನಿಸಿದನು. ಸೋಮದತ್ತನಿಗೆ ಭೂರಿ, ಭೂರಿಶ್ರವಸ್ಸು, ಶಲ್ಯ ಎಂಬ 
ಹೆಸರಿನ ಮೂವರು ಮಕ್ಕಳಾದರು. ಶಂತನುವಿಗೆ ದೇವನದಿಯಾದ ಗಂಗೆಯಲ್ಲಿ 
ಅತ್ಯಂತ ಕೀರ್ತಿಶಾಲಿಯೂ ಸಕಲ ಶಾಸ್ತ್ರಾರ್ಥಗಳನ್ನರಿತವನೂ ಆದ ಭೀಷ್ಮನು 


7* 


ಅಧ್ಯಾಯ 20 ಚತುರ್ಥಾಂಶಃ 169 


ಚ ಚಿತ್ರಾಂಗದವಿಚಿತವೀರ್ಯೌ ದ್ವೌ ಪುತ್ರಾವುತ್ಪಾದಯಾಮಾಸ 
ಶಂತನುಃ ॥ 34 ಚತ್ರಾಂಗದಸ್ತು ಬಾಲ ಏವ ಚಿತ್ರಾಂಗದೇನೈವ 
ಗಂಧರ್ವೇಣಾಹವೇ ನಿಹತಃ ॥ 35॥ ವಿಚಿತ್ರವೀರ್ಯೋಪಷಿ ಕಾಶೀರಾಜ- 
ತನಯೇ ಅಂಬಿಕಾಂಬಾಲಿಕೇ ಉಪಯೇಮೇ ॥ 360 ತದುಪ- 
ಭೋಗಾತಿಖೇದಾಚ್ಚ ಯಕ್ಷ್ಮಣಾ ಗೃಹೀತಃ ಸ ಪಂಚತ್ವಮಗಮತ್‌ 
॥ 37॥ ಸತ್ಯವತೀನಿಯೋಗಾಚ್ಚ ಮತ್ತುತಃ ಕೃಷ್ಣದ್ಭೈಪಾಯನೋ 
ಮಾತುರ್ವಚನಮನತಿಕ್ರಮಣೀಯಮಿತಿ ಕೃತ್ವಾ ವಿಚಿತ್ರವೀರ್ಯಕ್ಷೇತ್ರೇ 
ಧೃತರಾಷ್ಟ್ರಪಾಂಡೂ ತತ್ನಹಿತಭುಜಿಷ್ಕಾಯಾಂ ವಿದುರಂ ಚೋತ್ಪಾದ- 
ಯಾಮಾಸ ॥ 38॥ ಧೃತರಾಷ್ಟ್ರೋಇಪಿ ಗಾಂಧಾರ್ಯಾಂ ದುರ್ಯೋಧನ- 
ದುಶ್ಕಾಸನಪ್ರಧಾನಂ ಪುತ್ರಶತಮುತ್ಪಾದಯಾಮಾಸ ॥ 39॥ ಪಾಂಡೋ- 


ಪುತ್ರನಾಗಿ ಜನಿಸಿದನು (31-33). ಅಲ್ಲದೆ ಶಂತನುವು ಸತ್ಯವತಿಯಲ್ಲಿ 
ಚಿತ್ರಾಂಗದ. ವಿಚಿತ್ರವೀರ್ಯ ಎಂಬ ಇಬ್ಬರು ಪುತ್ರರನ್ನು ಪಡೆದನು. ಅವರಲ್ಲಿ 
ಚಿತ್ರಾಂಗದನು ಚಿಕ್ಕವನಾಗಿರುವಾಗ ಚಿತ್ರಾಂಗದ ಎಂದೇ ಹೆಸರಿದ್ದ ಒಬ್ಬ 
ಗಂಧರ್ವನಿಂದ ಯುದ್ಧದಲ್ಲಿ ಹತನಾದನು (34-35). ವಿಚಿತ್ರವೀರ್ಯನು ಕಾಶೀ 
ರಾಜನ ಪುತ್ರಿಯರಾದ ಅಂಬಿಕಾ, ಅಂಬಾಲಿಕಾ--ಎಂಬಿಬ್ಬರನ್ನು ಮದುವೆ 
ಯಾದನು. ಅವರೊಡನೆ ಅತಿಯಾದ ಭೋಗದಲ್ಲಿ ವ್ಯಗ್ರನಾದ ಪ್ರಯುಕ್ತ 
ಕ್ಷಯರೋಗ ಹಿಡಿದು ವಿಚಿತ್ರವೀರ್ಯನು ಸತ್ತುಹೋದನು (36-37). ಆಮೇಲೆ 
ಸತ್ಯವತಿಯ ಆಜ್ಞೆಯಂತೆ, ಮೈತ್ರೇಯ, ನನ್ನ ಮಗನಾದ ಕೃಷ್ಣದ್ಹೈಪಾಯನನು 
ತಾಯಿಯ ಮಾತನ್ನು ಉಲ್ಲ್ಬಂಫಿಸಬಾರದೆಂದು ತಿಳಿದು, ವಿಚಿತ್ರವೀರ್ಯನ 
ಪತ್ನಿಯರಲ್ಲಿ ದೃತರಾಷ್ಟ್ರ, ಪಾಂಡು--ಎಂಬವರನ್ನೂ ಅವರು ಕಳಿಸಿದ್ದ 
ದಾಸಿಯಲ್ಲಿ ವಿದುರನನ್ನೂ ಉತ್ಪಾದಿಸಿದನು* (38). ಧೃತರಾಷ್ಟ್ರನು ಗಾಂಧಾರಿ 
ಯಲ್ಲಿ ದುರ್ಯೋಧನ, ದುಃಶಾಸನ--ಮೊದಲಾದ ನೂರು ಮಂದಿ ಮಕ್ಕಳನ್ನು 
ಪಡೆದನು. ಪಾಂಡು ರಾಜನು ವನದಲ್ಲಿ ಬೇಟೆಯಾಡುವಾಗ ಯಪಷಿಶಾಪಕ್ಕೆ 


* ಈ ಪ್ರಕರಣ ಮಹಾಭಾರತದಲ್ಲಿ ವಿಸ್ಪತವಾಗಿ ಬಂದಿದೆ. ಹೀಗೆ ನಿಯೋಗದಿಂದ 
"ದೇವರೇಣ ಸುತೋತ್ಪತ್ತಿ'ಯು ಕಲಿಯುಗದಲ್ಲಿ ನಿಷಿದ್ಧ. 


170 ಶ್ರೀವಿಷ್ಣುಪುರಾಣಮ್‌ 


ರಪ್ಕ್ಮರಣ್ಕೇ ಮೃಗಯಾಯಾಮೃಷಿಶಾಪೋಹತಪ್ರಜಾಜನನಸಾಮರ್ಥ್ಯಸ್ಮ 
ಧರ್ಮವಾಯುಶಕ್ರೆ ಎರ್ಯುಧಿಷಿರಭೀಮಸೇನಾರ್ಜುನಾಃ ಕುಂತ್ಕಾಂ 
ನಕುಲಸಹದೇವೌ ಚಾಶ್ಚಿಭ್ಯಾಂ ಮಾದ್ರಾಂ ಪಂಚಪುತ್ರಾಸ್ಸಮುತ್ತಾದಿತಾಃ 
॥ 400 ತೇಷಾಂ ಚ ದ್ರೌಪದ್ಕಾಂ ಪಂಚಿ ವ ಪುತ್ರಾ ಬಭೂವುಃ ॥ 41 
ಯುಧಿಷಿರಾತ್‌ ಪ್ರತಿವಿಂಧ] ಭೀಮಸೇನಾಚ್ಛು ತೆಸೇನಃ ಶ್ರುತಕೀರ್ತಿ- 
ರರ್ಜುನಾಚ್ಛು ತಾನೀಕೋ ನಕುಲಾತ್‌ ಶ್ರುತಕರ್ಮಾ ಸಹದೇವಾತ್‌ 
॥ 42॥ ಅನ್ನೇ ಚ ಪಾಂಡವಾನಾಮಾತ್ಮಜಾಸ್ತದ್ಯಥಾ ॥ 43॥ ಯೌಧೇಯೀ 
ಯುಧಿಷಿರಾದ್ದೇವಕಂ ಪುತ್ರಮವಾಪ॥ 44॥ ಹಿಡಿಂಬಾ ಘಟೋತ್ಕಚಂ 
ಭೀಮಸೇನಾತುತ್ರಂ ಲೇಭೇ॥ 450 ಕಾಶೀ ಚ ಭೀಮಸೇನಾದೇವ 
ಸರ್ವಗಂ ಸುತಮವಾಪ॥ 468 ಸಹದೇವಾಚ್ಚ ವಿಜಯಾ ಸುಹೋತ್ರಂ 
ಪುತ್ರಮವಾಪ॥ 47 | ರೇಣುಮತ್ಕಾಂ ಚ ನಕುಲೋಪಪಿ ನಿರಮಿತ್ರ- 





ಒಳಗಾಗಿ ಸಂತಾನೋತ್ಪತ್ತಿಯಲ್ಲಿ ಅಸಮರ್ಥನಾದನು. ಅನಂತರ (ಆತನ ಪತ್ನಿ 
ಯಾದ) ಕುಂತಿಯಲ್ಲಿ ಯಮಧರ್ಮ, ವಾಯು, ಇಂದ್ರರಿಂದ ಕ್ರಮವಾಗಿ 
ಯುಧಿಷ್ಠಿರ, ಭೀಮಸೇನ, ಅರ್ಜುನರು ಜನಿಸಿದರು. ಅಶ್ವಿನೀ ದೇವತೆಗಳಿಂದ 
ಮಾದ್ರಿಯಲ್ಲಿ ನಕುಲ, ಸಹದೇವರು ಹುಟ್ಟಿದರು. ಹೀಗೆ ಪಾಂಡುರಾಜನ 
ಮಕ್ಕಳು ಐವರು (39-40). ಆ ಐವರಿಗೆ ದ್ರೌಪದಿಯಲ್ಲಿ ಐವರು ಮಕ್ಕಳಾದರು. 
ಯುಧಿಷ್ಠಿರನಿಂದ ಪ್ರತಿವಿಂದ್ಯನೂ ಭೀಮಸೇನನಿಂದ ಶ್ರುತಸೇನನೂ ಅರ್ಜುನ 
ನಿಂದ ಶ್ರುತಕೀರ್ತಿಯೂ ನಕುಲನಿಂದ ಶ್ರುತಾನೀಕನೂ ಸಹದೇವನಿಂದ ಶ್ರುತ 
ಕರ್ಮನೂ ಜನಿಸಿದರು (41-42). ಇವರಲ್ಲದೆ ಪಾಂಡವರಿಗೆ ಇನ್ನೂ ಕೆಲವು 
ಆತ್ಮಜರಿದ್ದರು: ಯುಧಿಷ್ಠಿರನಿಂದ ಯೌಧೇಯಿಯು ದೇವಕನೆಂಬ ಪುತ್ರನನ್ನು 
ಪಡೆದಳು. ಹಿಡಿಂಬೆಯು ಭೀಮಸೇನನಿಂದ ಘಟೋತ್ಕಚನನ್ನು ಪಡೆದಳು. 
ಭೀಮಸೇನನಿಂದಲೇ ಕಾಶಿಯು ಸರ್ವಗನೆಂಬ ಮಗನನ್ನೂ ವಿಜಯಾ 
ಎಂಬುವಳು ಸಹದೇವನಿಂದ ಸುಹೋತ್ರನೆಂಬ ಮಗನನ್ನೂ ಪಡೆದರು. 
ನಕುಲನು ರೇಣುಮತಿಯಲ್ಲಿ ನಿರಮಿತ್ರನೆಂಬ ಪುತ್ರನನ್ನು ಉತ್ಪಾದಿಸಿದನು* 


* ಮಹಾಭಾರತ ಆದಿಪರ್ವದಲ್ಲಿ ಈ ವಿಷಯವಿದ್ದು, ಹೆಸರುಗಳಲ್ಲಿ ಸ್ವಲ್ಪ 
ಭೇದವೂ ಹೆಚ್ಚಿನ ವಿವರವೂ ಇದೆ. 


ಅಧ್ಯಾಯ 20 ಚತುರ್ಥಾಂಶಃ 171 


ಮಜೀಜನತ್‌ ॥ 481 ಅರ್ಜುನಸ್ಮಾಪ್ಸಲೂಪ್ಠಾಂ ನಾಗಕನ್ಮಾಯಾಮಿ- 
ರಾವಾನ್ನಾಮ ಪುತ್ರೋ5ಭವತ್‌ ॥49॥ ಮಣಿಪುರಪತಿಪುತ್ರಾಂ 
ಪುತ್ರಿಕಾಧರ್ಮೇಣ ಬಭ್ರುವಾಹನಂ ನಾಮ ಪುತ್ರಮರ್ಜುನೋಇಂಜನ- 
ಯತ್‌ ॥ 50॥ ಸುಭದ್ರಾಯಾಂ ಚಾರ್ಭಕತ್ಚೇಂಪಿ ಯೋತಸಾವತಿಬಲ- 
ಪರಾಕ್ರಮಸ್ಸಮಸ್ತಾರಾತಿರಥಜೇತಾ ಸೋತಭಿಮನುರಜಾಯತ ॥ 51॥ 
ಅಭಿಮನ್ಯೋರುತ್ತರಾಯಾಂ ಪರಿಕ್ಷೀಣೇಷುಕುರುಷ್ಪಶ್ಚತ್ನಾಮ ಪ್ರಯುಕ್ತ- 
ಬ್ರಹ್ಮಾಸ್ತೇಣ ಗರ್ಭ ಏವ ಭಸ್ಮೀಕೃತೋ ಭಗವತಸ್ಸಕಲಸುರಾಸುರ- 
ವಂದಿತಚರಣಯುಗಲಸ್ಕಾತ್ಮೇಚ್ಛಯಾ ಕಾರಣಮಾನುಷರೂಪಧಾರಿ- 
ಣೋತನುಭಾವಾತ್ಸುನರ್ಜೀವಿತಮವಾಷ್ಮ ಪರೀಕ್ಷಿಜಜ್ಞೇ ॥52॥ 


(43-48). ಅರ್ಜುನನಿಗೆ ಉಲೂಪಿಯೆಂಬ ನಾಗಕನ್ಕೆಯಲ್ಲಿ ಇರಾವಾನ್‌ 
ಎಂಬ ಪುತ್ರನು ಹುಟ್ಟಿದನು. ಮಣಿಪುರಾಧಿಪತಿಯ ಮಗಳಲ್ಲಿ (ಚಿತ್ರಾಂಗದೆ 
ಯಲ್ಲಿ) ಅರ್ಜುನನು ಪತ್ರಿಕಾಧರ್ಮದಿಂದ ಬಬ್ರುವಾಹನನೆಂಬ ಪುತ್ರನನ್ನು 
ಉತ್ಪಾದಿಸಿದನು* (49-50). ಬಾಲಕನಾಗಿದ್ದರೂ ಯಾವಾತನು ಅತ್ಯಂತ 
ಬಲಾಢ್ಯನೂ ಪರಾಕ್ರಮಿಯೂ ಆಗಿದ್ದನೋ ವೈರಿಗಳ ಸಮಸ್ತ ಅತಿರಥರನ್ನೂ 
ಸದೆಬಡಿದನೋ ಆ ಅಭಿಮನ್ಯು ಅರ್ಜುನನಿಗೆ ಸುಭದ್ರೆಯಲ್ಲಿ ಜನಿಸಿದನು (51). 
ಮೈತ್ರೇಯ, ಅಭಿಮನ್ಯುವಿಗೆ ಉತ್ತರೆಯಲ್ಲಿ ಪರೀಕ್ಷಿತರಾಜನು ಹುಟ್ಟಿದನು. 
ಕುರುವಂಶವೇ ಲಯವಾಗುತ್ತಿದ್ದ ಸಂದರ್ಭದಲ್ಲಿ ಅಶ್ವತ್ಥಾಮನು ಪ್ರಯೋಗಿಸಿದ 
ಬ್ರಹಾಸ್ವದಿಂದ ಈತನು ಗರ್ಭದಲ್ಲಿರುವಾಗಲೇ ದಗ್ಗನಾಗಿದ್ದನು. ಆ 
ಸಮಯದಲ್ಲಿ ಸಕಲ ಸುರಾಸುರವಂದಿತ ಪಾದಯುಗಳನೂ ಕಾರಣ 
ಮಾನುಷರೂಪಧಾರಿಯೂ ಆದ ಭಗವಾನ್‌ ಶ್ರೀಕೃಷ್ಣನ ಮಹಿಮೆಯಿಂದ ಆತನ 


* ಮಣಿಪುರ ಎಂಬುದಕ್ಕೆ ಬದಲಾಗಿ ಮಣಲೂರು ಎಂದು ಪಾಠಾಂತರವಿದೆ. 
ಕನ್ಮಾಪಿತೃವಿಗೆ ಗಂಡು ಸಂತತಿ ಇಲ್ಲದಾಗ "ಈ ಕನ್ಯೆಯಲ್ಲಿ ಹುಟ್ಟುವ ಪುತ್ರನು ನನ್ನ ಪುತ್ರನಂತೆ 
ಇರತಕ್ಕದ್ದು' ಎಂಬ ಕರಾರಿನಿಂದ ವಿವಾಹ ಮಾಡಿಕೊಡುವುದು ಪುತ್ರಿಕಾಧರ್ಮ ವಿವಾಹ. 
"ಅಭ್ರಾತೃಕಾಂ ಪ್ರದಾಸ್ಕಾಮಿ ತುಭ್ಯಂ ಕನ್ಯಾಮಲಂಕೃತಾಮ್‌ | ಅಸ್ಕಾಂ ಯೋ ಜಾಯತೇ 
ಪುತ್ರಃ ಸ ಮೇ ಪುತ್ರೋ ಭವೇದಿತಿ'. 


172 ಶ್ರೀವಿಷ್ಣುಪುರಾಣಮ್‌ 


ಯೋನಆಂಯಂ ಸಾಂಪ್ರತಮೇತದ್ಭೂಮಂಡಲಮಖಂಡಿತಾಯತಿ- 
ಧರ್ಮೇಣ ಪಾಲಯತೀತಿ ॥ 53 ॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ವಿಂಶೋsಧ್ಯಾಯಃ 


ಣ 





ಇಚ್ಛಾನುಸಾರವಾಗಿ ಪರೀಕ್ಷಿತನು ಮತ್ತೆ ಜೀವಿತವನ್ನು ಪಡೆದನು. ಈಗ ಈ 
ಭೂಮಂಡಲವನ್ನು ಆ ಪರೀಕ್ಷಿತನೇ ಧರ್ಮಾನುಸಾರವಾಗಿ ಪಾಲಿಸುತ್ತಿದ್ದಾನೆ 
(52-53). 


[ne] 


ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 


ಊಂ 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 


xX 
XK 


ಏಕವಿಂಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ಅತಃ ಪರಂ ಭವಿಷ್ಕಾನಹಂ ಭೂಪಾಲಾನ್ಕೀರ್ತಯಿಷ್ಕಾಮಿ ॥ 1॥ 
ಯೋನ5ಯಂ ಸಾಂಪ್ರತಮವನೀಪತಿಃ ಪರೀಕ್ಷಿತಸ್ಮಾಪಿ ಜನಮೇಜಯ- 
ಶ್ರುತಸೇನೋಗ್ರಸೇನಭೀಮಸೇನಾಶ್ನತ್ನಾರಃ ಪುತ್ರಾ ಭವಿಷ್ಯಂತಿ ॥ 2॥ 
ಜನಮೇಜಯಸ್ಕಾಹಿ ಶತಾನೀಕೋ ಭವಿಷ್ಯತಿ ॥13॥ ಯೋಪನಸೌ 
ಯಾಜ್ಗವಲ್ಮಾದ್ವೇದಮಧೀತ್ಕ ಕೃಪಾದಸ್ತಾಣವಾಹ್ಮ ವಿಷಮವಿಷಯ- 
ಎರಕ್ಷಚಿತ್ತವೃತಿಶ್ನ  ಶೌನಕೋಪದೇಶಾದಾತ್ಮಜ್ಞಾನಪ್ರವೀಣಃ ಪರಂ 
ನಿರ್ವಾಣಮವಾಪ್ಸತಿ ॥ 4॥ ಶತಾನೀಕಾದಶ್ಚಮೇಧದತ್ತೋ ಭವಿತಾ 


ಅಧ್ಯಾಯ 21 


ಭವಿಷ್ಯತ್ತಿನಲ್ಲಿ ಆಗುವ ಕುರುವಂಶದ ರಾಜರು. 


ಪರಾಶರಮುನಿಗಳು ಹೇಳಿದರು: ಇನ್ನುಮುಂದೆ ಆಗಲಿರುವ ಭೂಪಾಲ 
ರನ್ನೀಗ ಹೇಳುವೆನು: ಪ್ರಕೃತದಲ್ಲಿ ಭೂಪಾಲನಾಗಿ ಪರೀಕ್ಷಿತನಿರುವನಷ್ಟೆ, 
ಈತನಿಗೆ ಜನಮೇಜಯ, ಶ್ರುತಸೇನ, ಉಗ್ರಸೇನ, ಭೀಮಸೇನ--ಎಂಬ 
ನಾಲ್ವರು ಪುತ್ರರು ಉದಿಸುವರು (1-2). ಜನಮೇಜಯನಿಗೆ ಶಿತಾನೀಕ 
ಎಂಬವನು ಪುತ್ರನಾಗುವನು. ಅವನು ಯಾಜ್ಞವಲ್ಕ್ಯರಿಂದ ವೇದವನ್ನು 
ಅಧ್ಯಯನ ಮಾಡಿ ಕೃಪಾಚಾರ್ಯನಿಂದ ಅಸ್ತವಿದ್ಯೆಯನ್ನು ಕಲಿಯುವನು. 
ವಿಷಯಗಳು ವಿಷಮವಾದುವುಗಳೆಂದು ವಿರಕ್ತಿಯು ಅವನ ಚಿತ್ತದಲ್ಲಿ 
ಉದಿಸುವುದು. ಆಗ ಶೌನಕರ ಉಪದೇಶದಿಂದ ಆತ್ಮಜ್ಞಾನದಲ್ಲಿ ಪ್ರವೀಣನಾಗಿ 
ಪರಮನಿರ್ವಾಣವನ್ನೈದುವನು (3-4). ಶತಾನೀಕನಿಗೆ ಅಶ್ವಮೇಧದತ್ತನೆಂಬ 


174 ಶ್ರೀವಿಷ್ಣುಪುರಾಣಮ್‌ 


॥ 5॥ ತಸ್ಮಾದಪ್ಮಧಿಸೀಮಕೃಷ್ಠ; ॥ 6॥ ಅಧಿಸೀಮಕೃಷ್ಣಾನ್ನಿಚಕ್ನುಃ ॥ 7॥ 
ಯೋ ಗಂಗಯಾಪಹೃತೇ ಹಸ್ತಿನಾಪುರೇ ಕೌಶಾಮ್ಜಾ ೨ ನಿವತ್ಸತಿ ॥ 8॥ 


ತಸ್ಕಾಪ್ಲುಷ್ಠ ಪುತ್ರೋ ಭವಿತಾ ॥9॥ ಉಷ್ಣಾದ್ವಿಚಿತ್ರರಥಃ॥ 10॥ ತತಃ 
ಶುಚಿರಥಃ॥ 11॥ ತಸ್ಮಾದ್‌ವೃಷ್ಟಿಮಾಂಸ್ಪತಸ್ಸುಷೇಣಸ್ತಸ್ಕಾಪಿ ಸುನೀಥ- 
ಸ್ಸುನೀಥಾನ್ಸೃಪಚಕ್ಷುಸ್ತಸ್ಮಾದಪಿಸುಖಾವಲಸ್ತಸ್ಕ ಚ ಪಾರಿಪ್ಪವಸ್ತತಶ್ಚ 
ಸುನಯಸ್ಪಸ್ಮಾಪಿ ಮೇಧಾವೀ ॥ 12॥ ಮೇಧಾವಿನೋ ರಿಪುಂಜಯ- 
ಸತೋ ಮೃದುಸ್ತನ್ಮಾಚ್ಚ ತಿಗ್ಮಸ್ತಸ್ಮಾದ್‌ಬೃಹದ್ರ ಹೋ ಬೃಹದ್ರಥಾ- 
ದ್ವಸುದಾನಃ ॥ 13 ॥ ತತೋತಪರಶ್ಯತಾನೀಕಃ ॥ 14॥ ತಸ್ಮಾಚ್ಚೋದಯನ 
ಉದಯನಾದಹೀನರಸ್ಪತಶ್ಚ ದಂಡಪಾಣಿಸ್ತತೋ ನಿರಮಿತುಃ 1 15॥ 
ತಸ್ಮಾಚ್ಚ ಕ್ಷೇಮಕಃ ॥ 160 ಅತ್ರಾಯಂ ಶ್ಲೋಕಃ ॥ 17॥ 


ಪುತ್ರನು ಹುಟ್ಟಿರುವನು. ಅವನ ಮಗ ಅಧಿಸೀಮಕೃಷ್ಣ. ಅವನ ಮಗ ನಿಚಕ್ಷು. 
ಗಂಗಾನದಿಯಿಂದ ಹಸ್ತಿನಾಪುರವು ತೇಲಿಹೋಗಲಾಗಿ ಈತನು ಕೌಶಾಂಬಿಯಲ್ಲಿ 
ನೆಲೆಸುವನು (5-8). ನಿಚಕ್ನುವಿಗೆ ಉಷ್ಣನೆಂಬ ಪುತ್ರನು ಜನಿಸುವನು. ಉಷ್ಣನಿಗೆ 
ಚಿತ್ರರಥನೂ ಅವನಿಗೆ ಶುಚಿರಥನೂ ಪುತ್ರರಾಗುವರು. ಶುಚಿರಥನಿಂದ ವೃಷ್ಟಿ 
ಮಂತನೂ ಅವನಿಂದ ಸುಷೇಣನೂ ಆತನಿಂದ ಸುನೀತ ಎಂಬವನೂ 
ಜನಿಸುವರು. ಸುನೀತನಿಗೆ ನೃಪಚಕ್ಸು, ಅವನಿಗೆ ಸುಖಾವಲ, ಆತನಿಗೆ 
ಪಾರಿಪ್ಲವ, ಅವನಿಗೆ ಸುನಯ, ಸುನಯನಿಗೆ ಮೇಧಾವಿ--ಎಂಬವರು 
ಪುತ್ರರಾಗಿ ಹುಟ್ಟುವರು (9-12). ಮೇಧಾವಿಯ ಮಗ ರಿಪುಂಜಯ. ಅವನ 
ಮಗ ಮೃದು. ಆತನಿಂದ ತಿಗಮೂ ಅವನಿಂದ ಬೃಹದ್ರಥನೂ ಬೃಹದ್ರಥನಿಂದ 
ವಸುದಾನ--ಎಂಬವನೂ ಜನಿಸುವರು. ವಸುದಾನನಿಂದ ಇನ್ನೊಬ್ಬ 
ಶತಾನೀಕನು ಹುಟ್ಟುವನು. ಶತಾನೀಕನಿಂದ ಉದಯನ, ಅವನಿಂದ ಅಹೀನರ, 
ಅವನಿಂದ ದಂಡಪಾಣಿ, ಆತನಿಂದ ನಿರಮಿತ್ರ--ಎಂಬವರು ಹುಟ್ಟುವರು 
(13-15). ನಿರಮಿತ್ರನ ಮಗ ಕ್ಷೇಮಕ ಎಂಬವನು. ಈ ವಿಷಯವಾಗಿ ಈ 
ಶ್ಲೋಕವಿದೆ--"ಯಾವ ವಂಶವು ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಉತ್ಪತ್ತಿಗೆ 
ಕಾರಣವಾಗಿತ್ತೋ ಮತ್ತು ರಾಜರ್ಷಿಗಳಿಂದ ಗೌರವವನ್ನು ಪಡೆದಿತ್ತೋ ಆ 


ಅಧ್ಯಾಯ 21 ಚತುರ್ಥಾಂಶಃ 175 


ಬ್ರಹ್ಮಕ್ಷತ್ರಸ್ನ ಯೋ ಯೋನಿರ್ವಂಶೋ ರಾಜರ್ಷಿಸತ್ಕೃತಃ | 
ಕ್ಷೇಮಕಂ ಪ್ರಾಪ ರಾಜಾನಂ ಸಂಸ್ಥಾನಂ ಪ್ರಾಪ್ನತೇ ಕಲೌ॥ 18 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ಏಕವಿಂಶೋsಧ್ಯಾಯಃ 





(ಕುರು) ವಂಶವು ಕಲಿಯುಗದಲ್ಲಿ ಕ್ಷೇಮಕರಾಜನವರೆಗೆ ನಡೆದು 
ಸಮಾಪ್ತಿಯನ್ನೈದುವುದು' (16-18). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಇಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 
Na 


KAS 


ದ್ವಾವಿಂಶೋಂಧ್ಕಾಯಃ 


ಶ್ರೀಪರಾಶರ ಉವಾಚ: 


ಅತಶ್ಚೇಕ್ಸ್ವಾಕಕೋ ಭವಿಷ್ಠಾ ಪಾರ್ಥಿವಾಃ ಕಥೃಂತೇ ॥ 1॥ 
ಬೃಹದ್ದಲಸ್ಕ ಪುತ್ರೋ ಬೃಹತ್ಸಣಃ॥ 2॥ ತಸ್ಮಾದುರುಕ್ಷಯಸ್ತಸ್ಮಾಚ್ಚೆ 
ವತ್ಸವ್ಯೂಹಸ್ತತಶ್ಚ ಪ್ರತಿವ್ಯೋಮಸ್ಪಸ್ಮಾದಪಿ ದಿವಾಕರಃ ॥3॥ ತಸ್ಮಾತ್ಸಹ- 
ದೇವಃ ಸಹದೇವಾದ್‌ಬೃಹದಶ್ಚಸ್ತತ್ಸೂನುರ್ಭಾನುರಥಸ್ತ್ಪಸ್ಕ ಚ ಪ್ರತೀ 
ತಾಶ್ವಸ್ಪಸ್ಕಾಪಿ ಸುಪ್ರತೀಕಸ್ಪತಶ್ಚ ಮರುದೇವಸ್ತತಃ ಸುನಕ್ಷತ್ರಸ್ಪಸ್ಕಾತ್ಮಿನ್ನರಃ 
॥ 4॥ ಕಿನ್ನರಾದಂತರಿಕ್ಷಸ್ಪಸ್ಮಾತ್ಸುಪರ್ಣಸ್ಪತಶ್ಥಾಮಿತ್ರಜಿತ್‌ ॥ 5॥ ತತಶ್ಚ 
ಬೃಹದ್ರಾಜಸ್ಪಸ್ಮಾಪಿ ಧರ್ಮೀ ಧರ್ಮಿಣಃ ಕೃತಂಜಯಃ ॥ 6॥ ಕೃತಂ- 


ಅಧ್ಯಾಯ 22 


ಭವಿಷ್ಯದಲ್ಲಾಗುವ ಇಕ್ಸ್ಟ್ವಾಕುವಂಶದ ರಾಜರ ವರ್ಣನೆ. 


ಪರಾಶರರು ಹೇಳಿದರು: ಮೈತ್ರೇಯ, ಇನ್ನು ಭವಿಷ್ಯದಲ್ಲಾಗುವ 
ಇಕ್ಸ್ಟ್ವಾಕುವಂಶದ ಭೂಪಾಲರನ್ನು ಕುರಿತು ಹೇಳುತ್ತೇನೆ. ಬೃಹದ್ಬಲನ* ಮಗ 
ಬೃಹತ್‌ಕ್ಷಣ. ಅವನಿಂದ ಉರುಕ್ಷಯ. ಅವನಿಂದ ವತ್ಸವ್ಯೂಹ. ಆತನಿಂದ 
ಪ್ರತಿವ್ಯೋಮ, ಆತನಿಂದ ದಿವಾಕರ--ಎಂಬವರು ಜನಿಸುವರು (1-3). 
ದಿವಾಕರನಿಂದ ಸಹದೇವನೂ ಸಹದೇವನಿಂದ ಬೃಹದಶ್ಚನೂ ಜನಿಸುವರು. 
ಬೃಹದಶ್ಚನ ಮಗ ಭಾನುರಥ, ಅವನ ಮಗ ಪ್ರತೀತಾಶ್ವ, ಆತನ ಪುತ್ರ 
ಸುಪ್ರತೀಕ, ಆತನ ಪುತ್ರ ಮರುದೇವ. ಮರುದೇವನಿಂದ ಸುನಕ್ಷತ್ರನೂ, ಆತ 
ನಿಂದ ಕಿನ್ನರ--ಎಂಬವನೂ ಹುಟ್ಟುವರು. ಕಿನ್ನರನಿಂದ ಅಂತರಿಕ್ಷ, ಅವನಿಂದ 
ಸುಪರ್ಣ, ಆತನಿಂದ ಅಮಿತ್ರಜಿತ್‌ (4-5). ಅಮಿತ್ರಜಿತ್ತನಿಂದ ಬೃಹದ್ರಾಜ 
ಎಂಬಾತನೂ ಆತನಿಂದ ಧರ್ಮಿಯೂ ಧರ್ಮಿಯಿಂದ ಕೃತಂಜಯನೂ 


* ವಿಶ್ವಭವನ ಮಗನಾದ ಈ ಬೃಹದ್ಬಲನನ್ನು ಭಾರತಯುದ್ಧದಲ್ಲಿ ಅಭಿಮನ್ಯು 
ಸಂಹರಿಸಿದನೆಂದು ನಾಲ್ಕನೆಯ ಅಧ್ಯಾಯದ ಕಡೆಯಲ್ಲಿ ಹೇಳಿದೆ. 


ಅಧ್ಯಾಯ 22 ಚತುರ್ಥಾಂಶಃ 177 


ಜಯಾದ್ರಣಂಜಯಃ॥ ರಣಂಜಯಾತ್ಸಂಜಯಸ್ಪಸ್ಮಾಚ್ಛಾಕ್ಕಶ್ಯಾಕ್ಕಾತ್‌ 
ಶುದ್ಲೋದನಸ್ತನ್ಮಾದ್ರಾಹುಲಸ್ತತಃ ಪ್ರಸೇನಜಿತ್‌ ॥ 7-8 ॥ ತತಶ್ಚ ಕ್ಷುದ್ರಕ- 
ಸ್ಪತಶ್ನ ಕುಂಡಕಸ್ತಸ್ಮಾದಪಿ ಸುರಥಃ ॥9॥ ತತ್ಪುತ್ರಶ್ಚ ಸುಮಿತುಃ ॥ 101 
ಇತ್ಸೇತೇ ಚೇಕ್ಲಾಕವೋ ಬೃಹದ್ದಲಾನ್ನಯಾಃ ॥ 11 ಅತ್ರಾನು ವಂಶ- 
ಶ್ಲೋಕಃ ॥ 121 


ಇಕ್ಸ್ಟಾಕೂಣಾಮಯಂ ವಂಶಸ್ಸುಮಿತ್ರಾಂತೋ ಭವಿಷ್ಯತಿ | 
ಯತಸ್ಪಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸೃತಿ ವೈ ಕಲೌ॥ 13 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ದ್ವಾವಿಂಶೋ5ಧ್ಯ್ಕಾಯಃ 





ಜನಿಸುವರು. ಕೃತಂಜಯನ ಮಗ ರಣಂಜಯ. ರಣಂಜಯನಿಂದ ಸಂಜಯ, 
ಅವನಿಂದ ಶಾಕ್ಯ, ಶಾಕ್ಕನಿಂದ ಶುದ್ಧೋದನ, ಅವನಿಂದ ರಾಹುಲ* ಆತನಿಂದ 
ಪ್ರಸೇನಜಿತ್‌ ಹುಟ್ಟುವರು (6-8). ಪ್ರಸೇನಜಿತ್ತಿನಿಂದ ಕ್ಲುದ್ರಕ, ಅವನಿಂದ 
ಕುಂಡಕ, ಆತನಿಂದ ಸುರಥ-— ಎಂಬವರು ಜನಿಸುವರು. ಸುರಥನ ಮಗ 
ಸುಮಿತ್ರ. ಇವರು ಬೃಹದ್ದಲನ ಕುಲದಲ್ಲಿ ಜನಿಸಿದ ಇಕ್ಲಾಕುವಂಶೀಯರು. ಆ 
ವಂಶವನ್ನು ಕುರಿತ ಶ್ಲೋಕ ಇದು (9-11): “ಇಕ್ಲಾ ಎಕುವಿನ ಈ ವಂಶವು 
ಸುಮಿತ್ರನವರೆಗೆ ನಡೆಯುವುದು. ಸುಮಿತ್ರರಾಜನಾದ ಮೇಲೆ ಈ ವಂಶವು 
ಕಲಿಯುಗದಲ್ಲಿ ಸಮಾಪ್ಪವಾಗುವುದು” (12-13). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಇಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 


pe 


* ಶುದ್ಧೋದನನ ಮಗ ಸಿದ್ದಾರ್ಥ (ಬುದ್ಧ )ನೆಂದೂ ಅವನ ಮಗ ರಾಹುಲನೆಂದೂ 
ಇತಿಹಾಸದಲ್ಲಿದೆ. ಬೌದ್ಧರೂ ಸಿದ್ಧಾರ್ಥನನ್ನು ಇಕ್ಸ್ಟ್ವಾಕುವಂಶೀಯನೆಂದು ಹೇಳುತ್ತಾರೆ. 


ತ್ರಯೋವಿಂಶೋsಧ್ಯ್ಮಾಯಃ 


ಶ್ರೀಪರಾಶರ ಉವಾಚ: 


ಮಾಗಧಾನಾಂ ಬಾರ್ಹದ್ರಥಾನಾಂ ಭಾವಿನಾಮನುಕ್ರಮಂ ಕಥ- 
ಯಿಷ್ಕಾಮಿ ॥ 1॥ ಅತ್ರ ಹಿ ವಂಶೇ ಮಹಾಬಲಪರಾಕ್ರಮಾ ಜರಾಸಂಧ- 
ಪ್ರಧಾನಾ ಬಭೂವುಃ ॥ 2॥ ಜರಾಸಂಧಸ್ಮ ಪುತ್ರಃ ಸಹದೇವಃ ॥ 3॥ 
ಸಹದೇವಾತ್‌ ಸೋಮಾಪಿಸ್ತಸ್ಕ ಶ್ರುತಶ್ರವಾಸ್ತಸ್ಕಾಪ್ಮಯುತಾಯುಸ್ತತಶ್ಚ 
ನಿರಮಿತ್ರಸ್ತತ್ತನಯಸ್ಸುನೇತ್ರಸ್ತಸ್ಮಾದಪಿ ಬೃಹತ್ಕರ್ಮಾ ॥ 40 ತತಶ್ಚ ಸೇನ- 
ಜಿತ್ತತಶ್ನ ಶ್ರುತಂಜಯಸ್ಪತೋ ವಿಪ್ರಸ್ತಸ್ಕ ಚ ಪುತ್ರಶ್ಕುಚಿನಾಮಾ ಭವಿಷ್ಯತಿ 
॥ 5॥ ತಸ್ಮಾಪಿ ಕ್ಷೇಮ್ಯಸ್ಪತಶ್ಚ ಸುವ್ರತಸ್ಸುವುತಾದ್ಭರ್ಮಸ್ತತಸ್ಸುಶ್ರವಾಃ ॥ 6॥ 


ಅಧ್ಯಾಯ 23 
ಮಗಧ ವಂಶದ ವರ್ಣನೆ. 


ಪರಾಶರರು ಹೇಳಿದರು: ಮೈತ್ರೇಯ, ಇನ್ನು ಬೃಹದ್ರಥನ ವಂಶೀಯ 
ರಾದ ಮಗಧರಾಜರ ಅನುಕ್ರಮವನ್ನು ಹೇಳುವೆನು. ಈ ವಂಶದಲ್ಲಿ ಜರಾಸಂಧ 
ಪ್ರಮುಖರಾದ ಮಹಾಬಲ ಪರಾಕ್ರಮಿಗಳು ಆಗಿದ್ದಾರೆ* (1-2). ಜರಾಸಂಧನ 
ಮಗ ಸಹದೇವ. ಸಹದೇವನ ಮಗ ಸೋಮಪ. ಅವನ ಮಗ ಶ್ರುತಶ್ರವ. 
ಆತನ ಮಗ ಅಯುತಾಯ. ಅವನ ತನಯ ನಿರಮಿತ್ರ. ಆತನ ತನಯ 
ಸುನೇತ್ರ. ಸುನೇತ್ರನಿಗೆ ಬೃಹತ್ಸರ್ಮನೆಂಬ ಪುತ್ರನು ಜನಿಸುವನು (3-4). 
ಅವನಿಂದ ಸೇನಜಿತ್‌, ಆತನಿಂದ ಶ್ರುಂಜಯ, ಆತನಿಂದ ವಿಪ್ರ--.ಎಂಬವರು 
ಹುಟ್ಟುವರು. ವಿಪ್ರನಿಗೆ ಶುಚಿ ಎಂಬ ಮಗನು ಹುಟ್ಟುವನು. ಆತನ ಮಗ 
ಕ್ಷೇಮ್ಯ, ಕ್ಷೇಮ್ಮನ ಮಗ ಸುವ್ರತ. ಸುವ್ರತನಿಂದ ಧರ್ಮನೂ ಆತನಿಂದ 


ಸುಶ್ರವ--ಎಂಬವರೂ ಹುಟ್ಟುವರು. ಸುಶ್ರವನ ಪುತ್ರ ದೃಢಸೇನ (5-7). 


* ಮಗಧರಾಜರ ಪೂರ್ವವಂಶಕ್ರಮವು 19 ನೆಯ ಅಧ್ಯಾಯದ ಕೊನೆಯಲ್ಲಿ 
ಬಂದಿದೆ. 


ಅಧ್ಯಾಯ 23 ಚತುರ್ಥಾಂಶಃ 179 


ತತೋ ದೃಢಸೇನಃ ॥ 7॥ ತಸ್ಮಾತ್ಸುಬಲಃ ॥ 8॥ ಸುಬಲಾತ್ಸುನೀತೋ 
ಭವಿತಾ ॥9॥ ತತಸ್ಪತ್ಯಜಿತ್‌ ॥ 10॥ ತಸ್ಮಾದ್ದಿಶ್ಚಜಿತ್‌ ॥ 11 ತಸ್ಯಾಪಿ 
ರಿಪುಂಜಯಃ॥ 12॥ ಇತ್ಯೇತೇ ಬಾರ್ಹದ್ರಥಾ ಭೂಪತಯೋ ವರ್ಷ- 
ಸಹಸ್ರಮೇಕಂ ಭವಿಷ್ಯಂತಿ ॥ 13॥ 


ಇತಿ ಶ್ರೀವಿಷ್ಣುಪುರಾಣೇ ಚತುರ್ಥಾಂಶೇ ತ್ರಯೋವಿಂಶೋsಧ್ಯಾಯಃ 


ಅವನಿಂದ ಸಬಲನೂ ಆತನಿಂದ ಸುನೀತನೂ ಜನಿಸುವರು. ಸುನೀತನ ಮಗ 
ಸತ್ಯಜಿತ್‌. ಅವನ ಮಗ ವಿಶ್ವಜಿತ್‌. ವಿಶ್ವಜಿತ್ತಿಗೆ ರಿಪುಂಜಯನೆಂಬವನು 
ಹುಟ್ಟುವನು. ಬೃಹದ್ರಥವಂಶದ ಈ ರಾಜರು ಒಂದು ಸಾವಿರ ವರ್ಷದವರೆಗೆ 
ಭೂಪತಿಗಳಾಗಿರುವರು (8-13). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಇಪ್ಪತ್ತಮೂರನೆಯ ಅಧ್ಯಾಯ ಮುಗಿಯಿತು. 


ಬ್ಗ 


ಚತುರ್ವಿಂಶೋಇಧ್ಯಾಯಃ 


ಶ್ರೀಪರಾಶರ ಉವಾಚ: 


ಯೋನ5ಯಂ ರಿಪುಂಜಯೋ ನಾಮ ಬಾರ್ಹದ್ರಥೋಂಇಂಂತಸಸ್ಯಾ 
ಮಾತ್ಕೋ ಸುನಿಕೋ ನಾಮ ಭವಿಷ್ಯತಿ॥1॥ ಸ ಚೈನಂ ಸ್ಥಾಮಿನಂ 
ಹತ್ವಾ ಸ್ವಪುತ್ರಂ ಪ್ರದ್ಧೋತನಾಮಾನಮಭಿಷೇಕ್ಷ್ಮತಿ ॥ 2॥ ತಸ್ಕಾಪಿ 
ಬಲಾಕನಾಮಾ ಪುತ್ರೋ ಭವಿತಾ॥3॥ ತತಶ್ಚ ವಿಶಾಖಯೂಪಃ॥ 4॥ 
ತತ್ಸುತ್ರೋ ಜನಕಃ॥ 5॥ ತಸ್ಕ ಚ ನಂದಿವರ್ದ್ವನಃ॥ 6॥ ತತೋ ನಂದೀ 
॥7॥ ಇತ್ಯ್ಕೇತೇಂಷ್ಟ್ಪತ್ರಿಂಶದುತ್ತರಮಬ್ಬಶತಂ ಪಂಚ ಪ್ರದ್ಯೋತಾಃ 
ಪೃಥಿವೀಂ ಭೋಕ್ಷ್ಯಂತಿ ॥8॥ ತತಶ್ಚ ಶಿಶುನಾಭಃ ॥9॥ ತತ್ತುತುಃ 
ಕಾಕವರ್ಣೋ ಭವಿತಾ॥ 100 ತಸ್ಕ ಚ ಪುತ್ರಃ ಕ್ಷೇಮಧರ್ಮಾ ॥ 11॥ 


ಅಧ್ಯಾಯ 24 


ಕಲಿಯುಗದಲ್ಲಿ ಭೂಮಿಯನ್ನಾಳುವ ಪ್ರದ್ಯೋತ-ಶಿಶುನಾಭ-ಮೌರ್ಯ- 
ಶುಂಗಾದಿಗಳ ವಿವರಣೆ. ಕಲಿಧರ್ಮ; ಕೃತಯುಗದ ಪ್ರವೇಶ; 
ವಂಶಾವಳಿಯ ಉಪಸಂಹಾರ. ಪೃಧಿವೀಗೀತ. 


ಪರಾಶರರು ಹೇಳಿದರು: ಮೈತ್ರೇಯ, ಬೃಹದ್ರಥವಂಶದಲ್ಲಿ ಅಂತಿಮ 
ರಾಜನಾಗಿ ಯಾವ ರಿಪುಂಜಯ ಎಂಬವನು ಹುಟ್ಟುವನೋ ಅವನಿಗೆ ಸುನಿಕ 
ನೆಂಬ ಮಂತ್ರಿ ಇರುವನು. ಅವನು ತನ್ನ ಪ್ರಭುವನ್ನು ವಧಿಸಿ ತನ್ನ ಮಗನಾದ 
ಪ್ರದ್ಯೋತ ಎಂಬವನಿಗೆ ಪಟ್ಟವನ್ನು ಕಟ್ಟುವನು (1-2). ಪ್ರದ್ಯೋತನಿಗೆ ಬಲಾಕ 
ನೆಂಬ ಪುತ್ರನು ಹುಟ್ಟುವನು. ಅವನಿಂದ ವಿಶಾಖಯೂಪ. ಆತನ ಮಗ ಜನಕ. 
ಜನಕನ ಮಗ ನಂದಿವರ್ಥನ. ಅವನ ಮಗ ನಂದಿ. ಈ ಐದು ಜನ 
ಪ್ರದ್ಯೋತವಂಶೀಯರು ಒಂದು ನೂರ ಮುವತ್ತೆಂಟು ವರ್ಷಗಳ ಕಾಲ 
ಪೃಥ್ವಿಯನ್ನು ಪಾಲಿಸುವರು (3-8). ಅನಂತರ ಶಿಶುನಾಗ ಎಂಬುವನು 
ರಾಜನಾಗುವನು. ಅವನಿಗೆ ಕಾಕವರ್ಣ ಎಂಬ ಪುತ್ರನು ಹುಟ್ಟುವನು. ಆತನ 
ಪುತ್ರ ಕ್ಷೇಮಧರ್ಮ. ಅವನ ಪುತ್ರ ಕ್ಷತೌಜ. ಆತನ ಮಗ ವಿಧಿಸಾರ. ವಿಧಿಸಾರನ 


ಅಧ್ಯಾಯ 24 ಚತುರ್ಥಾಂಶಃ 181 


ತಸ್ಯಾಪಿ ಕ್ಷತೌಜಾಃ ॥ 121 ತತ್ಪುತ್ರೋ ವಿಧಿಸಾರಃ॥ 13 ॥ ತತಶ್ಚಾಜಾತ- 
ಶತ್ರುಃ ॥ 14 ತಸ್ಮಾದರ್ಭಕಃ ॥ 15॥ ತಸ್ಮಾಚ್ಚೋದಯನಃ ॥ 161 
ತಸ್ಮಾದಪಿ  ನಂದಿವರ್ದ್ವನಃ ॥ 17॥ ತತೋ ಮಹಾನಂದಿ ॥18॥ 
ಇತ್ಯೇತೇ ಶೈಶುನಾಭಾ ಭೂಪಾಲಾಸ್ತ್ರೀಣಿ ವರ್ಷಶತಾನಿ ದ್ವಿಷಷ್ಟೃಧಿಕಾನಿ 
ಭವಿಷ್ಯಂತಿ ॥ 190 ಮಹಾನಂದಿನಸ್ತತಶ್ಕೂದ್ರಾಗರ್ಭೋದ್ಧವೋಣತಿ- 
ಲುಬ್ಲೋsತಿಬಲೋ ಮಹಾಪದ್ಮನಾಮಾ ನಂದಃ ಪರಶುರಾಮ ಇವಾ- 
ಪರೋಇಖಲಕ್ಷತ್ವಾಂತಕಾರೀ ಭವಿಷ್ಯತಿ ॥ 200 ತತಃ ಪ್ರಭೃತಿ ಶೂದ್ರಾ 
ಭೂಪಾಲಾ ಭವಿಷ್ಯಂತಿ ॥ 21॥ ಸ ಚೈಕಚ್ಛತ್ರಾಮನುಲ್ಲಂಘಫಿತಶಾಸನೋ 
ಮಹಾಪದ್ಮಃ ಪೃಥಿವೀಂ ಭೋಕ್ಷ್ಯತೇ ॥ 22॥ ತಸ್ಕಾಹ್ಯಹೌಸುತಾ- 
ಸ್ಸುಮಾಲ್ಯಾದ್ಕಾ ಭವಿತಾರಃ ॥ 23॥ ತಸ್ಕ ಮಹಾಪದ್ಮಸಾನು ಪೃಥಿವೀಂ 
ಭೋಕ್ಷಂತಿ ॥ 24॥ ಮಹಾಪದ್ಮ: ತತ್‌ಪುತ್ರಾಶ್ಚೈಕಂ ವರ್ಷಶತ- 
ಮವನೀಪತಯೋ ಭವಿಷ್ಯಂತಿ ॥ 25॥ ತತಶ್ಚ ನವ ಚೈತಾನ್ನಂದಾನ್‌ 
ಕೌಟಲ್ಕೋ ಬ್ರಾಹ್ಮಣಸ್ಸಮುದರಿಷ್ಯತಿ ॥26॥ ತೇಷಾಮಭಾವೇ 


ಪುತ್ರ ಅಜಾತಶತ್ರು (9-14). ಅವನಿಂದ ಅರ್ಭಕನೂ ಆತನಿಂದ ಉದಯನನೂ 
ಅವನಿಂದ ನಂದಿವರ್ಧನನೂ ಹುಟ್ಟುವರು. ನಂದಿವರ್ಧನನ ಮಗ 
ಮಹಾನಂದಿ. ಈ ರೀತಿಯಲ್ಲಿ ಶಿಶುನಾಭವಂಶೀಯ ಭೂಪಾಲರು ಮುನ್ನೂರ 
ಅರವತ್ತೆರಡು ವರ್ಷಗಳವರೆಗೆ ಆಡಳಿತ ನಡೆಸುವರು (15-19). ಮಹಾನಂದಿಗೆ 
ಶೂದ್ರಸ್ತ್ರೀಯ ಗರ್ಭದಲ್ಲಿ ಬಲಾಢ್ಯನಾದ ಮಹಾಪದನೆಂಬ ನಂದನು 
ಪುತ್ರನಾಗುವನು. ಅವನು ಕಡುಲೋಭಿ. ಅವನು ಇನ್ನೊಬ್ಬ ಪರಶುರಾಮನಂತೆ 
ಸಕಲಕ್ಷತ್ತಿಯರ ನಾಶಕ್ಕೆ ಕಾರಣನಾಗುವನು (20). ಅಲ್ಲಿಂದ ಮುಂದೆ ಶೂದ್ರರು 
ಭೂಪಾಲರಾಗುವರು. ಆ ಮಹಾಪದ್ನು ಏಕಚ್ಛತ್ರಾಧಿಪತಿಯಾಗಿ ಯಾರೂ 
ತನ್ನ ಆಜ್ಞೆಯನ್ನು ಮೀರದಂತೆ ನೋಡಿಕೊಂಡು ಭೂಮಿಯನ್ನಾಳುವನು. 
ಅವನಿಗೆ ಸುಮಾಲಿ--ಮೊದಲಾದ ಎಂಟು ಮಕ್ಕಳು ಇರುವರು. ಮಹಾಪದ್ಮ 
ನಾದ ಮೇಲೆ ಅವರು ರಾಜ್ಯವನ್ನಾಳುವರು. ಮಹಾಪದ್ಮನೂ ಆತನ ಪುತ್ರರೂ 
ಒಟ್ಟು ಒಂದುನೂರು ವರ್ಷ ರಾಜ್ಯವನ್ನು ಪಾಲಿಸುವರು (21-25). (ಮಹಾ 
ಪದದಿಂದ ಹಿಡಿದು) ಈ ಒಂಬತ್ತು ಮಂದಿ ನಂದರನ್ನು ಕೌಟಿಲ್ಯ ಎಂಬ 


182 ಶ್ರೀವಿಷ್ಣುಪುರಾಣಮ್‌ 


ಮೌರ್ಯಾಃ ಪೃಥಿವೀಂ ಭೋಕ್ಷ್ಯಂತಿ ॥ 27 ಕೌಟಲ್ಕ ಏವ ಚಂದ್ರಗುಪ್ತ- 
ಮುತ್ತನ್ನಂ ರಾಜ್ಯೇಂಭಿಷೇಕ್ಷೃತಿ ॥ 28 ತಸ್ಯಾಪಿ ಪುತ್ರೋ ಬಿಂದುಸಾರೋ 
ಭವಿಷ್ಯತಿ ॥ 29॥ ತಸ್ಕಾಪಶೋಕವರ್ದ್ವನಸ್ಪತಸ್ಸುಯಶಾಸ್ತ್ರತಶ್ಚ ದಶರಥ- 
ಸ್ತತಶಶ್ಚ ಸಂಯುತಸ್ತತಶ್ಶಾಲಿಶೂಕಸಸ್ಮಾತೋಮಶರ್ಮಾ ತಸ್ಯಾಪಿ 
ಸೋಮಶರ್ಮಣಶೃತಧನ್ಹ್ನಾ ॥ 30॥ ತಸ್ಯಾಪಿ ಬೃಹದ್ರಥನಾಮಾ ಭವಿತಾ 
॥31॥ ಏವಮೇತೇ ಮೌರ್ಯಾ ದಶ ಭೂಪತಯೋ ಭವಿಷುಂತಿ 
ಅಬ್ಬಶತಂ ಸಪ್ಪತ್ರಿಂಶದುತ್ತರಮ್‌ ॥ 32॥ ತೇಷಾಮಂತೇ ಪೃಥಿವೀಂ ದಶ 
ಶುಂಗಾ ಭೋಕ್ಷಂತಿ ॥33॥ ಪುಷ್ಠಮಿತ್ರಸ್ನೇನಾಪತಿಸ್ಸಾಮಿನಂ ಹತ್ನಾ 


ರಾಜ್ಯಂ ಕರಿಷ್ಠತಿ ತಸ್ಕಾತ್ಮಜೋಣಗ್ನಿಮಿತ್ರಃ॥ 34 ॥ ತಸ್ಮಾತ್ಸುಜ್ಕೇಷಸ್ತತೋ 


ಬ್ರಾಹ್ಮಣನು ಧ್ವಂಸ* ಮಾಡುವನು. ಈ ನಂದರ ಅವಸಾನವಾದ ಮೇಲೆ 
ಮೌರ್ಯರು ರಾಜ್ಯಭಾರವನ್ನು ನಡೆಸುವರು. ಕೌಟಿಲ್ಯನೇ (ನಂದನ ಹೆಂಡತಿ 
ಮುರಾ ಎಂಬವಳಲ್ಲಿ ಹುಟ್ಟಿದ) ಚಂದ್ರಗುಪ್ತನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ 
ಮಾಡುವನು (26-28). ಚಂದ್ರಗುಪ್ತನಿಗೆ ಬಿಂದುಸಾರನೆಂಬ ಪುತ್ರನು 
ಜನಿಸುವನು. ಬಿಂದುಸಾರನ ಮಗ ಅಶೋಕವರ್ಧನ. ಅವನಿಂದ ಸುಯಶನೂ 
ಆತನಿಂದ ದಶರಥನೆಂಬವನೂ ಹುಟ್ಟುವರು. ದಶರಥನೆಂಬವನ ಮಗ 
ಸಂಯುತ. ಆತನ ಮಗ ಶಾಲಿಶೂಕ. ಆತನ ಪುತ್ರ ಸೋಮಶರ್ಮ. ಅವನ 
ಮಗ ಶತಧನ್ವ (29-30). ಶತಧನ್ವನಿಗೆ ಬೃಹದ್ರಥನೆಂಬವನು ಹುಟ್ಟುವನು. ಹೀಗೆ 
ಮೌರ್ಯವಂಶದ ಹತ್ತುಮಂದಿ ಭೂಪಾಲರು ಒಂದುನೂರ ಎಪ್ಪತ್ತಮೂರು 
ವರ್ಷಗಳವರೆಗೆ ಆಳುವರು. ಅವರ ಅನಂತರ ಹತ್ತುಮಂದಿ ಶುಂಗವಂಶೀ 
ಯರು ಭೂಮಿಯನ್ನಾಳುವರು. (ಅವರಲ್ಲಿ ಮೊದಲನೆಯವನಾಗಿ) ಪುಷ್ಕಮಿತ್ರ 
ನೆಂಬ ಸೇನಾಪತಿಯು ತನ್ನ ಸ್ವಾಮಿಯನ್ನು (ಬೃಹದ್ರಥನನ್ನು) ವಧಿಸಿ ರಾಜ್ಯಭಾರ 
ನಡೆಸುವನು. ಪುಷ್ಕಮಿತ್ರನ ಮಗ ಅಗ್ನಿಮಿತ್ರ (31-34). ಅಗ್ನಿಮಿತ್ರನ ಮಗ 

* ವಿಶಾಖದತ್ತನ "ಮುದ್ರಾರಾಕ್ಷಸ' ಎಂಬ ನಾಟಕದಲ್ಲಿ ಈ ಕಥೆ ವಿಸ್ತಾರವಾಗಿ 
ಬಂದಿದೆ. ಕೌಟಿಲ್ಯನಿಗೆ ವಾತ್ಸಾಯನ, ವಿಷ್ಣುಗುಪ್ತ , ಚಾಣಕ್ಕ--ಎಂಬ ಹೆಸರುಗಳಿದ್ದವು. 

ಕಿ ಚಂದ್ರಗುಪ್ತನ ರಾಜ್ಯಭಾರ ಕ್ರಿ. ಪೂ. 310ರಿಂದ ಎಂದು ಇತಿಹಾಸ ಹೇಳುತ್ತದೆ. 


ಈತನು ಕ್ರಿ. ಪೂ. 305ರಲ್ಲಿ ಗ್ರೀಕ್‌ ರಾಯಭಾರಿ ಸೆಲ್ಯೂಕಸ್ಸಿನೊಡನೆ ಒಂದು ರಾಜಕೀಯ 
ಒಪ್ಪಂದವನ್ನು ಮಾಡಿಕೊಂಡನು. 


ಅಧ್ಯಾಯ 24 ಚತುರ್ಥಾಂಶಃ 183 


ವಸುಮಿತಸ್ಪಸ್ಮಾದಪ್ಪುದಂಕಸ್ತತಃ ಪುಲಿಂದಕಸ್ತತೋ ಘೋಹವಸುಸ್ತಸ್ಮಾ- 
ದಪಿ ವಜ್ರಮಿತಸ್ತತೋ ಭಾಗವತಃ ॥ 351 ತಸ್ಮಾದ್ದೇವಭೂತಿಃ ॥ 360 
ಇತ್ಕೇತೇ ಶುಂಗಾ ದ್ಹಾದಶೋತ್ತರಂ ವರ್ಷಶತಂ ಪೃಥಿವೀಂ ಭೋಕ್ಷ್ಯಂತಿ 
॥37॥ ತತಃ ಕಣ್ಣಾನೇಷಾ ಭೂರ್ಯಾಸ್ಯತಿ ॥ 38 ದೇವಭೂತಿಂ ತು 
ಶುಂಗರಾಜಾನಾಂ ವೃಸನಿನಂ ತಸ್ಕೈವಾಮಾತ್ಮ ಕಾಣ್ಸೋ ವಸುದೇವ 
ನಾಮಾ ತಂ ನಿಹತ್ಕ ಸ್ವಯಮವನೀಂ ಭೋಕ್ಷ್ಮತಿ ॥ 39॥ ತಸ್ಕ ಪುತ್ರೋ 
ಭೂಮಿತ್ರಸ್ಪಸ್ಮಾಪಿ ನಾರಾಯಣಃ ॥ 400 ನಾರಾಯಣಾತ್ಮಜಸ್ಸುಶರ್ಮಾ 
॥ 410 ಏತೇ ಕಾಣ್ಟಾಯನಾಶ್ಚಶ್ಚಾರಂಃ ಪಂಚಚತ್ನಾರಿಂಶದ್ವರ್ಹಾಣಿ 
ಭೂಪತಯೋ ಭವಿಷೃಂತಿ ॥ 42॥ ಸುಶರ್ಮಾಣಂ ತು ಕಾಣ್ಣಂ ತದ್‌- 
ಭೃತ್ಕೋ ಬಲಿಪುಚ್ಛ್ಚಕನಾಮಾ ಹತ್ನಾಂಧ್ರಜಾತೀಯೋ ವಸುಧಾಂ 
ಭೋಕ್ಷ್ಯತಿ ॥ 43 ॥ ತತಶ್ಚ ಕೃಷ್ಣನಾಮಾ ತದ್‌ಭ್ರಾತಾ ಪೃಥಿವೀಪತಿರ್ಭವಿ 
ಸೃತಿ॥ 440 ತಸ್ಮಾಪಿ ಪುತ್ರಃ ಶಾಂತಕರ್ಣಿಸ್ಪನ್ಮಾಪಿ ಪೂರ್ಣೋತ್ಸಂಗ- 


ಸುಜ್ಯೇಷ್ಠ. ಆತನ ಮಗ ವಸುಮಿತ್ರ. ಅವನ ಮಗ ಉದಂಕ. ಉದಂಕನ ಪುತ್ರ 
ಪುಲಿಂದಕ. ಆತನ ಪುತ್ರ ಘೋಷವಸು. ಅವನಿಂದ ವಜ್ರಮಿತ್ರನೂ ಆತನಿಂದ 
ಭಾಗವತ ಎಂಬವನೂ ಜನಿಸುವರು. ಭಾಗವತನ ಮಗ ದೇವಭೂತಿ. ಹೀಗೆ 
ಶುಂಗರು ಒಂದುನೂರ ಹನ್ನೆರಡು ವರ್ಷಗಳ ಕಾಲ ಭೂಮಿಯನ್ನಾಳುವರು 
(35-37). ಇವರಾದಮೇಲೆ ರಾಜ್ಯವು ಕಣ್ವರಾಜರ ವಶವನ್ನೈದುವುದು. ಶುಂಗ 
ರಾಜನಾದ ದೇವಭೂತಿಯು ದುರ್ವ್ವಸನಿಯಾಗಿರುವನು. ಅವನ ಅಮಾತ್ಮನೇ 
ಆದ ಕಣ್ಣವಂಶದ ವಸುದೇವ ಎಂಬವನು ದೇವಭೂತಿಯನ್ನು ಕೊಲೆಮಾಡಿ, 
ತಾನೇ ಭೂಪತಿಯಾಗುವನು (38-39). ವಸುದೇವನ ಮಗ ಭೂಮಿತ್ರ. ಆತನ 
ಮಗ ನಾರಾಯಣ. ನಾರಾಯಣನ ಮಗ ಸುಶರ್ಮ. ಈ ಕಣ್ವವಂಶದ ನಾಲ್ವರು 
ನಲವತ್ತೈದು ವರ್ಷಗಳವರೆಗೆ ಭೂಪತಿಗಳಾಗಿರುವರು. ಕಣ್ಣವಂಶದ 
ಸುಶರ್ಮನಿಗೆ ಬಲಿಪುಚ್ಚಕನೆಂಬ ಆಂದ್ರಜಾತೀಯನು ಸೇವಕನಾಗಿರುವನು. 
ಅವನು ಸುಶರ್ಮನನ್ನು ಕೊಂದು ತಾನೇ ಭೂಮಿಯನ್ನಾಳುವನು (40-43). 
ಆಮೇಲೆ ಅವನ ತಮ್ಮ ಕೃಷ್ಣನು ರಾಜನಾಗುವನು. ಕೃಷ್ಣನ ಪುತ್ರ ಶಾಂತಕರ್ಣಿ. 


ಆಲಣ 


ಆತನ ಪುತ್ರ ಪೂರ್ಣೋತ್ಸಂಗ. ಅವನ ಮಗ ಶಾತಕರ್ಣ. ಅವನ ಮಗ 


184 ಶ್ರೀವಿಷ್ಣುಪುರಾಣಮ್‌ 


ಸತ್ನುತ್ರಶ್ಯಾತಕರ್ಣಿಸ್ಪಸ್ಮಾಚ್ಛ್ಚ ಲಂಬೋದರಸ್ತ್ಪಸ್ಮಾಚ್ಚ ಪಿಲಕಸ್ತತೋ ಮೇಘ- 
ಸ್ವಾತಿಸ್ತತಃ ಪಟುಮಾನ್‌ ॥ 450 ತತಶ್ಚಾರಿಷ್ಟಕರ್ಮಾ ತತೋ ಹಾಲಾ- 
ಹಲಃ ॥ 460 ಹಾಲಾಹಲಾತ್ನ್ಸಲಲಕಸ್ಪತಃ ಪುಲಿಂದಸೇನಸ್ಪತಃ ಸುಂದರ- 
ಸ್ವತಶ್ಯಾತಕರ್ಣಿಸತಶ್ಶಿವಸ್ಥಾತಿಸ್ಪತಶ್ಚ ಗೋಮತಿಪುತ್ರಸ್ಪತ್ನುತ್ರೋsಲಿ- 
ಮಾನ್‌ ॥ 471 ತಸ್ಮಾಪಿ ಶಾಂತಕರ್ಣಿಸ್ಪತಃ ಶಿವಶ್ರಿತಸ್ತತಶ್ಚ ಶಿವಸಂದ- 
ಸ್ತಸ್ಮಾದಪಿ ಯಜ್ಗಶ್ರೀಸ್ತತೋ ದ್ವಿಯಜ್ಞಸ್ಪಸ್ಮಾಚಂದಶ್ರೀಃ ॥ 48 ತಸ್ಮಾ- 
ತ್ಲುಲೋಮಾಚಿಃ ॥ 49॥ ಏವಮೇತೇ ತ್ರಿಂಶಚ್ಛತ್ಟಾರ್ಯಬ್ಬಶತಾನಿ ಷಟ್‌ 
ಪಂಚಾಶದಧಿಕಾನಿ ಪೃಥಿವೀಂ ಭೋಕ್ಷ್ಯಂತಿ ಆಂಧ್ರಭೃತ್ಯಾಃ ॥ 50 ಸಪ್ತಾ- 
ಭೀರಪ್ರಭೃತಯೋ ದಶ ಗರ್ದಭಿಲಾಶ್ಚ ಭೂಭುಜೋ ಭವಿಷ್ಯಂತಿ ॥ 51॥ 
ತತಹ್ಲೋಡಶ ಶಕಾ ಭೂಪತಯೋ ಭವಿತಾರಃ ॥ 52॥ ತತಶ್ಚಾಹ್ಟೌ 


ಲಂಬೋದರ. ಲಂಬೋದರನಿಂದ ಪಿಲಕನೂ ಆತನಿಂದ ಮೇಘಸ್ವಾತಿಯೂ 
ಆತನಿಂದ ಪಟುಮಾನ್‌ ಎಂಬವರೂ ಜನಿಸುವರು (44-45). ಪಟುಮಂತನ 
ಮಗ ಅರಿಷ್ಟಕರ್ಮ. ಅವನ ಮಗ ಹಾಲಾಹಲ! ಹಾಲಾಹಲನಿಂದ ಪಲಲಕನೂ 
ಅವನಿಂದ ಪುಲಿಂದಸೇನನೂ ಆತನಿಂದ ಸುಂದರನೂ ಜನಿಸುವರು. ಸುಂದರನ 
ಪುತ್ರ ಶಾತಕರ್ಣಿ. ಅವನ ಪುತ್ರ ಶಿವಸ್ವಾತಿ. ಅವನಿಂದ ಗೋಮತಿಪುತ್ರ 
ಎಂಬವನೂ ಆತನಿಂದ ಅಲಿಮಾನ್‌ ಎಂಬವನೂ ಜನಿಸುವರು (46-47). 
ಅಲಿಮಂತನಿಗೆ ಶಪಾಂತಕರ್ಣಿಯೂ ಅವನಿಗೆ ಶಿವಶ್ರಿತನೂ ಅವನಿಗೆ 
ಶಿವಸ್ಕಂಧನೂ ಹುಟ್ಟುವರು. ಶಿವಸ್ಕಂಧನಿಂದ ಯಜ್ಗಶ್ರೀ ಎಂಬವನೂ ಆತನಿಂದ 
ದ್ವಿಯಜ್ಞನೂ ಅವನಿಂದ ಚಂದ್ರಶ್ರೀ ಎಂಬವನೂ ಜನಿಸುವರು. ಚಂದ್ರಶ್ರೀಯ 
ಮಗ ಪುಲೋಮಾಚಿ. ಈ ಪ್ರಕಾರವಾಗಿ ಮುವತುಮಂದಿ* ಆಂದ್ರಭ್ರತ್ಯವಂಶೀ 
ಯರು ನಾನೂರ ಐವತ್ತಾರು ವರ್ಷಗಳವರೆಗೆ ಪೃದ್ವಿಯನ್ನಾಳುವರು (48-50). 
ಅನಂತರ ನಾನಾ ವಂಶೀಯರು ರಾಜರಾಗಿ ಭೂಮಿಯನ್ನು ಆಳುವರು. 
ಅವರಲ್ಲಿ ಆಭೀರರು ಏಳುಮಂದಿ, ಗರ್ದಭೀಲರು ಹತ್ತುಮಂದಿ, ಶಕರು 


* ಇಲ್ಲಿ ಹೇಳಿದ ಆಂಧ್ರಭೃತ್ಯರ ಸಂಖ್ಯೆ ಇಪ್ಪತೈದು ಮಾತ್ರ. ವಂಶಾವಳಿಯಲ್ಲಿ 
ಐವರ ಹೆಸರು ಲೇಖಕ ಪ್ರಮಾದದಿಂದ ಬಿಟ್ಟುಹೋಗಿದೆ. ಇತರ ಪುರಾಣಗಳಲ್ಲಿಯೂ 
ಈ ಪರಿಸ್ಥಿತಿಯೇ ಉಂಟಾಗಿದ್ದು, ಪೂರ್ವಾಪರ ಸಂಖ್ಯೆಗಳಿಗೆ ಮೇಳವಿಲ್ಲ. 


ಅಧ್ಯಾಯ 24 ಚತುರ್ಥಾಂಶಃ 185 


ಯವನಾಶ್ಚತುರ್ದಶ ತುರುಷ್ಕಾರಾ ಮುಂಡಾಶ್ಚ ತ್ರಯೋದಶ ಏಕಾದಶ 
ಮೌನಾ ಏತೇ ವೈ ಪೃಥಿವೀಪತಯಃ ಪೃಥಿವೀಂ ದಶವರ್ಷಶತಾನಿ 
ನವತೃಧಿಕಾನಿ ಭೋಕ್ಷ್ಯಂತಿ ॥ 53॥ ತತಶ್ಚ ಏಕಾದಶ ಭೂಪತಯೋಇಬ್ಬ- 
ಶತಾನಿ ತ್ರೀಣಿ ಪೃಥಿವೀಂ ಭೋಕ್ಷ್ಯಂತಿ ॥ 540 ತೇಷೂತ್ಸನ್ನೇಷು 
ಕೈಂಕಿಲಾಯವನಾ ಭೂಪತಯೋ ಭವಿಷ್ಮಂತ್ತಮೂರ್ದಾಭಿಷಿಕ್ತಾಃ ॥ 55॥ 
ತೇಷಾಮಪತ್ಫ ವಿಂಧ್ಯಶಕ್ತಿಸ್ತತಃ ಪುರಂಜಯಸ್ತಸ್ಮಾದ್ರಾಮಚಂದ್ರಸ್ತಸ್ಮಾ- 
ದೃರ್ಮವರ್ಮಾ ತತೋ ವಂಗಸ್ತತೋತಭೂನ್ನೆಂದನಸ್ತತಸ್ಸುನಂದೀ 
ತತ್‌ಭ್ರಾತಾ ನಂದಿಯಶಾಶ್ಶುಕ್ರಃ ಪ್ರವೀರ ಏತೇ ವರ್ಷಶತಂ ಷಡ್‌- 
ವರ್ಷಾಣಿ ಭೂಪತಯೋ ಭವಿಷ್ಯಂತಿ ॥ 56॥ ತತಸ್ಪತ್ಪುತ್ರಾಸ್ತಯೋ- 
ದಶೆ ತೇ ಬಾಹ್ಮಿಕಾಶ್ನ ತ್ರಯಃ ॥ 57॥ ತತಃ ಪುಷ್ಪಮಿತ್ರಾಃ ಪಟುಮಿತ್ರಾ- 
ಸ್ವಯೋದಶೈಕಲಾಶ್ನ ಸಪ್ಪಾಂಧ್ರಾಃ ॥ 581 ತತಶ್ಚ ಕೋಸಲಾಯಾಂ ತು 


ಹದಿನಾರು ಮಂದಿ, ಆಮೇಲೆ ಎಂಟು ಯವನರೂ, ಹದಿನಾಲ್ಕು ತುರುಷ್ಕರೂ, 
ಹದಿಮೂರು ಮುಂಡರೂ ಹನ್ನೊಂದು ಮೌನರೂ ಕ್ರಮವಾಗಿ ರಾಜ್ಯಭಾರವನ್ನು 
ನಡೆಸುವರು. ಒಟ್ಟು ಸಾವಿರದ ತೊಂಬತ್ತು (1090) ವರ್ಷಗಳ ಕಾಲ ಈ 
ನಾನಾ ವಂಶೀಯರ ಆಳ್ವಿಕೆ ನಡೆಯುವುದು (51-53).ಕಡೆಯಲ್ಲಿ ಈ ಹನ್ನೊಂದು 
ಮಂದಿ ಮೌನರೆಂಬ ರಾಜರು ಮುನ್ನೂರು ವರ್ಷ ರಾಜ್ಯಭಾರ ನಡೆಸುವರು. 
ಅವರು ಉಚ್ಚಿನ್ನರಾದ ಮೇಲೆ ಕೈಂಕಿಲಾನಗರದಲ್ಲಿದ್ದ ಯವನರು ಭೂಪತಿ 
ಗಳಾಗುವರು. ಅವರಿಗೆ ಪಟ್ಟಾಭಿಷೇಕವಾಗಿರುವುದಿಲ್ಲ (54-55). ಆ ಯವನರ 
ವಂಶೀಯನು ವಿಂಧ್ಯಶಕ್ತಿ. ಅವನ ಮಗ ಪುರಂಜಯ. ಆತನ ಮಗ ರಾಮ 
ಚಂದ್ರ. ಆತನಿಗೆ ಧರ್ಮವರ್ಮನೂ ಅವನಿಗೆ ವಂಗನೂ ಪುತ್ರರಾಗುವರು. 
ವಂಗನ ಮಗ ನಂದನ. ಆತನ ಮಗ ಸುನಂದಿ. ಸುನಂದಿಗೆ ನಂದಿಯಶ, ಶುಕ್ರ, 
ಪ್ರವೀರ--ಎಂಬವರು ಸೋದರರು. ಇವರೆಲ್ಲರೂ ಸೇರಿ ಒಟ್ಟು ನೂರ ಆರು 
(106) ವರ್ಷಗಳವರೆಗೆ ರಾಜರಾಗಿರುವರು (56). ಆಮೇಲೆ ಇವರ ವಂಶೀ 
ಯರೇ ಆದ ಹದಿಮೂರು ಜನರೂ ಅವರಾದ ಮೇಲೆ ಮೂವರು ಬಾಹ್ಲಿಕರೂ 
ರಾಜರಾಗುವರು. ಅನಂತರ ಪುಷ್ಪಮಿತ್ರ ಮತ್ತು ಪಟುಮಿತ್ರ--ಎಂಬವರ 
ವಂಶೀಯರು ಹದಿಮೂರು ಮಂದಿಯೂ ಏಳುಮಂದಿ ಆಂದ್ರರೂ ಅಲ್ಲಲ್ಲಿ 


186 ಶ್ರೀವಿಷ್ಣುಪುರಾಣಮ್‌ 


ನವ ಚೈವ ಭೂಪತಯೋ ಭವಿಷ್ಯಂತಿ ॥ 59॥ ನೈಷಧಾಸ್ತು ತ ಏವ 
॥ 60॥ ಮಗಧಾಯಾಂ ತು ವಿಶ್ವಸ್ಛಟಿಕಸಂಜ್ಲೋಂನ್ಕಾನ್ವರ್ಣಾನರಿಷ್ಠತಿ 
॥ 61॥ ಕೈವರ್ತವಟುಪುಲಿಂದಬ್ರಾಹ್ಮಣಾನ್ರಾಜ್ಮೇ ಸ್ಥಾಪಯಿಷ್ಕತಿ ॥ 62॥ 
ಉತ್ಸಾದ್ಕಾಖಿಲಕ್ಷತ್ರಜಾತಿಂ ನವ ನಾಗಾಃ ಪದ್ಮಾವತ್ಕಾಂ ನಾಮ 
ಪುರ್ಯಾಮನುಗಂಗಾಪ್ರಯಾಗಂ ಗಯಾಯಾಂಚ ಮಾಗಧಾ ಗುಪ್ಪಾಶ್ಚ 
ಭೋಕ್ಷ್ಮಂತಿ ॥63॥ ಕೋಶಲಾಂಧ್ರಪುಂಡ್ರತಾಮ್ರಲಿಪ್ಪಸಮುದ್ರತಟ- 
ಪುರೀಂ ಚೆ ದೇವರಕ್ಷಿತೋ ರಕ್ಷಿತಾ॥ 64॥ ಕಲಿಂಗಮಾಹಿಷಮಹೇಂದ್ರ- 
ಭೌಮಾನ್‌ ಗುಹಾ ಭೋಕ್ಷ್ಮಂತಿ ॥ 65॥ ನೈಷಧನೈಮಿಷಕಕಾಲಕೋಶ- 
ಕಾಂಚನಪದಾನ್ಮಣಿಧಾನ್ಮಕವಂಶಾ ಭೋಕ್ಷಂತಿ ॥ 660 ತ್ರೈರಾಜ್ಯ- 
ಮುಷಿಕಜನಪದಾನನಕಾಹ್ನಯೋ ಭೋಕ್ಷ್ನತಿ ॥ 67 ಸೌರಾಷ್ಟ್ರಾವಂತಿ- 
ಶೂದ್ರಾಭೀರಾನ್ನರ್ಮದಾಮರುಭೂವಿಷಯಾಂಶ್ಚ ವ್ರಾತದ್ವಿಜಾಭೀರ-. 


ಮಾಂಡಲಿಕರಾಜರಾಗಿರುವರು. ಕೋಸಲರಾಜ್ಯದಲ್ಲಿ ಒಂಬತ್ತುಜನರು ಇವರ 
ನಡುವೆ ರಾಜ್ಯವಾಳುವರು. ನಿಷಧರಾಜ್ಯಕ್ಕೂ ಇವರೇ ಅಧಿಪತಿಗಳು (57-60). 
ಅನಂತರ (ಮಗಧದೇಶದ) ಮಗಧಾನಗರದಲ್ಲಿ ವಿಶ್ವಸ್ತಟಿಕ ಎಂಬುವನು ಅನ್ಯ 
ಜಾತಿಯವರನ್ನು (ರಾಜ್ಯದಲ್ಲಿ ಸ್ಥಾಪಿಸುವನು. ಅವನು ಬೆಸ್ತರನ್ನೂ ವಟು 
ಗಳನ್ನೂ (?) ಕಿರಾತರನ್ನೂ ಬ್ರಾಹ್ಮಣರನ್ನೂ ರಾಜ್ಯಭಾರದಲ್ಲಿ ನಿಯೋಜಿಸುವನು 
(61-62). ಸಕಲ ಕ್ಷತ್ತಿಯರನ್ನೂ ನಾಶಮಾಡಿ ಒಂಬತ್ತು ಮಂದಿ ನಾಗವಂಶದ 
ರಾಜರು ಪದ್ಮಾವತಿಯೆಂಬ ನಗರದಲ್ಲಿಯೂ ಮಾಗಧರೂ ಗುಪ್ತವಂಶೀಯ 
ರಾಜರೂ ಗಂಗಾತೀರದಲ್ಲಿರುವ ಪ್ರಯಾಗದಲ್ಲಿಯೂ ಗಯೆಯಲ್ಲಿಯೂ ರಾಜ್ಯ 
ವನ್ನಾಳುವರು (63). ಕೋಸಲ, ಆಂಧ್ರ, ಪುಂಡ್ರ, ತಾಮ್ರಲಿಪ್ತದೇಶಗಳನ್ನೂ 
ಸಮುದ್ರ ತೀರದಲ್ಲಿರುವ ಪುರಿಯೆಂಬ ನಗರವನ್ನೂ ದೇವರಕ್ಷಿತನು 
ಪಾಲಿಸುವನು. ಕಳಿಂಗ, ಮಾಹಿಷ, ಮಹೇಂದ್ರ ಮತ್ತು ಭೌಮ ಎಂಬ 
ದೇಶಗಳನ್ನು ಗುಹ ಎಂಬುವರು ಆಳುವರು. ನೈಷಧ, ನೈಮಿಷಿಕ, ಕಾಲಕೋಶಕ 
ಗಳೆಂಬ ದೇಶಗಳನ್ನು ಮಣಿಧಾನ್ಯಕವಂಶದವರು ಭೋಗಿಸುವರು (64-66). 
ತ್ರೆ Jರಾಜ್ಯ ಮುಷಿಕದೇಶಗಳನ್ನು ಕನಕ ಎಂಬವನು ಆಳುವನು. ಸೌರಾಷ್ಟ್ರ, 
ಅವಂತಿ, ಶೂದ್ರ, ಆಭಿರದೇಶಗಳನ್ನೂ ನರ್ಮದಾ ತೀರದ ಮರುಭೂಮಿಯ 


ಅಧ್ಯಾಯ 24 ಚತುರ್ಥಾಂಶಃ 187 


ಶೂದ್ರಾದ್ಕಾ ಭೋಕ್ಷ ತಿ ॥ 68॥ ಸಿಂಧುತಟದಾವಿಕೋರ್ವೀಚಂದ್ರ- 
ಭಾಗಾಕಾಶ್ಮೀರವಿಷಯಾಂಶ್ಚ ವ್ರಾತ್ತಮ್ಲೇಚ್ಛೆಶೂದ್ರಾದಯೋ ಭೋಕ್ಷ್ಯಂತಿ 
॥ 69 ಏತೇ ಚ ತುಲ್ಕಕಾಲಾಸ್ಪರ್ವೇ ಪೃಥಿವ್ಯಾಂ ಭೂಭುಜೋ 
ಭವಿಷ್ಯಂತಿ ॥ 70॥ ಅಲ್ಲಪ್ರಸಾದಾ ಬೃಹತ್ಕೋಪಾಸ್ಸರ್ವಕಾಲಮನೃತಾ- 
ಧರ್ಮರುಚಯಃ ಸ್ತ್ರೀಬಾಲಗೋವಧಕರ್ತ್ತಾರಃ ಪರಸ್ಥಾದಾನ- 
ರುಚಯೋಲ್ಲಸಾರಾಸ್ತಮಿಸ್ರಪ್ರಾಯಾ ಉದಿತಾಸಮಿತಪ್ರಾಯಾ ಅಲ್ಲಾ- 
ಯುಷೋ ಮಹೇಚ್ಛಾಹಲ್ಲಧರ್ಮಾ ಲುಬ್ಬಾಶ್ಚ ಭವಿಷ್ಯಂತಿ ॥ 71 ॥ ತೈಶ್ಚ 
ಎಮಿಶ್ರಾ ಜನಪದಾಸ್ತಚ್ಛೀಲಾನುವರ್ತಿನೋ ರಾಜಾಶ್ರಯಶುಷ್ಮಿಣೋ- 
ಮ್ಲೇಚ್ಛಾಚಾರಾಶ್ಚ ವಿಪರ್ಯಯೇಣ ವರ್ತಮಾನಾಃ ಪ್ರಜಾಃ ಕ್ಷಪಯಿಷ್ಕಂತಿ 
॥ 72 ॥ ತತಶ್ಪಾನುದಿನಮಲ್ಪಾಲ್ಪಹ್ರಾಸವ್ಯವಚ್ಛೇದಾದ್ಧರ್ಮಾರ್ಥಯೋರ್ಜ- 


ರಾಜ್ಯಗಳನ್ನೂ ವ್ರಾತ್ಯ, ದ್ವಿಜ, ಆಭೀರ, ಶೂದ್ರಾದಿಜಾತಿಯವರು 
ಪಾಲಿಸುವರು. ಸಿಂಧುನದಿಯ ತೀರಪ್ರದೇಶಗಳನ್ನೂ ದಾವಿಕರಾಜ್ಯವನ್ನೂ 
ಚಂದ್ರಭಾಗಾ ಕಾಶ್ಮೀರಗಳನ್ನೂ ವ್ರಾತ್ಮ ಮ್ಲೇಚ್ಛಶೂದ್ರಾದಿಗಳು ಅನುಭವಿಸುವರು 
(67-69). ಈ ರೀತಿಯಲ್ಲಿರುವ ರಾಜರುಗಳು ಎಲ್ಲೆಡೆಯೂ ಏಕಕಾಲದಲ್ಲಿ 
ಹರಡಿಕೊಂಡಿರುತ್ತಾರೆ. ಇವರು ಮಾಡುವ ಅನುಗ್ರಹವು ಅಲ್ಪ್ಬವಾದುದು. 
ಇವರಿಗೆ ಕೋಪವು ಮಾತ್ರ ಅಧಿಕ. ಇವರು ಸದಾ ಸುಳ್ಳುಹೇಳುವುದರಲ್ಲಿಯೂ 
ಅಧರ್ಮಕಾರ್ಯದಲ್ಲಿಯೂ ಆಸಕ್ತರು. ಸ್ತ್ರೀಯರನ್ನೂ ಬಾಲಕರನ್ನೂ ಗೋವು 
ಗಳನ್ನೂ ಲಕ್ಷಿಸದೆ ಕೊಲ್ಲತಕ್ಕವರು. ಪರರ ಸ್ವತ್ತನ್ನು ಅಪಹರಿಸುವುದರಲ್ಲಿ ಈ 
ರಾಜರಿಗೆ ಅಭಿರುಚಿ. ಈ ರಾಜರು ನೀಿಃಸತ್ತ್ವರೂ ತಮೋಗುಣದವರೂ 
ಆಗಿರುತ್ತಾರೆ. ಬಹುಬೇಗನೆ ಬೆಳೆದು ಹಾಗೆಯೇ ಅಡಗಿಹೋಗತಕ್ಕವರು. 
ಅಲ್ಪಾಯುಷಿಗಳು. ಮಹತ್ತರವಾದ ಆಸೆಯನ್ನಿಟ್ಟುಕೊಂಡವರೂ ಅಲ್ಪ 
ಪುಣ್ಯರೂ ಕಡುಲೋಭಿಗಳೂ ಆಗಿರುವರು (70-71). ಅವರ ಜೊತೆಗೆ ಬೇರೆ 
ಬೇರೆ ಕಡೆಯಿಂದ ಬಂದು ಸೇರಿಕೊಂಡ ಜನರೂ ಸಹ ಅವರಂತೆಯೇ 
ದುಃಶೀಲರಾಗಿ ನಡೆದುಕೊಳ್ಳುತ್ತ , ರಾಜಾಶ್ರಯದಿಂದ ದುರಹಂಕಾರಿಗಳಾಗಿ 
ಮ್ಲೇಚ್ಚಾಚಾರಗಳಿಂದ ಕೂಡಿರುವರು. ತಮ್ಮವಿಪರೀತವಾದ ನಡೆವಳಿಕೆಯಿಂದ 
ಪ್ರಜೆಗಳನ್ನು ಹುರಿದು ಮುಕ್ಕುವರು (72). ಆಗ ದಿನದಿನವೂ ಧರ್ಮಾರ್ಥಗಳು 


188 ಶ್ರೀವಿಷ್ಣುಪುರಾಣಮ್‌ 


ಗತಸ್ಸಂಕ್ಷಯೋ ಭವಿಷ್ಮತಿ ॥73॥ ತತಶ್ಚಾರ್ಥ ಏವಾಭಿಜನಹೇತುಃ 
॥ 748 ಬಲಮೇವಾಶೇಷಧರ್ಮಹೇತುಃ ॥ 750 ಅಭಿರುಚಿರೇವ 
ದಾಂಪತ್ಕಸಂಬಂಧಹೇತುಃ ॥ 761 ಸ್ತ್ರೀತ್ಯ್ವಮೇವೋಪಭೋಗಹೇತುಃ 
॥ 77॥ ಅನೃತಮೇವ ವೃವಹಾರಜಯಹೇತುಃ ॥ 78॥ ಉನ್ನತಾಂಬು- 
ತೈವ ಪೃಥಿವೀಹೇತುಃ ॥ 790 ಬ್ರಹ್ಮಸೂತ್ರಮೇವ ವಿಪ್ರತ್ಥಹೇತುಃ 
॥ 80 ರತ್ನಧಾತೃತೈವ ಶ್ಲಾಘೃತಾಹೇತುಃ ॥ 811 ಲಿಂಗಧಾರಣಮೇವಾ- 
ಶ್ರಮಹೇತುಃ ॥ 82॥ ಅನ್ಮಾಯ ಏವ ವೃತಿಹೇತುಃ॥ 83॥ ದೌರ್ಬಲ್ಯ- 
ಮೇವಾವೃತಿಕೇತುಃ ॥ 841 ಅಭಯಪುಗಲ್ಲೋಚ್ಛಾರಣಮೇವ 
ಪಾಂಡಿತ್ಯಹೇತುಃ॥ 851 ಅನಾಢ್ಯತೈವ ಸಾಧುತ್ಚಹೇತುಃ॥ 86 ಸ್ನಾನ- 
ಮೇವ ಪ್ರಸಾಧನಹೇತುಃ ॥ 871 ದಾನಮೇವ ಧರ್ಮಹೇತುಃ ॥ 880 


ಹ್ರಾಸಗೊಳ್ಳುತ್ತ ಕ್ಷಯಿಸುವುದರಿಂದ ಜಗತ್ತು ವಿನಾಶದತ್ತ ಸರಿಯುವುದು. ಆ 
ಸಮಯದಲ್ಲಿ ಧನವೇ ಮಾನವನ ದೊಡ್ಡತನಕ್ಕೆ ಕಾರಣವಾಗುವುದು. ಬಲ 
ಒಂದೇ ಸಮಸ್ತಧರ್ಮವನ್ನು ನಿರ್ಣಯಿಸುವುದಕ್ಕೆ ಹೇತುವಾಗುವುದು (73-74). 
ಪರಸ್ಪರ ಅಭಿರುಚಿಯೊಂದೇ ಮದುವೆಯಾಗಿ ದಂಪತಿಗಳಾಗುವುದಕ್ಕೆ ಯೋಗ್ಯ 
ಕಾರಣವಾಗುವುದು. ಹೆಣ್ಣುತನವೊಂದೇ ಅವಳನ್ನು ಭೋಗಿಸುವುದಕ್ಕೆ ಪ್ರವೃತ್ತಿ 
ಹೇತುವಾಗುವುದು. ವ್ಯವಹಾರದಲ್ಲಿ ಜಯಗಳಿಸುವುದಕ್ಕೆ ಸುಳ್ಳು ಹೇಳುವುದೇ 
ಸಾಕಾಗುವುದು (75-78). ಒಂದು ದೇಶವನ್ನು ವಶಪಡಿಸಿಕೊಳ್ಳಬೇಕಾದರೆ 
ಅದರಲ್ಲಿ ಜಲಸಮೃದ್ಧಿಯಿದೆಯೆಂಬ ಕಾರಣವೇ ಸಾಕಾಗುತ್ತದೆ. ಜನಿವಾರ 
ಒಂದೇ ಬ್ರಾಹ್ಮಣ್ಯಕ್ಕೆ ನಿಮಿತ್ತವಾಗುವುದು. ರತ್ನಧಾರಣವೇ ಪ್ರಶಂಸೆಯನ್ನು 
ಗಳಿಸಲು ಸಮರ್ಥವಾಗುವುದು. ಬ್ರಹ್ಮಚರ್ಕಾದ್ಯಾಶ್ರಮಗಳಿಗೆ ಬಾಹ್ಯ ಚಿಹ್ನವನ್ನು 
ಧರಿಸುವುದೊಂದೇ ಸಾಕಾಗುವುದು (79-82). ಜೀವನವೃತ್ತಿಗೆ ಅನ್ಯಾಯವೇ 
ಸಾಧನವಾಗುವುದು. ಉದ್ಯೋಗವನ್ನು ಕಳೆದುಕೊಳ್ಳುವುದಕ್ಕೆ ದೌರ್ಬಲ್ಯ ಒಂದೇ 
ನಿಮಿತ್ತವಾಗುವುದು. ನಿರ್ಭಯದಿಂದ ಗಟ್ಟಿಯಾಗಿ ಮಾತಾಡುವುದೇ 
ಪಾಂಡಿತ್ಯದ ಚಿಹ್ನೆಯಾಗುವುದು. ಸಾಧುವಾಗಿರಲು ಬಡತನವೇ ಕಾರಣ 
ವಾಗುವುದು (83-86). ಸ್ನಾನ ಒಂದೇ ಶುದ್ಧತೆಗೆ ಸಾಧನವೆನಿಸುವುದು. ದಾನ 
ಒಂದೇ ಧರ್ಮಕ್ಕೆ ಕಾರಣವಾಗುವುದು (ಇತರ ವೈದಿಕ ಕರ್ಮಗಳಲ್ಲ ). ಸ್ವೀಕಾರ 


ಅಧ್ಯಾಯ 24 ಚತುರ್ಥಾಂಶಃ 189 


ಸ್ವೀಕರಣಮೇವ ವಿವಾಹಹೇತುಃ ॥ 89 ॥ ಸದ್ದೇಷಧಾರ್ಯೇವ ಪಾತ್ರಮ್‌ 
॥ 90॥ ದೂರಾಯತನೋದಕಮೇವ ತೀರ್ಥಹೇತುಃ ॥ 91 ॥ ಕಪಟ- 
ವೇಷಧಾರಣಮೇವ  ಮಹತ್ತಹೇತುಃ ॥92॥ ಇತ್ಸೇವಮನೇಕ- 
ದೋಹಷೋತ್ತರೇ ತು ಭೂಮಂಡಲೇ ಸರ್ವವರ್ಣೇಷ್ಟೇವ ಯೋ ಯೋ 
ಬಲವಾನ್‌ ಸ ಸ ಭೂಪತಿರ್ಭವಿಷ್ಯತಿ॥93॥ ಏವಂ ಚಾತಿಲುಬ್ದಕ- 
ರಾಜಾಸಹಾಶ್ಮೈಲಾನಾಮಂತರದ್ರೋಣೀಃ ಪುಜಾಸ್ಸಂಶ್ರಯಿಷ್ಯಂತಿ ॥ 94॥ 
ಮಧುಶಾಕಮೂಲಫಲಪತ್ರಪುಷ್ಪಾದ್ಕಾಹಾರಾಶ್ಚ ಭವಿಷ್ಯಂತಿ ॥ 950 
ತರುವಲ್ಕ್ಮಲಪರ್ಣಚೀರಪ್ರಾವರಣಾಶ್ಚಾತಿಬಹುಪ್ರಜಾಶ್ಮೀತವಾತಾತಪ- 

ವರ್ಷಸಹಾಶ್ಚ ಭವಿಷ್ಯಂತಿ 196॥ ನ ಚ ಕಶ್ಚಿತ್ರಯೋವಎಂಶತಿವರ್ಷಾಣಿ- 
ಜೀವಿಷ್ಠತಿ ಅನವರತಂ ಚಾತ್ರ ಕಲಿಯುಗೇ ಕ್ಷಯಮಾಯಾತ್ಯಖಿಲ 
ಏವೈಷ ಜನಃ ॥ 97॥ ಶ್ರೌತೇ ಸ್ಮಾರ್ತೇ ಚ ಧರ್ಮೇ ವಿಷ್ಠವಮತ್ಸಂತಮ್‌ 


ಒಂದೇ ಮದುವೆಯ ಸಾಂಗತೆಗೆ ಹೇತುವೆನಿಸುವುದು. (ಶಾಸ್ತ್ರೀಯ ವಿಧಿಗಳು 
ಬೇಕಿಲ್ಲ). ಆಡಂಬರದ ವೇಷವನ್ನು ಧರಿಸಿದವನೇ ಸುಪಾತ್ರನಾಗುವನು 
(87-90). ದೂರದೇಶದ ಜಲವೇ ತೀರ್ಥವೆನಿಸುವುದು. ಕಪಟ ವೇಷ 
ಧಾರಣವೇ ಗೌರವಕ್ಕೆ ಕಾರಣವಾಗುವುದು. ಹೀಗೆ ನಾನಾದೋಷಗಳಿಂದ 
ತುಂಬಿಹೋದ ಭೂಮಂಡಲದಲ್ಲಿ, ಯಾವ ವರ್ಣದವನೇ ಆಗಿರಲಿ, 
ಬಲಾಢ್ಯನಾದವನು ಭೂಪತಿಯಾಗುವನು (91-93). ಮೈತ್ರೇಯ, ಈ 
ರೀತಿಯಾಗಿ ಅತ್ಯಂತ ಆಸೆಬುರುಕರಾದ ರಾಜರುಗಳ ಉಪದ್ರವವನ್ನು ಸಹಿಸಿ 
ಕೊಳ್ಳಲಾರದೆ ಜನರು ಬೆಟ್ಟಗಳ ಕಂದಕಗಳನ್ನು ಆಶ್ರಯಿಸುವರು. ಜೇನು, ಸಸ್ಯ, 
ಬೇರು, ಹಣ್ಣು, ಎಲೆ, ಹೂ--ಮುಂತಾದವನ್ನು ತಿನ್ನುತ್ತ ವಾಸಿಸುವರು 
(94-95). ಜನರಿಗೆ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗಿ, ಮರಗಳ ತೊಗಟೆ, ಎಲೆ, 
ಚಿಂದಿಗಳಿಂದ ದೇಹವನ್ನು ಮುಚ್ಚಿಕೊಂಡು, ಶೀತ, ವಾತ, ಬಿಸಿಲು ಮಳೆಗಳನ್ನು 
ಹೇಗೋ ಸಹಿಸಿಕೊಳ್ಳುತ್ತ ಇರುವರು. ಯಾವನೂ ಇಪ್ಪತ್ತಮೂರು ವರ್ಷಗಳ 
ಮೇಲೆ ಬದುಕುವುದಿಲ್ಲ. ಈ ಕಲಿಯುಗದಲ್ಲಿ ಜನರೆಲ್ಲರೂ ಸದಾ ಕ್ಷಯಿಸುತ್ತ 
ಹೋಗುವರು (96-97). ಕಡೆಗೆ ಕಲಿಯುಗದಲ್ಲಿ ಶ್ರೌತಸಾರ್ತಧರ್ಮಗಳು 
ಸಂಪೂರ್ಣವಾಗಿ ನಾಶಹೊಂದಿ ಕಲಿಯುಗದ ಅವಧಿಯು ಮುಗಿಯುತ್ತ 


190 ಶ್ರೀವಿಷ್ಣುಪುರಾಣಮ್‌ 


ಉಪಗತೇ ಕ್ಷೀಣಪ್ರಾಯೇ ಚೆ ಕಲಾವಶೇಷಜಗತ್ಛಷ್ಟುಶ್ಚರಾಚರಗುರೋಃ 
ಆದಿಮಧಾಂತರಹಿತಸ್ಯ ಬ್ರಹ್ಮಮಯಸ್ಕಾತ್ಮರೂಪಿಣೋ ಭಗವತೋ 
ವಾಸುದೇವಸ್ಕಾಂಶಶೃಂಬಲಗ್ರಾಮಪ್ರಧಾನಬ್ರಾಹ್ಮಣಸ್ಕ ವಿಷ್ಣುಯಶಸೋ 
ಗೃಹೇ5ಷ್ಟಗುಣರ್ದ್ದಿಸಮನ್ಹಿತಃ ಕಲ್ಕಿರೂಪೀ ಜಗತ್ಮತ್ರಾವತೀರ್ಯ ಸಕಲ- 
ಮ್ಲೇಚ್ಛದಸ್ಕುದುಷ್ಟಾಚರಣಚೇತಸಾಮಶೇಷಾಣಾಮಪರಿಚ್ಛಿನ್ನಶಕ್ತಿಮಾಹಾ- 
ತ್ಮ್ಯಃ ಕ್ಷಯಂ ಕರಿಷ್ಠತಿ ಸ್ವಧರ್ಮೇಷು ಚಾಖಿಲಮೇವ ಸಂಸ್ಥಾಹಯಿಷ್ಯೃತಿ 
॥ 98॥ ಅನಂತರಂ ಚಾಶೇಷಕಲೇರವಸಾನೇ ನಿಶಾವಸಾನೇ ವಿಬು- 
ದ್ಧಾನಾಮಿವ. ತೇಷಾಮೇವ ಜನಪದಾನಾಮಮಲಸ್ಥಟಕವಿಶುದ್ಧಾ 
ಮತಯೋ ಭವಿಷ್ಯಂತಿ ॥99॥ ತೇಷಾಂ ಚ ಬೀಜಭೂತಾನಾಮಶೇಷ 
ಮನುಷ್ಯಾಣಾಂ ಪರಿಣತಾನಾಮಪಿ ತತ್ಕಾಲಕೃತಾಪತ್ಮಪುಸೂತಿರ್ಭವಿಷ್ಮತಿ 


ಬರುವುದು. ಆಗ. ಶಂಬಲಗ್ರಾಮವಾಸಿಯೂ ಬ್ರಾಹ್ಮಣೋತ್ತಮನೂ ಆದ 
ವಿಷ್ಣುಯಶಸ್‌ ಎಂಬಾತನ ಗೃಹದಲ್ಲಿ ಅಷ್ಟೈಶ್ವರ್ಯ*ಸಂಪನ್ನನಾದ ಕಲ್ಕಿಯು 
ಅವತರಿಸುವನು. ಆತನು ಅಖಿಲಜಗತ್ತಿಗೆ ಸೃಷ್ಟಿಕರ್ತನೂ ಚರಾಚರ ಗುರುವೂ 
ಆದಿಮಧ್ಯಾಂತರಹಿತನೂ ಬ್ರಹ್ಮಸ್ತರೂಪನೂ ಪರಮಾತ್ಮನೂ ಆದ ಭಗವಾನ್‌ 
ವಾಸುದೇವನ ಅಂಶಾವತಾರ. ಅಪರಿಮಿತವಾದ ಶಕ್ತಿಮಹಾತ್ಮ್ಯಗಳುಳ್ಳ ಆತನು 
ಕಲ್ಕಿ ಎಂಬ ಹೆಸರಿನಿಂದ ಅವತರಿಸಿ ಸಕಲಮ್ಲೇಚ್ಚರನ್ನೂ ದಸ್ಕುಗಳನ್ನೂ 
ದುರ್ಬುದ್ದಿಯವರನ್ನೂ ಧ್ವಂಸಮಾಡಿ, ಸರ್ವರೂ ಸ್ವಸ್ತಧರ್ಮಗಳಲ್ಲಿ ನಡೆಯು 
ವಂತೆ ನಿಯೋಜಿಸುವನು (98). ಅನಂತರ ಕಲಿಯುಗವು ಪೂರ್ತಿಯಾಗಿ 
ಮುಗಿಯಲು, ರಾತ್ರಿ ಕಳೆಯಲಾಗಿ ಜಾಗೃತರಾದವರಿಗೆ ಆಗುವಂತೆ, ಇರುವ 
ಪ್ರಜೆಗಳ ಬುದ್ಧಿಗಳು ಸ್ವಚ್ಚ ಸ್ಫಟಿಕದಂತೆ ಪರಿಶುದ್ಧವಾಗುವುವು (99). ಮುಂದಿನ 
ಪ್ರಜೆಗಳಿಗೆ ಬೀಜಸ್ವರೂಪರಾದ ಆ ಮನುಷ್ಯರಿಗೆ ವಯಸ್ಸಾಗಿದ್ದರೂ ಆ ಸಮಯ 
ದಲ್ಲಿ ಸಂತಾನಶಕ್ತಿ ಲಭಿಸುವುದು. ಅವರ ಮಕ್ಕಳು ಕೃತಯುಗಾನುಸಾರಿಯಾದ 


* ಅಣಿಮಾ ಮಹಿಮಾ ಬೈವ ಗರಿಮಾ ಲಘಿಮಾ ತಥಾ | 
ಪ್ರಾಪ್ತಿ! ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂಚಾಷ್ಟಸಿದ್ದಯಃ ॥ 


ಪ್ರ ಸಿದ್ದಿಗಳೇ ಅಷ್ಟೆ ಶ್ರರ್ಯಗಳು ಅಥವಾ ಅಷ್ಟಗುಣರ್ಧಿಗಳು. 


ಅಧ್ಯಾಯ 24 ಚತುರ್ಥಾಂಶಃ 191 


॥ 100॥ ತಾನಿ ಚ ತದಪತ್ಕಾನಿ ಕೃತಯುಗಾನುಸಾರೀಣ್ಮೇವ ಭವಿಷಂತಿ 
॥ 101॥ 


ಅತ್ರೋಚ್ಯತೇ: 

ಯದಾ ಚೆಂದ್ರಶ್ನ ಸೂರ್ಯಶ್ಚ ತಥಾ ತಿಹ್ಕೋ ಬೃಹಸ್ಪತಿಃ | 

ಏಕರಾಶೌ ಸಮೇಷ್ಕಂತಿ ತದಾ ಭವತಿ ವೈ ಕೃತಮ್‌ ॥ 102 
ಅತೀತಾ ವರ್ತಮಾನಾಶ್ಚ ತಥೆ ಎವಾನಾಗತಾಶ್ಚ ಯೇ! 

ಏತೇ ವಂಶೇಷು ಭೂಪಾಲಾಃ ಕಥಿತಾ ಮುನಿಸತ್ತಮ॥ 103 
ಯಾವತ್ತರೀಕ್ಷಿತೋ ಜನ್ಮ ಯಾವನ್ನಂದಾಭಿಷೇಚನಮ್‌ | 
ಏತದ್ದರ್ಷಸಹಸ್ರಂ ತು ಜ್ಯೇಯಂ ಪಂಚಶತೋತರಮ್‌ ॥ 104 
ಸಪ್ತ್ಪರ್ಷೀಣಾಂ ತು ಯೌ ಪೂರ್ವೌ ದೃಶ್ಯೇತೇ ಹುದಿತೌ ದಿಎಿ| 
ತಯೋಪಸ್ತು ಮಧ್ಯೇ ನಕ್ಷತ್ರಂ ದೃಶ್ಯೇತೇ ಯತ್ಸಮಂ ನಿಶಿ॥ 105 


ಧರ್ಮವನ್ನು ಪಾಲಿಸತಕ್ಕವರಾಗುವರು (100-101). ಈ ವಿಷಯದಲ್ಲಿ ಹೀಗೆ 
ಉಕ್ತವಾಗಿದೆ: ಚಂದ್ರ, ಸೂರ್ಯ, ಬೃಹಸ್ಪತಿಗಳು ಒಂದೇ ರಾಶಿಯಲ್ಲಿ ಪುಷ್ಯನಕ್ಷತ್ರ 
ವನ್ನು ಯಾವಾಗ ಒಟ್ಟಿಗೆ ಪ್ರವೇಶಿಸುವರೋ ಆಗ ಕೃತಯುಗ ಆರಂಭವಾಗು 
ವುದು* (102). ಮುನಿಶ್ರೇಷ್ಠ--ಮೈತ್ರೇಯ, ವಿಭಿನ್ನ ವಂಶಗಳಲ್ಲಿ ಹಿಂದೆ 
ಸಂದುಹೋದ, ಈಗಿರುವ ಮತ್ತು ಮುಂದೆ ಬರಲಿರುವ ಭೂಪಾಲರ ವಿಷಯ 
ವನ್ನು ನಿನಗೆ ಹೇಳಿದ್ದೇನೆ. ಪರೀಕ್ಷಿತನ ಜನದಿನದಿಂದ ನಂದನ ಪಟ್ಟಾಭಿಷೇಕದ 
ವರೆಗೆ ಒಂದು ಸಾವಿರದ ಐನೂರು (1500) ವರ್ಷಗಳು ಸಲ್ಲುತ್ತವೆಂದು 
ತಿಳಿಯಬೇಕು (103-104). ರಾತ್ರಿಯ ಹೊತ್ತು ಸಪ್ಪರ್ಷಿಮಂಡಲದಲ್ಲಿ 
ಮೊದಲು ಉದಿತವಾಗಿ ಕಾಣಿಸಿಕೊಳ್ಳತಕ್ಕ ಎರಡು ನಕ್ಷತ್ರಗಳು (ಪುಲಹ, ಕ್ರತು) 


* ಹನ್ನೆರಡು ವರ್ಷಗಳಿಗೊಮ್ಮೆ ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಈ 
ಮೂರು ಗ್ರಹಗಳ ಯೋಗವು ಅಮಾವಾಸ್ಯೆಯ ದಿನ ಪಷ್ಯನಕ್ಷತ್ರದಲ್ಲಿ ಆಗುತ್ತಲೇ 
ಇರುವುದು. ಆದರೆ "ಸಮೇಷ್ಯಂತಿ' ಎಂದು ಹೇಳಿದ್ದರಿಂದ ಏಕಕಾಲದಲ್ಲಿ ಮೂರು 
ಗ್ರಹಗಳೂ ಪುಷ್ಯನಕ್ಷತ್ರವನ್ನು ಪ್ರವೇಶಿಸಿದಾಗ ಕೃತಯುಗವೆಂದು ಅಭಿಪ್ರಾಯ. ಏಕಕಾಲ 
ದಲ್ಲಿ ಪ್ರವೇಶವು ಕೃತಯುಗಾರಂಭದಲ್ಲಿ ಮಾತ್ರ. 


192 ಶ್ರೀವಿಷ್ಣುಪುರಾಣಮ್‌ 


ತೇನ ಸಪ್ತರ್ಹಯೋ ಯುಕ್ವಾಸ್ತಿಹಂತ್ರಬಶತಂ ನೃಣಾಮ್‌ | 
ತೇ ತು ಪಾರೀಕ್ಷಿತೇ ಕಾಲೇ ಮಘಾಸ್ಟಾಸನ್‌ ದ್ವಿಜೋತ್ತಮ ॥ 106 


ತದಾ ಪ್ರವೃತ್ತಶ್ಚ ಕಲಿರ್ದ್ವಾದಶಾಬ್ಬಶತಾತ್ಮಕಃ ॥ 107 
ಯದೈವ ಭಗವಾನ್‌ ವಿಷ್ಣೋರಂಶೋ ಯಾತೋ ದಿವಂ ದ್ದಿಜ। 
ವಸುದೇವಕುಲೋದ್ಧೂತಸ್ತದೈವಾತ್ರಾಗತಃ ಕಲಿಃ ॥ 108 
ಯಾವತ್ಸ ಪಾದಪದ್ಮಾಭ್ಕಾಂ ಪಸರ್ಶೇಮಾಂ ವಸುಂಧರಾಮ್‌। 
ತಾವತ್ಸೃಥ್ಹೀಪರಿಷ್ಠಂಗೇ ಸಮರ್ಥೋ ನಾಭವತ್ಕಲಿಃ॥ 109 


ಗತೇ ಸನಾತನಸ್ಮಾಂಶೇ ವಿಷ್ಣೋಸ್ತತ್ರ ಭುವೋ ದಿವಮ್‌!। 
ತತ್ಕಾಜ ಸಾನುಜೋ ರಾಜಂ ಧರ್ಮಪುತ್ರೋ ಯುಧಿಷಿರಃ॥ 110 


ಇವೆಯಷ್ಟೆ. ಅವುಗಳ ನಡುವೆ (ದಕ್ಷಿಣೋತ್ತರವಾದ ರೇಖೆಗೆ) ಸಮಭಾಗದಲ್ಲಿ 
(ಅಶ್ವಿನ್ಯಾದಿ ನಕ್ಷತ್ರಗಳಲ್ಲಿ) ಒಂದು ನಕ್ಷತ್ರವು ಕಂಡುಬರುತ್ತದೆ. ಸಪ್ತರ್ಷಿ 
ಮಂಡಲವು ಆ ನಕ್ಷತ್ರದಿಂದ ಯುಕ್ತವಾಗಿರುವುದು ಮನುಷ್ಯಮಾನದಿಂದ 
ಒಂದು ನೂರು ವರ್ಷ. ಹೇ ಮೈತ್ರೇಯ, ಪರೀಕ್ಷಿತನ ಕಾಲದಲ್ಲಿ ಸಪ್ತರ್ಷಿ 
ಮಂಡಲವು ಮಾಘಾನಕ್ತತ್ರದಿಂದ ಸಹಿತವಾಗಿತ್ತು (105-106). ಆ ಸಮಯ 
ದಲ್ಲಿ (ದೇವಮಾನದಿಂದ) ಹನ್ನೆರಡು ನೂರು ವರ್ಷಗಳ ಕಲಿಯುಗವು ಪ್ರವೃತ್ತ 
ವಾಯಿತು.* ಮೈತ್ರೇಯ, ವಸುದೇವನ ಕುಲದಲ್ಲಿ ಅವತರಿಸಿದ ವಿಷ್ಣುವಿನ 
ಅಂಶಾವತಾರವಾದ ಭಗವಾನ್‌ ಶ್ರೀಕೃಷ್ಣನು ಯಾವಾಗ ದಿವ್ಯಲೋಕವನ್ನಡರಿ 
ದನೋ ಆಗಲೇ ಕಲಿಯು ಮುಂದಕ್ಕೆ ಆಗಮಿಸಿದನು (107-108). ಎಲ್ಲಿಯ 
ವರೆಗೆ ಶ್ರೀಕೃಷ್ಣನು ತನ್ನ ಪಾದಪದಗಳಿಂದ ಭೂಮಿಯ ಸ್ಪರ್ಶವನ್ನು ಮಾಡು- 
ತ್ತಿದ್ದನೋ ಅಲ್ಲಿಯವರೆಗೆ ಭೂಮಿಯನ್ನು ವ್ಯಾಪಿಸಲು ಕಲಿಗೆ ಸಾಮರ್ಥ್ಯ 
ವಿರಲಿಲ್ಲ. ಸನಾತನನಾದ ಶ್ರೀವಿಷ್ಣುವಿನ ಅಂಶವು ಭೂಮಿಯಿಂದ ದಿವ್ಯಲೋಕ 
ವನ್ನು ಸೇರಿದಮೇಲೆ, ಧರ್ಮಪುತ್ರನಾದ ಯುಧಿಷ್ಠಿರನು ಸಹೋದರರೊಡನೆ 
ರಾಜ್ಯವನ್ನು ಪರಿತ್ಯಜಿಸಿದನು (109-110). ಶ್ರೀಕೃಷ್ಣನು ಲೋಕಾಂತರ 
ವನ್ನೈದಲು, (ಕಲಿಸಂಬಂಧಿಯಾದ) ವಿಪರೀತ ಲಕ್ಷಣಗಳನ್ನು ಕಂಡು ಪಾಂಡು 


* ಅನುಬಂಧವನ್ನು ನೋಡಿ. 


ಅಧ್ಯಾಯ 24 ಚತುರ್ಥಾಂಶಃ 193 


ವಿಪರೀತಾನಿ ದೃಷ್ಟ್ಯಾ ಚ ನಿಮಿತ್ತಾನಿ ಹಿ ಪಾಂಡವಃ! 


ಯಾತೇ ಕೃಷ್ಣೇ ಚಕಾರಾಥ ಸೋತಭಿಷೇಕಂ ಪರೀಕ್ಷಿತಃ॥ 111 
ಪ್ರಯಾಸ್ಕಂತಿ ಯದಾ ಚೈತೇ ಪೂರ್ವಾಷಾಢಾಂ ಮಹರ್ಷಯಃ | 
ತದಾ ನಂದಾತ್‌ ಪ್ರಭೃತ್ಯೇಷ ಗತಿವೃದ್ಧಿಂ ಗಮಿಷ್ಕತಿ ॥ 112 
ಯಸ್ಮಿನ್‌ ಕೃಷ್ಣೋ ದಿವಂ ಯಾತಸ್ಪಸ್ಮಿನ್ನೇವ ತದಾಹನಿ। 

.ಪ್ರತಿಷನ್ನಂ ಕಲಿಯುಗಂ ತಸ್ಕ ಸಂಖಾಾಂ ನಿಬೋಧ ಮೇ॥ 113 
ತ್ರೀಣಿ ಲಕ್ಷಾಣಿ ವರ್ಷಾಣಾಂ ದ್ವಿಜ ಮಾನುಷ್ಮಸಂಖ್ಯಯಾ | 
ಪೃಷ್ಟಿಶ್ಚೈವ ಸಹಸ್ರಾಣಿ ಭವಿಷ್ಯತ್ಕೇಷ ವೈ ಕಲಿಃ॥ 114 
ಶತಾನಿ ತಾನಿ ದಿವಾನಾಂ ಸಪ್ತ ಪಂಚ ಚ ಸಂಖ್ಯಯಾ। 

ನಿಶೇಷೇಣ ಗತೇ ತಸ್ಮಿನ್‌ ಭವಿಷ್ಯತಿ ಪುನಃ ಕೃತಮ್‌! 115 





ಪುತ್ರನಾದ ಯುಧಿಷ್ಠಿರನು ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿದನು. ಸಪ್ತರ್ಷಿ 
ಮಂಡಲದ ಈ ಮಹರ್ಷಿಗಳು ಯಾವಾಗ ಪೂರ್ವಾಷಾಢಾ ನಕ್ಷತ್ರ 
ವನ್ನೈದುವರೋ, ಆಗ ನಂದನಿಂದ ಹಿಡಿದು ಕಲಿಯು ವೃದ್ದಿಯನ್ನೈದುವನು* 
(111-112). ಯಾವದಿನ ಶ್ರೀಕೃಷ್ಣನು ತನ್ನ ದಿವ್ಯಧಾಮಕ್ಕೆ ಹೋದನೋ ಆದಿನ 
ಕಲಿಯುಗವು ಭೂಮಿಯಲ್ಲಿ ಉಪಸ್ಥಿತವಾಯಿತು. ಮೈತ್ರೇಯ, ಕಲಿಯುಗದ 
ಕಾಲಪ್ರಮಾಣವನ್ನು ಹೇಳುತ್ತೇನೆ, ಕೇಳು (113). ಮನುಷ್ಯರ ಕಾಲಗಣನೆಗೆ 
ಅನುಸಾರವಾಗಿ ಮೂರು ಲಕ್ಷದ ಅರವತ್ತು ಸಾವಿರ (3,60,000) ವರ್ಷಗಳ 
ವರೆಗೆ (ಎರಡು ಸಂಧ್ಯಾಂಶಗಳ ಕಾಲವನ್ನು ಬಿಟ್ಟು) ಕಲಿಯುಗವಿರುತ್ತದೆ. 
ಕಲಿಯುಗವು ನೀಃಶೇಷವಾಗಿ ಕಳೆದಮೇಲೆ--ಎಂದರೆ ದಿವ್ಯವರ್ಷಗಣನೆಯಂತೆ 
(ಎರಡು ಸಂಧ್ಯಾಂಶಗಳೂ ಸೇರಿ) ಹನ್ನೆರಡು ನೂರು (1200) ದಿವ್ಯವರ್ಷಗಳು 
ಕಳೆದಮೇಲೆ--ಮತ್ತೆ ಕೃತಯುಗವು ಪ್ರಾರಂಭವಾಗುತ್ತದೆ8 (114-115). 
ಮೈತ್ರೇಯ, ಪ್ರತಿಯೊಂದು ಯುಗದಲ್ಲಿಯೂ ಮಹಾತದಥಾದ ಬ್ರಾಹ್ಮಣ ಕ್ಷತ್ರಿಯ 
ವೈಶ್ಯ ಶೂದ್ರರು ಸಾವಿರಗಟ್ಟಲೆ ಆಗಿಹೋದರು. ಒಂದೊಂದು ವಂಶದಲ್ಲಿಯೇ 


* ಅನುಬಂಧವನ್ನು ನೋಡಿ. 
ಕ ವಿವರಗಳಿಗೆ ಪ್ರಥಮಾಂಶದ ಮೂರನೆಯ ಅಧ್ಯಾಯವನ್ನು ನೋಡಿ. 


194 ಶ್ರೀವಿಷ್ಣುಪುರಾಣಮ್‌ 


ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾ ಶೂದ್ರಾಶ್ಚ ದ್ವಿಜಸತ್ತಮ | 


ಯುಗೇ ಯುಗೇ ಮಹಾತ್ಮಾನಃ ಸಮತೀತಾಸ್ಸಹಸ್ರಶಃ॥ 116 
ಬಹುತ್ಟಾನ್ನಾಮಧೇಯಾನಾಂ ಪರಿಸಂಖ್ಯಾ ಕುಲೇ ಕುಲೇ! 
ಪೌನರುಕ್ತ್ಯಾದ್ದಿ ಸಾಮ್ಯಾಚ್ಚ ನ ಮಯಾ ಶರಿಕೀರ್ತಿತಾ॥ 117 
ದೇವಾಪಿಃ ಪೌರವೋ ರಾಜಾ ಮರುಶೈೇಕ್ಷಾಕುವಂಶಜಃ। 
ಮಹಾಯೋಗಬಲೋಪೇತೌ ಕಲಾಪಗ್ರಾಮಸಂಶ್ರಿತೌ॥ 118 
ಕೃತೇ ಯುಗೇ ತ್ವಿಹಾಗಮ್ಮ ಕ್ಷತ್ತಪ್ರವರ್ತಕೌ ಹಿತೌ। 

ಭವಿಷ್ಠಶೋ ಮನೋರ್ವಂಶಬೀಜಭೂತೌ ವ್ಯವಸ್ಥಿತೌ॥ 119 
ಏತೇನ ಕ್ರಮಯೋಗೇನ ಮನುಪುತ್ರೆ ಲರ್ವಸುಂಧರಾ। 
ಕೃತತ್ರೇತಾದ್ದಾಪರಾಣಿ ಯುಗಾನಿ ತ್ರೀಣಿ ಭುಜ್ಕತೇ॥ 120 
ಕಲೌ ತೇ ಬೀಜಭೂತಾ ವೈ ಕೇಚಿತ್ರಿಷಂತಿ ವೈ ಮುನೇ 

ಯಥೈವ ದೇವಾಪಿಪುರೂ ಸಾಮೃತಂ ಸಮಧಿಷಿತೌ॥ 121 


ಅವರ ಸಂಖ್ಯೆ ಅಧಿಕವಾಗಿರುವುದರಿಂದಲೂ ಹೆಸರುಗಳಲ್ಲಿ ಸಾಮೃವಿರುವುದ 
ರಿಂದಲೂ ಪುನರುಕ್ತಿಯಾದೀತೆಂಬ ಭಯದಿಂದ ಎಲ್ಲರ ಹೆಸರುಗಳನ್ನೂ ನಾನು 
ಹೇಳಲಿಲ್ಲ (116-117). ಪುರುವಂಶದ ದೇವಾಪಿ ಎಂಬ ರಾಜನೂ 
ಇಕ್ಸ್ಟ್ವಾಕುವಂಶದ ಮರು ಎಂಬ ರಾಜನೂ ಮಹಾಯೋಗಬಲಸಂಪನ್ನರಾಗಿ 
ಕಲಾಪಗ್ರಾಮದಲ್ಲಿ ವಾಸವಾಗಿರುತ್ತಾರೆ. ಕೃತಯುಗ ಬಂದಾಗ ಮತ್ತೆ ಅವರು 
ಇಲ್ಲಿಗೆ ಬಂದು ಕ್ಷತ್ತಿಯವಂಶಕ್ಕೆ ಪ್ರವರ್ತಕರಾಗುವರು. ಆಗಾಮಿಯಾದ ಮನು 
ವಂಶಕ್ಕೆ ಬೀಜಸ್ವರೂಪರಾಗಿರುವರು (118-119). ಈ ಕ್ರಮವನ್ನನುಸರಿಸಿ 
ಮನುಪುತ್ರರಾದ ಕ್ಷತ್ರಿಯರು ಕೃತ-ತ್ರೇತಾ-ದ್ವಾಪರಯುಗಗಳಲ್ಲಿ ಭೂಮಿಯನ್ನು 
ಪಾಲಿಸುತ್ತಾರೆ. ಮೈತ್ರೇಯ, ಮತ್ತೆ ಕಲಿಯುಗವು ಬಂದಾಗ ಅವರಲ್ಲಿಯೇ 
ಕೆಲವು ಕೃತ್ತಿಯರು, ಈಗ ದೇವಾಪಿಮರುಗಳಿರುವಂತೆ, ಬೀಜಭೂತರಾಗಿ 
ಉಳಿದುಕೊಂಡಿರುತ್ತಾರೆ (120-121). ಒಟ್ಟಿನಲ್ಲಿ, ಮೈತ್ರೇಯ, ರಾಜರ 
ವಂಶಾವಳಿಯನ್ನು ಈ ಪ್ರಕಾರ ಸಂಕ್ಷೇಪವಾಗಿ ನಿನಗೆ ಹೇಳಿದ್ದೇನೆ. ಇದನ್ನು 


ಅಧ್ಯಾಯ 24 ಚತುರ್ಥಾಂಶಃ 195 


ಏಷ ತೂದ್ದೇಶತೋ ವಂಶಸವೋಕ್ಟೋ ಭೂಭುಜಾಂ ಮಯಾ! 
ನಿಖಲೋ ಗದಿತುಂ ಶಕ್ಕೋ ನೈಷ ವರ್ಷಶತೈರಪಿ॥ 122 


ಏತೇ ಚಾನ್ಸೇ ಚ ಭೂಪಾಲಾ ಯೆ ರತ್ರ ಕ್ಲಿತಿಮಂಡಲೇ। 
ಕೃತಂ ಮಮತ್ಹಂ ಮೋಹಾಂಧೈರ್ನಿತ್ಯಂ ಹೇಯಕಲೇವರೇ॥ 123 


ಕಥಂ ಮಮೇಯಮಚಲಾ ಮತ್ತುತಸ್ಕ ಕಥಂ ಮಹೀ। 


_ಮದ್ದಂಶಸ್ಕೇತಿ ಚಿಂತಾರ್ತಾ ಜಗ್ಮುರಂತಮಿಮೇ ನೃಪಾಃ॥ 124 
ತೇಭ್ಯಃ ಪೂರ್ವತರಾಶ್ಚಾನ್ಯೇ ತೇಭಸ್ಕೇಭಸ್ಪತಾ ಪರೇ। 

ಭವಿಷ್ಠಾಶ್ಚೈವ ಯಾಸ್ಕಂತಿ ತೇಷಾಮನ್ಯೇ ಚ ಯೇಇಪನು॥ 125 
ವಿಲೋಕ್ಕಾಶ್ಮಜಯೋದ್ಧೋಗಂ ಯಾತ್ರಾವಗ್ರಾನ್ನರಾಧಿಷಾನ್‌ | 
ಪುಷ್ಪಪ್ರಹಾಸೈಶ್ಶರದಿ ಹಸಂತೀವ ವಸುಂಧರಾ॥ 126 
ಮೆ ತೀಯ ಪೃಥಿವೀಗೀತಾನ್‌ ಶ್ಲೋಕಾಂಶ್ಚಾತ್ರ ನಿಬೋಧ ಮೇ! 
ಯಾನಾಹ ಧರ್ಮಧ್ವಜಿನೇ ಜನಕಾಯಾಸಿತೋ ಮುನಿಃ॥ 127 


ಪೂರ್ಣವಾಗಿ ಹೇಳುವುದಕ್ಕೆ ನೂರುವರ್ಷಗಳಾದರೂ ಸಾದ್ಯವಿಲ್ಲ! (122). 
ಹೇಯವಾದ ಶರೀರದಲ್ಲಿ ಮೋಹಾಂಧರಾಗಿ ಸದಾ ಮಮತ್ತವನ್ನು 
ಬೆಳೆಸಿಕೊಂಡ ಈ ರಾಜರೂ ಇವರಂತಹವರೂ ಭೂಮಂಡಲದಲ್ಲಿ 
ಅಸಂಖ್ಯಾತರಾಗಿದ್ದಾರೆ. "ಈ ಭೂಮಿಯು ನನಗೆ ಸ್ಥಿರವಾಗಿ ಹೇಗೆ ಉಳಿದೀತು, 
ನನ್ನ ಮಗನಿಗೆ ಹೇಗೆ ಲಭಿಸೀತು, ನನ್ನ ವಂಶಕ್ಕೆ ಹೇಗೆ ದಕ್ಕೀತು?' ಎಂಬ 
ಚಿಂತೆಯಿಂದ ಕೊರಗುತ್ತಲೇ ಇವರೆಲ್ಲರೂ ಸತ್ತುಹೋದರು (123-124). ಇದೇ 
ಚಿಂತೆಯಿಂದ ಕನವರಿಸುತ್ತಲೇ ಇವರಿಗಿಂತ ಹಿಂದಿನವರೂ ಮುಂದಿನವರೂ 
ಆಮೇಲಿನವರೂ ಗತಿಸಿದರು. ಭವಿಷ್ಯದಲ್ಲಿ ಬರತಕ್ಕವರೂ ಅವರ ಆನಂತರ 
ದವರೂ ಹೀಗೆಯೇ ಕನವರಿಸುತ್ತ ಸತ್ತುಹೋಗುವರು (125). ಹೀಗೆ ತನ್ನನ್ನು 
ಜಯಿಸಬೇಕೆಂದು ವಿಜಯಯಾತ್ರೆಗೆ ಸಂನದ್ಧರಾಗುವ ಭೂಪತಿಗಳನ್ನೂ (ಅವರ 
ಮರುಳತನವನ್ನೂ) ಕಂಡು, ಭೂದೇವಿಯು ಶರತ್ಕಾಲದಲ್ಲಿ ಅರಳಿದ ಹೂಗಳ 
ನೆವದಲ್ಲಿ ನಗುವಳೋ ಎಂಬಂತೆ ಕಾಣುವಳು (126). ಮೈತ್ರೇಯ, ಪೃಧಿವಿಯು 
ಹಾಡಿದ ಈ ಶ್ಲೋಕಗಳನ್ನು ಕೇಳು. ಅಸಿತಮುನಿಯು ಇವನ್ನು ಧರ್ಮದ್ವಜನೆಂಬ 
ಜನಕರಾಜನಿಗೆ ಹೇಳಿದ್ದನು. ಪೃಥಿವಿಯು ಹೇಳಿದ್ದೇನೆಂದರೆ (127): “ಧೀಮಂತ 


196 ಶ್ರೀವಿಷ್ಣುಪುರಾಣಮ್‌ 


ಪೃಥಿವ್ಯವಾಚ: 
ಕಥಮೇಷ ನರೇಂದ್ರಾಣಾಂ ಮೋಹೋ ಬುದ್ಧಿಮತಾಮಪಿ | 
ಯೇನ ಫೇನಸಧರ್ಮಾಣೋತಪತಿವಿಶ್ವಸ್ತಚೀತಸಃ ॥ 128 


ಪೂರ್ವಮಾತ್ಮಜಯಂ ಕೃತ್ವಾ ಜೇತುಮಿಚ್ಛಂತಿ ಮಂತ್ರಿಣಃ | 
ತತೋ ಭೃತ್ಕಾಂಶ್ಚ ಪೌರಾಂಶ್ಚ ಜಿಗೀಷಂತೇ ತಥಾ ರಿಪೂನ್‌॥ 129 


ಕ್ರಮೇಣಾನೇನ ಜೇಷ್ಠಾಮೋ ವಯಂ ಪೃಥ್ವೀಂ ಸಸಾಗರಾಮ್‌। 


ಇತ್ಕಾಸಕ್ಷಧಿಯೋ ಮೃತ್ಕುಂ ನ ಪಶೃಂತ್ಯವಿದೂರಗಮ್‌ ॥ 130 
ಸಮುದ್ರಾವರಣಂ ಯಾತಿ ಭೂಮಂಡಲಮಥೋ ವಶಮ್‌!। 
ಕಿಯದಾತ್ಮಜಯಸ್ಕೈತನ್ಮುಕ್ತಿರಾತ್ಮಜಯೇ ಫಲಮ್‌ ॥ 131 


ಉತ್ಸೃಜ್ಯ ಪೂರ್ವಜಾ ಯಾತಾ ಯಾಂ ನಾದಾಯ ಗತಃ ಪಿತಾ! 
ತಾಂ ಮಾಮತೀವಮೂಡತ್ಚಾಜ್ಞೇತುಮಿಚ್ಛಂತಿ ಪಾರ್ಥಿವಾಃ ॥ 132 


ರಾದ ನರೆಂದ್ರರಿಗೂ ಸಹ ಈ ಬುದ್ದಿಗೇಡಿತನ ಹೇಗೆ ಬಂದಿರಬಹುದು! ತಾವು 
ನೀರಿನ ನೊರೆಯಂತೆ ಜೊಳ್ಳುಗಳಾದರೂ ದೇಹವು ಶಾಶ್ವತವೆಂದು ನಂಬಿ 
ಕೊಂಡಿದ್ದಾರಲ್ಲ! (128). ಮೊದಲು ಇಂದ್ರಿಯಗಳನ್ನು ಜಯಿಸಿ ಅನಂತರ 
ಮಂತ್ರಿಗಳನ್ನು ಜಯಿಸಬೇಕು. ಅನಂತರ ಬೃತ್ಯರನ್ನೂ ಪೌರರನ್ನೂ ವೈರಿಗಳನ್ನೂ 
ಕ್ರಮವಾಗಿ ಜಯಿಸಬೇಕು. ಇಷ್ಟಾದಮೇಲೆ ಸಾಗರಾಂತವಾದ ಪೃದ್ವಿಯನ್ನೇ 
ಜಯಿಸುವೆವು ನಾವೆಂದು ಸಂಕಲ್ಲಿಸುತಾರೆ. ಸಮೀಪದಲ್ಲಿಯೇ ಮೃತ್ಯು 
ಕಾದಿರುವದನ್ನಿವರು ಕಾಣುವುದೇ ಇಲ್ಲ! (129-130). ಒಂದು ವೇಳೆ ಸಮುದ್ರ 
ಪರ್ಯಂತವಾದ ಭೂಮಂಡಲವೇ ವಶವಾಯಿತೆನ್ನೋಣ, ಇದು ಇಂದ್ರಿಯ 
ಜಯಕ್ಕೆ ಯಾವ ಫಲವಾದೀತು? ಇಂದ್ರಿಯಜಯಕ್ಕೆ ಮುಕ್ತಿಯೇ ಸರಿಯಾದ 
ಫಲ. ಇವರ ಪೂರ್ವಜರೆಲ್ಲರೂ ನನ್ನನ್ನು (ಪೃಧಿವಿಯನ್ನು ಇಲ್ಲಿಯೇ ಬಿಟ್ಟು 
ಸಾಗಿದರು. ಇವರ ತಂದೆಯೂ ನನ್ನನ್ನು ಜೊತೆಗೆ ಒಯ್ಕಲಿಲ್ಲಟ! ಈಗ ಈ 
ರಾಜರು ನನ್ನನ್ನು ಜಯಿಸಲು ಬಯಸುತ್ತಿದ್ದಾರೆ! ಅತ್ಯಂತ ಮೂಡರಿವರು! 
(131-132). ನನ್ನದು ನನ್ನದೆಂದು ಸೊಕ್ಕಿದ ಮನಸ್ಸುಳ್ಳ ಈ ಜನರಲ್ಲಿ ತಂದೆ 
ಮಕ್ಕಳಿಗೂ ಅಣ್ಣ ತಮ್ಮಂದಿರಿಗೂ ನನಗೋಸ್ಕರ ಹೊಡೆದಾಟ ನಡೆಯುತ್ತದೆ. 


ಅಧ್ಯಾಯ 24 ಚತುರ್ಥಾಂಶಃ 197 


ಮತ್ಕತೇ ಪಿತೃಪುತ್ರಾಣಾಂ ಭ್ರಾತ್ಮಕಾಂ ಚಾಪಿ ವಿಗ್ರಹಃ! 
ಜಾಯತೇಆತಂತಮೋಹೇನ ಮಮತ್ಸಾದ್ವೃಪ್ತಚೀತಸಾಮ್‌ ॥ 133 


ಪೃಥ್ಚೀ ಮಮೇಯಂ ಸಕಲಾ ಮಮೆ ಹಾ 
ಮದನ್ಹಯಸ್ಕಾಪಿ ಚೆ ಶಾಶ್ವತೀಯಮ್‌ | 
ಯೋ ಯೋ ಮೃತೋ ಹತ್ರ ಬಭೂವ ರಾಜಾ 
ಕುಬುದ್ಧಿರಾಸೀದಿತಿ ತಸ್ಕ ತಸ್ಕ॥ 134 


ದೃಷ್ಟ್ವಾ ಮಮತ್ಹಾದೃತಚಿತ್ರಮೇಕಂ 
ವಿಹಾಯ ಮಾಂ ಮೃತ್ತ್ಸುವಶಂ ವ್ರಜಂತಮ್‌। 
ತಸ್ಮಾನು ಯಸ್ತಸ್ಕ ಕಥಂ ಮಮತ್ನಂ 
ಹೃದ್ಕಾಸ್ಪದಂ ಮತ್ತಭವಂ ಕರೋತಿ ॥ 135 


ಪೃಥ್ಹೀ ಮಮೈಹಾಶು ಪರಿತ್ಯಜೈನಾಂ 
ವದಂತಿ ಯೇ ದೂತಮುಖೈಸ್ಸೃಶತ್ರೂನ್‌ | 
ನರಾಧಿಪಾಸ್ತೇಷು ಮಮಾತಿಹಾಸಃ 
ಪುನಶ್ಚ ಮೂಢೇಷು ದಯಾಭ್ಯಖೈತಿ ॥॥ 136 


ಯಾವ ಯಾವ ರಾಜರು ಜಗತ್ತಿನಲ್ಲಿ ಆಗಿಹೋದರೋ ಅವರೆಲ್ಲರಿಗೂ “ಈ 
ರಾಜ್ಯ ನನ್ನದು, ಈ ಪೃಥ್ವಿಯೆಲ್ಲ ನನ್ನದು, ನನ್ನ ವಂಶಜರಿಗೆ ಇದು ಶಾಶ್ವತವಾಗಿ 
ಉಳಿಯುವುದು” ಎಂಬ ಕುತ್ಸಿತ ಬುದ್ದಿ ಇತ್ತು (133-134). ನನ್ನ (ಪೃಥ್ವಿಯ) 
ವಿಷಯದಲ್ಲಿ ಒಬ್ಬನ ಚಿತ್ರವು ಮಮತ್ತದಿಂದ ತುಂಬಿದೆಯೆನ್ನೋಣ. ಆತನೂ 
ಸಹ ನನ್ನನ್ನು ಇಲ್ಲಿಯೇ ಬಿಟ್ಟು ಮೃತ್ಯುವಶನಾಗಿ ಹೋಗುತ್ತಿರುವುದನ್ನು ಕಣ್ಣೆದು 
ರಿಗೆ ನೋಡುತ್ತಿದ್ದರೂ ಅನಂತರ ಬಂದ ಮತ್ತೊಬ್ಬನ ಹೃದಯದಲ್ಲಿ ಮತ್ತೆ ನನ್ನ 
ವಿಷಯವಾಗಿ ಮಮತ್ತವು ಬಂದು ಸೇರಿಬಿಡುವುದಲ್ಲವೆ, ಇದು ಹೇಗಿರ 
ಬಹುದು! (135).“ಇದು ನನ್ನ ರಾಜ್ಯ, ಇದನ್ನು ತ್ಯಜಿಸಿ ಹೋಗತಕ್ಕದ್ದು'” ಎಂದು 
ಯಾವ ನರಪತಿಗಳು ದೂತರ ಮುಖದಿಂದ ಶತ್ರುಗಳಿಗೆ ಹೇಳುತ್ತಾರೋ 
ಅವರನ್ನು ನೋಡಿ ನನಗೆ ಬಹಳ ನಗು ಬರುತ್ತದೆ; ಮತ್ತೆ ಕನಿಕರವೂ ಹುಟ್ಟು 
ತ್ತದೆ? (136). ಪರಾಶರರು ಹೇಳಿದರು: ಮೈತ್ರೇಯ, ಇವು ಭೂದೇವಿ ಹೇಳಿದ 


198 ಶ್ರೀವಿಷ್ಣುಪುರಾಣಮ್‌ 
ಶ್ರೀಪರಾಶರ ಉವಾಚ: 


ಇತ್ಯೇತೇ ಧರಣೀಗೀತಾಃ ಶ್ಲೋಕಾ ಮೈತ್ರೇಯ ಯೈಶ್ಕುತಾಃ! 
ಮಮತ್ನಂ ವಿಲಯಂ ಯಾತಿ ತಪತ್ಕರ್ಕೇ ಯಥಾ ಹಿಮಮ್‌ ॥ 137 


ಇತ್ಕೇಷ ಕಥಿತಃ ಸಮ್ಮಜ್‌ಮನೋರ್ವಂಶೋ ಮಯಾ ತವ! 


ಯತ್ರ ಸ್ಥಿತಿಪ್ರವೃತ್ತಸ್ಮ ವಿಷ್ಣೋರಂಶಾಂ ಶಕಾ ನೃಪಾಃ॥ 138 
ಶೃಣೋತಿ ಯ ಇಮಂ ಭಕ್ತ್ಯಾ ಮನೋರ್ವಂಶಮನುಕ್ರಮಾತ್‌। 
ತಸ್ಕ ಪಾಪಮಶೇಷಂ ವೈ ಪ್ರಣಶ್ಯತ್ಯಮಲಾತ್ಮನಃ॥ 139 
ಧನಧಾನರ್ದಿಮತುಲಾಂ ಪ್ರಾಪ್ನೋತ್ಕವ್ಕಾಹತೇಂದ್ರಿಯಃ | 

ಶುತ್ವೆ Jವಮಖಿಲಂ ವಂಶಂ ಪ್ರಶಸ್ತಂ ಶಶಿಸೂರ್ಯಯೋಃ॥ 140 
ಇಕ್ಸ್ಟಾಕುಜಹ್ನುಮಾಂಧಾತೃಸಗರಾವಿಕ್ಷಿತಾನ್‌ ರಘೂನ್‌ | 
ಯಯಾತಿನಹುಷಾದ್ಯಾಂಶ್ಚ ಜ್ಞಾತ್ವಾ ನಿಷ್ಟಾಮುಪಾಗತಾನ್‌ ॥ 141 
ಮಹಾಬಲಾನ್ಮಹಾವೀರ್ಯಾನನಂತಧನಸಂಚಯಾನ್‌ | 

ಕೃತಾನ್ಕಾಲೇನ ಬಲಿನಾ ಕಥಾಶೇಷಾನ್ನರಾಧಿಪಾನ್‌ ॥ 142 


ಶ್ಲೋಕಗಳು. ಇವನ್ನು ಯಾರು ಕೇಳುತ್ತಾರೋ ಅವರಿಗೆ (ಯಾವುದರಲ್ಲಿಯೂ) 
"ನನ್ನದು' ಎಂಬ ಭಾವನೆ ಅಳಿಯುತ್ತದೆ. ಸೂರ್ಯನೆದುರಿಗೆ ಹಿಮದಂತೆ ಕರಗಿ 
ಹೋಗುತ್ತದೆ (137). ಈ ರೀತಿಯಲ್ಲಿ ನಿನಗೆ ಮನುವಿನ ವಂಶವಿಸ್ತರವನ್ನು 
ಸರಿಯಾಗಿ ಹೇಳಿದ್ದೇನೆ. ಈ ರಾಜರೆಲ್ಲರೂ ಜಗತ್ತಿನ ಸಿತಿಗೋಸ್ಕರ ಪ್ರವೃತ್ತನಾದ 
ವಿಷ್ಣುವಿನ ಅಂಶಾಂಶಗಳು. ಈ ಮನುವಂಶದ ವಿಷಯವನ್ನು ಯಾವಾತನು 
ಭಕ್ತಿಯಿಂದ ಕೇಳುತ್ತಾನೋ ಆತನ ಚಿತ್ತವು ಶುದ್ಧವಾಗಿ ಪಾಪವೆಲ್ಲವೂ ಲಯ 
ಹೊಂದುತ್ತದೆ (138-139). ಯಾವಾತನು ಜಿತೇಂದ್ರಿಯನಾಗಿ ಚಂದ್ರಸೂರ್ಯರ 
ಪ್ರಶಸ್ತವಾದ ಈ ವಂಶಚರಿತೆಯನ್ನು ಆಲಿಸುತ್ತಾನೋ ಆತನಿಗೆ ಅಮಿತವಾದ 
ಧನಧಾನ್ಯ ವೃದ್ಧಿಯಾಗುವುದು (140). ಇಕ್ಸ್ಟ್ವಾಕು, ಜಹ್ನು, ಮಾಂಧಾತೃ, ಸಗರ, 
ಅವಿಕ್ಷಿತ, (ಮರುತ್ತ), ರಘುವಂಶೀಯರು, ಯಯಾತಿ, ನಹುಷ--ಮೊದ 
ಲಾದ ನರೇಂದ್ರರು ಮಹಾ ಬಲಾಢ್ಯರು; ಮಹಾವೀರರು; ಅನಂತ ಧನರಾಶಿ 
ಯಿದ್ದವರು. ಇವರೆಲ್ಲರೂ ಬಲವತ್ತರನಾದ ಕಾಲನಿಗೆ ವಠಶರಾಗಿ 
ಮೃತ್ಯುವನ್ನೆ ೈಯ್ಲಿದರು; ಕಥಾಶೇಷರಾದರು (141-142). ಈ ಸಂಗತಿಯನ್ನು 


ಅಧ್ಯಾಯ 24 ಚತುರ್ಥಾಂಶಃ 199 


ಶ್ರುತ್ಹಾ ನ ಪುತ್ರದಾರಾದೌ ಗೃಹಕ್ಷೇತ್ರಾದಿಕೇ ತಥಾ! 


ದ್ರವ್ಮಾದೌ ವಾ ಕೃತಪ್ರಜ್ನೋ ಮಮತ್ಪಂ ಕುರುತೇ ನರಃ॥ 143 
ತಪ್ಪಂ ತಪೋ ಯೈಃ ಪುರುಷಪ್ರವೀರೈ- 
ರುದ್ಧಾಹುಭಿರ್ವರ್ಷಗಣಾನನೇಕಾನ್‌ | 
ಇಷ್ಟಾ ಸುಯಜ್ಞೈರ್ಬಲಿನೋತತಿವೀರ್ಯಾಃ 
ಕೃತಾ ನು ಕಾಲೇನ ಕಥಾವಶೇಷಾಃ॥ 144 


ಪೃಥುಸ್ಸಮಸ್ಪಾನ್ನಿಚಚಾರ ಲೋಕಾ- 
ನವ್ಮಾಹತೋ ಯೋ ವಿಜಿತಾರಿಚಕ್ರಃ। 
ಸ ಕಾಲವಾತಾಭಿಹತಃ ಪ್ರಣಷ್ಟಃ 
ಕ್ಷೆಪಂ ಯಥಾ ಶಾಲ್ಮಲಿತೂಲಮಗ್ನೌ ॥ 145 


ಯಃ ಕಾರ್ತವೀರ್ಯೋ ಬುಭುಜೇ ಸಮಸಾನ್‌ 

ದ್ಹೀಪಾನ್ಸಮಾಕ್ರಮ್ಮ ಹತಾರಿಚಕ್ರಃ। 
ಕಥಾಪ್ರಸಂಗೇಷ್ಠಭಿಧೀಯಮಾನ- 

ಸ್ಸ ಏವ ಸಂಕಲ್ಲವಿಕಲ್ಲಹೇತುಃ ॥ 146 


ಕೇಳಿ ತಿಳಿದ ಮೇಲೆ ವಿವೇಕಿಯಾದ ಯಾವ ಮನುಷ್ಯನೂ ಹೆಂಡತಿ 
ಮಕ್ಕಳಲ್ಲಾಗಲಿ ಮನೆ ಹೊಲಗದ್ದೆಗಳಲ್ಲಾಗಲಿ ಧನಾದಿಗಳಲ್ಲಾಗಲಿ ಮಮತ್ವ 
ವನ್ನಿಡುವುದಿಲ್ಲ (143). ಯಾವ ಪುರುಷಶ್ರೇಷ್ಠರು ಅನೇಕ ವರ್ಷಗಳವರೆಗೆ 
ಕೈಗಳನ್ನೆತ್ತಿ ಹಿಡಿದು ಕಠೋರವಾದ ತಪಶ್ಚರೈಯಲ್ಲಿ ತೊಡಗಿದ್ದರೋ ನಾನಾ 
ಯಜ್ಞಗಳನ್ನಾಚರಿಸಿ ಬಲಾಡಢ್ಕರೆಂದೂ ಅತ್ಯಂತ ವೀರರೆಂದೂ ವಿಖ್ಯಾತ 
ರಾದರೋ ಅವರೆಲ್ಲರನ್ನೂ ಕಾಲವು ಕಥಾಶೇಷರನ್ನಾಗಿ ಮಾಡಿಬಿಟ್ಟಿತು! (144). 
ಶತ್ರು ಸೇನೆಗಳನ್ನು ಸದೆಬಡಿದು ಅಡೆತಡೆಯಿಲ್ಲದೆ ಯಾವ ಪೃಥುರಾಜನು 
ಲೋಕಗಳಲ್ಲಿ ಸುತ್ತಾಡಿದನೋ ಆತನನ್ನು ಕಾಲವೆಂಬ ರುುಂರಾವಾತವು 
ಬಡಿದು ನಾಶಮಾಡಿತು. ಬೆಂಕಿಯಲ್ಲಿ ಬಿದ್ದ ಬೂರುಗದ ಹತ್ತಿಯಂತೆ ಅವನು 
ಭಸ್ಮವಾದನು (145). ವೈರಿಗಳನ್ನು ವಿಧ್ವಂಸಗೊಳಿಸಿ ಯಾವ ಕಾರ್ತವೀರ್ಕನು 
ಸಮಸ್ತ ದ್ವೀಪಗಳನ್ನೂ ಆಳಿದನೋ ಅವನನ್ನೇ ಈಗ ಕಥಾಪ್ರಸಂಗದಲ್ಲಿ 
ಹೇಳಿದಾಗ ಅಂತಹವನೊಬ್ಬನು ಇದ್ದನೋ ಇಲ್ಲವೋ--ಎಂಬ ವಿಕಲ್ಪಕ್ಕೆ 


200 ಶ್ರೀವಿಷ್ಣುಪುರಾಣಮ್‌ 


ಣಿ 


ದಶಾನನಾವಿಕ್ಷಿತರಾಘವಾಣಾ- 
ಮೆ ಶ್ವರ್ಯಮುದ್ಧಾಸಿತದಿಜ್‌ಮುಖಾನಾಮ್‌ 
ಭಸ್ಮಾಪಿ ಶಿಷ್ಟಂ ನ ಕಥಂ ಕ್ಷಣೇನ 
ಭ್ರೂಭಂಗಪಾತೇನ ಧಿಗಂತಕಸ್ಮ॥ 147 


ಕಥಾಶರೀರತ್ಹಮವಾಪ ಯದ್ದೆ 
ಮಾಂಧಾತೃನಾಮಾ ಭುವಿ ಚಕ್ರವರ್ತಿೀ। 
ಶ್ರುತ್ಹಾಂಪಿ ತತ್ಕೋ ಹಿ ಕರೋತಿ ಸಾಧು- 
ರ್ಮಮತ್ನಮಾತ್ಮನ್ಮ್ನಪಿ ಮಂದಚೇತಾಃ॥ 148 


ಭಗೀರಥಾದ್ಯಾಸ್ಸಗರಃ ಕಕುತ್ಸೋ 
ದಶಾನನೋ ರಾಘವಲಕ್ಷ್ಮಣೌ ಚ। 
ಯುಧಿಷ್ಠಿರಾದ್ಯಾಶ್ಚ ಬಭೂವುರೇತೇ 
ಸತ್ಯಂ ನ ಮಿಥ್ಕಾ ಕ್ಚ ನು ತೇ ನ ವಿದ್ಮಃ॥ 149 


ಕಾರಣನಾಗಿದ್ದಾನೆ! (146).ರಾವಣ, ಮರುತ್ತ , ರಘುವಂಶೀಯ ರಾಜರು-- 
ಇವರೆಲ್ಲರೂ ದಿಗ್‌ದಿಗಂತಗಳನ್ನು ಬೆಳಗಿದ ಮಹಾಪುರುಷರು. ಇವರ ಐಶ್ವರ್ಯದ 
ಬೂದಿಯೂ ಸಹ ಈಗ ಉಳಿದಿಲ್ಲ! ಹುಬ್ಬು ಹಾರಿಸುವಷ್ಟರಲ್ಲಿ ಈ ಪ್ರಕಾರ 
ಹೇಗೆ ಆಗಿರಬಹುದು! ಅಂತಕನ ಕೆಲಸಕ್ಕೆ ಧಿಕ್ಕಾರವಿರಲಿ! (147). ಮಾಂಧಾತೃ್ಫ 
ವೆಂಬ ಚಕ್ರವರ್ತಿಯು ಈ ಲೋಕದಲ್ಲಿ ಕಥಾಶೇಷನಾದನಲ್ಲ , ಈ ವೃತ್ತಾಂತ 
ವನ್ನು ಕೇಳಿದ ಮೇಲೆ ಯಾವ ದಡ್ಡನು ತಾನೇ ತನ್ನ ಶರೀರದಲ್ಲಾದರೂ 
ಮಮತೆಯನ್ನಿಟ್ಟಾನು! (148). ಭಗೀರಥ ಮುಂತಾದವರು, ಸಗರ ಚಕ್ರವರ್ತಿ, 
ಕಕುತ್ಸ್ವ, ದಶಕಂಠ, ಶ್ರೀರಾಮ, ಲಕ್ಷ್ಮಣ, ಯುಧಿಷ್ಠಿರ--ಮೊದಲಾದವರು 
ಒಂದು ಕಾಲದಲ್ಲಿ ಇದ್ದರು. ಇದು ಸತ್ಯ, ಸುಳ್ಳಲ್ಲ. ಈಗ ಅವರೆಲ್ಲಿದ್ದಾರೆಂಬುದೇ 
ನಮಗೆ ತಿಳಿಯದು! (149).ಹೇ ಮೈತ್ರೇಯ, ಸಾಂಪ್ರತದಲ್ಲಿ ವೀರರೆನಿಸಿಕೊಂಡ 
ಯಾವ ಭೂಪಾಲರಿದ್ದರೋ ಭವಿಷ್ಯದಲ್ಲಾಗುವ ಯಾರನ್ನು ನಾನು ಹೇಳಿದೆನೋ 


ಅಧ್ಯಾಯ 24 ಚತುರ್ಥಾಂಶಃ 201 


ಯೇ ಸಾಂಪ್ರತಂ ಯೇ ಚೆ ನೃಪಾ ಭವಿಷ್ಯಾ 
ಪ್ರೋಕ್ತಾ ಮಯಾ ವಿಪ್ರವರೋಗ್ರವೀರ್ಯಾಃ। 
ಏತೇ ತಥಾನ್ಯೇ ಚ ತಥಾಭಿಧೇಯಾಃ 
ಸರ್ವೇ ಭವಿಷಂತಿ ಯಥೈವ ಪೂರ್ವೇ॥ 150 


ಏತದ್ದಿದಿತ್ವಾ ನ ನರೇಣ ಕಾರ್ಯಂ 
ಮಮತ್ಚಮಾತ್ಮನ್ಮಪಿ ಪಂಡಿತೇನ | 

ತಿಷ್ಟಂತು ತಾವತ್ತನಯಾತ್ಮಜಾದ್ದಾ 
ಕ್ಷೇತ್ರಾದಯೋ ಯೇ ಚ ಶರೀರಿಣೋತನ್ನೇ ॥ 151 
ಇತಿ ಶ್ರೀವಿಷ್ಣುಪುರಾಣೇ ಚಿತುರ್ಥಾಂಶೇ ಚತುರ್ವಿಂಶೋ5ಧ್ಯಾಯಃ 


ಚತುರ್ಥಾಂಶಃ ಸಮಾಪ್ತಃ 


ಅವರೂ ಹಾಗೆಯೇ ರಾಜರೆನಿಸಿಕೊಳ್ಳುವ ಮುಂದಿನವರೂ ಯಾರು 
ಇರುವರೋ, ಅವರೆಲ್ಲರೂ ಹಿಂದಿನವರ ಗತಿಯನ್ನೇ ಪಡೆಯುವರು! (150). 
ಮೈತ್ರೇಯ, ಇದನ್ನು ತಿಳಿದಮೇಲೆ, ಮಗ ಮಗಳು ಹೊಲ ಇತರ ಮಾನವರು 
ಇವರ ವಿಷಯ ಒತ್ತಟ್ಟಿಗಿರಲಿ, ತನ್ನ ದೇಹದಲ್ಲಿಯೂ ಸಹ ಪಂಡಿತನಾದವನು 
ಮಮತ್ವ ಬುದ್ಧಿಯನ್ನಿಡುವುದಿಲ್ಲ (151). 


ಇಲ್ಲಿಗೆ ವಿಷ್ಣುಪುರಾಣದ ಚತುರ್ಥಾಂಶದಲ್ಲಿ 
ಇಪ್ಪತ್ತನಾಲ್ಕನೆಯ ಅಧ್ಯಾಯ ಮುಗಿಯಿತು. 


ಚತುರ್ಥಾಂಶ ಸಂಪೂರ್ಣ 


ಪಂಚಮಃ ಅಂಶಃ 
ಪ್ರಥಮೋsಧ್ಯ್ಮಾಯಃ 


ಪ್ರೀಮೈತ್ರೇಯ ಉವಾಚ: 
ನೃಪಾಣಾಂ ಕಥಿತಸ್ಸರ್ವೋ ಭವತಾ ವಂಶವಿಸ್ತರಃ। 


ವಂಶಾನುಚರಿತಂ ಚೈವ ಯಥಾವದನುವರ್ಣಿತಮ್‌ ॥ 1 
ಅಂಶಾವತಾರೋ ಬ್ರಹ್ಮರ್ಹೇ ಯೋ5ಯಂ ಯದುಕುಲೋದ್ಧವಃ। 
ಎಷ್ಣೋಸುಂ ವಿಸ್ತರೇಣಾಹಂ ಶ್ರೋತುಮಿಚ್ಛಾಮಿ ತತ್ತ್ವತಃ ॥ 2 
ಚಕಾರ ಯಾನಿ ಕರ್ಮಾಣಿ ಭಗವಾನ್‌ ಪುರುಷೋತ್ತಮಃ | 
ಅಂಶಾಂಶೇನಾವತೀರ್ಯೋರ್ವಾಂ ತತ್ರ ತಾನಿ ಮುನೇ ವದ॥ 3 
ಪಂಚಮಾಂಶ 
ಅಧ್ಯಾಯ 1 


ವಸುದೇವ ದೇವಕಿಯರ ವಿವಾಹ. ಭಾರಪೀಡಿತಳಾದ ಪೃಥಿವಿಯು 
ದೇವತೆಗಳೊಡನೆ ಹೋಗಿ ಕ್ಷೀರಸಮುದ್ರಶಾಯಿಯಾದ ಭಗವಂತನನ್ನು ಸ್ತುತಿಸುವುದು. 
ಭಗವಂತನಿಂದ ಅಭಯಪ್ರದಾನ. ಯೋಗಮಾಯೆಗೆ ಆದೇಶವನ್ನೀಯುವುದು. 


ಮೈತ್ರೇಯರು ಹೇಳಿದರು: “ಮಹರ್ಷಿಗಳೇ, ರಾಜರುಗಳ ಎಲ್ಲ ವಂಶ 
ವಿಸ್ತಾರವನ್ನೂ ಅದಕ್ಕೆ ಸಂಬಂಧಿಸಿದ ವಂಶಾನುಚರಿತೆಯನ್ನೂ ಯಥಾವತ್ತಾಗಿ 
ಹೇಳಿದ್ದೀರಿ. ಮಹಾವಿಷ್ಣುವು ಯದುವಂಶದಲ್ಲಿ ಅಂಶಾವತಾರ ಮಾಡಿದನಷ್ಟೆ. 
ಆ ಅವತಾರದ ವಿಷಯವನ್ನು ವಿಸ್ತಾರವಾಗಿಯೂ ಯಥಾವತ್ತಾಗಿಯೂ ಕೇಳ 
ಬೇಕೆಂದು ನನಗೆ ಅಪೇಕ್ಷೆಯಾಗಿದೆ (1-2). ಭಗವಾನ್‌ ಪುರುಷೋತ್ತಮನು ತನ್ನ 
ಅಂಶಾಂಶದಿಂದ ಈ ಪೃಥ್ವಿಯಲ್ಲವತರಿಸಿ ಯಾವ ಯಾವ ಕಾರ್ಯಗಳನ್ನು 
ಮಾಡಿದನು? ಓ ಬ್ರಹ್ಮರ್ಹಿಗಳೆ, ಅವನ್ನು ನನಗೆ ಹೇಳೋಣವಾಗಬೇಕು'' (3). 
ಆಗ ಪರಾಶರ ಮುನಿಗಳು ಹೀಗೆಂದರು: ಮೈತ್ರೇಯ, ನೀನು ಪ್ರಶ್ನೆಮಾಡಿದ 


ಅಧ್ಯಾಯ 1 ಪಂಚಮಾಂಶಃ 203 
ಶ್ರೀಪರಾಶರ ಉವಾಚ: 


ಮೈತ್ರೇಯ ಶ್ರೂಯತಾಮೇತದ್ಮತ್ಸಷ್ಟೋsಹಮಿಹ ತ್ಹಯಾ। 
ವಿಷ್ಣೋರಂಶಾಂಶಸಂಭೂತಿಚರಿತಂ ಜಗತೋ ಹಿತಮ್‌ ॥ 4 


ದೇವಕಸ್ಮ ಸುತಾಂ ಪೂರ್ವಂ ವಸುದೇವೋ ಮಹಾಮುನೇ । 
ಉಪಯೇಮೇ ಮಹಾಭಾಗಾಂ ದೇವಕೀಂ ದೇವತೋಪಮಾಮ್‌ ॥ 5 


ಕಂಸಸ್ತಯೋರ್ವರರಥಂ ಚೋದಯಾಮಾಸ ಸಾರಧಿಃ। 


ವಸುದೇವಸ್ಕ ದೇವಕ್ಕಾ ಸಂಯೋಗೇ ಭೋಜನಂದನಃ ॥ 6 
ಅಥಾಂತರಿಕ್ಷೇ ವಾಗುಚ್ಚೈಃ ಕಂಸಮಾಭಾಷ್ಕ ಸಾದರಮ್‌ | 
ಮೇಘಗಂಭೀರನಿರ್ಫೋಷಂ ಸಮಾಭಾಷ್ಮ್ಠೇದಮಬ್ರವೀತ್‌ ॥ 7 
ಯಾಮೇತಾಂ ವಹಸೇ ಮೂಢ ಸಹ ಭರ್ತಾ ರಥೇ ಸಿತಾಮ್‌ | 
ಅಸ್ಕಾಸ್ತವಾಷ್ಟಮೋ ಗರ್ಭಃ ಪ್ರಾಣಾನಪಹರಿಷೃತಿ ॥ 8 


ವಿಷಯವನ್ನು ಹೇಳುತ್ತೇನೆ, ಆಲಿಸು. ವಿಷ್ಣುವಿನ ಅಂಶಾಂಶಾವತಾರದ 
ಚರಿತೆಯು ಜಗತ್ತಿಗೆ ಕಲ್ಯಾಣಕರವಾದದ್ದು (4). ವಸುದೇವನು ದೇವಕನ* 
ಪುತ್ರಿಯೂ ಭಾಗ್ಯಶಾಲಿನಿಯೂ ದೇವತಾಸದೃಶಳೂ ಆದ ದೇವಕಿಯನ್ನು 
ಮದುವೆಯಾದನು. ಅವರೀರ್ವರಿಗೆ ಮದುವೆಯಾದಾಗ ಆ ದಂಪತಿಗಳ 
ಮಂಗಳಕರ ರಥವನ್ನು ಭೋಜವಂಶೀಯನಾದ ಕಂಸನು ಸ್ವತಃ ಸಾರಥಿಯಾಗಿ 
ನಡೆಸತೊಡಗಿದನು (5-6). ಆ ಸಮಯದಲ್ಲಿ ಒಂದು ಆಕಾಶವಾಣಿಯು 
ಅಂತರಿಕ್ಷದಲ್ಲಿ ಕಂಸನನ್ನು ಸುಬೋಧಿಸಿ ಮೇಘ ಗಂಭೀರ ಧ್ವನಿಯಿಂದ “ಎಲೋ 
ಮೂಢ, ಪತಿಯೊಡನೆ ಕುಳಿತಿರುವ ಯಾವ ಸ್ತ್ರೀಯನ್ನು ನೀನು ರಥದಲ್ಲಿ 
ಕರೆದೊಯ್ಯುತ್ತಿರುವೆಯೋ ಅವಳ ಎಂಟನೆಯ ಗರ್ಭವು ನಿನ್ನ ಪ್ರಾಣವನ್ನು 
ಸೆಳೆದೊಯ್ಯುವುದು!” (7-8). ಈ ನುಡಿಯನ್ನು ಕೇಳಿದೊಡನೆ ಬಲಾಡಢ್ಯನಾದ 
ಕಂಸನು ಖಡ್ಗವನ್ನು ಹಿರಿದು ದೇವಕಿಯನ್ನು ಸಂಹರಿಸಲು ಉದ್ಯುಕ್ತನಾದನು. 
ಆಗ ವಸುದೇವನು “ಹೇ ಮಹಾಭಾಗ ಪುಣ್ಯಾತ್ಮ, ನೀನು ದೇವಕಿಯನ್ನು 


8? 
* ಕಂಸನ ತಂದೆಯಾದ ಉಗ್ರಸೇನನ ಸೋದರನೇ ದೇವಕ. ದೇವಕಿಯು ಕಂಸನಿಗೆ 
ತಂಗಿಯಾಗುತ್ತಾಳೆ. (ನೋಡಿ: 4 ನೇ ಅಂಶ, 14 ನೇ ಅಧ್ಯಾಯ) 


204 ಶ್ರೀವಿಷ್ಣುಪುರಾಣಮ್‌ 

ಶ್ರೀಪರಾಶರ ಉವಾಚ: 

ಇತ್ಯಾಕರ್ಣ್ಯ ಸಮುತ್ಪಾಟ್ಕ ಖಡ್ಗಂ ಕಂಸೋ ಮಹಾಬಲಃ! 

ದೇವಕೀಂ ಹೆಂತುಮಾರಬ್ಲೋ ವಸುದೇವೋಂಬ್ರವೀದಿದಮ್‌॥ 9 
ನ ಹಂತವ್ಮಾ ಮಹಾಭಾಗ ದೇವಕೀ ಭವತಾನಫ! 

ಸಮರ್ಪಯಿಷ್ಕೇ ಸಕಲಾನ್ಗರ್ಭಾನಸ್ಕೋದರೋದ್ಧವಾನ್‌ ॥ 10 


ಶ್ರೀಪರಾಶರ ಉವಾಚ: 


ತತೇತ್ಕಾಕ ತತಃ ಕಂಸೋ ವಸುದೇವಂ ದ್ವಿಜೋತ್ತಮ! 
ನ ಫಾತಯಾಮಾಸ ಚ ತಾಂ ದೇವಕೀಂ ತಸ್ಕ ಗೌರವಾತ್‌॥ 11 


ಏತಸ್ಮಿನ್ನೇವ ಕಾಲೇ ತು ಭೂರಿಭಾರಾವಪೀಡಿತಾ। 


ಜಗಾಮ ಧರಣೀ ಮೇರೌ ಸಮಾಜಂ ತ್ರಿದಿವೌಕಸಾಮ್‌ ॥ 12 
ಸಬ್ರಹ್ಮಕಾನ್ಸುರಾನ್ಸರ್ವಾನ್‌ ಪ್ರಣಿಪತ್ಕಾಥ ಮೇದಿನೀ। 

ಕಥಯಾಮಾಸ ತತ್ಸರ್ವಂ ಖೇದಾತ್ಕರುಣಭಾಷಿಣೀ॥ 13 
ಭೂಮಿರುವಾಚ: 


ಅಗ್ನಿಸ್ಸುವರ್ಣಸ್ಕ ಗುರುರ್ಗವಾಂ ಸೂರ್ಯಃ ಪರೋ ಗುರುಃ! 
ಮಮಾಪ್ಯಖಿಲಲೋಕಾನಾಂ ಗುರುರ್ನಾರಾಯಣೋ ಗುರುಃ॥ 14 


ಕೊಲ್ಲುವುದು ತರವಲ್ಲ. ಇವಳ ಗರ್ಭದಲ್ಲಿ ಹುಟ್ಟಿದವರೆಲ್ಲರನ್ನೂ ನಿನಗೆ 
ಸಮರ್ಪಿಸುವೆನು” ಎಂದನು (9-10). ಆಗ ಕಂಸನು ಹಾಗೆಯೇ ಆಗಲೆಂದು 
ಹೇಳಿ ವಸುದೇವನ ಮೇಲಿದ್ದ ಗೌರವ ಬುದ್ಧಿಯಿಂದ ದೇವಕಿಯನ್ನು 
ಸಂಹರಿಸಲಿಲ್ಲ. ಈ ಸಮಯದಲ್ಲಿ ಅತಿಭಾರದಿಂದ ಪೀಡಿತಳಾಗಿದ್ದ ಪೃದ್ವಿಯು 
ಸುಮೇರು ಪರ್ವತವನ್ನೇರಿ (ಗೋರೂಪದಿಂದ) ದೇವತೆಗಳ ಸಭೆಗೆ ಹೋದಳು 
(11-12).ಭೂದೇವಿಯು ಬ್ರಹಾದಿ ಸಕಲದೇವತೆಗಳಿಗೂ ನಮಸ್ಕರಿಸಿ ವಿಷಣ್ಣತೆ 
ಯಿಂದ ದೀನಸ್ವರದಲ್ಲಿ ಹೀಗೆಂದಳು: “ಸುವರ್ಣಕ್ಕೆ ಅಗ್ನಿಯೂ ಕಿರಣರಾಶಿಗಳಿಗೆ 
ಸೂರ್ಯನೂ ಹೇಗೆ ಪರಮಗುರುವೋ ಹಾಗೆಯೇ ಸಮಸ್ತ ಲೋಕಗಳಿಗೂ 
ಗುರುವಾದ ಶ್ರೀಮನ್ನಾರಾಯಣನು ನನಗೆ ಗುರುವಾಗಿದ್ದಾನೆ (13-14). ಹೇ 


ಅಧ್ಯಾಯ 1 ಪಂಚಮಾಂಶಃ 205 


ಪ್ರಜಾಪತಿಪತಿರ್ಬಹ್ಮಾ ಪೂರ್ವೇಷಾಮಪಿ ಪೂರ್ವಜಃ। 


ಕಲಾಕಾಷಾನಿಮೇಷಾತ್ಮಾ ಕಾಲಶ್ಚಾವಕ್ರಮೂರ್ತಿಮಾನ್‌ ॥ 15 
ತದಂಶಭೂತಸ್ಸರ್ವೇಷಾಂ ಸಮೂಹೋ ವಸ್ಸುರೋತಮಾಃ। 

ಆದಿತ್ಕಾ ಮರುತಸ್ಸಾಧ್ಕಾ ರುದ್ರಾ ವಸ್ಥಶ್ಚಿವಹ್ನಯಃ ॥ 16 
ಪಿತರೋ ಯೇ ಚೆ ಲೋಕಾನಾಂ ಸ್ರಷ್ಟಾರೋಂತ್ರಿಪುರೋಗಮಾಃ। 
ಏತೇ ತಸ್ಮಾ ಪ್ರಮೇಯಸ್ಕ ವಿಷ್ಣೋ ರೂಪಂ ಮಹಾತ್ಮನಃ ॥ 17 
ಯಕ್ಷರಾಕ್ಷಸದೈತೇಯಪಿಶಾಚೋರಗದಾನವಾಃ। 

ಗಂಧರ್ವಾಪ್ಸರಸಶ್ಚೈವ ರೂಪಂ ವಿಷ್ಣೋರ್ಮಹಾತ್ಮನಃ॥ 18 
ಗ್ರಹರ್ಕ್ಕತಾರಕಾಚಿತ್ರಗಗನಾಗ್ನಿಜಲಾನಿಲಾಃ | 


ಅಹಂ ಚೆ ವಿಷಯಾಶ್ಹೆ ಲವ ಸರ್ವಂ ವಿಷ್ಣುಮಯಂ ಜಗತ್‌ ॥ 19 


ದೇವೋತ್ತಮರೇ, ಪ್ರಜಾಪತಿಗಳಿಗೆ ಪತಿಯೂ ಪೂರ್ವಜನೂ ಆದ ಬ್ರಹ್ಮನೂ 
ಕಲಾ, ಕಾಷ್ಠಾ, ನಿಮೇಷಾತಕವೂ ಅವ್ಯಕ್ಷವೂ ಆದ ಕಾಲವು ನಿಮ್ಮೆಲ್ಲರ 
ಸಮೂಹವೂ ಆ ನಾರಾಯಣನ ಅಂಶವೇ. ಆದಿತ್ಯರು, ಮರುತ್ತುಗಳು, 
ಸಾಧ್ಯರು, ರುದ್ರರು, ವಸುಗಳು, ಅಶ್ವಿನೀದೇವತೆಗಳು, ಅಗ್ನಿ, ಪಿತೃದೇವತೆಗಳು, 
ಜಗತ್ತಿನ ಸೃಷ್ಟಿಕರ್ತರಾದ ಅತ್ರಿ ಮೊದಲಾದ ಪ್ರಜಾಪತಿಗಳು--ಇವರೆಲ್ಲರೂ 
ಸಹ ಮಹಾತ್ಮನೂ ಅಪ್ರಮೇಯನೂ ಆದ ವಿಷ್ಣುವಿನ ರೂಪಗಳೇ ಸರಿ 
(15-17). ಹಾಗೆಯೇ ಯಕ್ಷ, ರಾಕ್ಷಸ, ದೈತ್ಯ, ಪಿಶಾಚ, ಉರಗ, ದಾನವ, 
ಗಂಧರ್ವರೂ ಮತ್ತು ಅಪ್ಸರೆಯರೂ ಮಹಾತ್ಮನಾದ ವಿಷ್ಣುವಿನ ಸ್ವರೂಪರೇ 
ಆಗಿದ್ದಾರೆ. ಗ್ರಹ, ನಕ್ಷತ್ರ, ತಾರಕೆಗಳೂ ಇವುಗಳಿಂದ ಚಿತ್ರಿತವಾದ ಗಗನವೂ 
ಅಗ್ನಿಜಲವಾಯುಗಳೂ ನಾನೂ (ಪೃಥಿವೀ) ಶಬ್ದಾದಿವಿಷಯಗಳೂ ಒಟ್ಟಿನಲ್ಲಿ 
ಈ ಸಮಸ್ತ ವಿಶ್ವವೂ ವಿಷ್ಣುಮಯವಾದದ್ದು* (18-19). ಇವೆಲ್ಲವೂ ಅನೇಕ 

* "ಅಗ್ನೇರಪತ್ಕಂ ಪ್ರಥಮಂ ಸುವರ್ಣಂ ಭೂವ್ವೆಷ್ಣವೀ ಸೂರ್ಯಸುತಾಶ್ಚಗಾವಃ' 
ಎಂದು ಸಂವರ್ತಸ್ಮೃತಿ ಇದೆ. ಮೇಲಿನ ಶ್ಲೋಕಗಳಲ್ಲಿ ಗುರುವೆಂದರೆ ಕಾರಣವೆಂದರ್ಥ. 
ಸೂರ್ಯನಿಂದ ಕಿರಣಗಳು ಹುಟ್ಟುತ್ತವೆ. ಆ ಕಿರಣಗಳು ಸೂರ್ಯನ ಅಂಶಗಳೇ. ಆದ್ದರಿಂದ 
ಕಿರಣಗಳು ಸೂರ್ಯನ ಸ್ವರೂಪವಾಗಿವೆ. ಅದರಂತೆ ಈ ವಿಶ್ವವು ವಿಷ್ಣುವಿನಿಂದ ಹುಟ್ಟಿ 
ವಿಷ್ಣುವಿನ ಅಂಶವೇ ಆಗಿದೆ. 


206 ಶ್ರೀವಿಷ್ಣುಪುರಾಣಮ್‌ 


ತಥಾಪನೇಕರೂಪಸ್ಕ ತಸ್ಕ ರೂಪಾಣ್ಯಹರ್ನಿಶಮ್‌!। 
ಬಾಧ್ಯಭಾಧಕತಾಂ ಯಾಂತಿ ಕಲ್ಲೋಲಾ ಇವ ಸಾಗರೇ॥ 20 


ತತ್ಸಾಂಪ್ರತಮಮೀ ದೈತ್ಯಾ: ಕಾಲನೇಮಿಪುರೋಗಮಾಃ। 
ಮರ್ತೃಲೋಕಂ ಸಮಾಕ್ರಮ್ಮ ಬಾಧಂತೇsಹರ್ನಿಶಂ ಪ್ರಜಾಃ! 21 


ಕಾಲನೇಮಿರ್ಹತೋ ಯೋತಸೌ ವಿಷ್ಣುನಾ ಪ್ರಭವಿಷ್ಣುನಾ। 


ಉಗ್ರಸೇನಸುತಃ ಕಂಸಸ್ಸಂಭೂತಸ್ಸ ಮಹಾಸುರಃ ॥ 22 
ಅರಿಷ್ಟೋ ಧೇನುಕಃ ಕೇಶೀ ಪ್ರಲಂಭೋ ನರಕಸಥಾ। 
ಸುಂದೋಇಸುರಸ್ತಥಾತ್ಮುಗ್ರೋ ಬಾಣಶ್ಚಾಪಿ ಬಲೇಸ್ಸುತಃ॥ 23 


ತಥಾನ್ಯೇ ಚ ಮಹಾವೀರ್ಯಾ ನೃಪಾಣಾಂ ಭವನೇಷು ಯೇ! 
ಸಮುತ್ಪನ್ನಾ ದುರಾತ್ಮಾನಸ್ಪಾನ್ನ ಸಂಖ್ಯಾಶುಮುತ್ಸಹೇ॥ 24 


ರೂಪನಾದ ವಿಷ್ಣುವಿನ ರೂಪಗಳೇ ಆಗಿದ್ದರೂ ಸಮುದ್ರದಲ್ಲಿರುವ ಅಲೆ 
ಗಳಂತೆ* ಸರ್ವದಾ ಬಾಧ್ಯ ಬಾಧಕಭಾವವನ್ನು ಹೊಂದಿವೆ. ಆದ್ದರಿಂದ ಈಗ 
ಕಾಲನೇಮಿಯೇ ಮೊದಲಾದ ದೈತ್ಯರು ಭೂಲೋಕದಲ್ಲಿ ವ್ಯಾಪಿಸಿಕೊಂಡು 
ಅಹರ್ನಿಶವೂ ಪ್ರಜೆಗಳನ್ನು ಪೀಡಿಸುತ್ತಿದ್ದಾರೆ (20-21). ಸಮರ್ಥನಾದ ವಿಷ್ಣುವು 
ಹಿಂದೆ ಕಾಲನೇಮಿಯನ್ನು ಸಂಹರಿಸಿದ್ದನಷ್ಟೆ. ಆ ಮಹಾಸುರನು ಈಗ 
ಉಗ್ರಸೇನನಿಗೆ ಮಗನಾಗಿ ಕಂಸನೆಂಬ ಹೆಸರಿನಿಂದ ಹುಟ್ಟಿದ್ದಾನೆ. ಅರಿಷ್ಟ, 
ಧೇನುಕ, ಕೇಶಿ, ಪ್ರಲಂಬ, ನರಕ, ಸುಂದ, ಬಲಿಪುತ್ರನೂ ಅತ್ಯುಗ್ರನೂ ಆದ 
ಬಾಣಾಸುರ--ಮೊದಲಾದ ಮಹಾವೀರರಾದ ದೈತ್ಯರು ಬೇರೆ ಬೇರೆ ಕಡೆ 
ರಾಜಭವನಗಳಲ್ಲಿ ಹುಟ್ಟಿದ್ದಾರೆ. ಆ ದುರಾತ್ಮರೆಲ್ಲರನ್ನೂ ಎಣಿಸಿ ಹೇಳಲು ನನಗೆ 
ಉತ್ಸಾಹವಿಲ್ಲ (22-24). ಓ ದಿವ್ಯಮೂರ್ತಿಧಾರಿಗಳಾದ ದೇವತೆಗಳೆ, ಮಹಾ 
ಬಲಶಾಲಿಗಳೂ ಉದ್ಧತರೂ ಆದ ಆ ದೈತ್ಯೇಶ್ವರರ ಸೇನೆಗಳೇ ನನ್ನ ಮೇಲೆ 


* ಸಮುದ್ರದ ಅಲೆಗಳು ಪರಮಾರ್ಥದಲ್ಲಿ ಒಂದೇ ವಸ್ತುವಾಗಿದ್ದರೂ 
ಒಂದನ್ನೊಂದು ಅಪ್ಪಳಿಸುತ್ತ ವಿರೋಧವನ್ನು ಪಡೆದಿರುವಂತೆ ಜೀವರೂ ಪರಸ್ಪರ 
ವಿರೋಧಿಗಳಾಗಿದ್ದಾರೆ, ಎಂದು ಅಭಿಪ್ರಾಯ. 


ಅಧ್ಯಾಯ 1 ಪಂಚಮಾಂಶಃ 207 


ಅಕ್ನೌಹಿಣ್ಕೋಂತ್ರ ಬಹುಲಾ ದಿವೃಮೂರ್ತಿಧರಾಸ್ಸುರಾಃ | 
ಮಹಾಬಲಾನಾಂ ದೃಪ್ತಾನಾಂ ದೈತ್ಕೇಂದ್ರಾಣಾಂ ಮಮೋಪರಿ॥ 25 


ತದ್ಧೂರಿಭಾರಪೀಡಾರ್ತ್ತಾ ನ ಶಕ್ನೋಮ್ಮಮರೇಶ್ವರಾಃ। 


ಬಿಭರ್ತುಮಾತ್ಮಾನಮಹಮಿತಿ ವಿಜ್ಞಾಪಯಾಮಿ ವಃ॥ 26 
ಕ್ರಿಯತಾಂ ತನ್ಮಹಾಭಾಗಾ ಮಮ ಭಾರಾವತಾರಣಮ್‌ | 
ಯಥಾ ರಸಾತಲಂ ನಾಹಂ ಗಚ್ಛೇಯಮತಿವಿಹ್ಣಲಾ I 27 


ಇತ್ಕಾಕರ್ಣ ಧರಾವಾಕ್ಕಮಶೇಷೈಸ್ತಿದಶೇಶ್ವರೈಃ | 
ಭುವೋ ಭಾರಾವತಾರಾರ್ಥಂ ಬ್ರಹ್ಮಾ ಪ್ರಾಹ ಪ್ರಚೋದಿತಃ॥ 28 


ಬ್ರಹ್ಮೋವಾಚ: 

ಯಥಾಹ ವಸುಧಾ ಸರ್ವಂ ಸತ್ಯಮೇವ ದಿವೌಕಸಃ। 

ಅಹಂ ಭವೋ ಭವಂತಶ್ಚ ಸರ್ವೇ ನಾರಾಯಣಾತ್ಮಕಾಃ ॥ 29 
ವಿಭೂತಯಶ್ಚ ಯಾಸ್ತಸ್ಕ ತಾಸಾಮೇವ ಪರಸ್ಪರಮ್‌ | 

ಆಧಿಕ್ಕಂ ನ್ಯೂನತಾ ಬಾಧ್ಯಬಾಧಕತ್ವೇನ ವರ್ತತೇ॥ 30 


ನಿಂತುಕೊಂಡಿವೆ. ಅವರ ಭಾರದ ಪೀಡೆಯಿಂದ ಬಳಲಿಹೋಗಿದ್ದೇನೆ. ಓ 
ದೇವತೆಗಳೆ, ಅವರೆಲ್ಲರನ್ನೂ ಹೊತ್ತುಕೊಂಡಿರುವುದಕ್ಕೆ ನನಗೆ ಸಾಮರ್ಥ್ಯವಿಲ್ಲ 
ವೆಂದು ನಿಮಗೆ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ (25-26). ಹೇ ಮಹಾತರೆ, ನಾನು 
ಹೊತ್ತಿರುವ ಭಾರವು ಇಳಿಯುವಂತೆ ಮಾಡಿರಿ. ಇಲ್ಲದಿದ್ದರೆ ಬಳಲಿಹೋಗಿರುವ 
ನಾನು ರಸಾತಳದವರೆಗೆ ಕುಸಿದು ಹೋದೆನು” ಎಂದಳು. ಹೀಗೆ ಹೇಳಿದ 
ಭೂದೇವಿಯ ಮಾತುಗಳನ್ನಾಲಿಸಿದ ದೇವತೆಗಳು ಭೂಭಾರವನ್ನಿಳಿಸುವ 
ವಿಷಯವಾಗಿ ಬ್ರಹದೇವನನ್ನು ಪ್ರಾರ್ಥಿಸಲು ಬ್ರಹ್ಮದೇವನು ಇಂತೆಂದನು 
(27-28): “ದೇವತೆಗಳೆ, ಭೂದೇವಿಯು ಹೇಳುತ್ತಿರುವುದು ನಿಜ, ನಾನು, 
ಶಿವ, ನೀವು--ಎಲ್ಲರೂ ವಾಸ್ತವದಲ್ಲಿ ನಾರಾಯಣಾತಕ್ರರೇ ಸರಿ. ಶ್ರೀಮನ್‌ 
ನಾರಾಯಣನ ಯಾವ ವಿಭೂತಿಗಳುಂಟೋ ಅವುಗಳಲ್ಲಿರುವ ಪರಸ್ಪರವಾದ 
ಅಧಿಕತೆ ನ್ಯೂನತೆಗಳು ಬಾದ್ಯಬಾಧಕಭಾವದಿಂದ ವರ್ತಿಸುತ್ತವೆ (29-30). 


208 ಶ್ರೀವಿಷ್ಣುಪುರಾಣಮ್‌ 


ತದಾಗಚ್ಛತ ಗಚ್ಛಾಮ ಕ್ಷೀರಾಬ್ದೇಸಟಮುತ್ತಮಮ್‌ | 
ತತ್ರಾರಾಧ್ಮ ಹರಿಂ ತಸ್ಮೈ ಸರ್ವಂ ವಿಜ್ಞಾಪಯಾಮ ವೈ॥ 3] 


ಸರ್ವಥೈವ ಜಗತ್ಸರ್ಥೇ ಸ ಸರ್ವಾತ್ಮಾ ಜಗನ್ಮಯಃ। 
ಸತ್ತ್ವಾಂಶೇನಾವತೀರ್ಯೋರ್ವ್ಮಾಂ ಧರ್ಮಸ್ಯ ಕುರುತೇ ಸ್ಥಿತಿಮ್‌ ॥ 32 


ಶ್ರೀಪರಾಶರ ಉವಾಚ: 
ಇತುಕಾ_ ಪ್ರಯಯೌ ತತ್ರ ಸಹ ದೇವೆ ಸ ಹಿತಾಮಹಃ। 


ರಿ ಅವ 


ಸಮಾಹಿತಮನಾಶ್ಚೈವಂ ತುಷ್ಟಾವ ಗರುಡದ್ದಜಮ್‌ ॥ 33 
ಬ್ರಹ್ಮೋವಾಚ: 


ದ್ವೇ ವಿದ್ಧೇ ತ್ಹಮನಾಮ್ನಾಯ ಪರಾ ಚೈವಾಪರಾ ತಥಾ! 
ತ ಏವ ಭವತೋ ರೂಪೇ ಮೂರ್ತಾಮೂರ್ತಾತ್ಮಿಕೇ ಪ್ರಭೋ ॥34 


ದ್ವೇ ಬ್ರಹ್ಮಣೀ ತ್ವಣೀಯೋಅತಿಸ್ಫೂಲಾತ್ಮನ್‌ ಸರ್ವ ಸರ್ವವಿತ್‌। 
ಶಬ್ದಬ್ರಹ್ಮಪರಂ ಚೈವ ಬ್ರಹ್ಮ ಬ್ರಹ್ಮಮಯಸ್ಕ ಯತ್‌ ॥ 35 


ಆದ್ದರಿಂದ, ನೀವೆಲ್ಲರೂ ಬನ್ನಿರಿ. ಕ್ಷೀರಸಾಗರದ ತೀರಕ್ಕೆ ಹೋಗೋಣ. ಅಲ್ಲಿ 
ಶ್ರೀಹರಿಯನ್ನು ಆರಾಧಿಸಿ ಎಲ್ಲವನ್ನೂ ವಿಜ್ಞಾಪಿಸಿಕೊಳ್ಳೋಣ. ಜಗನ್ಮಯನಾದ 
ಆ ವಿಶ್ವಾತ್ಸಮ ತನ್ನ ಸತ್ತ್ವಾಂಶದಿಂದ ಜಗತ್ತಿನ ಹಿತಕ್ಕಾಗಿ ಭೂಮಿಯಲ್ಲವತರಿಸಿ 
ನಿಶ್ಚಯವಾಗಿ ಧರ್ಮದ ರಕ್ಷಣೆಯನ್ನು ಮಾಡುವನು” ಎಂದನು (31-32).ಹೀಗೆ 
ನುಡಿದು ಪಿತಾಮಹನು ದೇವತೆಗಳಿಂದೊಡಗೂಡಿ ಕ್ಷೀರಸಾಗರದ ತೀರಕ್ಕೆ 
ಹೋಗಿ ಏಕಾಗ್ರಚಿತ್ತದಿಂದ ಗರುಡಧ್ವಜನನ್ನು ಈ ರೀತಿ ಸ್ತುತಿಸಿದನು (33): 
ಆಮ್ನಾಯಗಳಿಗೂ (ವೇದಗಳಿಗೂ) ಅಗೋಚರನಾದ ಹೇ ಸ್ವಾಮಿ, ಪರಾ 
ಅಪರಾ ಎಂಬ ಎರಡು ವಿದ್ಯೆಗಳೂ ನೀನೇ ಆಗಿದ್ದೀಯೇ. ಅವೇ ಮೂರ್ತ, 
ಅಮೂರ್ತಗಳಾದ ನಿನ್ನ ಎರಡು ರೂಪಗಳು* (34). ಹೇ ಅತಿ ಸೂಕ್ಷವೆ, 

* ಜ್ಞಾಪಕವಾದ ಖಗ್ಗೇದಾದಿ ಶಬ್ದಬ್ರಹವ ಅಪರಾವಿದ್ಯೆ. ಜ್ಲಾಪ್ಯವಾದ 
ಪರಬ್ರಹ್ಮವು ಪರಾವಿದ್ಯೆ. ಶಬ್ದಬ್ರಹ್ಮವು ಮೂರ್ತ. ಪರಬ್ರಹ್ಮವ ಅಮೂರ್ತ. "ದ್ವೇ ವಾವ 
ಬ್ರಹ್ಮಣೋ ರೂಪೇ ಮೂರ್ತಂ ಚೈವಾಮೂರ್ತಂ ಚ' (ಬೃ. ಹ. 10-3-1) 


ಅಧ್ಯಾಯ 1 ಪಂಚಿಮಾಂಶಃ 209 


ಯಗ್ಗೇದಸ್ವಂ ಯಜುರ್ವೇದಸ್ಸಾಮವೇದಸ್ತೃಥರ್ವಣಃ। 


ಶಿಕ್ಷಾ ಕಲ್ಲೋ ನಿರುಕ್ತಂ ಚ ಛಂದೋ ಜೌತಿಷಮೇವ ಚ॥ 36 
ಇತಿಹಾಸಪುರಾಣೇ ಚ ತಥಾ ವ್ಯಾಕರಣಂ ಪ್ರಭೋ! 

ಮೀಮಾಂಸಾ ನ್ಯಾಯಶಾಸ್ತ್ರಂ ಚೆ ಧರ್ಮಶಾಸ್ತ್ರಾಣಧೋಕ್ಷಜ ॥ 37 
ಆತ್ಮಾತ್ಮದೇಹಗುಣವದ್ದಿಚಾರಾಚಾರಿ ಯದ್ದಚಃ। 

`: ತದಪ್ಯಾದ್ಯಹತೇ ನಾನ್ಯದಧ್ಯಾತ್ಮಾತ್ಮಸ್ವರೂಪಹವತ್‌ ॥ 38 
ತ್ಹಮವ್ಯಕ್ರಮನಿರ್ದೇಶ್ವಮಚಿಂತ್ಕಾನಾಮವರ್ಣವತ್‌। 
ಅಪಾಣಿಪಾದರೂಪಂ ಚ ಶುದ್ಧಂ ನಿತ್ಯಂ ಪರಾತ್ಸರಮ್‌ ॥ 39 


ಶೃಣೋಷ್ಠಕರ್ಣಃ ಪರಿಪಶ್ನಸಿ ತ್ವ- 
ಮಚಕ್ಷುರೇಕೋ ಬಹುರೂಪರೂಪಃ। 


ಹೇ (ವಿರಾಡ್ರೂಪನಾದ) ಅತಿಸ್ಟೂಲನೆ, ಸರ್ವ, ಸರ್ವಜ್ಞ, ಶಬ್ದಬ್ರಹ್ಮ ಮತ್ತು 
ಪರಬ್ರಹ್ಮ ಇವೆರಡೂ ಬ್ರಹ್ಮಮಯನಾದ ನಿನ್ನ ಸ್ವರೂಪಗಳು. ಖಗ್ಗೇದ, 
ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಶಿಕ್ಷಾ, ಕಲ್ಪ, ನಿರುಕ್ತ, 
ಛಂದಸ್ಸು, ಜ್ಯ್ಕೌತಿಷ--ಇವುಗಳೆಲ್ಲ ನೀನೇ ಆಗಿದ್ದೀಯೆ (35-36). ಓ ಪ್ರಭುವೆ, 
ಇತಿಹಾಸ ಪುರಾಣ ವ್ಯಾಕರಣ ಮೀಮಾಂಸಾ ನ್ಯಾಯಶಾಸ್ತ್ರ ಧರ್ಮಶಾಸ್ತ್ರ 
ಇವುಗಳೆಲ್ಲ ನಿನ್ನ ಸ್ವರೂಪಗಳೇ. ಅಲ್ಲದೆ ಹೇ ಆದ್ಯಪತಿಯೆ (ಆದ್ಯನಾದ ಹಿರಣ್ಯ 
ಗರ್ಭನಿಗೆ ಪತಿಯೆ), ಜೀವಾತ್ಮಪರಮಾತ್ಮಸ್ಥೂಲಸೂಕ್ಷ ಶರೀರಗಳು 
(ಶರೀರ ಕಾರಣವಾದ) ಅವ್ಯಕ್ತ ಇವುಗಳನ್ನು ವಿಚಾರ ಮಾಡತಕ್ಕ ಯಾವ. 
(ಉಪನಿಷತ್ತಿನ) ವಾಕ್ಯ ಉಂಟೋ ಮತ್ತು (ತ್ವಂಪದಲಕ್ಷ್ಯವಾದ) ಅಧ್ಯಾತ್ಮ 
ಸ್ವರೂಪವನ್ನು (ತತ್‌ಪದ ಲಕ್ಷ್ಯವಾದ) ಆತ್ಮ ಸ್ವರೂಪವನ್ನು ತಿಳಿಸುವ 
(ಉಪನಿಷತ್ತಿನ) ವಾಕ್ಯ ಉಂಟೋ ಆ ಉಪನಿಷತ್ತು ಸಹ ನೀನೇ ಆಗಿದ್ದೀಯೆ 
(37-38). ನೀನು ಅವ್ಯಕ್ತನೂ ಅನಿರ್ವಾಚ್ಯನೂ ಅಚಿಂತ್ಯನೂ ನಾಮವರ್ಣ 
ರಹಿತನೂ ಪಾಣಿಪಾದರೂಪರಹಿತನೂ ಶುದ್ದನೂ ನಿತ್ಯನೂ ಪರಾತ್ಸರನೂ 
ಆಗಿದ್ದೀಯೆ. ನೀನು ಕಿವಿಯಿಲ್ಲದೆ ಕೇಳಬಲ್ಲೆ. ಕಣ್ಣಿಲ್ಲದೆ ನೋಡಬಲ್ಲೆ. ಒಂಟಿ 
ಯಾದರೂ ಬಹುರೂಪಧಾರಿ. ಪಾದವಿಲ್ಲದಿದ್ದರೂ ವೇಗದಿಂದ ಗಮನ 


210 ಶ್ರೀವಿಷ್ಣುಪುರಾಣಮ್‌ 


ಅಪಾದಹಸ್ತೋ ಜವನೋ ಗ್ರಹೀತಾ 
ತ್ದಂ ವೇತ್ಸಿ ಸರ್ವಂ ನ ಚೆ ಸರ್ವವೇದ್ಯ ॥ 40 


ಅಣೋರಣೀಯಾಂಸಮಸತ್ಸರೂಪಂ 
ತ್ದಾಂ ಪಶ್ಯತೋsಜ್ಞಾನನಿವೃತ್ತಿರಗ್ತಾ,! 
ಧೀರಸ್ಕ ಧೀರಸ್ಕ ಬಿಭರ್ತಿ ನಾನ್ಯ- 
ದ್ವರೇಣ್ಮರೂಪಾತ್ಸರತಃ ಪರಾತ್ಮನ್‌ ॥ 41 


ತ್ಚಂ ವಿಶ್ವನಾಭಿರ್ಭುವನಸ್ಮ ಗೋಪ್ತಾ 
ಸರ್ವಾಣಿ ಭೂತಾನಿ ತವಾಂತರಾಣಿ। 
ಯದ್ಧೂತಭವ್ಕಂ ಯದಣೋರಣೀಯಃ 
ಪುಮಾಂಸ್ತ್ಕೃಮೇಕಃ ಪ್ರಕೃತೇಃ ಪರಸ್ತಾತ್‌ ॥ 42 


ಏಕಶ್ಚತುರ್ದ್ಯಾ ಭಗವಾನ್‌ ಹುತಾಶೋ 
ವರ್ಚೊೋವಿಭೂತಿಂ ಜಗತೋ ದದಾಸಿ। 
ತ್ಚಂ ವಿಶ್ವತಶ್ಚಶ್ಲುರನಂತಮೂರ್ತೆೇ 
ತ್ರೇಧಾ ಪದಂ ತ್ನಂ ನಿದಧಾಸಿ ಧಾತಃ॥ 43 


ಮಾಡುತ್ತೀಯೆ. ಕೈಯಿಲ್ಲದಿದ್ದರೂ ವಸ್ತುಗಳನ್ನು ಹಿಡಿಯುತ್ತೀಯೆ. ಸರ್ವವನ್ನೂ 
ನೀನು ತಿಳಿದಿದ್ದೀಯೆ. ಆದರೆ ಸರ್ವರಿಗೂ ಗೋಚರನಾಗದೆ ಇದ್ದೀಯೆ 
(39-40). ಅಣುವಿಗಿಂತ ಅಣೀಯನಾಗಿ ಅತ್ಯಂತಸೂಕ್ಷ ನೂ (ಅವ್ಯಾಕೃತನಾಮ 
ರೂಪನಾದ್ದರಿಂದ) ಅಸತ್‌ಸ್ವರೂಪನೂ ಆದ ನಿನ್ನನ್ನು ತಿಳಿದವನಿಗೆ ಅಜ್ಞಾನವು 
ಆತ್ಯಂತಿಕವಾಗಿ ನಿವೃತ್ತವಾಗುವುದು. ಹೇ ಪರಮಾತ್ಮ, ಜ್ಞಾನಿಯಾದ ಆ ಧೀರನ 
ಜ್ಞಾನವು ಪರಮಾನಂದ ಮೂರ್ತಿಯಾದ ನಿನಗಿಂತ ಇನ್ನೊಂದು ಧ್ಯಾನಿಸುವುದೇ 
ಇಲ್ಲ (41). ನೀನು ಈ ವಿಶ್ವದ ಕೇಂದ್ರವೂ ವಿಶ್ವದ ರಕ್ಷಕನೂ ಆಗಿದ್ದೀಯೆ. ಸಕಲ 
ಭೂತಗಳೂ ನಿನ್ನೊಳಗೆ ನಿಂತಿವೆ. ಯಾವ ಯಾವುದು ಭೂತವೋ ಭವಿಷ್ಯತ್ತೋ 
ಅಣುವಿಗಿಂತ ಅಣೀಯವೋ ಅದೆಲ್ಲವೂ ನಿನ್ನಿಂದಲೇ ಕಾಣಿಸಿಕೊಂಡಿವೆ. 
ಆದರೂ ನೀನು ಪ್ರಕೃತಿಗಿಂತ ಆಚೆಗಿರುವ ಅದ್ವಿತೀಯನಾದ ಪರಮಪುರುಷ 
ನಾಗಿದ್ದೀಯೆ (42). ಓ ಅನಂತ ಮೂರ್ತಿಯೆ, ನೀನೊಬ್ಬನೇ ನಾಲ್ಕು ಬಗೆಯ 
ಭಗವಾನ್‌ ಅಗ್ನಿಯಾಗಿ ಜಗತ್ತಿಗೆ ತೇಜಸ್ಸನ್ನೂ ವಿಭೂತಿಯನ್ನೂ ಅನುಗ್ರಹಿಸು 


ಅಧ್ಯಾಯ ಪಂಚಮಾಂಶಃ 211 


ಯಥಾಗ್ನಿರೇಕೋ ಬಹುಧಾ ಸಮಿಧ್ಯತೇ 
ಎಕಾರಭೇದೆ ಒರವಿಕಾರರೂಪಃ | 
ತಥಾ ಭವಾನ್ಸರ್ವಗತೈಕರೂಪೀ 
ರೂಪಾಣ್ಮಶೇಹಾಣನುಪುಷ್ಮತೀಶ ॥ 44 


ಏಕಂ ತ್ವಮಗ್ರಂ ಪರಮಂ ಪದಂ ಯ- 
ತ್ನಶ್ನಂತಿ ತ್ವಾಂ ಸೂರಯೋ ಜ್ಞಾನದೃಶಮ್‌। 
ತ್ವತ್ತೋ ನಾನೃತ್ಕಿಂಚಿದಸ್ತಿ ಸ್ವರೂಪಂ 


ಯದ್ದಾ ಭೂತಂ ಯಚ್ಚೆ ಭವ್ಮಂ ಪರಾತ್ಮನ್‌॥ 45 
ವ್ಯಕ್ತಾವ್ಯಕ್ತಸ್ತರೂಪಸ್ತ್ಥಂ ಸಮಷ್ಟಿವೃಷ್ಟಿರೂಪವಾನ್‌। 
ಸರ್ವಜ್ನಸ್ಸರ್ವವಿತ್ಸರ್ವಶಕ್ತಿಜ್ಞಾನಬಲರ್ದ್ವಿಮಾನ್‌ ॥ 46 


ತ್ರೀಯೆ. ಹೇ ಧಾತ, ಸರ್ವತೋನೇತ್ರನಾದ ನೀನು ಮೂರು ಪ್ರಕಾರವಾಗಿ 
ಪಾದಗಳನ್ನಿಟ್ಟಿದ್ದೀಯೆ* (43). ಹೇ ಈಶ್ವರ, ಒಂದೇ ಅಗ್ನಿಯು ಸ್ವಯಂ ಯಾವ 
ವಿಕಾರವನ್ನು ಪಡೆಯದಿದ್ದರೂ (ಉಪಾಧಿಭೇದಗಳಿಂದ) ನಾನಾ ಆಕೃತಿಗಳನ್ನು 
ಧರಿಸಿ ಪ್ರಕಾಶಿಸುವುದೋ ಹಾಗೆ ಸರ್ವಗತನೂ ಏಕ ರೂಪನೂ ಆದ ನೀನು 
ಸಕಲರೂಪಗಳನ್ನು ಧರಿಸಿ ಪೋಷಿಸುತ್ತಿದ್ದೀಯೆ (44). ಹೇ ಪರಮಾತ್ಮನೆ, ನೀನು 
ಏಕಮಾತ್ರವೂ ಶ್ರೇಷ್ಠವೂ ಆದ ಪರಮಪದವಾಗಿದ್ದೀಯೆ. ಜ್ಞಾನದೃಷ್ಟಿಗೆ ಮಾತ್ರ 
ಗೋಚರನಾದ ನಿನ್ನನ್ನು ಜ್ಞಾನಿಗಳು ಕಾಣುತ್ತಾರೆ. ಭೂತವಾಗಲಿ ಭವಿಷ್ಯತ್ತಾಗಲಿ 
ನಿನಗಿಂತ ಅತಿರಿಕವಾದ ಇನ್ನೊಂದು ವಸ್ತುವೇ ಇಲ್ಲ (45). ನೀನು ವ್ಯಕ್ತನೂ 
ಅವ್ಯಕ್ತನೂ ಸಮಷ್ಟಿಯೂ ವ್ಯಷ್ಟಿಯೂ ಆಗಿದ್ದೀಯೆ. ಸರ್ವಜ್ಞನೂ ಸರ್ವವಿದನೂ 
ಆಗಿದ್ದೀಯೆ. ಸರ್ವಶಕ್ತನೇ ನೀನು. ಜ್ಞಾನ, ಬಲಿ, ಐಶ್ವರ್ಯಗಳಿಂದ ಯುಕ್ತ 

* ನಾಲ್ಕು ಬಗೆಯ ಅಗ್ನಿ:--ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಮತ್ತು 
ಔಪಾಸನಾಗ್ನಿ ಅಥವಾ ದೃಶ್ಯವಾದ ಅಗ್ನಿ, ಜಾಠರ, ವೈದ್ಯುತ, ವಾಡವ ಅಥವಾ ಬಾಹ್ಕಾಗ್ನಿ, 
ವೈದ್ಯುತ, ಸೌರ ಮತ್ತು ಜಾಠರ. ಮೂರು ಪ್ರಕಾರದಲ್ಲಿ ಪಾದಗಳನ್ನಿಟ್ಟಿರುವುದು 
ತ್ರಿವಿಕ್ರಮಾವತಾರದಲ್ಲಿ. "ತ್ರೇಧಾ ವಿಷ್ಣುರುರುಗಾಯೋ ವಿಚಕ್ರಮೇ'. ಭೂರ್ಭುವಸ್ಸುವ 
ರ್ಲೊಕಗಳನ್ನು ಆಕ್ರಮಿಸಿ ಸದಾ ಇರುವುದರಿಂದಲೂ ತ್ರಿವಿಕ್ರಮ. 


212 ಶ್ರೀವಿಷ್ಣುಪುರಾಣಮ್‌ 


ಅನ್ಕೂನಶ್ಚಾಪ್ಯವೃದ್ಧಿಶ್ಚ ಸ್ಥಾಧೀನೋ ನಾದಿಮಾನ್ನಶೀ । 
ಕ್ಲ್ಹಮತಂದ್ರಾಭಯಕ್ರೋಧಕಾಮಾದಿಭಿರಸಂಯುತಃ॥ 47 


ನಿರವದ್ಯ ಪರಃ ಪ್ರಾಪ್ತೇರ್ನಿರಧಿಹ್ಟೋಂಕ್ಷರಃ ಕ್ರಮಃ | 
ಸರ್ವೇಶ್ವರಃ ಪರಾಧಾರೋ ಧಾಮ್ನಾಂ ಧಾಮಾತ್ಮಕೋಂಕ್ಷಯಃ॥ 48 


ಸಕಲಾವರಣಾತೀತ ನಿರಾಲಂಬನಭಾವನ। 


ಮಹಾವಿಭೂತಿಸಂಸ್ಥಾನ ನಮಸ್ತೇ ಪುರುಷೋತ್ತಮ ॥ 49 
ನಾಕಾರಣಾತ್ಕಾರಣಾದ್ಹಾ ಕಾರಣಾಕಾರಣಾನ್ನ ಚ। 
ಶರೀರಗ್ರಹಣಂ ವಾಪಿ ಧರ್ಮತ್ರಾಣಾಯ ಕೇವಲಮ್‌ ॥ 50 


ನಾಗಿದ್ದೀಯೆ* (46). ನೀನು ಹ್ರಾಸವೃದ್ಧಿಗಳಿಲ್ಲದವನೂ ಸ್ವತಂತ್ರನೂ ಜನ್ಮ 
ರಹಿತನೂ ಸರ್ವವನ್ನು ವಶಪಡಿಸಿಕೊಂಡವನೂ ಆಗಿದ್ದೀಯೆ. ಶ್ರಮ, ಆಲಸ್ಯ, 
ಭಯ, ಕ್ರೋಧ, ಕಾಮಾದಿ ದೋಷಗಳಾವುವೂ ನಿನ್ನಲ್ಲಿಲ್ಲ (47). ನಿರ್ಮಲನೂ 
ಅಪ್ರಾಪ್ಯನೂ ನಿರಾಧಾರನೂ ಅಪ್ರತಿಹತಗತಿಯುಳ್ಳವನೂ ಆಗಿದ್ದೀಯೆ. ಸರ್ವೇ 
ಶ್ವರನೂ ಬ್ರಹಾದಿಗಳಿಗೆ ಆಶ್ರಯನೂ ಸೂರ್ಯಾದಿ ತೇಜಸ್ಸುಗಳಿಗೆ ತೇಜಸ್ಸನ್ನೀಯ 
ತಕ್ಕವನೂ ಅವಿನಾಶಿಯೂ ಆಗಿದ್ದೀಯೆ (48). ಹೇ ಪುರುಷೋತ್ತಮ, 
(ಅನ್ನಮಯಾದಿಕೋಶಗಳೆಂಬ) ಆವರಣಗಳಿಲ್ಲದವನೆ, ನಿರ್ವಿಷಯವಾದ 
ಚಿತ್ರಕ್ಕೆ ಗಮ್ಮನೆ, ಮಹಾವಿಭೂತಿಯಾದ ವಿಶ್ವಸ್ತರೂಪನೆ, ನಿನಗೆ ನಮಸ್ಕಾರ! 
(49). ನೀನು ಶರೀರ ಗ್ರಹಣ ಮಾಡುವುದು ಅಕಾರಣದಿಂದಲೂ ಅಲ್ಲ, 
ಕಾರಣದಿಂದಲೂ ಅಲ್ಲ , ಕಾರಣಾಕಾರಣಗಳಿಂದಲೂ ಅಲ್ಲ.$ ಕೇವಲ ಧರ್ಮ 
ರಕ್ಷಣೆಗಾಗಿ ನೀನು ಶರೀರವನ್ನು ದರಿಸಿ ಅವತರಿಸುತ್ತೀಯೆ'' ಎಂದು ಬ್ರಹ್ಮಮ 
* ವ್ಯಕ್ಷ- ಮಹತ್ತತ್ತ್ವ ಮೊದಲಾದದ್ದು. ಅವ್ಯಕ್ತ ೬ ಪ್ರಧಾನ (ಪ್ರಕೃತಿ). ಸಮಷ್ಟಿ ಎ 
ವ್ಯಾಪಿಯಾದ ವಿರಾಟ್‌. ವ್ಯಷ್ಟಿ ಇ ವಿರಾಟನ ಒಳಗಿರುವ ಪಂಚಭೂತಾದಿಗಳು. ಸರ್ವಜ್ಞ 
= ಸರ್ವ ಸಾಮಾನ್ಯವನ್ನು ಬಲ್ಲವನು. ಸರ್ವವಿತ್‌ ಇ ಸರ್ವವಿಶೇಷಗಳನ್ನು ಬಲ್ಲವನು. 
ಕ ಕಸ್ಯ ನಸುಖಸ್ಯ, ಅರಣಂ " ಪ್ರಾಪಣಂ ಯಸಾತ್‌ ತತ್‌ ಕಾರಣಂ - ಧರ್ಮ, 
ಅಕಾರಣಂ * ಅಧರ್ಮ, ಕಾರಣಾಕಾರಣಂ - ಧರ್ಮಾಧರ್ಮಗಳ ಮಿಶ್ರಣ. ದೇವತೆ 


ಗಳಂತೆ ಸುಖಾನುಭವಕ್ಕೂ ಅಲ್ಲ , ಪಶುಗಳಂತೆ ದುಃಖಾನುಭವಕ್ಕಾಗಿಯೂ ಅಲ್ಲ, 
ಮನುಷ್ಯರಂತೆ ಸುಖದುಃಖಗಳ ಅನುಭವಕ್ಕಾಗಿಯೂ ಅಲ್ಲ--ಎಂದು ತಾತ್ಪರ್ಯ. 


ಅಧ್ಯಾಯ 1 ಪಂಚಮಾಂಶಃ 213 
ಶ್ರೀಪರಾಶರ ಉವಾಚ: 
ಇತ್ಯೇವಂ ಸಂಸ್ತವಂ ಶ್ರುತ್ವಾ ಮನಸಾ ಭಗವಾನಜಃ। 


ಬ್ರಹ್ಮಾಣಮಾಹ ಪ್ರೀತೇನ ವಿಶ್ವರೂಪಂ ಪ್ರಕಾಶಯನ್‌ ॥ 5] 
ಶ್ರೀಭಗವಾನುವಾಚ: 

ಭೋ ಭೋ ಬ್ರಹ್ಮಂಸ್ತಯಾ ಮತ್ತಸ್ನಹ ದೇವೆ ರ್ಯದಿಷ್ಯತೇ | 
ತದುಚೈತಾಮಶೇಷಂ ಚ ಸಿದ್ದಮೇವಾವಧಾರ್ಯತಾಮ್‌ ॥ 52 


ಶ್ರೀಪರಾಶರ ಉವಾಚ: 


ತತೋ ಬ್ರಹ್ಮಾ ಹರೇರ್ದಿವೃಂ ವಿಶ್ವರೂಪಮವೇಕ್ಷ್ಶ್ಯ ತತ್‌! 
ತುಷ್ಟಾವ ಭೂಯೋ ದೇವೇಷು ಸಾದ್ಧಸಾವನತಾತ್ಮಸು ॥ 53 


ಬ್ರಹ್ಮೋವಾಚ: 
ನಮೋ ನಮೋಸ್ಟೇಸ್ತು ಸಹಸಕೃತ್ವಃ 
ಸಹಸ್ರಬಾಹೋ ಬಹುವಕ್ತಪಾದ | 


ನಮೋ ನಮಸ್ಕೇ ಜಗತಃ ಪ್ರವೃತ್ತಿ 
ವಿನಾಶಸಂಸ್ಥಾನಕರಾಪ್ರಮೇಯ I 54 


ಸ್ತುತಿಸಿದನು (50). ಮೈತ್ರೇಯ, ಆಗ ಜನ್ಮರಹಿತನಾದ ಭಗವಂತನು ಬ್ರಹನ 


ಧಿ 


ಸ್ತುತಿಯನ್ನು ಕೇಳಿ ಸಂಪ್ರೀತನಾಗಿ ವಿಶ್ವರೂಪದಿಂದ ದರ್ಶನವನ್ನಿತ್ತು “ಭೋ 
ಬ್ರಹ್ಮದೇವ, ಈ ದೇವತೆಗಳೊಡನೆ ಬಂದು ನನ್ನಿಂದ ನೀನು ಬಯಸುವು 
ದೇನನ್ನು? ಎಲ್ಲವನ್ನೂ ತಿಳಿಸು. ಅದು ನೆರವೇರಿತೆಂದೇ ತಿಳಿ” ಎಂದನು 
(51-52). ಶ್ರೀ ಹರಿಯ ದಿವ್ಯವಾದ ಆ ವಿಶ್ವರೂಪವನ್ನು ನೋಡಿ ದೇವತೆಗಳು 
ಭಯದಿಂದ ತತ್ತರಿಸಿ ಅಡ್ಡಬೀಳುತ್ತಿರಲಾಗಿ ಬ್ರಹ್ಮದೇವನು ಮತ್ತೆ ಈ ಪ್ರಕಾರ 
ಸ್ತುತಿಸಲಾರಂಭಿಸಿದನು (53): “ನಮೋನಮಃ ಓ ಸಹಸ್ರಬಾಹುವೆ, ನಿನಗೆ 
ಸಾವಿರ ಬಾರಿ ನಮಸ್ಕಾರಗಳು. ಅಸಂಖ್ಯಾತವಾದ ಮುಖಪಾದಗಳುಳ್ಳವನೆ, 
ನಿನಗೆ ನಮೋನಮಃ. ಹೇ ಅಪ್ರಮೇಯ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕರ್ತ 


ಲ 


ನೀನು (54). ಹೇ ಭಗವನ್‌, ಸೂಕ್ಷ ವಸ್ತುಗಳಿಗಿಂತ ಅತಿ ಸೂಕ್ಷ್ಮ ನೀನು. 


214 ಶ್ರೀವಿಷ್ಣುಪುರಾಣಮ್‌ 


ಸೂಕ್ಷ್ಮಾತಿಸೂಕ್ಷ್ಮಾತಿಬೃಹತ್ವಮಾಣ 

ಗರೀಯಸಾಮಪತಿಗೌರವಾತ್ಮನ್‌ | 
ಪ್ರಧಾನಬುದ್ಧೀಂದ್ರಿಯವಶ್ಚಧಾನ- 

ಮೂಲಾತ್ನರಾತ್ಮನ್‌ ಭಗವನ್‌ ಪ್ರಸೀದ॥ 55 


ಏಷಾ ಮಹೀ ದೇವ ಮಹೀಪ್ರಸೊೂತೆ ಸ 
ರ್ಮಹಾಸುರೆ ಕಿ ಪೀಡಿತಶೈಲಬಂಧಾ | 
ಪರಾಯಣಂ ತ್ಹಾಂ ಜಗತಾಮುಷೆ ತಿ 
ಭಾರಾವತಾರಾರ್ಥಮಪಾರಸಾರ ॥ 56 


ಏತೇ ವಯಂ ವೃತ್ರರಿಪುಸ್ತಥಾಯಂ 
ನಾಸತ್ಯದಸ್ರೌ ವರುಣಸ್ಪಥೈವ | 

ಇಮೇ ಚೆ ರುದ್ರಾ ವಸವಸ್ಸಸೂರ್ಯಾ- 
ಸ್ಸಮೀರಣಾಗ್ನಿಪ್ರಮುಖಾಸ್ತಥಾನ್ಯೇ ॥ 57 


ಬೃಹದಾಕಾರಗಳಿಗಿಂತ ಅತಿ ಬೃಹದಾಕಾರವುಳ್ಳವನು ನೀನು. ಮೂಲಪ್ರಕೃತಿ, 
ಮಹತ್ತತ್ತ್ವ, ಇಂದ್ರಿಯವತ್ತಾದ ಅಹಂಕಾರ--ಇವುಗಳಿಗೆ ಮೂಲಕಾರಣನಾದ 
ಯಾವ ಪ್ರಧಾನ ಪುರುಷ(ಹಿರಣ್ಯಗರ್ಭ)ನುಂಟೋ ಆತನಿಗಿಂತ ಶ್ರೇಷ್ಠನಾದ ಹೇ 
ಪರಮಾತ್ಮ, ಪ್ರಸನ್ನನಾಗು (55). ಹೇ ದೇವ, ಇವಳು ಭೂದೇವಿ. 
ಇವಳಲ್ಲಿಯೇ ಜನಿಸಿದ ಮಹಾದಬೈತ್ಯರಿಂದ ಈಕೆಯ ಪರ್ವತರೂಪವಾದ 
ಮೂಲಬಂಧವು ಶಿಧಿಲವಾಗಿ ಹೋಯಿತು. ಓ ಅಪಾರ ಮಹಿಮ, ಈಕೆಯು 
ತನ್ನ ಭಾರವನ್ನಿಳಿಸಬೇಕೆಂದು ಜಗತ್ತಿಗೆ ಏಕೈಕ ಗತಿಯಾಗಿರುವ ನಿನಗೆ ಶರಣಾ 
ಗಿದ್ದಾಳೆ (56). ಅಂತೆಯೇ, ಇದೋ, ನಾವು ಬಂದಿದ್ದೇವೆ. ಇವನು ಇಂದ್ರ. 
ಇವರು ಅಶ್ವಿನೀದೇವತೆಗಳು. ಈತನು ವರುಣ. ಇವರು (ಏಕಾದಶ) ರುದ್ರರು. 
ಅವರು ವಸುಗಳು. ಆತನು ಸೂರ್ಯ. ಇಲ್ಲಿವಾಯು, ಅಗ್ನಿ ಮೊದಲಾದವರಿದ್ದಾರೆ 
(57). ಎಲ್ಲ ದೇವತೆಗಳೂ ಬಂದಿದ್ದಾರೆ. ಹೇ ದೇವೇಶ್ವರ, ಇವರೂ ನಾನೂ 
ಮಾಡಬೇಕಾದ್ದೇನೆಂಬುದನ್ನು ಆಜ್ಞಾಪಿಸು. ಹೇ ಸ್ವಾಮಿ, ನಿನ್ನ ಆಜ್ಞೆಯನ್ನು 
ಪಾಲಿಸುತ್ತ ಸರ್ವದಾ ದೋಷಮುಕ್ತರಾಗುವಂತೆ ಯತ್ನಿಸುತ್ತೇವೆ'' ಎಂದನು 


ಅಧ್ಯಾಯ 1 ಪಂಚಮಾಂಶಃ 215 


ಸುರಾಸ್ಸಮಸ್ತಾಸ್ಫ್ಸುರನಾಥ ಕಾರ್ಯ- 

ಮೇಭಿರ್ಮಯಾ ಯಚ್ಚೆ ತದೀಶ ಸರ್ವಮ್‌ | 
ಆಜ್ಞಾಪಯಾಜ್ಞಾಂ ಪರಿಪಾಲಯಂತ- 

ಸವೈವ ತಿಷ್ಠಾಮ ಸದಾಸ್ಪದೋಷಾಃ॥ 58 


ಶ್ರೀಪರಾಶರ ಉವಾಚ: 


ಏವಂ ಸಂಸ್ತೂಯಮಾನಸ್ತು ಭಗವಾನ್‌ ಪರಮೇಶ್ವರಃ | 
ಉಜ್ಜಹಾರಾತ್ಮನಃ ಕೇಶೌ ಸಿತಕೃಷ್ಠೌಾ ಮಹಾಮುನೇ ॥ 59 


ಉವಾಚ ಚ ಸುರಾನೇತೌ ಮತ್ಕೇಶೌ ವಸುಧಾತಲೇ। 
ಅವತೀರ್ಯ ಭುವೋ ಭಾರಕ್ಷೇಶಹಾನಿಂ ಕರಿಷ್ಠತಃ ॥ 60 


ಸುರಾಶ್ಚ ಸಕಲಾಸ್ಸಾಂಶೈರವತೀರ್ಯ ಮಹೀತಲೇ। 
ಕುರ್ವಂತು ಯುದ್ಧಮುನ್ಮತ್ತೈಃ ಪೂರ್ಮೋತ್ಸನ್ನೈರ್ಮಹಾಸುರೈಃ ॥ 61 


ತತಃ ಕ್ಷಯಮಶೇಷಾಸ್ತೇ ದೈತೇಯಾ ಧರಣೀತಲೇ। 
ಪ್ರಯಾಸ್ಕಂತಿ ನ ಸಂದೇಹೋ ಮದ್‌ದೃಕ್ಷಾತವಿಚೂರ್ಣಿತಾಃl 62 


(58). ಮೈತ್ರೇಯ, ಹೀಗೆ ಸ್ತುತಿಸುತ್ತಿರಲಾಗಿ ಭಗವಾನ್‌ ಸರ್ಮೇಶ್ವರನು 
ಬೆಳ್ಳಗಿರುವ ಒಂದು, ಕಪ್ಪಾಗಿರುವ ಇನ್ನೊಂದು--ಹೀಗೆ ತನ್ನ ಎರಡು 
ಕೇಶಗಳನ್ನು ಕಿತ್ತು ಹಾಕಿ ಇಂತೆಂದನು: “ನನ್ನ ಈ ಎರಡು ಕೂದಲುಗಳು 
ಭೂಮಿಯಲ್ಲವತರಿಸಿ ಭೂಭಾರದಿಂದುಂಟಾದ ಕಷ್ಟವನ್ನೂ ಹಾನಿಯನ್ನೂ 
ಪರಿಹರಿಸುತ್ತವೆ (59-60). ಎಲ್ಲ ದೇವತೆಗಳೂ ತಮ್ಮ ತಮ್ಮ ಅಂಶಗಳಿಂದ 
ಭೂಲೋಕದಲ್ಲವತರಿಸಿ ಉನತ್ರರಾದ ಮಹಾದೈತ್ಯರೊಡನೆ ಯುದ್ಧವನ್ನು ನಡೆಸ 
ತಕ್ಕದ್ದು. ಅದರಿಂದ ಭೂಲೋಕದಲ್ಲಿರುವ ಸಕಲ ದೈತ್ಯರೂ ನಿರ್ನಾಮ 
ವಾಗುವರು, ಸಂದೇಹವಿಲ್ಲ. ನನ್ನ ದೃಷ್ಟಿಪಾತದಿಂದಲೇ ಅವರು 
ವಿಧ್ವಸ್ತರಾಗುವರು (61-62). ವಸುದೇವನಿಗೆ ದೇವತಾಸದೃಶಳಾದ ದೇವಕಿ 
ಯೆಂಬ ಪತ್ನಿ ಇದ್ದಾಳಷ್ಟೆ. ಎಲೈ ದೇವತೆಗಳೆ, ನನ್ನ ಈ ಕೂದಲು (ಕಪ್ಪಾದದ್ದು). 


216 ಶ್ರೀವಿಷ್ಣುಪುರಾಣಮ್‌ 


ವಸುದೇವಸ್ಕ ಯಾ ಪತ್ನೀ ದೇವಕೀ ದೇವತೋಪಮಾ। 
ತತ್ರಾಯಮಷಪ್ಪವೋ ಗರ್ಭೋ ಮತ್ಕೇಶೋ ಭವಿತಾ ಸುರಾಃ 63 


ಅವತೀರ್ಯ ಚ ತತ್ರಾಯಂ ಕಂಸಂ ಫಾತಯಿತಾ ಭುವಿ! 


ಕಾಲನೇಮಿಂ ಸಮುದ್ಧೂತಮಿತ್ಕುಕ್ತಾಂತರ್ದಧೇ ಹರಿಃ ॥ 64 
ಅದೃಶ್ಶಾಯ ತತಸ್ಪಸ್ಮೈ ಪ್ರಣಿಪತ್ಯ ಮಹಾಮುನೇ! 

ಮೇರುಪೃಷ್ಠಂ ಸುರಾ ಜಗ್ಮುರವತೇರುಶ್ಚ ಭೂತಲೇ ॥ 65 
ಕಂಸಾಯ ಚಾಷ್ಟಮೋ ಗರ್ಭೋ ದೇವಕ್ಕಾ ಧರಣೀಧರಃ | 
ಭವಿಷ್ಯತೀತ್ಕಾಚಚಕ್ಷೇ ಭಗವಾನ್ನಾರದೋ ಮುನಿಃ॥ 66 
ಕಂಸೋಇಪಿ ತದುಪಶ್ರುತ್ಕ ನಾರದಾತ್ಕುಪಿತಸ್ಪತಃ | 

ದೇವಕೀಂ ವಸುದೇವಂ ಚ ಗೃಹೇ ಗುಪ್ತಾವಧಾರಯತ್‌ ॥ 67 


ಅವಳಲ್ಲಿ ಅಷ್ಟಮ ಗರ್ಭವಾಗಿ ಅವತರಿಸಿ ಕಂಸನನ್ನು ಸಂಹರಿಸುವುದು* 
ಕಾಲನೇಮಿಯೇ ಕಂಸನಾಗಿ ಹುಟ್ಟಿದ್ದಾನೆ'' ಎಂದು ನುಡಿದು ಶ್ರೀಹರಿಯು 
ಅದೃಶ್ಯನಾದನು (63-64). ಮೈತ್ರೇಯ, ಅದೃಶ್ಯನಾದ ಭಗವಂತನಿಗೇ ಮತ್ತೆ 
ದೇವತೆಗಳು ಅಡ್ಡಬಿದ್ದು ನಮಸ್ಕರಿಸಿ ತಮ್ಮ ಸುಮೇರು ಪರ್ವತಕ್ಕೆ ತೆರಳಿದರು. 
ಅನಂತರ ತಮ್ಮ ತಮ್ಮ ಅಂಶಗಳಿಂದ ಭೂಲೋಕದಲ್ಲಿ ಅವತರಿಸಿದರು (65). 
ಇತ್ತ ನಾರದಮುನಿಗಳು ಕಂಸನ ಬಳಿಗೆ ತೆರಳಿ ಧರಣೀರಕ್ಷಣೆಗಾಗಿ ಮಹಾ 
ವಿಷ್ಣುವು ದೇವಕಿಯ ಎಂಟನೆಯ ಗರ್ಭದಲ್ಲಿ ಅವತರಿಸುವನೆಂದು ಉಸುರಿ 
ದರು! ಕಂಸನು ಆ ಮಾತನ್ನು ನಾರದರಿಂದ ಕೇಳಿದೊಡನೆ ಕುಪಿತನಾಗಿ 
ದೇವಕಿಯನ್ನೂ ವಸುದೇವನನ್ನೂ ಕಾರಾಗೃಹದಲ್ಲಿ ಬಂಧಿಸಿಟ್ಟನು (66-67). 


* ಕಪ್ಪ ಕೂದಲು ಬಿಳಿಯಕೂದಲಿಗೂ ಉಪಲಕ್ಷಣ. ಇವೆರಡರಿಂದ ಶ್ರೀಕೃಷ್ಣ 
ಬಲರಾಮರ ಅವತಾರ ಸೂಚಿತವಾಗುತ್ತದೆ. "ಭೂಭಾರಹರಣಾದಿಕಾರ್ಯವು ನನಗೆ ಅತಿ 
ಸುಲಭವಾದದ್ದು, ಲೀಲಾಮಾತ್ರ, ಒಂದು ಕೂದಲಿಗೆ ಸಮ' ಎಂದು ಅಭಿಪ್ರಾಯ. 
ಕೂದಲೇ ಅವತರಿಸಿತೆಂದು ತಿಳಿಯಬಾರದು. ದೇವತೆಗಳ ಅವತಾರವೂ ತನ್ನ ಲೀಲೆಗಾಗಿ 
ಸಹಾಯಕ್ಕಾಗಿ ಅಲ್ಲ--ಎಂದು ತಿಳಿಯಬೇಕು. ಬಿಳಿಯ ಕೂದಲೂ ಸಹ ಲೀಲಾ 
ಕಲ್ಪಿತವಾದದ್ದು. 


ಅಧ್ಯಾಯ 1 ಪಂಚಮಾಂಶಃ 217 
ವಸುದೇವೇನ ಕಂಸಾಯ ತೇನೈವೋಕ್ತಂ ಯಥಾ ಪುರಾ! 


ತಥೈವ ವಸುದೇವೋಇಪಿ ಪುತ್ರಮರ್ಪಿತವಾನ್‌ ದ್ವಿಜಃ॥ 68 
ಹಿರಣ್ಮಕಶಿಪೋಃ ಪುತ್ರಾಪ್ನಡ್ಫರ್ಭಾ ಇತಿ ವಿಶ್ರುತಾಃ | 

ಎಷ್ಟುಪ್ರಯುಕ್ತಾ ತಾನ್ನಿದ್ರಾ ಕ್ರಮಾದ್ಧರ್ಭಾನಯೋಜಯತ್‌ ॥ 69 
ಯೋಗನಿದ್ರಾ ಮಹಾಮಾಯಾ ವೆ ೃಷ್ನವೀ ಮೋಹಿತಂ ಯಯಾ। 
ಅವಿದ್ಯಯಾ ಜಗತ್ಸರ್ವಂ ತಾಮಾಹ ಭಗವಾನ್‌ ಹರಿಃ ॥ 70 
ಶ್ರೀಭಗವಾನುವಾಚ: 

ನಿದ್ರೇ ಗಚ್ಛ ಮಮಾದೇಶಾತ್ಪಾತಾಲತಲಸಂಶ್ರಯಾನ್‌ | 

ಏಕೆ ತತ್ವೇನ ಹಟ್‌ಗರ್ಭಾನ್‌ ದೇವಕೀಜಠರಂ ನಯ॥ 71 
ಹತೇಷು ತೇಷು ಕಂಸೇನ ಶೇಷಾಖ್ಯೋಂಂಶಸ್ತ್ರತೋ ಮಮ! 
ಅಂಶಾಂಶೇನೋದರೇ ತಸ್ಪಾಸ್ಪಪ್ತಮಃ ಸಂಭವಿಷ್ಮತಿ ॥॥ 72 


ವಸುದೇವನು ಹಿಂದೆ ಕಂಸನಿಗೆ ಏನು ಹೇಳಿದ್ದರೋ ಅದೇ ಪ್ರಕಾರ, 
ದೇವಕಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ಪುತ್ರನನ್ನೂ ಕಂಸನಿಗೆ ಒಪ್ಪಿಸುತ್ತಿದ್ದನು. 
ಅದುವರೆಗೆ ಹುಟ್ಟಿದ ಆರು ಮಕ್ಕಳು ಹಿಂದೆ ಹಿರಣ್ಯಕಶಿಪುವಿನ ಪುತ್ರರಾಗಿದ್ದ 
ರೆಂದು ತಿಳಿದುಬರುತ್ತದೆ.* ಇತ್ತ ವಿಷ್ಣುವಿನಿಂದ ಪ್ರೇರಿತಳಾದ ಯೋಗನಿದ್ರೆಯು 
ಅವರನ್ನು ಕ್ರಮವಾಗಿ ದೇವಕಿಯ ಗರ್ಭದಲ್ಲಿ ತಂದಿರಿಸಿದಳು (68-69). 
ಯೋಗನಿದ್ರೆಯೆಂದರೆ ವಿಷ್ಣುವಿನ ಮಹಾಮಾಯೆಯೆಂಬ ಶಕ್ತಿ. ಅವಳೇ 
ಅವಿದ್ಯೆ. ಅವಳಿಂದಲೇ ಸಕಲಜಗತ್ತು ಅಜ್ಞಾನದಲ್ಲಿ ಸಿಕ್ಕಿ ತೊಳಲಾಡುತ್ತಿದೆ. ಆ 
ಯೋಗನಿದ್ರೆಯನ್ನು ಕುರಿತು ಭಗವಾನ್‌ ಶ್ರೀಹರಿಯು ಇಂತೆಂದನು (70): 
“ನಿದ್ರೆ, ಹೋಗು, ಪಾತಾಳ ತಳದಲ್ಲಿರುವ ಆರು ಗರ್ಭಗಳನ್ನು ಒಂದೊಂದಾಗಿ 
ದೇವಕಿಯ ಉದರಕ್ಕೆ ಸೇರಿಸು. ಅವರೆಲ್ಲರೂ ಕಂಸನಿಂದ ಹತರಾದಮೇಲೆ 
ಶೇಷನೆಂಬ ನನ್ನ ಅಂಶಪುರುಷನು ತನ್ನ ಅಂಶಾಂಶದಿಂದ ದೇವಕಿಯ ಏಳನೆಯ 
ಗರ್ಭವಾಗಿ ಸೇರುವನು (71-72). ವಸುದೇವನ ಇನ್ನೊಬ್ಬ ಮಡದಿ 


* ಅನುಬಂಧವನ್ನು ನೋಡಿ. 


218 ಶ್ರೀವಿಷ್ಣುಪುರಾಣಮ್‌ 


ಗೋಕುಲೇ ವಸುದೇವಸ್ಕ ಭಾರ್ಯಾಂನ್ಮಾ ರೋಹಿಣೀ ಸ್ಥಿತಾ। 


ತಸಾಸ್ಸ ಸಂಭೂತಿಸಮಂ ದೇವಿ ನೇಯಸ್ವಯೋದರಮ್‌ ॥ 73 
ಸಪ್ತಮೋ ಭೋಜರಾಜಸ್ಕ ಭಯಾದೋಧೋಪರೋಧತಃ। 
ದೇವಕ್ಕಾ ಪತಿತೋ ಗರ್ಭ ಇತಿ ಲೋಕೋ ವದಿಷ್ಮತಿ ॥ 74 
ಗರ್ಭಸಂಕರ್ಷಣಾತ್ಸೋsಥ ಲೋಕೇ ಸಂಕರ್ಷಣೇತಿ ವೈ! 
ಸಂಜ್ಞಾಮವಾಪ್ಸತೇ ವೀರಶ್ಶ್ವೇತಾದ್ರಿಶಿಖರೋಪಮಃ॥ 75 


ತತೋ5ಹಂ ಸಂಭವಿಷ್ಕಾಮಿ ದೇವಕೀಜಠರೇ ಶುಭೇ! 
ಗರ್ಭೇ ತ್ವಯಾ ಯಶೋದಾಯಾ ಗಂತವ್ಯಮವಿಲಂಬಿತಮ್‌ ॥ 76 


ಪ್ರಾವೃಟ್‌ಕಾಲೇ ಚ ನಭಸಿ ಕೃಷ್ಣಾಪ್ಪಮ್ಯ್ಕಾಮಹಂ ನಿಶಿ! 


ಉತ್ಪತ್ಸಾಮಿ ನೆವಮ್ಮಾಂ ತು ಪ್ರಸೂತಿಂ ತ್ಹಮವಾಪ್ಸೃಸಿ॥ 77 
ಯಶೋದಾಶಯನೇ ಮಾಂ ತು ದೇವಕ್ಕಾಸ್ತ್ಯಾಮನಿಂದತೇ। 
ಮಚ್ಚಕ್ತಿಪ್ರೇರಿತಮತಿರ್ವಸುದೇವೋ ನಯಿಷ್ಯತಿ ॥ 78 





ರೋಹಿಣಿಯು ಗೋಕುಲದಲ್ಲಿದ್ದಾಳೆ. ದೇವಿ, ನೀನು ಆ ಏಳನೆಯ ಗರ್ಭವನ್ನು 
ರೋಹಿಣಿಗೇ ಗರ್ಭವಾದ ರೀತಿಯಲ್ಲಿ ಅವಳ ಉದರಕ್ಕೆ ಸೇರಿಸಬೇಕು (73). 
ಭೋಜರಾಜನಾದ ಕಂಸನು ಕಾರಾಗಾರದಲ್ಲಿ ಬಂಧಿಸಿ ಪೀಡಿಸಿದ್ದರಿಂದ 
ಭಯವಾಗಿ ದೇವಕಿಗೆ ಗರ್ಭಸ್ರಾವವಾಯಿತೆಂದು ಜನರು ಆಡಿಕೊಳ್ಳುವರು. 
ಗರ್ಭಸಂಕರ್ಷಣದಿಂದ (ಆಕರ್ಷಣದಿಂದ) ಆ ಶೇಷನು ಸಂಕರ್ಷಣನೆಂಬ 
ಹೆಸರನ್ನು ಪಡೆಯುವನು. ಆ ವೀರನು ಶ್ವೇತ ಪರ್ವತಕ್ಕೆ ಸದೃಶನಾಗಿ ಕಾಣುವನು 
(74-75). ಅನಂತರ ನಾನು, ಹೇ ಶೋಬಭನೆ, ದೇವಕಿಯ ಗರ್ಭದಲ್ಲಿ 
ಸ್ಥಿತನಾಗುವೆನು. ನೀನು ಒಡನೆಯೇ ತಡಮಾಡದೆ ಯಶೋದೆಯ ಗರ್ಭವನ್ನು 
ಪ್ರವೇಶಿಸಬೇಕು. ವರ್ಷಾಕಾಲದ ಶ್ರಾವಣಬಹುಳ ಅಷ್ಟಮಿಯ ರಾತ್ರಿ ನಾನು 
ಉದಿಸುವೆನು. ನವಮಿಯ ದಿನ ನೀನು ಜನಿಸುವೆ (76-77). ಆಗ, ಹೇ 
ಗುಣಶಾಲಿನಿ--ನಿದ್ರೆ, ನನ್ನ ಪ್ರೇರಣೆಯಂತೆ ವಸುದೇವನು ನನ್ನನ್ನು ದೇವಕಿಯ 
ಬಳಿಯಿಂದ ಕರೆದೊಯ್ದು ಯಶೋದೆಯ ಹಾಸಿಗೆಯಲ್ಲಿ ಮಲಗಿಸಿ ನಿನ್ನನ್ನು 
ತಂದು ದೇವಕಿಯ ಹಾಸಿಗೆಯಲ್ಲಿ ಮಲಗಿಸುವನು (78). ಅನಂತರ ಕಂಸನು 


ಅಧ್ಯಾಯ 1 ಪಂಚಮಾಂಶಃ 219 


ಕಂಸಶ್ಟ್ಚ ತ್ಹಾಮುಪಾದಾಯ ದೇವಿ ಶೆ ಲಶಿಲಾತಲೇ। 


ಪ್ರಕ್ಷೇಪ್ಸ್ಯತೃಂತರಿಕ್ಷೇ ಚ ಸಂಸ್ಥಾನಂ ತ್ಹಮವಾಪ್ಸಸಿ॥ 79 
ತತಸ್ಪ್ವಾಂ ಶತದೃಕ್‌ ಛೆಕ್ರಃ ಪ್ರಣಮ್ಮ ಮಮ ಗೌರವಾತ್‌। 
ಪ್ರಣಿಪಾತಾನತಶಿರಾ ಭಗಿನೀತ್ಹೇ ಗ್ರಹೀಷ್ಠತಿ ॥ 80 
ತ್ಚಂ ಚೆ ಶುಂಭನಿಶುಂಭಾದೀನ್‌ ಹತ್ವಾ ದೆ ತ್ಕಾನ್ನಹಸ್ರಶಃ | 
ಸ್ಲಾನೈರನೇಕೈಃ ಪೃಥಿವೀಮಶೇಷಾಂ ಮಂಡಯಿಷ್ಯಸಿ ॥ 81 
ತ್ಚಂ ಭೂತಿಃ ಸನ್ನತಿಃ ಕ್ಲಾಂತಿಃ ಕಾಂತಿರ್ದ್ಯೌಃ ಪೃಥಿವೀ ಧೃತಿಃ! 

ಲಜ್ಜಾ ಪುಷ್ಟಿರುಷಾ ಯಾ ತು ಕಾಚಿದನ್ಮಾ ತ್ಹಮೇವ ಸಾ 82 
ಯೇ ತ್ಥಾಮಾರ್ಯೇತಿ ದುರ್ಗೇತಿ ವೇದಗರ್ಭಾಂಬಿಕೇತಿ ಚ। 
ಭದ್ರೇತಿ ಭದ್ರಕಾಲೀತಿ ಕ್ಷೇಮದಾ ಭಾಗ್ಯದೇತಿ ಚ॥ 83 
ಪ್ರಾತಶ್ಚೈವಾಪರಾಹ್ನೇ ಚ ಸ್ತೋಷ್ಕಂತ್ಕಾನಮ್ರಮೂರ್ತ್ರಯಃ। 

ತೇಷಾಂ ಹಿ ಪ್ರಾರ್ಥಿತಂ ಸರ್ವಂ ಮತ್ಚಸಾದಾದೃವಷ್ಯತಿ ॥ 84 


ಬಂದು ನಿನ್ನನ್ನು ಎತ್ತಿ ಶೈಲಶಿಲಾತಲದ ಮೇಲೆ ಬಡಿಯಲು ಯತ್ನಿಸಿದಾಗ, ಹೇ 
ದೇವಿ, ನೀನು ಅಂತರಿಕ್ಷವನ್ನಡರಿ ನಿಲ್ಲುವೆ. ಆಗ ಸಹಸ್ರಾಕ್ಷನಾದ ದೇವೇಂದ್ರನು 
ನನ್ನ ಮೇಲಿನ ಗೌರವದಿಂದಾಗಿ ನಿನಗೆ ತಲೆಬಾಗಿ ನಮಸ್ಕರಿಸುವನಲ್ಲದೆ, ನಿನ್ನನ್ನು 
ತನ್ನ ಸೋದರಿಯೆಂದು ಸ್ತೀಕರಿಸುವನು (79-80). ಅನಂತರ ನೀನು ಶುಂಭ, 
ನಿಶುಂಭ--ಮೊದಲಾದ ಸಾವಿರಾರು ದೈತ್ಯರನ್ನು ಸಂಹರಿಸುವೆಯಲ್ಲದೆ, ಅನೇಕ 
ಸ್ಥಳಗಳಲ್ಲಿ ನೆಲೆಸಿ ಸಮಸ್ತ ಪೃಥ್ವಿಯನ್ನೂ ಪಾವನಗೊಳಿಸುವೆ. ಭೂತಿ, ಸನ್ನತಿ, 
ಕ್ಬಾಂತಿ, ಕಾಂತಿ, ಅಂತರಿಕ್ಷ, ಪೃಥಿವೀ, ಧೃತಿ--ಎಲ್ಲವೂ ನೀನೆ. ಲಜ್ಜಾ, ಪುಷ್ಟಿ, 
ಉಷಾ--ನೀನೇ ಅಲ್ಲವೆ? ಇನ್ನಾವ ಸ್ತ್ರೀದೇವತೆಯುಂಟೋ ಅದೆಲ್ಲ ನೀನೆ 
(81-82). ಯಾರು ಯಾರು ನಿನ್ನನ್ನು ಆರೈಯೆಂದೂ ದುರ್ಗೆಯೆಂದೂ ವೇದ 
ಗರ್ಭೆಯೆಂದೂ ಅಂಬಿಕೆಯೆಂದೂ ಹಾಗೆಯೇ ಭದ್ರಾ, ಭದ್ರಕಾಲೀ, ಕ್ಷೇಮದಾ, 
ಭಾಗ್ಯದಾ--ಎಂದೂ ನಮ್ರತೆಯಿಂದ ತಲೆಬಾಗಿ ಪ್ರಾತಃ ಕಾಲ ಮತ್ತು ಸಾಯಂ 
ಕಾಲಗಳಲ್ಲಿ ಸ್ತುತಿಸುತಾರೋ ಅವರ ಸಮಸ್ತ ಇಷ್ಟಾರ್ಥವೂ ನನ್ನ ಅನುಗ್ರಹ 
ದಿಂದ ಕೈಗೂಡುವುದು (83-84). ಜನರು ನಿನ್ನನ್ನು ಮದ್ಯಮಾಂಸಗಳ ಅರ್ಪಣೆ 


220 ಶ್ರೀವಿಷ್ಣುಪುರಾಣಮ್‌ 


ಸುರಾಮಾಂಸೋಪಹಾರೈಶ್ಚ ಭಕ್ಷ್ಮಭೋಜೈೈಶ್ಚ ಪೂಜಿತಾ। 


ನೃಣಾಮಶೇಷಕಾಮಾಂಸ್ತಂ ಪ್ರಸನ್ನಾ ಸಂಪ್ರದಾಸ್ಕಸಿ ॥ 85 
ತೇ ಸರ್ವೇ ಸರ್ವದಾ ಭದ್ರೇ ಮತ್ಸಸಾದಾದಸಂಶಯಮ್‌ | 
ಅಸಂದಿಗ್ಭಾ ಭವಿಷ್ಯಂತಿ ಗಚ್ಛ ದೇವಿ ಯಥೋದಿತಮ್‌ ॥ 86 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಪ್ರಥಮೋಇ*ಧ್ಕಾಯಃ 


ಯಿಂದಲೂ ಭಕ್ಷ್ಯಭೋಜ್ಯಗಳ ನಿವೇದನೆಯಿಂದಲೂ ಪೂಜಿಸಿದರೆ, ನೀನು 
ಪ್ರಸನ್ನಳಾಗಿ ಅವರ ಇಷ್ಟಾರ್ಥಗಳೆಲ್ಲವನ್ನೂ ನೆರವೇರಿಸು (85).ಹೇ ಭದ್ರೆ, (ನಿನ್ನ 
ಮೂಲಕ ನನಗೆ ಸೇರುವ) ಆ ಎಲ್ಲ ಕಾಮನೆಗಳೂ ನಿಃಸಂಶಯವಾಗಿ ಸರ್ವದಾ 
ನೆರವೇರುವುವು. ದೇವಿ, ನಾನು ಹೇಳಿದಂತೆ ನಿನ್ನ ಕರ್ತವ್ಯದ ಸ್ಥಳಕ್ಕೆ ತೆರಳು” 
ಎಂದು ಆಜ್ಞಾಪಿಸಿದನು (86). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಒಂದನೆಯ ಅಧ್ಯಾಯ ಮುಗಿಯಿತು. 


10 


ದ್ವಿತೀಯೋತಧ್ಯಾಯಃ 


ಶ್ರೀಪರಾಶರ ಉವಾಚ: 
ಯಥೋಕ್ತಂ ಸಾ ಜಗದ್ಧಾತ್ರೀ ದೇವದೇವೇನ ವೈ ತಥಾ! 
ಹಡ್‌ಗರ್ಭಗರ್ಭವಿನ್ಮಾಸಂ ಚಕ್ರೇ ಚಾನ್ಯಸ್ಮ ಕರ್ಷಣಮ್‌ ॥ 1 


ಸಪ್ತಮೇ ರೋಹಿಣೀಂ ಗರ್ಛೇ ಪ್ರಾಪ್ತೇ ಗರ್ಭಂ ತತೋ ಹರಿಃ! 
ಲೋಕತ್ರೆಯೋಪಕಾರಾಯ ದೇವಕ್ಕಾ ಪ್ರವಿವೇಶ ಹ॥ 2 


ಯೋಗನಿದ್ರಾ ಯಶೋದಾಯಾಸ್ತಸ್ಮಿನ್ನೇವ ತಥಾ ದಿನೇ! 
ಸಂಭೂತಾ ಜಠರೇ ತದ್ದದ್ದಹೋಕ್ತಂ ಪರಮೇಷಿನಾ॥ 3 


ತತೋ ಗ್ರಹಗಣಸ್ಸಮ್ಯಕ್‌ ಪ್ರಚಚಾರ ದಿವಿ ದ್ವಿಜ! 
ವಿಷ್ಣೋರಂಶೇ ಭುವಂ ಯಾತೇ ಯತವಶ್ಥಾಬಭುಶ್ಯ್ಕುಭಾಃ ॥ 4 





ಅಧ್ಯಾಯ 2 


ಭಗವಂತನು ದೇವಕಿಯ ಗರ್ಭವನ್ನು ಪ್ರವೇಶಿಸುವುದು. 
ದೇವತೆಗಳಿಂದ ದೇವಕಿಯ ಸ್ತುತಿ. 


ಪರಾಶರರು ಹೇಳಿದರು: ಮೈತ್ರೇಯ, ದೇವದೇವನ ಆದೇಶದಂತೆ 
ಜಗನ್ಮಾತೆಯಾದ ಯೋಗನಿದ್ರೆಯು ಆರು ಗರ್ಭಗಳನ್ನು ದೇವಕಿಯ ಉದರದಲ್ಲಿ 
ಕ್ರಮವಾಗಿ ಸೇರಿಸಿದಳಲ್ಲದೆ, ಏಳನೆಯ ಗರ್ಭದ ಆಕರ್ಷಣೆಯನ್ನು ಮಾಡಿದಳು 
(1). ಏಳನೆಯ ಗರ್ಭವು ರೋಹಿಣಿಯ ಉದರವನ್ನು ಸೇರಲಾಗಿ, ಮೂರು 
ಲೋಕಗಳ ಉಪಕಾರಕ್ಕಾಗಿ ಶ್ರೀಹರಿಯು ದೇವಕಿಯ ಗರ್ಭವನ್ನು ಪ್ರವೇಶಿ 
ಸಿದನು. ಭಗವಂತನ ಆಜ್ಞೆಯಂತೆ ಅದೇ ದಿನವೇ ಯೋಗನಿದ್ರೆಯೂ ಸಹ 
ಯಶೋದೆಯ ಗರ್ಭವನ್ನು ಪ್ರವೇಶಿಸಿದಳು (2-3). ಮೈತ್ರೇಯ, ಈ ಪ್ರಕಾರ 
ದಲ್ಲಿ ವಿಷ್ಣುವಿನ ಅಂಶವು ಭೂಲೋಕಕ್ಕೆ ಬರಲಾಗಿ, ಗ್ರಹಗಣಗಳೆಲ್ಲವೂ ಕ್ರಮ 
ವರಿತು ಸಂಚರಿಸತೊಡಗಿದವು! ಖುತುಗಳು ಶುಭಕರವಾಗಿ ಪ್ರವೃತ್ತವಾದವು! 


ಆ ಲ ೨70 


(4). ಆ ಸಮಯದಲ್ಲಿ ದೇವಕಿಯು ಪ್ರಖರವಾದ ತೇಜಸ್ಸಿನಿಂದ ಪ್ರಜ್ವಲಿಸ 


222 ಶ್ರೀವಿಷ್ಣುಪುರಾಣಮ್‌ 


ನ ಸೇಹೇ ದೇವಕೀಂ ದ್ರಷ್ಟುಂ ಶಶ್ಚಿದಪೃತಿತೇಜಸಾ | 
ಜಾಜ್ವಲ್ಯಮಾನಾಂ ತಾಂ ದೃಷ್ಟ್ವಾ ಮನಾಂಸಿ ಕ್ಷೋಭಮಾಯಯುಃ॥ 5 


ಅದೃಷ್ಟಾಃ ಪುರುಷೈಃ ಸ್ತ್ರೀಭಿರ್ದೇವಕೀಂ ದೇವತಾಗಣಾಃ। 


ಬಿಭ್ರಾಣಾಂ ವಪುಷಾ ವಿಷ್ಣುಂ ತುಷ್ಟುವುಸ್ತಾಮಹರ್ನಿಶಮ್‌ ॥ 6 
ದೇವತಾ ಊಚುಃ: 

ಪ್ರಕೃತಿಸ್ತಂ ಪರಾ ಸೂಕ್ಷ್ಮಾ ಬ್ರಹ್ಮಗರ್ಭಾಭವಃ ಪುರಾ। 

ತತೋ ವಾಣೀ ಜಗದ್ಭಾತುರ್ವೇದಗರ್ಭಾಸಿ ಶೋಭನೇ॥ 7 
ಸೃಜಸ್ವರೂಪಗರ್ಭಾಂಸಿ ಸೃಷ್ಟಿಭೂತಾ ಸನಾತನೇ | 

ಬೀಜಭೂತಾ ತು ಸರ್ವಸ್ಯ ಯಜ್ಞಭೂತಾಭವಸ್ತ್ರಯೀ | 8 
ಫಲಗರ್ಭಾ ತ್ಹಮೇವೇಜ್ಮಾ ವಸ್ನಿಗರ್ಭಾ ತಥಾರಣಿಃ। 
ಅದಿತಿರ್ದೇವಗರ್ಭಾ ತ್ಹಂ ದೆ ಪತೈಗರ್ಭ್ಬಾ ತಥಾ ದಿತಿಃ॥ 9 





ತೊಡಗಿದಳು. ಅವಳ ತೇಜೋಮಹಿಮೆಯಿಂದ ಯಾರಿಗೂ ಅವಳನ್ನು ದಿಟ್ಟಿಸಿ 
ನೋಡಲಾಗುತ್ತಿರಲಿಲ್ಲ. ಮನಸ್ಸು ದಿಗ್ಬ್ವಾಂತವಾಗುತ್ತಿತ್ತು. ಅಲ್ಲಿದ್ದ 
ಪುರುಷರಿಗೂ ಸ್ತ್ರೀಯರಿಗೂ ಗೋಚರಿಸದಂತೆ ದೇವತೆಗಳು ಅದೃಶ್ಯರಾಗಿ 
ಬಂದು ನಿಂತು, ವಿಷ್ಣುವನ್ನು ಗರ್ಭದಲ್ಲಿ ಧರಿಸಿದ್ದ ದೇವಕೀದೇವಿಯನ್ನು ಅಹೋ 
ರಾತ್ರವೂ ಈ ಪ್ರಕಾರವಾಗಿ ಸ್ತುತಿಸುತ್ತಿದ್ದರು (5-6): “ಹೇ ಶೋಭನೆ, ಹಿಂದೆ 
ನೀನು ಬ್ರಹವಸ್ತುವಿನ ಪ್ರತಿಬಿಂಬವನ್ನು ಧರಿಸಿದ್ದ ಸೂಕ್ಷ ವಾದ ಪರಾಪ್ರಕೃತಿ 
ಯಾಗಿದ್ದೆ. ಅನಂತರ ಸೃಷ್ಟಿಕರ್ತನ ವೇದಗರ್ಭವಾದ ವಾಣ(ಪ್ರಣವ)ಯಾದೆ. 
ಸೃಜಿಸಲ್ಪಡುವ ವಸ್ತುಗಳನ್ನು ಗರ್ಭೀಕರಿಸಿದ ನೀನು ಸೃಷ್ಟಿರೂಪಳೂ ಆದೆ. 
ಸರ್ವಸೃಷ್ಟಿಗೂ ನೀನು ಬೀಜಭೂತಳೂ ಯಜ್ಗರೂಪಳೂ ವೇದತ್ರಯ 
ಸ್ವರೂಪಳೂ ಆಗಿದ್ದೀಯೆ (7-8). ಫಲವನ್ನೀಯುವ ಯಜ್ಞಕ್ರಿಯೆ ನೀನು; 
ಅಗ್ನಿಗರ್ಭವಾದ ಅರಣಿ ನೀನು; ದೇವತೆಗಳನ್ನು ಗರ್ಭದಲ್ಲಿ ಧರಿಸಿದ ಅದಿತಿ 
ನೀನು; ದೈತ್ಯರಿಗೆ ಜನ್ಮವಿತ್ತ ದಿತಿಯೂ ನೀನೇ. ಹಗಲನ್ನುಂಟುಮಾಡುವ 
ಪ್ರಕಾಶವೂ ಜ್ಞಾನವನ್ನೀಯುವ ವಿನಯವೂ ನೀನು. (ಸಾಮಾದಿ) ನ್ಯಾಯ 


ಅಧ್ಯಾಯ 2 ಪಂಚಮಾಂಶಃ 223 
ಜ್ಕೋತ್ಸಾ ವಾಸರಗರ್ಭಾ ತ್ಹಂ ಜ್ಞಾನಗರ್ಭಾಐಸಿ ಸನ್ನತಿಃ। 
ನಯಗರ್ಭಾ ಪರಾ ನೀತಿರ್ಲಜ್ಜಾ ತ್ಸಂ ಪ್ರಶ್ರಯೋದ್ಧಹಾ ॥ 10 


ಕಾಮಗರ್ಭಾ ತತೇಚ್ಛಾ ತ್ವಂ ತುಷ್ಪಿಃ ಸಂತೋಷಗರ್ಭಿಣೀ। 
ಮೇಧಾ ಚ ಬೋಧಗರ್ಭಾಸಿ ಧೆ ರ್ಯಗರ್ಭೋದ್ಯಹಾ ಧೃತಿಃ ॥ 11 


ಗ್ರಹರ್ಕ್ಕತಾರಕಾಗರ್ಭಾ ದ್ಕೌರಸ್ಕಾಖಲಹೈತುಕೀ। 


ಏತಾ ವಿಭೂತಯೋ ದೇವಿ ತಥಾನ್ಯಾಶ್ಚ ಸಹಸ್ರಶಃ॥ 12 
ತಥಾಸಂಖ್ಕಾ ಜಗದ್ಗಾತ್ರಿ ಸಾಂಪ್ರತಂ ಜಠರೇ ತವ! 
ಸಮುದ್ರಾದ್ರಿನದೀದ್ದೀಪವನಪತ್ತನಭೂಷಣಾ ॥॥ 13 
ಗ್ರಾಮಖರ್ವಟಖೇಟಾಡ್ಕ ಸಮಸ್ತಾ ಪೃಥಿವೀ ಶುಭೇ। 
ಸಮಸ್ತವಹ್ನಯೋಇಂಭಾಂಸಿ ಸಕಲಾಶ್ಚ ಸಮೀರಣಾಃ॥॥ 14 


ಗರ್ಬಿತವಾದ ನೀತಿಶಾಸ್ತ್ರವೂ ವಿನಯಾನ್ವಿತವಾದ ಲಜ್ಜೆಯೂ ನೀನು (9-10). 
ಫಲವನ್ನೀಯುವ ಇಚ್ಛೆಯೂ ತೃಪ್ತಿಯನ್ನೀಯುವ ಸಂತುಷ್ಟಿಯೂ ನೀನು. 
ಬೋಧವನ್ನೀಯುವ ಮೇಧಾಶಕ್ತಿಯೂ ದೈರ್ಯವನ್ನೀಯುವ ಸ್ಟೈರ್ಯಶಕ್ತಿಯೂ 
ನೀನು. (ಮಳೆ-ಮುಂತಾದ್ದರ ಮೂಲಕ) ಜಗತ್ತಿನ ಸ್ಥಿತಿಗೆ ನಿಮಿತ್ತವಾಗಿ ಗ್ರಹ, 
ನಕ್ಷತ್ರ, ತಾರಕೆಗಳಿಂದೊಡಗೂಡಿದ ಅಂತರಿಕ್ಷವೂ ನೀನೇ. ಈ ವಿಭೂತಿಗಳಲ್ಲದೆ 
ಇನ್ನೂ ಇರುವ ಸಾವಿರಾರು ವಿಭೂತಿಗಳೆಲ್ಲವೂ, ಹೇ ದೇವಿ, ನೀನೇ ಆಗಿದ್ದೀಯೆ 
(11-12). ಅಷ್ಟೇ ಸಂಖ್ಯೆಯ ಆ ವಿಭೂತಿಗಳೆಲ್ಲವೂ, ಹೇ ಜಗದ್ದಾತ್ರಿ, ಸಾಂಪ್ರತ 
ದಲ್ಲಿ ನಿನ್ನ ಜಠರ*ದಲ್ಲಿವೆ. ಸಮುದ್ರ, ಪರ್ವತ, ನದೀ, ದ್ವೀಪ, ಅರಣ್ಯ, 
ನಗರಗಳಿಂದ ಭೂಷಿತವಾದ ಮತ್ತು ಗ್ರಾಮ, ಖರ್ವಟ, ಖೇಟ॥ಗಳಿಂದ 
ತುಂಬಿದ ಸಮಸ್ತ ಪೃಥ್ವಿಯೂ ಸಮಸ್ತ ವಜ್ನಿಗಳು, ಜಲ, ಎಲ್ಲ ವಾಯು 
ಭೇದಗಳೂ (13-14), ಗ್ರಹ, ನಕ್ಷತ್ರ, ತಾರೆಗಳಿಂದ ವಿಚಿತ್ರವಾಗಿಯೂ 


ಎರು? 


* ಇದುವರೆಗೆ ಸಮಸವಿಭೂತಿ ರೂಪವಾದ ಪ್ರಕೃತಿ ನೀನೇ ಎಂದು 
ಸ್ತುತಿಸಿದ್ದಾಯಿತು. ಈಗ ಆ ವಿಭೂತಿಗಳನ್ನೊಳಗೊಂಡ ಪರಮಾತನು ನಿನ್ನ 
ಗರ್ಭದಲ್ಲಿದ್ದಾನೆಂದು ಸ್ತುತಿಸುತ್ತಾರೆ. 


ಕ ಖರ್ವಟ, ಖೇಟಗಳೆಂದರೆ ಗೊತ್ತಾದ ಜನಸಂಖ್ಯೆಯುಳ್ಳ ಹಳ್ಳಿಗಳು. 


224 ಶ್ರೀವಿಷ್ಣುಪುರಾಣಮ್‌ 


ಗ್ರಹರ್ಕ್ಕತಾರಕಾಚತುಂ ವಿಮಾನಶತಸಂಕುಲಮ್‌ | 


ಅವಕಾಶಮಶೇಷಸ್ಕ ಯದ್ದದಾತಿ ನಭಃಸ್ಸಲಮ್‌ ॥| 15 
ಭೂರ್ಲೊೋಕಶ್ಚ ಭುವರ್ಲೋಕಸ್ಸರ್ಲೋಕೋ5ಥ ಮಹರ್ಜನಃ! 
ತಪಶ್ಚ ಬ್ರಹ್ಮಲೋಕಶ್ಚ ಬ್ರಹ್ಮಾಂಡಮಖಲಂ ಶುಭೇ॥ 16 
ತದಂತರೇ ಸ್ಥಿತಾ ದೇವಾ ದೈತ್ಯಗಂಧರ್ವಚಾರಣಾಃ | 
ಮಹೋರಗಾಸ್ಪಥಾ ಯಕ್ಷಾ ರಾಕ್ಷಸಾಃ ಪೇತಗುಹಕಾಃ ॥ 17 
ಮನುಷ್ಯಾಃ ಪಶವಶ್ಚಾನ್ಯೇ ಯೇ ಚೆ ಜೀವಾ ಯಶಸ್ಥಿನಿ! 

ತೆ ಬರಂತಃಸ್ಥೈರನಂತೋನಸೌ ಸರ್ವಗಃ ಸರ್ವಭಾವನಃ॥ 18 
ರೂಪಕರ್ಮಸ್ಟರೂಪಾಣಿ ನ ಪರಿಚ್ಛೇದಗೋಚರೇ। 
ಯಸ್ಕಾಖಲಪ್ರಮಾಣಾನಿ ಸ ವಿಷ್ಣುರ್ಗರ್ಭಗಸ್ಪವ॥ 19 
ತ್ಚಂ ಸ್ಟಾಹಾ ತ್ವಂ ಸ್ವಧಾ ವಿದ್ಮಾ ಸುಧಾ ತ್ವಂ ಜ್ಯೋತಿರಂಬರೇ | 

ತ್ಚಂ ಸರ್ವಲೋಕರಕ್ಷಾರ್ಥಮವತೀರ್ಣಾ ಮಹೀತಲೇ ॥॥ 20 


ನೂರಾರು ವಿಮಾನಗಳಿಂದ ತುಂಬಿದ್ದಾಗಿಯೂ, ಸಮಸ್ತ ವಸ್ತುಗಳಿಗೆ ಅವಕಾಶ 
ವನ್ನೀಯತಕ್ಕದ್ದಾಗಿಯೂ ಇರುವ ಆಕಾಶವೂ ಭೂರ್ಲೊೋಕ, ಭುವರ್ಲೊೋಕ, 
ಸ್ವರ್ಲೋಕಗಳೂ ಮಹರ್ಜನತಪೋಲೋಕಗಳೂ ಒಟ್ಟಿನಲ್ಲಿ ನಿಖಿಲ 
ಬ್ರಹ್ಮಾಂಡವೂ (15-16), ಅವುಗಳಲ್ಲಿರುವ ದೇವತೆಗಳೂ ದೈತ್ಯ ಗಂಧರ್ವ 
ಚಾರಣರೂ ಮಹೋರಗಗಳೂ ಯಕ್ಷರೂ ರಾಕ್ಷಸರೂ ಪ್ರೇತಗುಹ್ಯಕರೂ 
ಮನುಷ್ಯರೂ ಪಶುಗಳೂ ಮತ್ತು ಇನ್ನು ಯಾವ ಯಾವ ಜೀವಿಗಳಿದ್ದಾವೋ 
ಅವೆಲ್ಲವೂ ಯಾರಲ್ಲಿ ಅಂತರ್ಗತವಾಗಿವೆಯೋ ಅಂತಹ ಸರ್ವಗನೂ ಸರ್ವ 
ಭಾವನನೂ ಆದ ಅನಂತನೇ ನಿನ್ನ ಗರ್ಭದಲ್ಲಿರತಕ್ಕವನು (17-18). 
ಯಾವಾತನ ರೂಪ, ಕ್ರಿಯೆ, ಸ್ವಭಾವ, (ಬಾಲತ್ತ್ವ, ಮಹತ್ವಾದಿ) 
ಪರಿಣಾಮಗಳು ಯಾರಿಂದಲೂ ಅಳೆಯಲು ಸಾಧ್ಯವಿಲ್ಲವೋ ಆ ಮಹಾವಿಷ್ಣು 
ನಿನ್ನ ಗರ್ಭದಲ್ಲಿದ್ದಾನೆ. ಹೇ ದೇವಿ, ಸ್ವಾಹಾ, ಸ್ವದಾ, ವಿದ್ಯೆ ಇವೆಲ್ಲವೂ ನೀನೇ. 
ಅಂಬರದಲ್ಲಿ ಬೆಳಗುವ ಜ್ಯೋತಿ ನೀನೇ. ಸರ್ವಲೋಕದ ರಕ್ಷಣೆಗಾಗಿ, ತಾಯಿ, 
ನೀನು ಭೂಲೋಕದಲ್ಲಿ ಅವತರಿಸಿದ್ದೀಯೆ (19-20). ದೇವಿ, ಪ್ರಸನ್ನಳಾಗು. 


ಅಧ್ಯಾಯ 2 ಪಂಚಮಾಂಶಃ 225 


ಪ್ರಸೀದ ದೇವಿ ಸರ್ವಸ್ಯ ಜಗತಶ್ಶಂ ಶುಭೇ ಕುರು! 
ಪ್ರೀತ್ಕಾ ತಂ ಧಾರಯೇಶಾನಂ ಧೃತಂ ಯೇನಾಖಲಂ ಜಗತ್‌ ॥ 21 


ಇತ್ರಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ದ್ವಿತೀಯೋsಧ್ಯಾಯಃ 





ಹೇ ಶುಭೆ, ಜಗತ್ತಿಗೆ ಮಂಗಳವನ್ನುಂಟುಮಾಡು. ನಿಖಿಲ ಜಗತ್ತನ್ನೂ ಧರಿಸಿರುವ 
ಆ ಸ್ವಾಮಿಯನ್ನು ಪ್ರೀತಿಯಿಂದ ನಿನ್ನ ಗರ್ಭದಲ್ಲಿ (ಕೆಲವು ಕಾಲ) ಧರಿಸಿರು!” 
ಎಂದು ಸ್ರುತಿಸುತ್ತಿದ್ದರು (21). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಎರಡನೆಯ ಅಧ್ಯಾಯ ಮುಗಿಯಿತು. 


ಸ 


ತೃತೀಯೋಇಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ಏವಂ ಸಂಸ್ತೂಯಮಾನಾ ಸಾ ದೇವೈರ್ದೇವಮಧಾರಯತ್‌!। 


ಗರ್ಭೇಣ ಪುಂಡರೀಕಾಕ್ಷಂ ಜಗತಸ್ತಾಣಕಾರಣಮ್‌ ॥ 1 
ತತೋsಖಿಲಜಗತ್ನ್ತದ್ಧಚೋಧಾಯಾಚ್ಚುತಭಾನುನಾ | 
ದೇವಕೀಪೂರ್ವಸಂಧ್ಯಾಯಾಮಾವಿರ್ಭೂತಂ ಮಹಾತ್ಮನಾ 2 
ತಜ್ಮನ್ಮದಿನಮತೃ್ಸರ್ಥಮಾಹ್ಲಾದ್ದಮಲದಿಜ "ಮುಖಮ್‌ | 

ಬಭೂವ ಸರ್ವಲೋಕಸ್ಕ ಕೌಮುದೀ ಶಶಿನೋ ಯಥಾ 3 
ಸಂತಸಂತೋಷಮಧಿಕಂ ಪ್ರಶಮಂ ಚಂಡಮಾರುತಾಃ। 

ಪ್ರಸಾದಂ ನಿಮ್ನಗಾ ಯಾತಾ ಜಾಯಮಾನೇ ಜನಾರ್ದನೇ॥ 4 

ಅಧ್ಯಾಯ 3 


ಭಗವಂತನು ಅವತರಿಸುವುದು. ವಸುದೇವ ದೇವಕಿಯರಿಂದ ಆತನ ಸ್ತುತಿ. 
ವಸುದೇವನು ಶಿಶುವನ್ನು ಯಶೋದೆಯ ಬಳಿಯಲ್ಲಿರಿಸಿ ಅವಳಲ್ಲಿ ಜನಿಸಿದ 
ಯೋಗಮಾಯೆಯನ್ನು ತರುವುದು. ಕಂಸನ ಆಗಮನ ಆತನ ಕೈಯಿಂದ ತಪ್ಪಿಸಿಕೊಂಡು 
ಯೋಗಮಾಯೆ ಆಕಾಶಮಾರ್ಗದಲ್ಲಿ ನಿರ್ಗಮಿಸುವುದು. 


ಪರಾಶರರು ಹೇಳಿದರು: ಮೈತ್ರೇಯ, ಈ ಪ್ರಕಾರ ದೇವತೆಗಳಿಂದ 
ಸ್ತುತಿಸಲ್ಪಡುತ್ತ ದೇವಕಿಯು ಜಗದ್ರಕ್ಷಕನಾದ ಪುಂಡರೀಕಾಕ್ಷನನ್ನು ತನ್ನ ಗರ್ಭದಲ್ಲಿ 
ಧರಿಸಿದ್ದಳು. ಅನಂತರ ಜಗತ್ತೆಂಬ ಪದವನ್ನರಳಿಸುವುದಕ್ಕಾಗಿ ಮಹಾತ್ಮನಾದ 
ಅಚ್ಯುತನೆಂಬ ಸೂರ್ಯನು ದೇವಕಿಯೆಂಬ ಪ್ರಾತಃಸಂಧ್ಯಯಲ್ಲಿ ಉದಿಸಿದನು! 
(1-2). ಸ್ವಚ್ಚವಾದ ದಿಗಂತವಿದ್ದ ಆ ದಿವಸವು ಸಮಸ್ತ ಜನರಿಗೂ ಚಂದ್ರನ 
ಬೆಳದಿಂಗಳಂತೆ ಅತ್ಯಂತ ಆಹ್ಲಾದಕರವಾಯಿತು. ಭಗವಂತನು ಅವತರಿಸಲಾಗಿ 
ಸಜ್ಜನರಿಗೆ (ತಾನಾಗಿ) ಆನಂದವುಂಟಾಯಿತು. ಚಂಡಮಾರುತಗಳು ಶಾಂತ 
ವಾದವು. ನದಿಗಳು ತಿಳಿಯಾದವು (3-4). ಸಮುದ್ರಗಳು ತಮ್ಮ ಘೋಷ 


ಅಧ್ಯಾಯ 3 ಪಂಚಮಾಂಶಃ 227 


ಸಿಂಧವೋ ನಿಜಶಬೇನ ವಾದ್ಯ ಚಕ್ರುರ್ಮನೋಹರಮ್‌ | 


ಜಗುರ್ಗಂಧರ್ವಪತಯೋ ನನೃತುಶ್ಚಾಪ್ಸರೋಗಣಾಃ ॥ 5 
ಸಸೃಜುಃ ಪುಷ್ಪವರ್ಷಾಣಿ ದೇವಾ ಭುವ್ಮಂತರಿಕ್ಷಗಾಃ | 
ಜಜ್ಜಲುಶ್ಚಾಗ್ನಯಶ್ಕಾಂತಾ ಜಾಯಮಾನೇ ಜನಾರ್ದನೇ ॥ 6 
ಮಂದಂ ಜಗರ್ಜುರ್ಜಲದಾಃ ಪುಷ್ಪವೃಷ್ಟಿಮುಚೋ ದ್ವಿಜ! 
ಅರ್ದ್ವರಾತ್ರೇನಖಲಾಧಾರೇ ಜಾಯಮಾನೇ ಜನಾರ್ದನೇ ॥ 7 
ಪುಲ್ಲೇಂದೀವರಪತ್ರಾಭಂ ಚತುರ್ಬಾಹುಮುದೀಕ್ಷ್ಯತಮ್‌। 
ಶ್ರೀವತ್ಸವಕ್ಷಸಂ ಜಾತಂ ತುಷ್ಟಾವಾನಕದುಂದುಭಿಃ॥ 8 
ಅಭಿಷ್ಟೂಯ ಚ ತಂ ವಾಗ್ಗಿಃ ಪ್ರಸನ್ನಾಭಿರ್ಮಹಾಮತಿಃ | 
ಎಜ್ಗಾಪಯಾಮಾಸ ತದಾ ಕಂಸಾದ್ಗೀತೋ ದ್ವಿಜೋತ್ತಮ ॥ 9 
ವಸುದೇವ ಉವಾಚ: 

ಜಾತೋsಸಿ ದೇವದೇವೇಶ ಶಂಖಚಕ್ರಗದಾಧರಮ್‌ | 
ದಿವೃ್ವರೂಪಮಿದಂ ದೇವ ಪ್ರಸಾದೇನೋಪಸಂಹರ ॥ 10 


ದಿಂದಲೇ ಮನೋಹರವಾದ ವಾದ್ಯವನ್ನು ನುಡಿಸಿದವು. ಗಂಧರ್ವರಾಜರು 
ಹಾಡಿದರು. ಅಪ್ಸರೆಯರು ಕುಣಿದರು. ದೇವತೆಗಳು ಅಂತರಿಕ್ಷದಲ್ಲಿ ನಿಂತು 
ಭೂಮಿಯ ಮೇಲೆ ಹೂವುಳೆಗರೆದರು. ಶಾಂತವಾಗಿದ್ದ ಯಜ್ಞಾಗ್ಲಿಗಳು 
ಜನಾರ್ದನನು ಜನಿಸಿದಾಗ ಮತ್ತೆ ಜ್ವಲಿಸಿದವು! (5-6). ಮೈತ್ರೇಯ, ಅರ್ಥ 
ರಾತ್ರಿಯಲ್ಲಿ ಅಖಿಲಾಧಾರನಾದ ಜನಾರ್ದನನು ಜನಿಸಲಾಗಿ, ಮೋಡಗಳು 
ಹೂಮಳೆಗರೆಯುತ್ತ ಮೆಲ್ಲಗೆ ಗುಡುಗಿದವು. ಅರಳಿದ ಇಂದೀವರದ ದಳದಂತೆ 
ಕಾಂತಿಯುಳ್ಳವನೂ ಚತುರ್ಬಾಹುವೂ ವಕ್ಷಃಸ್ಥಳದಲ್ಲಿ ಶ್ರೀವತ್ಸಚಿಹ್ನೆಯನ್ನು 
ಧರಿಸಿದವನೂ ಆದ ಶಿಶುವನ್ನು ನೋಡಿ ಆನಕದುಂದುಭಿಯು (ವಸುದೇವನು) 
ಸ್ತೋತ್ರ ಮಾಡಿದನು (7-8). ಆ ಬುದ್ಧಿಶಾಲಿಯು ಪ್ರಸನ್ನ ವಚನಗಳಿಂದ ಸ್ತೋತ್ರ 
ಮಾಡಿದ ಮೇಲೆ, ಮೈತ್ರೇಯ, ಕಂಸನಿಂದ ಭೀತನಾಗಿ ಹೀಗೆಂದನು: “ಹೇ 
ದೇವದೇವೇಶ್ವರ, ಪ್ರಕಟನಾಗಿದ್ದೀಯೆ. ಆದರೆ ಶಂಕಚಕ್ರಗದಾಧಾರಿಯಾದ ಈ 
ದಿವ್ಯರೂಪವನ್ನು, ನನ್ನ ಮೇಲೆ ಅನುಗ್ರಹಿಸಿ, ಉಪಸಂಹರಿಸು (9-10). ಸ್ವಾಮಿ, 


228 ಶ್ರೀವಿಷ್ಣುಪುರಾಣಮ್‌ 


ಅದ್ಮೈವ ದೇವ ಕಂಸೋ5ಯಂ ಕುರುತೇ ಮಮ ಘಾತನಮ್‌। 
ಅವತೀರ್ಣ ಇತಿ ಜ್ಞಾಶ್ಚಾ ತ್ಹಮಸ್ಮಿನ್‌ ಮಮ ಮಂದಿರೇ॥ 11 


ದೇವಕ್ಕುವಾಚ: 


ಯೋಜಇನಂತರೂಪೋಇನಖಿಲವಿಶ್ಚರೂಪೋ 
ಗರ್ಭೇಆ5ಪಿ ಲೋಕಾನ್ಸಪುಷಾ ಬಿಭರ್ತಿ। 
ಪ್ರಸೀದತಾಮೇಷ ಸ ದೇವ ದೇವೋ 


ಯೋ ಮಾಯಯಾವಿಷ್ಕ್ಯತಬಾಲರೂಪಃ॥ 12 
ಉಪಸಂಹರ ಸರ್ವಾತ್ಮನ್‌ ರೂಪಮೇತಚ್ಚತುರ್ಭುಜಮ್‌। 
ಜಾನಾತು ಮಾವತಾರಂ ತೇ ಕಂಸೋ5ಯಂ ದಿತಿಜನ್ಮಜಃ॥ 13 
ಶ್ರೀ ಭಗವಾನುವಾಚ: 


ಸ್ತುತೋ5ಹಂ ಯತಯಾ ಪೂರ್ವಂ ಪುತ್ರಾರ್ಥಿನ್ಮಾ ತದದ ತೇ। 
ಸಫಲಂ ದೇವಿ ಸಂಜಾತಂ ಜಾತೋ5ಹಂ ಯತ್ತವೋದರಾತ್‌ ॥ 14 


ನನ್ನ ಮನೆಯಲ್ಲಿನೀನು ಅವತರಿಸಿದೆಯೆಂಬುದನ್ನು ತಿಳಿದು ಕಂಸನು ಈ ದಿನವೇ 
ನನ್ನ ಸರ್ವನಾಶವನ್ನೂ ಮಾಡಿಬಿಡುವನು. ಆಗ ದೇವಕಿ ಹೀಗೆಂದಳು: 
“ಗರ್ಭದಲ್ಲಿದ್ದರೂ ಸಕಲಲೋಕಗಳನ್ನು ಯಾವಾತನು ಧರಿಸಿರುವನೋ 
ಅಂತಹ ಅನಂತನೂ ವಿಶ್ವರೂಪನೂ ಆದ ಸ್ವಾಮಿ ಪ್ರಸನ್ನನಾಗಲಿ. 
ಮಾಯೆಯಿಂದ ಬಾಲಕರೂಪವನ್ನು ಧರಿಸಿರುವ ದೇವದೇವನು ಪ್ರಸನ್ನನಾಗಲಿ 
(11-12). ಹೇ ಸರ್ವಾತ್ಮ, ಚತುರ್ಭುಜವುಳ್ಳ ಈ ರೂಪವನ್ನು ಉಪ 
ಸಂಹರಿಸು. ದೈತ್ಯಾಂಶದಿಂದ* ಜನಿಸಿದ ಕಂಸನು ನಿನ್ನ ಅವತಾರ ವೃತ್ತಾಂತವನ್ನು 
ಅರಿಯದಿರಲಿ'' (13). ಆಗ ಭಗವಂತನು “ದೇವಿ, ನಾನು ಪುತ್ರನಾಗಬೇಕೆಂದು 
ಪುತ್ರಾರ್ಥಿನಿಯಾಗಿ ನೀನು ಪೂರ್ವಜನದಲ್ಲಿ (ಅದಿತಿಯಾಗಿದ್ದಾಗ) ನನ್ನನ್ನು 
ಭಜಿಸಿದ್ದೆ. ಅದೀಗ ಸಫಲವಾಯಿತು. ನಿನ್ನ ಉದರದಿಂದ ನಾನು ಜನಿಸಿದೆನು!” 

* ದ್ರುಮಿಲನೆಂಬ ದೈತ್ಯನು ಉಗ್ರಸೇನನ ರೂಪವನ್ನು ಧರಿಸಿ ಮೋಸದಿಂದ 


ಉಗ್ರಸೇನನ ಪತ್ನಿಯೊಡನೆ ಸಂಗಮಿಸಿದನು. ಅದರಿಂದ ಹುಟ್ಟಿದವನು ಕಂಸ (ನೋಡಿ: 
ಹರಿವಂಶ 2-28). 


ಅಧ್ಯಾಯ 3 ಪಂಚಮಾಂಶಃ 229 


ಶ್ರೀಪರಾಶರ ಉವಾಚ: 
ಇತ್ಯುಕ್ತ್ವಾ ಭಗವಾಂಸ್ಪೂಪ್ಲೀಂ ಬಭೂವ ಮುನಿಸತ್ತಮ। 


ರಿ ಎದ 


ವಸುದೇವೋಇಪಿ ತಂ ರಾತ್ರಾವಾದಾಯ ಪ್ರಯಯೌ ಬಹಿಃ॥. 15 
ಮೋಹಿತಾಶ್ಚಾಭವಂಸ್ತ್ರತ್ರ ರಕ್ಷಿಣೋ ಯೋಗನಿದ್ರಯಾ। 


ಮಥುರಾದ್ದಾರಪಾಲಾಶ್ಚ ವ್ರಜತ್ಕಾನಕದುಂದುಭೌ ॥ 16 
ವರ್ಷತಾಂ ಜಲದಾನಾಂ ಚ ತೋಯಮತ್ಮ್ತುಲ್ಬಣಂ ನಿಶಿ। 
ಸಂವೃತ್ಕ್ಯಾನುಯಯ್‌ೌ ಶೇಷಃ ಫಣೆ ಪರಾನಕದುಂದುಭಿಮ್‌ ॥ 17 
ಯಮುನಾಂ ಚಾತಿಗಂಭೀರಾಂ ನಾನಾವರ್ತಶತಾಕುಲಾಮ್‌ | 
ವಸುದೇವೋ ವಹನ್ಹಿಷ್ಠುಂ ಜಾನುಮಾತ್ರವಹಾಂ ಯಯೌ ॥ 18 


ಕಂಸಸ್ಕ ಕರದಾನಾಯ ತತ್ರೈವಾಭ್ಯಾಗತಾಂಸ್ತಟೇ | 
ನಂದಾದೀನ್‌ ಗೋಪವೃದ್ಧಾಂಶ್ಚ ಯಮುನಾಯಾ ದದರ್ಶ ಸಃ॥ 19 


ಎಂದನು (14). ಮೈತ್ರೇಯ, ಹೀಗೆ ನುಡಿದು ಭಗವಂತನು ಸುಮವಾದನು. 
(ತನ್ನ ದಿವ್ಯರೂಪವನ್ನು ಉಪಸಂಹರಿಸಿದನು). ವಸುದೇವನಾದರೋ ಆ 
ಮಗುವನ್ನೆತ್ತಿಕೊಂಡು ರಾತ್ರಿಯಲ್ಲಿಯೇ ಹೊರಗೆ ಹೊರಟನು. ವಸುದೇವನು 
ಹೋಗುವಾಗ ಬಂದೀಖಾನೆಯ ಕಾವಲುಗಾರರೂ ಮಧುರಾನಗರದ 
ದ್ವಾರಪಾಲಕರೂ ಸಹ ಯೋಗನಿದ್ರೆಯಿಂದ ಮೋಹಿತರಾಗಿ ನಿದ್ರಾವಶರಾದರು 
(15-16). ಆ ರಾತ್ರಿ ಮೋಡಗಳು ಉಲ್ಬಣವಾಗಿ ಮಳೆಗರೆಯುತ್ತಿರಲು, 
ಆದಿಶೇಷನು ತನ್ನ ಹೆಡೆಗಳನ್ನು ಬಿಚ್ಚಿ ವಸುದೇವನ ಮೇಲೆ ಹಿಡಿದು ನೀರನ್ನು 
ತಡೆಯುತ್ತ ಹಿಂಬಾಲಿಸಿದನು (17). ಬಹಳ ಆಳವಾಗಿಯೂ ನಾನಾ ಬಗೆಯ 
ನೂರಾರು ಸುಳಿಗಳಿಂದ ಸಂಕುಲವಾಗಿಯೂ ಇದ್ದ ಯಮುನಾ ನದಿಯು, 
ವಿಷ್ಣುವನ್ನೆತ್ತಿಕೊಂಡಿದ್ದ ವಸುದೇವನಿಗೆ ಮೊಳಕಾಲು ಮಟ್ಟದವರೆಗೆ ಬರಲಾಗಿ, 
ಆತನು ಅದನ್ನು ದಾಟಿ ಹೋದನು (18). ಆಗ ಕಂಸನಿಗೆ ಕಪ್ಪವನ್ನು ಕೊಡುವುದ 
ಕ್ಕಾಗಿ ಬಂದಿದ್ದ ನಂದನೇ ಮೊದಲಾದ ಗೋಪವೃದ್ಧರನ್ನು ಯಮುನಾ ತೀರದಲ್ಲಿ 
ಆತನು ಕಂಡನು, (ತಾನು ಮಾತ್ರ ಅವರಿಗೆ ಕಾಣಿಸಿಕೊಳ್ಳಲಿಲ್ಲ) ಅದೇ ಸಮಯ 
ದಲ್ಲಿ , ಮೈತ್ರೇಯ, ಯೋಗನಿದ್ರೆಯಿಂದ ಮೋಹಿತಳಾದ ಯಶೋದೆಯೂ 


230 ಶ್ರೀವಿಷ್ಣುಪುರಾಣಮ್‌ 


ತಸ್ಮಿನ್ಕಾಲೇ ಯಶೋದಾ€ಪಿ ಮೋಹಿತಾ ಯೋಗನಿದ್ರಯಾ। 
ತಾಮೇವ ಕನ್ಮಾಂ ಮೈತ್ರೇಯ ಪ್ರಸೂತಾ ಮೋಹಿತೇ ಜನೇ॥ 20 


ವಸುದೇವೋಇಪಿ ವಿನ್ಕಸ್ಕ ಬಾಲಮಾದಾಯ ದಾರಿಕಾಮ್‌। 
ಯಶೋದಾಶಯನಾತ್ತೂರ್ಣಮಾಜಗಾಮಾಮಿತದ್ಕುತಿಃ ॥ 21 


ದದೃಶೇ ಚ ಪ್ರಬುದ್ಧಾ ಸಾ ಯಶೋದಾ ಜಾತಮಾತ್ಮಜಮ್‌!। 
ನೀಲೋತಲದಲಶ್ಕಾಮಂ ತತೋsತ್ಸರ್ಥಂ ಮುದಂ ಯಯೌ ॥ 22 


ಆದಾಯ ವಸುದೇವೋಇಷಿ ದಾರಿಕಾಂ ನಿಜಮಂದಿರೇ। 


ದೇವಕೀಶಯನೇ ನೃಸ್ಮ ಯಥಾಪೂರ್ವಮತಿಷತಶ ॥॥ 23 
ತತೋ ಬಾಲದಧ್ದನಿಂ ಶ್ರುತ್ವಾ ರಕ್ಷಿಣಸ್ಸಹಸೋತ್ಸಿತಾಃ | 
ಕಂಸಾಯಾವೇದಯಾಮಾಸುರ್ದೇವಕೀಪ್ರಸವಂ ದ್ದಿಜ॥ 24 
ಕಂಸಸ್ತೂರ್ಣಮುಪೇತ್ಕೈನಾಂ ತತೋ ಜಗ್ರಾಹ ಬಾಲಿಕಾಮ್‌ | 
ಮುಂಚಮುಂಚೇತಿ ದೇವಕ್ಕಾ ಸನ್ನಕಂಠ್ಕಾ ನಿವಾರಿತಃ॥ 25 


ಸಹ, ಸುತ್ತ ಮುತ್ತಲಿನ ಜನರು ಮೋಹಗೊಂಡು ನಿದ್ರಾವಶರಾಗಿರಲಾಗಿ, ಅದೇ 
ಯೋಗನಿದ್ರೆಯೆಂಬ ಕನ್ಯೆಯನ್ನು ಪ್ರಸವಿಸಿದಳು (19-20). ತೇಜಸ್ವಿಯಾದ 
ವಸುದೇವನು ಅಲ್ಲಿಗೆ ಹೋಗಿ ಈ ಬಾಲಕನನ್ನು ಅಲ್ಲಿ ಮಲಗಿಸಿ, ಯಶೋದೆಯ 
ಹಾಸಿಗೆಯಿಂದ ಆ ಹೆಣ್ಣುಮಗುವನ್ನೆತ್ತಿಕೊಂಡು ಬೇಗಬೇಗನೆ ಹೊರಟು 
ಬಂದನು. ಎಚ್ಚರವಾದ ಮೇಲೆ ಯಶೋದೆಯು ನೀಲೋತ್ಪಲದಲಶ್ಯಾಮನಾದ 
ಪುತ್ರನು ಹುಟ್ಟಿರುವುದನ್ನು ಕಂಡು ಬಹಳ ಸಂತುಷಳಾದಳು (21-22). ಇತ್ತ 
ವಸುದೇವನು ಆ ಹೆಣ್ಣು ಮಗುವನ್ನು ತನ್ನ ವಾಸಗ್ಭಹಕ್ಕೆ ಕರೆತಂದು ದೇವಕಿಯ 
ಹಾಸಿಗೆಯಲ್ಲಿ ಮಲಗಿಸಿ ಮೊದಲಿನಂತೆ ಇದ್ದು ಬಿಟ್ಟನು. ಅನಂತರ, ಮೈತ್ರೇಯ, 
ಶಿಶುವಿನ ರೋದನ ಧ ನಿಯನ್ನು ಕೇಳಿ ಕಾವಲುಗಾರರಿಗೆ ಥಟ್ಟನೆ ಎಚ್ಚರ 
ವಾಯಿತು! ದೇವಕಿಯು ಪ್ರಸವಿಸಿದಳೆಂಬುದನ್ನು ಅವರು ಕಂಸನಿಗೆ ಅರಿಕೆ 
ಮಾಡಿದರು (23-24). ಒಡನೆಯೇ ಕಂಸನು ಬಂದು ಆ ಬಾಲಿಕೆಯನ್ನು 
ಹಿಡಿದೆತ್ತಿದನು. ದೇವಕಿಯು ಗದ್ದದ ಕಂಠದಿಂದ "ಬಿಡು, ಬಿಡು' ಎಂದು 


ಅಧ್ಯಾಯ 3 ಪಂಚಮಾಂಶಃ 231 


ಚಿಕ್ಷೇಪ ಚ ಶಿಲಾಪೃಷ್ಠೇ ಸಾ ಕ್ಷಿಪ್ತಾ ವಿಯತಿ ಸ್ಥಿತಾ! 
ಅವಾಪ ರೂಪಂ ಸುಮಹತ್ಸಾಯುಧಾಷ್ಮಮಹಾಭುಜಮ್‌ ॥ 26 


ಪ್ರಜಹಾಸ ತಥೆ ಎವೋಚ್ಚೆ ಕ ಕಂಸಂ ಚ ರುಷಿತಾಂಬ್ರವೀತ್‌। 
ಕಿಂ ಮಯಾ ಕ್ಷಿಪ್ತಯಾ ಕಂಸ ಜಾತೋ ಯಸ್ಯಾಂ ವಧಿಷ್ಮಿ॥ 27 


ಸರ್ವಸ್ವಭೂತೋ ದೇವಾನಾಮಾಸೀನ್ಮೃತ್ಸುು ಪುರಾ ಸತೇ। 


ತದೇತತ್ಸಂಪ್ರಧಾರ್ಯಾಶು ಕ್ರಿಯತಾಂ ಹಿತಮಾತ್ಮನಃ ॥ 28 
ಇತ್ಯುಕ್ತ್ವಾ ಪ್ರಯಯೌ ದೇವೀ ದಿವ್ಯಸಗಂಧಭೂಷಣಾ । 
ಪಶ್ಯತೋ ಭೋಜರಾಜಸ್ಕ ಸ್ತುತಾ ಸಿದ್ಧೈರ್ವಿಹಾಯಸಾ॥ 29 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ತೃತೀಯೋ5ಧ್ಕಾಯಃ 


ತಡೆದರೂ ಕೇಳದೆ ಆ ಮಗುವನ್ನು ಕಲ್ಲು ಬಂಡೆಯ ಮೇಲೆ ಅಪುಳಿಸಿದನು. 
ಅಷ್ಟರಲ್ಲಿ ಆ ಬಾಲಿಕೆ ಕೈಯಿಂದ ಜಾರಿ ಆಕಾಶವನ್ನಡರಿ ನಿಂತಳು. ಅಲ್ಲದೆ 
ಆಯುಧಗಳನ್ನು ಹಿಡಿದ ಅಷ್ಟಮಹಾಭುಜಗಳಿಂದ ಕೂಡಿದ ಬೃಹದಾಕಾರವನ್ನು 
ತಾಳಿದಳು (25-26). ಅವಳು ಅಟ್ಟಹಾಸದಿಂದ ಗಟ್ಟಿಯಾಗಿ ನಕ್ಕಳಲ್ಲದೆ, 
ಕುಪಿತಳಾಗಿ ಕಂಸನನ್ನು ಕುರಿತು “ಎಲೈ ಕಂಸ, ನನ್ನನ್ನು ಅಪ್ಪಳಿಸಿದರೆ ಏನು 
ಪ್ರಯೋಜನ? ನಿನ್ನನ್ನು ಯಾವನು ವಧಿಸುವನೋ ಅವನು (ಮೊದಲೇ) 
ಜನಿಸಿಬಿಟ್ಟಿದ್ದಾನೆ! (27). ದೇವತೆಗಳಿಗೆ ಸರ್ವಸ್ವವಾಗಿರುವ ಆ ಸ್ವಾಮಿಯೇ 
ನಿನಗೆ ಪೂರ್ವಜನದಲ್ಲಿ (ಕಾಲನೇಮಿಯಾಗಿದ್ದಾಗ) ಮೃತ್ಯುವಾಗಿದ್ದನು. ಆದ್ದ 
ರಿಂದ ಇದೆಲ್ಲವನ್ನೂ ಪರ್ಕಾಲೋಚಿಸಿ ಶೀಘ್ರವಾಗಿ ನಿನಗೆ ಹಿತವೇನೆಂಬುದನ್ನು 
ಆಚರಿಸು” ಎಂದು ನುಡಿದಳು (28). ಹೀಗೆ ನುಡಿದು ದಿವ್ಯ ಗಂಧಮಾಲೆಗಳಿಂದ 
ಭೂಷಿತಳಾದ ಆ ದೇವಿಯು, ಕಂಸನು ನೋಡನೋಡುತ್ತಿರುವಾಗಲೇ, ಸಿದ್ದ 
ಪುರುಷರಿಂದ ಸ್ತುತಿಸಲ್ಪಡುತ್ತ ಆಕಾಶ ಮಾರ್ಗದಲ್ಲಿ ಹೊರಟುಹೋದಳು (29). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂರನೆಯ ಅಧ್ಯಾಯ ಮುಗಿಯಿತು. 


4 


ಚತುರ್ಥೋಇ5ಧ್ಕಾಯಃ 


ಶ್ರೀಪರಾಶರ ಉವಾಚ: 
ಕಂಸಸ್ತದೋದ್ವಿಗ್ನಮನಾಃ ಪ್ರಾಹ ಸರ್ವಾನ್ಮಹಾಸುರಾನ್‌ | 


ಪ್ರಲಂಬಕೇಶಿಪ್ರಮುಖಾನಾಹೂಯಾಸುರಪುಂಗವಾನ್‌ ॥ 

ಕಂಸ ಉವಾಚ: 

ಹೇ ಪ್ರಲಂಬ ಮಹಾಬಾಹೋ ಕೇಶಿನ್‌ ಧೇನುಕ ಪೂತನೇ। 

ಅರಿಷ್ಟಾದ್ಯಾಸಥೈವಾನ್ಯೇ ಶ್ರೂಯತಾಂ ವಚನಂ ಮಮ ॥ 2 

ಮಾಂ ಹಂತುಮಮರೈರ್ಯತ್ನಃ ಕೃತಃ ಕಿಲ ದುರಾತ್ಮಭಿಃ। 

ಮದ್ವೀರ್ಯತಾಪಿತಾನ್ಹೀರೋ ನ ತ್ವೇತಾನ್ನಣಯಾಮ್ಮಹಮ್‌ ॥ 3 
ಅಧ್ಯಾಯ 4 


ಕಂಸನು ತನ್ನ ಪರಾಕ್ರಮವನ್ನು ವರ್ಣಿಸಿಕೊಳ್ಳುವುದು. ಯಾವುದಾದರೂ ಬಾಲಕನಲ್ಲಿ 
ಬಲಾತಿಶಯವನ್ನು ಕಂಡರೆ, ಆತನನ್ನು ಕೊಲ್ಲಬೇಕೆಂದು ಪ್ರಲಂಬನೇ ಮೊದಲಾದ 
"ಅಸುರರಿಗೆ ಆಜ್ಞಾಫಿಸುವುದು. ಕಾರಾಗ್ಬಹದಿಂದ ವಸುದೇವ ದೇವಕಿಯರ ಬಿಡುಗಡೆ. 


ಪರಾಶರಮುನಿಗಳು ಹೇಳಿದರು: ಅನಂತರ ಕಂಸನು ಉದ್ವಿಗ್ಗಚಿತ್ತನಾಗಿ 
ಪ್ರಲಂಬ, ಕೇಶಿ- ಮೊದಲಾದ ಮುಖ್ಯರಾದ ಅಸುರರನ್ನು ಕುರಿತು 
ಹೀಗೆಂದನು: “ಹೇ ಪ್ರಲಂಬ, ಮಹಾಬಾಹುವಾದ ಕೇಶಿ, ಧೇನುಕ, ಪೂತನೆ, 
ಅರಿಷ್ಟ--ಮೊದಲಾದ ವೀರರೆ ನನ್ನ ಮಾತನ್ನು ಆಲಿಸಿರಿ (1-2). ದುರಾತರಾದ 
ದೇವತೆಗಳು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದಾರೆ. ನನ್ನ ಪರಾಕ್ರಮದಿಂದ 
ಪೀಡಿತರಾದವರು ಇವರು. ವೀರನಾದ ನಾನು ಇವರನ್ನು ಲೆಕ್ಕಿಸುವುದಿಲ್ಲ. 
ಬಲಹೀನನಾದ ಇಂದ್ರನಿಂದ ಏನಾದೀತು? ಒಂಟಿಯಾಗಿ ಅಲೆದಾಡುವ 
ಹರನಿಂದಾಗುವುದೇನು? ನಾವು ಎಚ್ಚರಗೆಟ್ಟಿದ್ದಾಗ ಛಿದ್ರಾನ್ಹೇಷಣೆ ಮಾಡುತ್ತ 


g* 


ಅಧ್ಯಾಯ 4 ಪಂಚಮಾಂಶಃ 233 


ಕಿಮಿಂದ್ರೇಣಾಲ್ಲವೀರ್ಯೇಣ ಕಿಂ ಹರೇಣೈಕಚಾರಿಣಾ। 


ಹರಿಣಾ ವಾಪಿ ಕಿಂ ಸಾಧಂ ಛಿದ್ರೇಷ್ಠಸುರಘಾತಿನಾ ॥ ಟಿ 
ಕಿಮಾದಿತ್ಮೈಃ ಕಿಂ ವಸುಭಿರಲ್ಪವೀರ್ಯೆಃ ಕಿಮಗ್ಗಿಭಿಃ। 

ಕಿಂ ವಾಂನನ್ಮೈರಮರೈಃ ಸರ್ವೈರ್ಮದ್ಧಾಹುಬಲನಿರ್ಜಿತೈಃ॥ 5 
ಕಿಂ ನ ದೃಷ್ಟೋಂಮರಪತಿರ್ಮಯಾ ಸಂಯುಗಮೇತ್ಮ ಸಃ! 
ಪೃಷ್ಠೇನೈವ ವಹನ್ಸಾಣಾನಪಾಗಚ್ಚನ್ನ ವಕ್ಷಸಾ॥ 6 
ಮದ್ರಾಷ್ಟೇ ವಾರಿತಾ ವೃಷ್ಟಿರ್ಯದಾ ಶಕ್ರೇಣ ಕಿಂ ತದಾ! 
ಮದ್ಮಾಣಭಿನ್ಸೈರ್ಜಲದೈರ್ನಾಪೋ ಮುಕ್ತಾ ಯಥೇಷ್ಲಿತಾಃ॥ 7 
ಕಿಮುರ್ವಾಮವನೀಪಾಲಾ ಮದ್ದಾಹುಬಲಭೀರವಃ। 

ನ ಸರ್ವೇ ಸನ್ನತಿಂ ಯಾತಾ ಜರಾಸಂಧಮೃತೇ ಗುರುಮ್‌ ॥ 8 
ಅಮರೇಷು ಮಮಾವಜ್ಞಾ ಜಾಯತೇ ದೈತ್ಯಪುಂಗವಾಃ। 

ಹಾಸ್ಕಂ ಮೇ ಜಾಯತೇ ವೀರಾಸ್ತೇಷು ಯತ್ನಪರೇಶ್ವಪಿ ॥ 9 


ಅಸುರರನ್ನು ಸಂಹರಿಸುವ ವಿಷ್ಣುವಿನಿಂದ ಏನು ಸಾಧ್ಯವಾದೀತು? (3-4). 
ಆದಿತ್ಕರಾಗಲಿ ವಸುಗಳಾಗಲಿ ಅಗ್ನಿಗಳಾಗಲಿ ಅಥವಾ ಉಳಿದ ದೇವತೆಗಳಾಗಲಿ 
ಏನು ಮಾಡಿಯಾರು? ಅಲ್ಬವೀರ್ಯರಾದ ಇವರೆಲ್ಲರೂ ನನ್ನ ಬಾಹುಬಲಕ್ಕೆ 
ಸೋತು ಓಡಿಹೋದವರು(೨5). ದೇವೇಂದ್ರನನ್ನು ನಾನು ಕಂಡಿಲ್ಲವೆ? ನನ್ನೊಡನೆ 
ಯುದ್ಧ ಮಾಡುವುದಕ್ಕೆ ಬಂದು ಬೆನ್ನಿಗೇ ಬಾಣಗಳನ್ನು ಬಿಗಿಸಿಕೊಳ್ಳುತ್ತ ಓಡಿ 
ಹೋದವನು! ಎದೆಗೆ ಬಾಣಗಳನ್ನು ಹೊಡೆಸಿಕೊಳ್ಳಲಿಲ್ಲ! ನನ್ನ ರಾಜ್ಯದಲ್ಲಿ ಮಳೆ 
ಸುರಿಸಬಾರದೆಂದು ಇಂದ್ರನು ಕಟ್ಟು ಮಾಡಿದ್ದ. ಆದರೇನು? ನನ್ನ ಶರಜಾಲ 
ದಿಂದ ವಿಚ್ಚಿನ್ನವಾದ ಮೇಘಗಳು ಬೇಕಾದಷ್ಟು ಮಳೆಯನ್ನು ಸುರಿಸಿಬಿಟ್ಟವು! 
(6-7). ಈ ಪೃಥ್ವಿಯಲ್ಲಿರುವ ಭೂಪಾಲರೆಲ್ಲರೂ ನನ್ನ ಬಾಹುಬಲಕ್ಕೆ ಅಂಜಿ 
ನನಗೆ ಶರಣಾಗಲಿಲ್ಲವೇ? (ಮಾವನಾದ್ದರಿಂದ) ನನ್ನ ಗೌರವಕ್ಕೆ ಪಾತ್ರನಾದ 
ಜರಾಸಂಧನನ್ನು ಬಿಟ್ಟು ಸರ್ವರೂ ಶರಣಾದರು. ಎಲ್ಫೆ ದೈತ್ಯಪುಂಗವರೆ, 
ದೇವತೆಗಳ ವಿಷಯದಲ್ಲಿ ನನಗೆ ಅಸಡ್ಡೆಯೇ ಸರಿ. ಎಲೈ ವೀರರೆ, ಅವರೀಗ 
(ನನ್ನ ಸಂಹಾರಕ್ಕೆ) ಯತ್ನಿಸುತ್ತಿದ್ದಾರೆಂಬುದನ್ನು ಕೇಳಿ ನನಗೆ ನಗು ಬರುತ್ತದೆ! 


234 ಶ್ರೀವಿಷ್ಣುಪುರಾಣಮ್‌ 


ತಥಾಪಿ ಖಲು ದುಷ್ಟಾನಾಂ ತೇಷಾಮಪಧಿಕಂ ಮಯಾ। 
ಅಪಕಾರಾಯ ದೈತ್ಸೇಂದ್ರಾ ಯತನೀಯಂ ದುರಾತ್ಮನಾಮ್‌ ॥ 10 


ತದ್ಕೇ ಯಶಸ್ವಿನಃ ಕೇಚಿತ್ಸಥಿವ್ಠಾಂ ಯೇ ಚ ಯಾಜಕಾಃ। 
ಕಾರ್ಯೋ ದೇವಾಪಕಾರಾಯ ತೇಹಾಂ ಸರ್ವಾತ್ಮನಾ ವಧಃ॥ 11 


ಉತನ್ನಶ್ಚಾಪಿ ಮೇ ಮೃತ್ಕುರ್ಭೂತಪೂರ್ವಸ್ಮ ವೈ ಕಲ! 


ಇತ್ಮೇತದ್ದಾರಿಕಾ ಪ್ರಾಹ ದೇವಕೀಗರ್ಭಸಂಭವಾ ॥ 12 
ತಸ್ಮಾದ್ಧಾಲೇಷು ಚ ಪರೋ ಯತ್ನಃ ಕಾರ್ಯೋ ಮಹೀತಲೇ। 
ಯತ್ರೋದ್ರಿಕ್ಷಂ ಬಲಂ ಬಾಲೇ ಸ ಹಂತವ್ಯ ಪ್ರಯತ್ನತಃ॥ 13 


ಇತ್ಯಾಜ್ಞಾಹ್ಯಾಸುರಾನ್ಕಂಸಃ ಪ್ರವಿಶ್ಯಾಶುಗೃಹಂ ತತಃ! 
ಮುಮೋಚ ವಸುದೇವಂ ಚೆ ದೇವಕೀಂ ಚ ನಿರೋಧತಃ॥ 14 





(8-9).ಆದರೂ ಎಲ್ಫೆ ದೈತ್ಯಶ್ರೇಷ್ಠರೇ, ದುರ್ಜನರೂ ದುರಾತರೂ ಆದ ಅವರಿಗೆ 
ಇನ್ನೂ ಹೆಚ್ಚಾದ ಪೀಡೆಯನ್ನು ಕೊಡಲು ಯತ್ನಿಸಬೇಕು. ಆದ್ದರಿಂದ ಈ 
ಪೃಥ್ವಿಯಲ್ಲಿಯಾರು ಯಾರು (ದೇವತೆಗಳಿಗಾಗಿ) ದಾನ ಮಾಡುತ್ತ ಕೀರ್ತಿವಂತ 
ರಾಗಿದ್ದಾರೋ ಯಾರು ಯಾರು ಯಜ್ಞಗಳನ್ನಾಚರಿಸುತ್ತಾರೋ ಅವರೆಲ್ಲರನ್ನೂ 
ದೇವತೆಗಳಿಗೆ ಅಪಕಾರ ಮಾಡುವ ಉದ್ದೇಶದಿಂದ ಕೊಂದುಹಾಕಬೇಕು! 
(10-11). ದೇವಕಿಯ ಗರ್ಭದಿಂದ ಜನಿಸಿದ ಆ ಬಾಲಿಕೆಯು "ನನಗೆ 
ಮೃತ್ಯುವಾದವನು ಆಗಲೇ ಹುಟ್ಟಿಬಿಟ್ಟಿದ್ದಾನೆ' ಎಂದು ಹೇಳಿದ್ದಾಳೆ. ಆದ್ದರಿಂದ 
ಈ ಭೂತಳದಲ್ಲಿರುವ ಪ್ರತಿಯೊಬ್ಬ ಬಾಲಕರ ವಿಷಯವಾಗಿಯೂ ಬಹಳ 
ಎಚ್ಚರಿಕೆಯಿಂದ ವರ್ತಿಸತಕ್ಕದ್ದು. ಯಾವ ಬಾಲಕನಲ್ಲಾದರೂ ವಿಲಕ್ಷಣವಾದ 
ಬಲಾತಿಶಯವು ಕಂಡಲ್ಲಿ ತಪ್ಪದೆ ಅವನನ್ನು ಕೊಂದುಹಾಕಿರಿ'' ಎಂದು 
ಆಜ್ಞಾಪಿಸಿದನು (12-13). ಹೀಗೆ ಆಜ್ಞಾಪಿಸಿ ಕಂಸನು ಕಾರಾಗೃಹದೊಳಗೆ 
ಹೋಗಿ ವಸುದೇವನನ್ನೂ ದೇವಕಿಯನ್ನೂ ಸೆರೆಯಿಂದ ಬಿಡಿಸಿದನು. ಅನಂತರ 
ಅವರನ್ನು ಕುರಿತು “ವ್ಯರ್ಥವಾಗಿ ನಿಮ್ಮ ಮಕ್ಕಳನ್ನು ಘಾತಿಸಿದೆನು. ನನ್ನ 


ಅಧ್ಯಾಯ 4 ಪಂಚಮಾಂಶಃ 235 


ಕಂಸ ಉವಾಚ: 

ಯುವಯೋರ್ಫಾತಿತಾ ಗರ್ಭಾ ವೃಥೆ ವೆ ತೇ ಮಯಾಧುನಾ!। 
ಕೋತಪ್ಮನ್ಮ ಏವ ನಾಶಾಯ ಬಾಲೋ ಮಮ ಸಮುದ್ಧತಃ॥ 15 
ತದಲಂ ಪರಿತಾಪೇನ ನೂನಂ ತದ್ಭಾವಿನೋ ಹಿ ತೇ! 


ಅರ್ಭಕಾ ಯುವಯೋರ್ದೋಹಷಾಚ್ಚಾಯುಷೋ 
ಯದ್ಧಿಯೋಜಿತಾಃ॥ 16 


ಶ್ರೀಪರಾಶರ ಉವಾಚ: 


ಇತ್ತಾಶ್ಚಾಸ್ಕ ವಿಮುಕ್ತ್ವಾ ಚ ಕಂಸಸ್ತೌ ಪರಿಶಂಕಿತಃ। 
ಅಂತರ್ಗೃಹಂ ದ್ವಿಜಶ್ರೇಷ್ಠ ಪ್ರವಿವೇಶ ತತಃ ಸ್ಪಕಮ್‌ ॥ 17 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಚತುರ್ಥೋsಧ್ಯಾಯಃ 





ನಾಶಕ್ಕಾಗಿ ಬೇರೆ ಯಾವನೋ ಒಬ್ಬ ಹುಡುಗನು ಹುಟ್ಟಿದ್ದಾನಂತೆ (14-15). 
ಇದಕ್ಕಾಗಿ ನೀವು ದುಃಖಿಸಬೇಡಿರಿ. ಆ ಶಿಶುಗಳಿಗೆ ಈ ರೀತಿಯಾದ ಪ್ರಾಪ್ತಿ 
ಇತ್ತು. ನಿಮ್ಮ ಪ್ರಾರಬ್ಧದೋಷದಿಂದ ಅವರ ಆಯುಸ್ಸು ಕೊನೆಗೊಂಡಿತು” 
ಎಂದು ಸಮಾಧಾನ ಹೇಳಿದನು. ಹೀಗೆ ಹೇಳಿ ಕಂಸನು ಅವರನ್ನು ಬಿಡುಗಡೆ 
ಮಾಡಿ, ಮೈತ್ರೇಯ, ಶಂಕಾಕುಲನಾಗಿಯೇ ತನ್ನ ಅಂತಃಪುರವನ್ನು ಪ್ರವೇಶಿ 
ಸಿದನು (16-17). 


ಇಲ್ಲಿಗೆ ಶ್ರೀ ವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


ಮಂ 
ಲರ 


ಪಂಚಮೋತsಧ್ಯಾಯಃ 


ಶ್ರೀಪರಾಶರ ಉವಾಚ: 


ವಿಮುಕ್ತೋ ವಸುದೇವೋಇಷಿ ನಂದಸ್ಮ ಶಕಟಂ ಗತಃ। 
ಪ್ರಹೃಷ್ಟಂ ದೃಷ್ಟವಾನ್ನಂದಂ ಪುತ್ರೋ ಜಾತೋ ಮಮೇತಿ ವೈ॥ 1 


ವಸುದೇವೋಇಪಿ ತಂ ಪ್ರಾಹ ದಿಷ್ಟ್ಯಾ ದಿಷ್ಟೇತಿ ಸಾದರಮ್‌। 


ವಾರ್ದ್ವಕೇನಪಿ ಸಮುತ್ನನ್ನಸಸನಯೋತಯಂ ತವಾಧುನಾ॥ 2 

ದತ್ತೋ ಹಿ ವಾರ್ಷಿಕಸ್ಸರ್ವೋ ಭವದ್ಗಿನೃಪತೇಃ ಕರಃ | 

ಯದರ್ಥಮಾಗತಾಸ್ತಸ್ಮಾನ್ನಾತ್ರ ಸ್ನೇಯಂ ಮಹಾಧನೆ sl 3 
ಅಧ್ಯಾಯ 5 


ಶ್ರೀಕೃಷ್ಣನಿಂದ ಪೂತನೆಯ ವದೆ. ನಂದಗೋಪನು ಮಗುವಿಗೆ ರಕ್ಷೆಯನ್ನಿಡುವುದು. 


ಣೂ 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಸೆರೆಯಿಂದ ಬಿಡುಗಡೆ 
ಹೊಂದಿದ ವಸುದೇವನು ನಂದಗೋಪನ ಶಕಟವಿದ್ದ ಸ್ಥಳಕ್ಕೆ ಹೋಗಿ, ತನಗೆ 
ಪುತ್ರ ಸಂತಾನವಾಯಿತೆಂದು* ಆನಂದದಿಂದಿದ್ದ ನಂದಗೋಪನನ್ನು ಕಂಡನು 
(1). ವಸುದೇವನು ಬಹಳ ಸಂತೋಷದ ಸುದ್ದಿಯೆಂದು ಆದರದಿಂದ 
ನಂದನನ್ನು ಅಭಿನಂದಿಸಿ ಹೀಗೆಂದನು: “ಕಡೆಗೆ ವಾರ್ಧಕದಲ್ಲಾದರೂ ನಿನಗೆ 
ಪುತ್ರ ಸಂತಾನವಾಯಿತಲ್ಲವೇ? ನೀವೆಲ್ಲರೂ ಈ ವರ್ಷದ ಕಪ್ಪವನ್ನು ರಾಜನಿಗೆ 
ಸಲ್ಲಿಸಿದ್ದಾಯಿತಷ್ಟೆ. ನೀವು ಯಾವ ಉದ್ದೇಶಕ್ಕಾಗಿ ಬಂದಿರೋ ಅದು 
ನೆರವೇರಿತು. ಇಲ್ಲಿ ಧನವಂತರು ಹೆಚ್ಚು ಕಾಲ ಇರುವುದು ಸರಿಯಲ್ಲ! (2-3). 


* ಕಂಸನಿಗೆ ಕಪ್ಪವನ್ನು ಕೊಡುವುದಕ್ಕಾಗಿ ಗಾಡಿಗಳಲ್ಲಿ ಸರಕುಗಳನ್ನು ತುಂಬಿಕೊಂಡು 
ನಂದಗೋಪಾದಿಗಳು ಮಧುರೆಗೆ ಬಂದಿದ್ದರು. ಇದರ ಸೂಚನೆ ಮೂರನೆಯ ಅಧ್ಯಾಯದ 
19 ನೆಯ ಶ್ಲೋಕದಲ್ಲಿ ಹಿಂದೆ ಬಂದಿದೆ. ಮಧುರೆಗೆ ಬಂದ ಮೇಲೆ, ಯಶೋದೆಯು 
ಗಂಡು ಮಗುವನ್ನು ಪ್ರಸವಿಸಿದಳೆಂಬ ಸುದ್ದಿ ನಂದನಿಗೆ ತಲುಪಿತೆಂದು ಕಲ್ಪಿಸಿಕೊಳ್ಳಬೇಕು. 
ನಂದನು ಮಧುರೆಗೆ ಬಂದದ್ದು ವಸುದೇವನಿಗೆ ತಿಳಿದಿತ್ತು. ಕಂಸನಿಂದ ಮಗುವಿಗೆ ತೊಂದರೆ 
ಯಾದೀತೆಂದು ಶಂಕಿಸಿ, ಆತನು ನಂದನ ಬಳಿಗೆ ಬಂದಿದ್ದಾನೆ. 


ಅಧ್ಯಾಯ 5 ಪಂಚಮಾಂಶಃ 237 


ಯದರ್ಥಮಾಗತಾಃ ಕಾರ್ಯಂ ತನ್ನಿಷ್ಟನ್ನಂ ಕಿಮಾಸ್ಕತೇ। 


ಭವದ್ಗಿರ್ಗಮ್ಮತಾಂ ನಂದ ತಚ್ಛೀಫ್ರಂ ನಿಜಗೋಕುಲಮ್‌ ॥ 4 
ಮಮಾಪಿ ಬಾಲಕಸ್ಪತ್ರ ರೋಹಿಣೀಪ್ರಭವೋ ಹಿ ಯಃ! 

ಸ ರಕ್ಷಣೀಯೋ ಭವತಾ ಯಥಾಂಯಂ ತನಯೋ ನಿಜಃ॥ 5 
ಇತ್ತುಕ್ತಾ ಪ್ರಯಯುರ್ಗೋಪಾ ನಂದಗೋಪಪುರೋಗಮಾಃ। 
ಶಕಟಾರೋಪಿತೈರ್ಭಾಂಡೈಃ ಕರಂ ದತ್ತ್ವಾ ಮಹಾಬಲಾಃ ॥ 6 
ವಸತಾಂ ಗೋಕುಲೇ ತೇಷಾಂ ಪೂತನಾ ಬಾಲಫಾತಿನೀ। 

ಸುಪ್ತಂ ಕೃಷ್ಣಮುಪಾದಾಯ ರಾತ್ರೌ ತಸ್ಮೈ ಸ್ತನಂ ದದೌ॥ 7 
ಯಸ್ಮೈ ಯಸ್ಮೈ ಸ್ತನಂ ರಾತ್ರೌ ಪೂತನಾ ಸಂಪ್ರಯಚ್ಚೆತಿ | 

ತಸ್ಕ ತಸ್ಕ ಕ್ಷಣೇನಾಂಗಂ ಬಾಲಕಸ್ಕೋಪಹನ್ಮತೇ ॥ 8 
ಕೃಷ್ಣಸ್ತು ತತ್‌ಸ್ತನಂ ಗಾಢಂ ಕರಾಭ್ಯಾಮತಿಪೀಡಿತಮ್‌ | 

ಗೃಹೀತ್ವಾ ಪ್ರಾಣಸಹಿತಂ ಪಪೌ ಕ್ರೋಧಸಮನ್ನಿತಃ ॥ 9 


ನಿಮ್ಮ ಕೆಲಸವು ಮುಗಿದ ಮೇಲೆ ಇಲ್ಲಿ ಏಕೆ ಇದ್ದೀರಿ? ನಂದ, ಬೇಗನೆ ನಿಮ್ಮ 
ಗೋಕುಲಕ್ಕೆ ಹೊರಟು ಹೋಗಿರಿ. ರೋಹಿಣಿಯ ಗರ್ಭದಲ್ಲಿ ಜನಿಸಿದ ನನ್ನ 
ಪುತ್ರನೂ ಇದ್ದಾನಷ್ಟೆ! ಆತನನ್ನು ನೀನು, ನಂದ, ನಿನ್ನ ಮಗನಂತೆ ಪಾಲಿಸಬೇಕು' 
ಎಂದನು (4-5). ವಸುದೇವನು ಈ ಪ್ರಕಾರ ಹೇಳಲಾಗಿ ಬಲಾಢ್ಯರಾದ 
ನಂದಾದಿಗೋಪಾಲರು ಬಂಡಿಗಳಲ್ಲಿ ಹೇರಿದ್ದ ದವಸಗಳಿಂದ ರಾಜನಿಗೆ 
ಕಪ್ಪವನ್ನು ಸಲ್ಲಿಸಿ ಗೋಕುಲಕ್ಕೆ ಹೊರಟುಹೋದರು. ಅವರು ಗೋಕುಲದಲ್ಲಿ 
ವಾಸವಾಗಿರಲಾಗಿ ಬಾಲಘಾತಿನಿಯಾದ ಪೂತನೆಯು ಒಂದು ರಾತ್ರಿ ಬಂದು 
ಮಲಗಿದ್ದ ಕೃಷ್ಣನನ್ನೆತ್ತಿಕೊಂಡು ಅವನಿಗೆ ಸ್ವನ್ಯಪಾನವನ್ನಿತ್ತಳು (6-7). ಆ 
ರಾತ್ರಿಯಲ್ಲಿ ಯಾವ ಯಾವ ಮಗುವಿಗೆ ಪೂತನೆಯು ಸ್ತನ್ಯಪಾನ ಮಾಡಿಸುತ್ತ 
ಹೋಗಿದ್ದಳೋ ಆ ಮಗು ಆ ಕ್ಷಣದಲ್ಲಿ ಶರೀರವನ್ನು ಬಿಡುತ್ತಿತ್ತು. ಕ್ರೋಧಾಕುಲ 
ನಾದ ಕೃಷ್ಣನಾದರೋ ಅವಳ ಮೊಲೆಯನ್ನು ಎರಡು ಕೈಗಳಿಂದ ಗಟ್ಟಿಯಾಗಿ 
ಹಿಸುಕಿ ಅವಳ ಪ್ರಾಣವನ್ನೇ ಹೀರಿಬಿಟ್ಟನು (8-9). ಪೂತನೆಯು ಗಟ್ಟಿಯಾಗಿ 


238 ಶ್ರೀವಿಷ್ಣುಪುರಾಣಮ್‌ 


ಸಾತಿಮುಕ್ತಮಹಾರಾವಾ ವಿಚ್ಛಿನ್ನಸ್ನಾಯುಬಂಧನಾ | 
ಪಪಾತ ಪೂತನಾ ಭೂಮೌ ಮ್ರಿಯಮಾಣಾತಿಭೀಷಣಾ ॥ 10 


ತನ್ನಾದಶುುತಿಸಂತ್ರಸ್ಪಾಃ ಪ್ರಬುದ್ಧಾಸ್ಟೇ ವ್ರಜೌಕಸಃ। 
ದದೃಶುಃ ಪೂತನೋತ್ಸಂಗೇ ಕೃಷ್ಣಂ ತಾಂ ಚ ನಿಪಾತಿತಾಮ್‌ ॥ 11 


ಆದಾಯ ಕೃಷ್ಣಂ ಸಂತ್ರಸ್ತಾ ಯಶೋದಾಅಇಪಿ ದ್ವಿಜೋತ್ತಮ। 
ಗೋಪುಚ್ಛಭ್ರಾಮಣೇನಾಥ ಬಾಲದೋಷಮಪಾಕರೋತ್‌ ॥ 12 


ಗೋಪುರೀಷಮುಪಾದಾಯ ನಂದಗೋಪೋಇಷಿ ಮಸ್ತಕೇ। 
ಕೃಷ್ಣಸ್ನ ಪ್ರದದೌ ರಕ್ಷಾಂ ಕುರ್ವಂಶ್ಚೈತದುದೀರಯನ್‌ ॥ 13 


ನಂದಗೋಪ ಉವಾಚ: 


ರಕ್ಷತು ತ್ಹಾಮಶೇಷಾಣಾಂ ಭೂತಾನಾಂ ಪ್ರಭವೋ ಹರಿಃ। 
ಯಸ್ಕ ನಾಭಿಸಮುದ್ಧೂತಪಂಕಜಾದಭವಜ್ಜಗತ್‌ ॥ 14 


ಕಿರುಚುತ್ತ, ನರಬಂಧನಗಳೆಲ್ಲವೂ ಸಡಿಲವಾಗಲು, ಅತಿಭೀಷಣಾಕೃತಿಯನ್ನು 
ತಳೆದು ನೆಲದ ಮೇಲೆ ಸತ್ತು ಒರಗಿದಳು. ಅವಳ ಘೋರದ್ವನಿಗೆ ಗೋಪರು 
ಹೆದರಿ ನಿದ್ರೆಯಿಂದೆದ್ದು ಬಂದು ಪೂತನೆಯ ಮಡಿಲಲ್ಲಿದ್ದ ಕೃಷ್ಣನನ್ನೂ ಅವಳು 
ಉರುಳಿ ಬಿದ್ದಿರುವುದನ್ನೂ ಕಂಡರು (10-11). ಮೈತ್ರೇಯ, ಯಶೋದೆಯು 
ಗಾಬರಿಯಿಂದ ಕೃಷ್ಣನನ್ನೆತ್ತಿಕೊಂಡು, ಗೋವಿನ ಬಾಲವನ್ನು ಅವನಿಗೆ ಸುಳಿದು 
ಬಾಲಗ್ರಹದೋಷವನ್ನು ನಿವಾರಿಸಿದಳು. ನಂದಗೋಪನೂ ಸಹ ಗೋಮಯ 
ವನ್ನು ತಂದು ಕೃಷ್ಣನ ತಲೆಗೆ ಸವರಿ ಈ ರೀತಿ ಪಠಿಸುತ್ತ ರಕ್ಷಾಬಂಧವನ್ನು 
ಮಾಡಿದನು (12-13): “ಯಾರ ನಾಭಿಯಿಂದ ಪ್ರಕಟವಾದ ಪದದಿಂದ ಈ 
ಜಗತ್ತು ಜನಿಸಿತೋ, ಯಾರು ಸಮಸ್ತಭೂತಗಳಿಗೂ ಮೂಲಕಾರಣನೋ ಆ 
ಶ್ರೀಹರಿ ನಿನ್ನನ್ನು ರಕ್ಷಿಸಲಿ. ವರಾಹರೂಪಿಯಾದ ಯಾವ ದೇವನ ದಂಷ್ಟಾಗ್ರ 
ದಲ್ಲಿ ಧೃತವಾದ ಧರಣಿಯು ಈ ಜಗತ್ತನ್ನು ಧರಿಸಿದ್ದಾಳೋ ಆ ಕೇಶವನು, 


ಅಧ್ಯಾಯ 5 ಪಂಚಮಾಂಶಃ 239 


ಯೇನ ದಂಷ್ಠ್ರಾಗ್ರವಿಧೃತಾ ಧಾರಯತ್ಮವನಿರ್ಜಗತ್‌ | 


ವರಾಹರೂಪಧೃಗ್ಹೇವಸ್ಸ ತ್ಹಾಂ ರಕ್ಷತು ಕೇಶವಃ ॥ 15 
ನಖಾಂಕುರವಿನಿರ್ಭಿನ್ನವೆ ರಿವಕ್ಷಸ್ನಲೋ ವಿಭುಃ। 

ನೃಸಿಂಹರೂಪೀ ಸರ್ವತ್ರ ರಕ್ಷತು ತ್ಹಾಂ ಜನಾರ್ದನಃ ॥ 16 
ವಾಮನೋ ರಕ್ಷತು ಸದಾ ಭವಂತಂ ಯಃ ಕ್ಷಣಾದಭೂತ್‌! 
ತ್ರಿವಿಕ್ರಮಃ ಕ್ರಮಾಕ್ರಾಂತತ್ರೆ ಎಲೋಕ್ಯಃ ಸ್ಲುರದಾಯುಧಃ ॥॥ 17 
ಶಿರಸೇ ಪಾತು ಗೋವಿಂದಃ ಕಂಠಂ ರಕ್ಷತು ಕೇಶವಃ! 

ಗುಹ್ಮಂ ಚ ಜಠರಂ ವಿಷ್ಣುರ್ಜಜ್ಞೇ ಪಾದೌ ಜನಾರ್ದನಃ॥ 18 
ಮುಖಂ ಬಾಹೂ ಪ್ರಬಾಹೂ ಚ ಮನಃ ಸರ್ವೇಂದ್ರಿಯಾಣಿ ಚ! 
ರಕ್ಷತ್ಸವ್ಮಾಹತೈಶ್ವರ್ಯಸ್ಪ್ತವ ನಾರಾಯಣೋಇವ್ಯಯಃ॥ 19 
ಶಾರ್ಜಚಕ್ರಗದಾಪಾಣೇಶ್ವಂಬನಾದಹತಾಃ ಕ್ಷಯಮ್‌!। 

ಗಚ್ಛಂತು ಪ್ರೇತಕೂಹ್ಮಾಂಡರಾಕ್ಷಸಾ ಯೇ ತವಾಹಿತಾಃ॥ 20 


ನಿನ್ನನ್ನು ರಕ್ಷಿಸಲಿ (14-15). ಯಾವ ಸ್ವಾಮಿಯು ನಖಾಗ್ರದಿಂದ ವೈರಿಯ 
ವಕ್ಷಸ್ಥಳವನ್ನು ಸೀಳಿಹಾಕಿದನೋ ನೃಸಿಂಹರೂಪಿಯಾದ ಆ ಜನಾರ್ದನನು 
ನಿನ್ನನ್ನು ರಕ್ಷಿಸಲಿ. ಯಾವಾತನು ಒಂದು ಕ್ಷಣದಲ್ಲಿ ಮೂರು ಲೋಕಗಳನ್ನೂ 
ತನ್ನ ಹೆಜ್ಜೆಗಳಿಂದ ಆಕ್ರಮಿಸಿ ಶ್ರಿವಿಕ್ರಮನೆನಿಸಿದನೋ ಆ ವಾಮನನು ಥಳ 
ಥಳಿಸುವ ಆಯುಧಗಳನ್ನು ಹಿಡಿದು ಸದಾ ನಿನ್ನನ್ನು ರಕ್ಷಿಸಲಿ (16-17). 
ಗೋವಿಂದನು ನಿನ್ನ ಶಿರಸ್ಸನ್ನೂ ಕೇಶವನು ಕಂಠವನ್ನೂ ರಕ್ಷಿಸಲಿ. ವಿಷ್ಣುವು 
ಗುಹ್ಯಸ್ಥಾನವನ್ನೂ ಉದರವನ್ನೂ ರಕ್ಷಿಸಲಿ. ಜನಾರ್ದನನು ನಿನ್ನ ಪಾದಗಳನ್ನೂ 
ತೊಡೆಗಳನ್ನೂ ರಕ್ಷಿಸಲಿ (18). ಅಖಂಡೈಕ್ಟರ್ಯ ಸಂಪನ್ನನೂ ಅವಿನಾಶಿಯೂ ಆದ 
ಶ್ರೀಮನ್ನಾರಾಯಣನು ನಿನ್ನ ಮುಖವನ್ನೂ ಬಾಹುಗಳನ್ನೂ ಮೊಳಕೈಗಳನ್ನೂ 
ಮನಸ್ಸು ಮತ್ತು ಸರ್ಮೇಂದ್ರಿಯಗಳನ್ನೂ ರಕ್ಷಿಸಲಿ. ಶಂಖ ಚಕ್ರಗದಾಪಾಣಿ 
ಯಾದ ವಿಷ್ಣುವಿನ ಶಂಖದ್ದನಿಯಿಂದ, ನಿನಗೆ ಅಹಿತರಾದ ಪ್ರೇತ ಕೂಷ್ಮಾಂಡ 
ರಾಕ್ಷಸರು ಹತರಾಗಿ ನಾಶವಾಗಿ ಹೋಗಲಿ! (19-20). ಸಮಸ್ತದಿಕ್ಕುಗಳಲ್ಲಿ 


ಹಿ 


240 ಶ್ರೀವಿಷ್ಣುಪುರಾಣಮ್‌ 


ತ್ಸಾಂ ಪಾತು ದಿಕ್ಷು ವೈಕುಂಠೋ ವಿದಿಕ್ಷು ಮಧುಸೂದನಃ! 
ಹೃಷೀಕೇಶೋ5ಂಬರೇ ಭೂಮೌ ರಕ್ಷತು ತ್ಹಾಂ ಮಹೀಧರಃ॥ 21 


ಶ್ರೀಪರಾಶರ ಉವಾಚ: 


ಏವಂ ಕೃತಸ್ವ್ಥಸ್ತ್ಯಯನೋ ನಂದಗೋಪೇನ ಬಾಲಕಃ। 
ಶಾಯಿತಶ್ಶಕಟಸ್ಕಾಧೋ ಬಾಲಪರ್ಯಂಕಿಕಾತಲೇ॥ 22 


ತೇ ಚ ಗೋಪಾ ಮಹದ್‌ದೃಷ್ಟ್ಯಾ ಪೂತನಾಯಾಃ ಕಲೇವರಮ್‌!। 
ಮೃತಾಯಾಃ ಪರಮಂ ತ್ರಾಸಂ ವಿಸ್ಮಯಂ ಚ ತದಾ ಯಯುಃ॥ 23 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಪಂಚಮೋತಧ್ಯಾಯಃ 


ಭಗವಾನ್‌ ವೈಕುಂಠನೂ ದಿಜೃದ್ಯಗಳಲ್ಲಿ ಮಧುಸೂನನೂ ಆಕಾಶದಲ್ಲಿ 
ಹೃಷೀಕೇಶನೂ ಭೂಮಿಯಲ್ಲಿ ಮಹೀಧರನಾದ ಅನಂತನೂ ನಿನ್ನನ್ನು ರಕ್ಷಿಸಲಿ” 
(21). ಈ ಪ್ರಕಾರವಾಗಿ ನಂದಗೋಪನು ಸ್ವಸ್ತಿವಚನವನ್ನು ಮಾಡಿದಮೇಲೆ, 
ಒಂದು ಬಂಡಿಯ ಕೆಳಗೆ ತೊಟ್ಟಿಲಲ್ಲಿ ಆ ಬಾಲಕನನ್ನು ಮಲಗಿಸಿದರು. ಇತ್ತಲಾಗಿ 
ಗೋಪರಿಗೆ ಮೃತಳಾದ ಪೂತನೆಯ ಬೃಹದಾಕಾರದ ಕಳೇವರವನ್ನು ನೋಡಿ 
ಅತ್ಯಂತ ಭಯವೂ ಪರಮಾಶ್ಚರ್ಯವೂ ಉಂಟಾದವು (22-23). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಐದನೆಯ ಅಧ್ಯಾಯ ಮುಗಿಯಿತು. 


೪) 


9 


ಷಹ್ಟೋಂಧ್ಕಾಯಃ 
ಶೀಪರಾಶರ ಉವಾಚ: 
ಕದಾಚಿಚ್ಛ್ಚಕಟಸ್ಮಾಧಶ್ಯಯಾನೋ ಮಧುಸೂದನಃ! 


ಚಿಕ್ಷೇಪ ಚರಣಾವೂರ್ಧ್ವಂ ಸನ್ಮಾರ್ಥೀ ಪ್ರರುರೋದ ಹ॥ 1 
ತಸ್ಕ ಪಾದಪ್ರಹಾರೇಣ ಶಕಟಂ ಪರಿವರ್ತಿತಮ್‌ | 
ಎಧ್ವಸ್ತಕುಂಭಭಾಂಡಂ ತದ್ದಿಪರೀತಂ ಪಪಾತ ವೈ॥ 2 
ತತೋ ಹಾಹಾಕೃತಂ ಸರ್ವೋ ಗೋಪಗೋಪೀಜನೋ ದ್ವಿಜ। 
ಆಜಗಾಮಾಥ ದದೃಶೇ ಬಾಲಮುತ್ತಾನಶಾಯಿನಮ್‌ ॥ 3 
ಗೋಪಾಃ ಕೇನೇತಿ ಕೇನೇದಂ ಶಕಟಂ ಪರಿವರ್ತಿತಮ್‌ | 
ತತ್ರೈವ ಬಾಲಕಾಃ ಪ್ರೋಚುರ್ಬಾಲೇನಾನೇನ ಪಾತಿತಮ್‌ ॥ 4 
ಅಧ್ಯಾಯ 6 


ಶಕಟಭಂಜನ, ಯಮಲಾರ್ಜುನಗಳ ಉದ್ದಾರ, ವ್ರಜವಾಸಿಗಳು ಗೋಕುಲ 
ದಿಂದ ವೃಂದಾವನಕ್ಕೆ ಹೋಗುವುದು. ಮಳೆಗಾಲದ ವರ್ಣನೆ. 


ಪರಾಶರ ಮುನಿಗಳು ಹೇಳಿದರು: ಮೈತ್ರೇಯ, ಒಂದು ದಿನ 
ಮಧುಸೂದನನು ಬಂಡಿಯಕೆಳಗೆ ಮಲಗಿದ್ದಾಗ, ಸನ್ಯಪಾನಮಾಡಬೇಕೆಂದು 
ಅಳುತ್ತ ಪಾದಗಳನ್ನೆತ್ತಿ ಬಂಡಿಯನ್ನೊದ್ದನು (1). ಅವನ ಪಾದ ಪ್ರಹಾರದಿಂದ 
ಬಂಡಿಯು ಹಾರಿ ತಲೆಕೆಳಗಾಗಿ ಉರುಳಿ ಬಿದ್ದಿತು. ಬಂಡಿಯಲ್ಲಿದ್ದ ಗಡಿಗೆ 
ಮಡಿಕೆಗಳೆಲ್ಲವೂ ಚೂರು ಚೂರಾದವು. ಆ ಶಬ್ದದಿಂದ ಹಾಹಾಕಾರವುಂಟಾಗಿ 
ಗೋಪರೂ ಗೋಪಿಯರೂ ಓಡಿ ಬಂದು, ಈ ಬಾಲಕನು ಅಂಗಾತನಾಗಿ 
ಮಲಗಿರುವುದನ್ನು ಕಂಡರು (2-3). ಈ ಶಕಟವನ್ನು ಯಾರು ಉರುಳಿಸಿದರು? 
ಯಾರು ಉರುಳಿಸಿದರು?--ಎಂದು ಗೋಪರು ವಿಚಾರಿಸಲಾಗಿ, ಅಲ್ಲಿಯೇ 
ಇದ್ದ ಹುಡುಗರು ಈ ಬಾಲಕನು ಶಕಟವನ್ನುರುಳಿಸಿದನೆಂದು ಹೇಳಿದರು. 
“ಈತನು ಅಳುತ್ತ ಕಾಲುಗಳನ್ನು ಮೇಲಕ್ಕೆ ಚಿಮಲಾಗಿ ಬಂಡಿಯು ಹಾರಿ 


242 ಶ್ರೀವಿಷ್ಣುಪುರಾಣಮ್‌ 


ರುದತಾ ದೃಷ್ಟಮಸ್ಕಾಭಿಃ ಪಾದವಿಕ್ಷೇಪಪಾತಿತಮ್‌ | 


ಶಕಟಂ ಪರಿವೃತ್ತಂ ವೈ ನೈತದನಸ್ಕ ಚೇಷ್ಟಿತಮ್‌ ॥ 5 
ತತಃ ಪುನರತೀವಾಸನ್‌ ಗೋಪಾ ವಿಸ್ಮಯಚೇತಸಃ। 
ನಂದಗೋಪೋತಪಿ ಜಗ್ರಾಹ ಬಾಲಮತ್ಸಂತವಿಸ್ಮಿತಃ ॥ 6 
ಯಶೋದಾ ಶಕಟಾರೂಢಭಗ್ಗಭಾಂಡಕಪಾಲಿಕಾಃ। 

ಶಕಟಂ ಚಾರ್ಚಯಾಮಾಸ ದಧಿಪುಷ್ಠಫಲಾಕ್ಷತೈಃ | 7 
ಗರ್ಗಶ್ಚ ಗೋಕುಲೇ ತತ್ರ ವಸುದೇವಪ್ರಚೋದಿತಃ। 

ಪ್ರಚ್ಛನ್ನ ಏವ ಗೋಪಾನಾಂ ಸಂಸ್ಕಾರಾನಕರೋತ್‌ ತಯೋಃ ॥ 8 


ಜ್ಯೇಷಂ ಚ ರಾಮಮಿತ್ಕಾಹ ಕೃಷ್ಣಂ ಚೈವ ತಥಾವರಮ್‌'! 
ಗರ್ಗೊೋ ಮತಿಮತಾಂ ಶ್ರೇಷ್ಟೋ ನಾಮ ಕುರ್ವನ್ಮಹಾಮತಿಃ॥ 9 


ಸ್ವಲ್ಪೇನೈವ ತು ಕಾಲೇನ ರಿಂಗಿಣೌ ತೌ ತದಾ ವುಜೇ। 
ಧೃಷ್ಟಜಾನುಕರೌ ವಿಪ್ರ ಬಭೂವತುರುಭಾವಪಿ॥ 10 


ಉರುಳಿ ಬಿದ್ದುದನ್ನು ನಾವು ನೋಡಿದೆವು. ಇದು ಇನ್ನು ಯಾರ ತುಂಟತನವೂ 
ಅಲ್ಲ” ಎಂದರು (4-5). ಆ ಗೋಪರಿಗೆ ಮತ್ತೆ ಮನಸ್ಸಿನಲ್ಲಿ ಅತ್ಯಂತ ವಿಸ್ಮಯ 
ಹುಟ್ಟಿತು. ನಂದ ಗೋಪನೂ ಆಶ್ಚರ್ಯಚಕಿತನಾಗಿ ಮಗುವನ್ನು ಎತ್ತಿಕೊಂಡನು. 
ಯಶೋದೆಯು ಶಕಟ ಮತ್ತು ಆ ಶಕಟದಲ್ಲಿದ್ದ ಒಡೆದ ಮಡಕೆಯ ಚೂರುಗಳಿಗೆ 
ಮೊಸರು, ಹೂ, ಹಣ್ಣು, ಅಕ್ಷತೆಗಳಿಂದ ಪೂಜಿಸಿದಳು! (6-7). ಆಮೇಲೆ 
ವಸುದೇವನ ಹೇಳಿಕೆಯಂತೆ ಪುರೋಹಿತನಾದ ಗರ್ಗನು ಗೋಕುಲಕ್ಕೆ ಬಂದು, 
ತಾನು ಯಾರೆಂದು ಗೋವರಿಗೆ ತಿಳಿಸದೆಯೇ, ಆ ಬಾಲಕರಿಬ್ಬರಿಗೂ 
(ದ್ವಿಜೋಚಿತವಾದ) ಶಾಸ್ತ್ರ ಸಂಸ್ಕಾರಗಳನ್ನು ಮಾಡಿದನು (8). ಮಹಾ 
ಪ್ರಾಜ್ಞನಾದ ಗರ್ಗನು (ರೋಹಿಣೀ ಪುತ್ರನಾದ) ಹಿರಿಯನಿಗೆ ರಾಮನೆಂದೂ, 
ಕಿರಿಯನಿಗೆ ಕೃಷ್ಣನೆಂದೂ ನಾಮಕರಣ ಮಾಡಿದನು. ಮೈತ್ರೇಯ, ಅನಂತರ 
ಸ್ವಲ್ಪ ದಿನಗಳಲ್ಲಿಯೇ ಆ ಬಾಲಕರ ಮೊಳಕಾಲು ಕೈಗಳಿಗೆ ಬಲವು ಬಂದಿತು. 
ಅವರಿಬ್ಬರೂ ವ್ರಜದಲ್ಲಿ ಅಂಬೆಗಾಲಿಡುತ್ತ ಸುಳಿದಾಡತೊಡಗಿದರು (9-10). 
ಬೆರಣಿಗಳ ಬೂದಿಯಿಂದ ಲಿಪ್ತರಾಗಿ ಅಲ್ಲಿಂದಿಲ್ಲಿಗೆ ಸದಾ ಸುತ್ತುತ್ತಲೇ 


ಅಧ್ಯಾಯ 6 ಪಂಚಮಾಂಶಃ 243 


ಕರೀಷಭಸ್ಮದಿಗ್ಗಾಂಗೌ ಭ್ರಮಮಾಣಾವಿತಸತಃ | 
ನ ನಿವಾರಯಿತುಂ ಶೇಕೇ ಯಶೋದಾ ತೌ ನ ರೋಹಿಣೀ 11 


ಗೋವಾಟಮಧ್ಯೇ ಕ್ರೀಡಂತೌ ವತ್ಸವಾಟಂ ಗತೌ ಪುನಃ! 


ತದಹರ್ಜಾತಗೋವತ್ಸಪುಚ್ಛಾಕರ್ಷಣತತರೌ॥ 12 
ಯದಾ ಯಶೋದಾ ತೌ ಬಾಲಾವೇಕಸ್ಥಾನಚರಾವುಭೌ । 

ಶಶಾಕ ನೋ ವಾರಯಿತುಂ ಕ್ರೀಡಂತಾವತಿಚಂಚಲೌ ॥ 13 
ದಾಮ್ನಾ ಮಧ್ಯೇ ತತೋ ಬದ್‌ಧ್ಹಾ ಬಬಂಧ ತಮುಲೂಖಲೇ। 
ಕೃಷ್ಣಮ್ಲಿಷ್ಟಕರ್ಮಾಣಮಾಹ ಚೇದಮಮರ್ಷಿತಾ॥ 14 
ಯದಿ ಶಕ್ನೋಷಿ ಗಚ್ಛ ತೃಮತಿಚಂಚಲಚೇಷ್ಠಿತ | 

ಇತ್ತುಕ್ತ್ವಾಅಥ ನಿಜಂ ಕರ್ಮ ಸಾ ಚಕಾರ ಕುಟುಂಬಿನೀ॥ 15 
ವಗ್ರಾಯಾಮಥ ತಸ್ಕಾಂ ಸ ಕರ್ಷಮಾಣ ಉಲೂಖಲಮ್‌! 
ಯಮಲಾರ್ಜುನಮಧ್ಮೇನ ಜಗಾಮ ಕಮಲೇಕ್ಷಣಃ॥ 16 


ಇರುತ್ತಿದ್ದರು. ಅವರನ್ನು ಹಿಡಿಯಲು ಯಶೋದೆಗಾಗಲಿ ರೋಹಿಣಗಾಗಲಿ 
ಸಾಧ್ಯವಾಗುತ್ತಿರಲಿಲ್ಲ. ಈ ಕ್ಷಣದಲ್ಲಿ ಗೋವುಗಳ ಕೊಟ್ಟಿಗೆಯಲ್ಲಿ ಆಡುತ್ತಿದ್ದರೆ 
ಇನ್ನೊಂದು ಕ್ಷಣದಲ್ಲಿ ಕರುಗಳ ಹಿಂಡಿನ ಮಧ್ಯದಲ್ಲಿರುತ್ತಿದ್ದರು. ಆ ದಿನವೇ 
ಹುಟ್ಟಿದ ಎಳೆಗರುವಿನ ಬಾಲವನ್ನು ಹಿಡಿದೆಳೆಯಲು ತೊಡಗುತ್ತಿದ್ದರು (11-12). 
ಅತ್ಯಂತ ಚಪಲರಾದ ಆ ಬಾಲಕರು ಜೊತೆಯಾಗಿ ಆಡುತ್ತಿರಲಾಗಿ ಅವರ 
ಚೇಷ್ಟೆಯನ್ನು ತಪ್ಪಿಸಲು ಯಶೋದೆಗೆ ಸಾಧ್ಯವಾಗದೆ ಹೋಯಿತು. ಆಗ ಅವಳು 
ಲೀಲೆಯಿಂದ ತುಂಟತನ ಮಾಡುತ್ತಿದ್ದ ಕೃಷ್ಣನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಒಂದು 
ಒರಳು ಕಲ್ಲಿಗೆ ಬಂಧಿಸಿದಳು (13-14). ಅನಂತರ ಸಿಟ್ಟಿನಿಂದ “ಎಲೇ ತುಂಟ 
ಖೋರ! ಶಕ್ತಿ ಇದ್ದರೆ ಈಗ ಹೋಗು!” ಎಂದು ನುಡಿದು ಆ ಗೃಹಿಣಿಯು ತನ್ನ 
ಗೃಹಕೃತ್ಯದಲ್ಲಿ ನಿರತಳಾದಳು. ಅವಳು ತನ್ನ ಕೆಲಸದಲ್ಲಿ ವ್ಯಗ್ರಳಾಗಿದ್ದಾಗ ಕೃಷ್ಣನು 
ಒರಳುಕಲ್ಲನ್ನೆಳೆಯುತ್ತ. (ಸಮೀಪದಲ್ಲಿದ್ದು ಯಮಲಾರ್ಜುನಗಳ (ಜೋಡಿ 
ಯಾದ ಬಿಳಿ ಮತ್ರಿಮರಗಳ) ನಡುವೆ ತೂರಿಕೊಂಡು ಹೋದನು! (15-16). 


244 ಶ್ರೀವಿಷ್ಣುಪುರಾಣಮ್‌ 


ಕರ್ಷತಾ ವೃಕ್ಷಯೋರ್ಮಧೇ ತಿರ್ಯಗ್ಗತಮುಲೂಖಲಮ್‌ | 


ಭಗ್ನಾವುತ್ತುಂಗಶಾಖಾಗೌ ತೇನ ತೌ ಯಮಲಾರ್ಜುನೌ॥ 17 
ತತಃ ಕಟಕಟಾಶಬ್ದಸಮಾಕರ್ಣನತತ್ನರಃ | 
ಆಜಗಾಮ ವುಜಜನೋ ದದರ್ಶ ಚ ಮಹಾದ್ರುಮೌ॥ 18 


ನವೋದ್ಗತಾಲ್ಲದಂತಾಂಶುಸಿತಹಾಸಂ ಚ ಬಾಲಕಮ್‌ | 
ತಯೋರ್ಮಧ್ಯಗತಂ ದಾಮ್ನಾ ಬದ್ಧಂ ಗಾಢಂ ತಥೋದರೇ॥ 19 


ತತಶ್ಚ ದಾಮೋದರತಾಂ ಸ ಯಯೌ ದಾಮಬಂಧನಾತ್‌ ॥ 20 
ಗೋಪವೃದ್ಧಾಸ್ಪತಃ ಸರ್ವೇ ನಂದಗೋಪಪುರೋಗಮಾಃ | 
ಮಂತ್ರಯಾಮಾಸುರುದ್ದಿಗ್ನಾ ಮಹೋತ್ಪಾತಶಾತಿಭೀರವಃ ॥ 21 
ಸ್ಥಾನೇನೇಹ ನ ನಃ ಕಾರ್ಯಂ ವುಜಾಮೋತನ್ಮನ್ಮಹಾವನಮ್‌ | 
ಉತ್ಸಾತಾ ಬಹವೋ ಹತ್ರ ದೃಶಂತೇ ನಾಶಹೇತವಃ ॥ 22 


ಅಡ್ಡಲಾಗಿ ಮಲಗಿದ್ದ ಒರಳುಕಲ್ಲನ್ನು ಅವನು ಆ ವೃಕ್ಷಗಳ ಮಧ್ಯದಲ್ಲಿ ಜಗ್ಗಿ 
ಎಳೆಯಲಾಗಿ, ಉತ್ತುಂಗ ಶಾಖೆಗಳಿದ್ದ ಆ ಯಮಲಾರ್ಜುನಗಳು ಮುರಿದು 
ಬಿದ್ದವು! ಅವು ಬೀಳುವಾಗ ಉಂಟಾದ ಕಟಕಟ ಶಬ್ದವನ್ನು ಕೇಳಿ ವ್ರಜವಾಸಿಗಳು 
ಓಡಿ ಬಂದು, ಮುರಿದು ಬಿದ್ದಿದ್ದ ಆ ಮಹಾವೃಕ್ಷಗಳನ್ನು ನೋಡಿದರು (17-18). 
ಹಾಗೆಯೇ ಹೊಸದಾಗಿ ಹುಟ್ಟಿದ ಚಿಕ್ಕ ಚಿಕ್ಕ ಹಲ್ಲುಗಳ ಕಾಂತಿಯಿಂದ ಶುಭ್ರವಾದ 
ನಗೆಯನ್ನು ಬೀರುತ್ತಲಿದ್ದ ಮತ್ತು ಉದರದಲ್ಲಿ ಹಗ್ಗವನ್ನು ಸುತ್ತಿ ಬಿಗಿಯಾಗಿ 
ಕಟ್ಟಲ್ಪಟ್ಟಿದ್ದ ಬಾಲಕನು ಆ ಮರಗಳ ನಡುವೆ ನಿಂತಿರುವುದನ್ನೂ ನೋಡಿದರು! 
ಉದರದಲ್ಲಿ ದಾಮದ (ಹಗ್ಗದ) ಬಂಧನಕ್ಕೆ ಒಳಗಾದ ಪ್ರಯುಕ್ತ ಆ 
ಮೊದಲ್ಗೊಂಡು ಕೃಷ್ಣನಿಗೆ "ದಾಮೋದರ' ಎಂದು ಹೆಸರಾಯಿತು (19-20). 
ಅನಂತರ ನಂದಗೋಪನೇ ಮೊದಲಾದ ಹಿರಿಯ ಗೋಪರು ಮಹೋತ್ಪಾತ 
ಗಳಾಗುತ್ತಿವೆಯೆಂದು ಅತ್ಯಂತ ಭಯಗೊಂಡು ಉದ್ರಿಗ್ನ ಚಿತ್ತರಾಗಿ ಈ ಪ್ರಕಾರ 
ಸಮಾಲೋಚನೆ ನಡೆಸಿದರು: "ಈ ಸ್ಥಳದಿಂದ ನಮಗೆ ಆಗಬೇಕಾದ್ದೇನೂ ಇಲ್ಲ. 
ಇನ್ನೊಂದು ಮಹಾವನಕ್ಕೆ ಹೊರಟುಹೋಗೋಣ. ಇಲ್ಲಿ ನಾನಾ ಉತ್ಪಾತಗಳು 
ಕಂಡುಬರುತ್ತಿವೆ. ಇವೆಲ್ಲ ನಾಶಕ್ಕೆ ಕಾರಣವಾದವುಗಳು (21-22). ಪೂತನೆಯ 


ಅಧ್ಯಾಯ 6 ಪಂಚಮಾಂಶಃ 245 


ಪೂತನಾಯಾ ವಿನಾಶಶ್ಚ ಶಕಟಸ್ಮ ವಿಷರ್ಯಯಃ | 
ವಿನಾ ವಾತಾದಿದೋಷೇಣ ದ್ರುಮಯೋಃ ಪತನಂ ತಥಾ॥ 23 


ವೃಂದಾವನಮಿತಃ ಸ್ಥಾನಾತ್ತಸ್ಮಾದ್ದಚ್ಛಾಮು ಮಾ ಚಿರಮ್‌! 
ಯಾವದ್ಧೌಮಮಹೋತ್ಪಾತದೋಹಷೋ ನಾಭಿಭವೇದ್‌ವ್ರಜಮ್‌ ॥ 24 


ಇತಿ ಕೃತ್ವಾ ಮತಿಂ ಸರ್ವೇ ಗಮನೇ ತೇ ವ್ರಜೌಕಸಃ। 
ಊಚುಸ್ಸಂ ಸ್ವಂ ಕುಲಂ ಶೀಘ್ರಂ ಗಮ್ಮತಾಂ ಮಾ ವಿಲಂಬಥ ॥ 25 


ತತಃ ಕ್ಷಣೇನ ಪ್ರಯಯುಃ ಶಕಟೈರ್ಗೋಧನೈಸ್ಪಥಾ | 


ಯೂಥಶೋ ವತ್ಸಪಾಲಾಶ್ಚ ಕಾಲಯಂತೋ ವುಜೌಕಸಃ॥ 26 
ದ್ರವ್ಮಾವಯವನಿರ್ಧ್ಧೂತಂ ಕ್ಷಣಮಾತ್ರೇಣ ತತಥಾ। 
ಕಾಕಭಾಸಸಮಾಕೀರ್ಣಂ ವ್ರಜಸ್ಥಾನಮಭೂದ್‌ ದ್ವಿಜ ॥ 27 


ವಿನಾಶಪ್ರಕಾರ, ಶಕಟವು ತಲೆಕೆಳಗಾಗಿ ಉರುಳಿಬಿದ್ದದು ಗಾಳಿ ಮುಂತಾದ 
ಯಾವ ನಿಮಿತ್ತವೂ ಇಲ್ಲದೆ ಈ ವೃಕ್ಷಗಳು ಮುರಿದು ಬಿದ್ದದ್ದು ಇವೆಲ್ಲ 
ಉತ್ಪಾತಗಳೇ ಸರಿ. ಆದ್ದರಿಂದ ನಾವು ಈ ಸ್ಥಳದಿಂದ ವೃಂದಾವನಕ್ಕೆ ಬೇಗನೆ 
ಹೊರಟು ಹೋಗೋಣ. ಭೂಕಂಪಾದಿ ಮಹೋತ್ಪಾತವು ವ್ರಜವನ್ನು ಅಸ್ತವ್ಯಸ್ತ 
ಗೊಳಿಸೀತು. ಅಷ್ಟರೊಳಗೆ ಈ ಗೋಕುಲವನ್ನು ಬಿಡೋಣ?” (23-24). ಹೀಗೆ 
ಆ ವ್ರಜವಾಸಿಗಳೆಲ್ಲರೂ ತೆರಳಬೇಕೆಂದು ನಿಶ್ಚಯಿಸಿ ತಮ್ಮ ತಮ್ಮ ಕುಟುಂಬ 
ದವರಿಗೆ ಕೂಡಲೇ ಹೊರಡಬೇಕೆಂದೂ ತಡಮಾಡಬಾರದೆಂದೂ ಹೇಳಿದರು. 
ಕೂಡಲೆ ಗೋಪಾಲರೂ ಕರುಗಳನ್ನು ನೋಡಿಕೊಳ್ಳತಕ್ಕ ವತ್ಸಪಾಲರೂ ತಮ್ಮ 
ತಮ್ಮ ಶಕಟಗಳೊಡನೆಯೂ ಗೋವುಗಳೊಡನೆಯೂ ಹೊರಟು ಗೋವು 
ಗಳನ್ನು ಮೇಯಿಸುತ್ತ ಗುಂಪು ಗುಂಪಾಗಿ ಪ್ರಯಾಣ ಮಾಡಿದರು (25-26). 
ಅನ್ನ, ಧಾನ್ಯಕಣ--ಮುಂತಾದವು ಹರಡಿದ್ದ ಆ ವ್ರಜಸ್ಥಾನವು, ಮೈತ್ರೇಯ, 
ಕ್ಷಣಮಾತ್ರದಲ್ಲಿ ಕಾಗೆ, ಭಾಸ (ಒಂದು ಬಗೆಯ ಹದ್ದು--ಮೊದಲಾದ 
ಪಕ್ಷಿಗಳಿಂದ ತುಂಬಿಹೋಯಿತು! ಇತ್ತ ಲೀಲಾವಿಹಾರಿಯಾದ ಭಗವಾನ್‌ 
ಶ್ರೀಕೃಷ್ಣನು ಗೋಧನಗಳಿಗೆ ಸಮೃದ್ಧಿಯನ್ನು ಬಯಸಿ, ಅವರೆಲ್ಲರೂ ಹೋಗಿ 


246 ಶ್ರೀವಿಷ್ಣುಪುರಾಣಮ್‌ 


ವೃಂದಾವನಂ ಭಗವತಾ ಕೃಷ್ಣೇನಾಕ್ಲಿಷ್ಟಕರ್ಮನಣಾ | 


ಶುಭೇನ ಮನಸಾ ಧ್ಯಾತಂ ಗವಾಂ ಸಿದ್ಧಿಮಭೀಪ್ಸತಾ ॥ 28 
ತತಸ್ಪತ್ರಾತಿರೂಕ್ಷೇೀಷಿ ಘರ್ಮಕಾಲೇ ದ್ವಿಜೋತ್ತಮ! 

ಪ್ರಾವೃಟ್‌ಕಾಲ ಇವೋದ್ಧೂತಂ ನವಶಷ್ಟಂ ಸಮಂತತಃ ॥ 29 
ಸ ಸಮಾವಾಸಿತಃ ಸರ್ವೋ ವ್ರಜೋ ವೃಂದಾವನೇ ತತಃ! 
ಶಕಟೀವಾಟಪರ್ಯಂತಶ್ಚಂದ್ರಾರ್ದ್ದಾಕಾರಸಂಸ್ಟಿತಿಃ ॥ 30 
ವತ್ಸಪಾಲೌ ಚ ಸಂವೃತ್ತೌ ರಾಮದಾಮೋದರೌ ತತಃ! 

ಏಕಸ್ಸಾನಸ್ಸಿತೌ ಗೋಷ್ಟೇ ಚೇರತುರ್ಬಾಲಲೀಲಯಾ॥ 31 
ಬರ್ಹಿಪತ್ರಕೃತಾಪೀಡೌ ವನ೫ಶ್ರಷ್ಟಾವತಂಸಕೌ। 
ಗೋಪವೇಣುಕೃತಾತೋದ್ಮಪತ್ರವಾದಕೃತಸ್ತನೌ ॥ 32 





ಸೇರಿದ ವೃಂದಾವನಕ್ಕೆ ಶುಭವಾಗಲೆಂದು ಮನಸ್ಸಿನಿಂದ ಧ್ಯಾನಿಸಿದನು (27-28). 
ಅವನ ಧ್ಯಾನಮಾತ್ರದಿಂದ, ಮೈತ್ರೇಯ, ಅತಿಕ್ರೂರವಾದ ಬೇಸಿಗೆಯಾಗಿದ್ದರೂ 
ಸಹ ಮಳೆಗಾಲದಲ್ಲಿ ಹೇಗೋ ಹಾಗೆ ಹಸಿರುಹುಲ್ಲು ವೃಂದಾವನದ 
ಎಲ್ಲೆಡೆಯೂ ಬೆಳೆಯಿತು! (29). ಆಮೇಲೆ ಗೋಪಾಲರು ಸುತ್ತಲೂ ಅರ್ಧ 
ಚಂದ್ರಾಕಾರವಾಗಿ ತಮ್ಮ ಶಕಟಗಳನ್ನು ನಿಲ್ಲಿಸಿ ನಡುವೆ ಬಿಡಾರ ಮಾಡಿದರು. 
ಆ ಗೊಲ್ಲರ ಹಳ್ಳಿಯಲ್ಲಿ ಬಲರಾಮ ದಾಮೋದರರು ಯಾವಾಗಲೂ 
ಜೊತೆಯಾಗಿ ಒಂದೇ ಕಡೆ ಇರುತ್ತ ವತ್ಸಪಾಲಕರಾಗಿ ಬಾಲಲೀಲೆಯನ್ನು 
ನಡೆಸುತ್ತ ವಿಹರಿಸುತ್ತಿದ್ದರು (30-31). ನವಿಲುಗರಿಗಳನ್ನು ತಲೆಗೆ ಸಿಕ್ಕಿಸಿಕೊಂಡು, 
ಕಾಡು ಹೂಗಳಿಂದ ರಚಿಸಿದ ಆಭರಣಗಳಿಂದ ಕಿವಿಗಳನ್ನು ಅಲಂಕರಿಸಿಕೊಳ್ಳು 
ತ್ತಿದ್ದರು. ಗೊಲ್ಲರಿಗೆ ಸಹಜವಾದ ಬಿದಿರಿನಿಂದ ನಾನಾ ವಿಧದ ವಾದ್ಯಗಳನ್ನು 
ಮಾಡಿಕೊಂಡು, ಎಲೆಗಳಿಂದ ಪೀಪಿಗಳನ್ನು ತಯಾರಿಸಿ ವಿವಿಧ ಧ್ವನಿಗಳನ್ನು 
ಹೊಡಡಿಸುತ್ತಿದ್ದರು (32). *ಕಾಕಪಕ್ಷಧರರಾದ ಆ ಬಾಲಕರು (ಸ್ಕಂದನ ಅಂಶ 


* ಕಾಕಪಕ್ಷ ಇ ಮಕ್ಕಳ ತಲೆಯಲ್ಲಿ ಎರಡೂ ಪಾರ್ಶ್ವಗಳಲ್ಲಿಯೂ ಕಾಗೆಯ 
ರೆಕ್ಕೆಗಳಂತೆ ಹರಡಿದ ಕೂದಲು. 


ಅಧ್ಯಾಯ 6 ಪಂಚಮಾಂಶಃ 241 


ಕಾಕಪಕ್ಷಧರೌ ಬಾಲೌ ಕುಮಾರಾವಿವ ಪಾವಕೀ। 
ಹಸಂತೌ ಚ ರಮಂತೌ ಚ ಚೇರತುಃ ಸ್ಮ ಮಹಾವನಮ್‌ ॥ 33 


ಕ್ಹಚದ್ವಹಂತಾವನ್ಕೋನ್ಕಂ ಕ್ರೀಡಮಾನೌ ತಥಾ ಪರೈಃ | 


ಗೋಪಪುತ್ರೈಸ್ಸಮಂ ವತ್ಸಾಂಶ್ಚಾರಯಂತೌ ವಿಚೇರತುಃ ॥ 34 
ಕಾಲೇನ ಗಚ್ಛತಾ ತೌ ತು ಸಪ್ತವರ್ಷೌ ಮಹಾವ್ರಜೇ। 

ಸರ್ವಸ್ಯ ಜಗತಃ ಪಾಲೌ ವತ್ಸಪಾಲೌ ಬಭೂವತುಃ ॥ 35 
ಪ್ರಾವೃಟ್‌ಕಾಲಸ್ಪ್ತತೋತತೀವಮೇಘೌಫಘಸಗಿತಾಂಬರಃ | 

ಬಭೂವ ವಾರಿದಾರಾಭಿರೈಕ್ಕಂ ಕುರ್ವನ್‌ ದಿಶಾಮಿವ॥ 36 
ಪ್ರರೂಢನವಶಷ್ಟಾಢ್ಕಾ ಶಕ್ರಗೋಪಾಚಿತಾ ಮಹೀ। 

ತಥಾ ಮಾರಕತೀವಾಸೀತ್ರದ್ಮರಾಗವಿಭೂಷಿತಾ ॥ 37 
ಊಹುರುನ್ಮಾರ್ಗವಾಶೀನಿ ನಿಮ್ನಗಾಂಭಾಂಸಿ ಸರ್ವತಃ। 

ಮನಾಂಸಿ ದುರ್ವಿನೀತಾನಾಂ ಪ್ರಾಪ್ಕ ಲಕ್ಷ್ಮೀಂ ನವಾಮಿವ॥ 38 


ಗಳಾದ) ಶಾಖ-ವಿಶಾಖರೆಂಬ ಕುಮಾರರಂತೆ ವಿರಾಜಿಸುತ್ತ , ನಗುತ್ತ ಆಡುತ್ತ 
ಮಹಾರಣ್ಯದಲ್ಲಿ ಸಂಚರಿಸತೊಡಗಿದರು. ಒಮ್ಮೆ ಒಬ್ಬರನ್ನೊಬ್ಬರು ಹೆಗಲ 
ಮೇಲೆ ಹೊತ್ತುಕೊಳ್ಳುತ್ತಲೂ ಒಮ್ಮೆ ಇತರ ಗೋಪಬಾಲರೊಡನೆ ಆಡುತ್ತಲೂ 
ಒಮ್ಮೆ ಕರುಗಳನ್ನು ಮೇಯಿಸುತ್ತಲೂ ತಿರುಗುತ್ತಿದ್ದರು (33-34). ಈ ಪ್ರಕಾರ 
ವಾಗಿ ಆ ಮಹಾವ್ರಜದಲ್ಲಿದ್ದ ಬಲರಾಮಕೃಷ್ಣರು ಸ್ವಲ್ಪ ಕಾಲವನ್ನು ಕಳೆದರು. 
ಸಕಲ ಜಗತ್‌ಪಾಲಕರಾದ ಅವರು ಕರುಗಳನ್ನು ಕಾಯುವ ಏಳು ವರ್ಷದ 
ಹುಡುಗರಾದರು! (35). ಮಳೆಗಾಲ ಬಂದಿತು. ಮೇಘಫ ಜಾಲಗಳಿಂದ 
ಅಂಬರವು ತುಂಬಿತು. ನಿಬಿಡವಾಗಿ ಸುರಿಯುತ್ತಿದ್ದ ವಾರಿಧಾರೆಗಳಿಂದ ಸಕಲ 
ದಿಕ್ಕುಗಳೂ ಒಂದಾಗಿ ಕಾಣಿಸಿದವು. ಹೊಸದಾಗಿ ಬೆಳೆದ ಹಸಿರು ಹುಲ್ಲು 
ಗಳಿಂದಲೂ ಇಂದ್ರಗೋಪಗಳೆಂಬ (ಕೆಂಪಾದ) ಕೀಟಗಳಿಂದಲೂ ವ್ಯಾಪ್ತವಾದ 
ಮಹೀತಳವು ಪದರಾಗಮಣಿಗಳಿಂದ ಚಿತ್ರಿತವಾದ ಮರಕತಮಯವಾದ 
ನೆಲದಂತೆ ಕಾಣಿಸಿತು! (36-37). ಹೊಸದಾಗಿ ಐಶ್ವರ್ಯ ಬಂದಾಗ ದುರುಳರ 
ಮನಸ್ಸುಗಳು ಹೇಗೆ ಉಚ್ಛೈಂಖಲವಾಗಿ ಹರಿಯ ತೊಡಗುತ್ತವೆಯೋ ಹಾಗೆ 


248 ಶ್ರೀವಿಷ್ಣುಪುರಾಣಮ್‌ 


ನ ರೇಜೇಇಂತರಿತಶ್ಚಂದ್ರೋ ನಿರ್ಮಲೋ ಮಲಿನೆ ರ್ಥನೆ ಹ! 


ಸದ್ದಾದಿವಾ ದೋ ಮೂರ್ಹಾಣಾಂ ಪ್ರಗಲ್ಫಾಭಿರಿವೋಕ್ತಿಭಿಃ | 39 
ನಿರ್ಗುಣೇನಾಪಿ ಚಾಪೇನ ಶಕ್ರಸ್ಕ ಗಗನೇ ಪದಮ್‌! 
ಅವಾಪ್ಮತಾವಿವೇಕಸ್ಮ ನೃಪಸ್ಯೇವ ಪರಿಗ್ರಹೇ ॥॥ 40 
ಮೇಘಪೃಷ್ಠ್ಟೇ ಬಲಾಕಾನಾಂ ರರಾಜ ವಿಮಲಾ ತತಿಃ! 

ದುವೃತ್ತೇ ವೃತ್ತಚೇಷ್ಟೇವ ಕುಲೀನಸಾತಿಶೋಭನಾ ॥॥ 41 
ನ ಬಬಂಧಾಂಬರೇ ಸ್ಪೈರ್ಯಂ ವಿದ್ಯುದತ್ಕಂತಚಂಚಲಾ। 

ಮೆ ತೀವ ಪ್ರವರೇ ಪುಂಸಿ ದುರ್ಜನೇನ ಪ್ರಯೋಜಿತಾ 42 
ಮಾರ್ಗಾ ಬಭೂವುರಸ್ಪಷ್ಟಾಸ್ತಣಶಷ್ಟಚಯಾವೃತಾಃ। 
ಅರ್ಥಾಂತರಮನುಪ್ರಾಪ್ತಾ ಪ್ರಜಡಾನಾಮಿವೋಕಯಃ ॥॥ 43 


ನದೀಜಲಗಳು ಉಕ್ಕಿ ದಾರಿ ತಪ್ಪಿ ಎಲ್ಲೆಲ್ಲಿಯೂ ಪ್ರವಹಿಸಿದವು (38). 
ಪ್ರಾಮಾಣಿಕವಾಗಿ ಮಾತಾಡತಕ್ಕವರ ಸದ್ವಾದವು ಮೂರ್ಯಜನರ ಉದ್ದತ 
ವಚನಗಳಿಂದ ತಿರಸ್ಕೃತವಾಗಿ ಹೇಗೆ ಪ್ರಕಾಶಕ್ಕೆ ಬಾರದೆ ಹೋಗುವುದೋ ಹಾಗೆ 
ಮಲಿನವಾದ ಕಪ್ಪು ಮೋಡಗಳಿಂದ ಆಚ್ಚಾದಿತನಾದ ನಿರ್ಮಲ ಚಂದ್ರನು 
ಪ್ರಕಾಶಿಸಲಿಲ್ಲ (39). ವಿವೇಕಶೂನ್ಯನಾದ ರಾಜನ ಸಂಗದಲ್ಲಿ ನಿರ್ಗುಣನಾದ 
ಮನುಷ್ಯನು ಹೇಗೆ ಒಂದು ಸ್ಥಾನವನ್ನು ಗಳಿಸಿಕೊಳ್ಳುವನೋ ಹಾಗೆ ನಿರ್ಗುಣ 
ವಾದ (ಹೆದೆ ಇಲ್ಲದ) ಇಂದ್ರ ಧನುಸ್ಸು ಗಗನದಲ್ಲಿ ಸ್ಥಾನವನ್ನು ಪಡೆಯಿತು! 
(40). ದುಷ್ಪನ ಬಳಿಯಲ್ಲಿಯೂ ಸತ್ಪುರುಷನ ಸ್ವಚ್ಛವಾದ ವ್ಯವಹಾರವಿರುವಂತೆ, 
ಮೇಘ ಜಾಲದ ಬಳಿ ಶುಭ್ರವಾದ ಕೊಕ್ಕರೆ ಹಕ್ಕಿಗಳ ಸಾಲು ವಿರಾಜಿಸಿತು. 
ದುರ್ಜನನು ಶ್ರೇಷ್ಠನಾದ ಪುರುಷನಲ್ಲಿ ಆರಂಭಿಸಿದ ಮೈತ್ರಿಯಂತೆ ಅತ್ಯಂತ 
ಚಂಚಲವಾದ ಮಿಂಚು ಆಕಾಶದಲ್ಲಿ ಸ್ಟಿರವಾಗಿ ಉಳಿಯಲಿಲ್ಲ (41-42). 
ಅರ್ಥಾಂತರಕ್ಕೆ ಅವಕಾಶವನ್ನೀಯುವ ದಡ್ಡಜನರ ನುಡಿಗಳಂತೆ, ಹುಲ್ಲು 
ಸದೆಗಳಿಂದ ಆವೃತವಾದ ದಾರಿಗಳು ಅಸ್ಪಷ್ಟವಾದವು. ಆ ಮಳೆಗಾಲದಲ್ಲಿ 
ಮದಿಸಿದ ಮಯೂರಗಳಿಂದಲೂ ಜಿಂಕೆಗಳಿಂದಲೂ ತುಂಬಿದ ಮಹಾವನದಲ್ಲಿ 


ಅಧ್ಯಾಯ 6 ಪಂಚಮಾಂಶಃ 249 


ಉನ್ಮತ್ತಶಿಖಸಾರಂಗೇ ತಸ್ಮಿನ್ಕಾಲೇ ಮಹಾವನೇ। 


ಕೃಷ್ಣಾರಾಮೌ ಮುದಾ ಯುಕ್ತೌ ಗೋಪಾಲೈಶ್ಚೇರತುಸ್ಸಹ॥ 44 
ಕೃಚದ್ಧೋಭಿಸ್ಸ್ನಮಂ ರಮ್ಮಂ ಗೇಯತಾನರತಾವುಭೌ। 

ಚೇರತುಃ ಕೃಚದತೃರ್ಥಂ ಶೀತವೃಕ್ಷತಲಾಶ್ರಿತೌ॥ 45 
ಕ್ಹ್ಛಚಿತ್ಯದಂಬಸ್ರಕ್‌ಚತ್ರೌ ಮಯೂರಸುಗ್ಜಿರಾಜಿತೌ | 

ಎಲಿಪ್ತೌ ಕೃಚಿದಾಸಾತಾಂ ವಿವಿಧೈರ್ಗಿರಿಧಾತುಭಿಃ ॥ 46 
ಪರ್ಣಶಯಾಸು ಸಂಸುಪ್ತೌ ಕ್ಚಚನ್ನಿದ್ರಾಂತರೈಷಿಣೌ | 

ಕೃಚದ್ದರ್ಜತಿ ಜೀಮೂತೇ ಹಾಹಾಕಾರರವಾಕುಲೌ॥ 47 
ಗಾಯತಾಮನ್ಯಗೋಪಾನಾಂ ಪ್ರಶಂಸಾಪರಮೌ ಕ್ವಚಿತ್‌ | 
ಮಯೂರಕೇಕಾನುಗತೌ ಗೋಪವೇಣುಪ್ರವಾದಕೌ ॥ 48 
ಇತಿ ನಾನಾವಿಧೆ ರ್ಭಾವೆ ರುತ್ತಮಪ್ರೀತಿಸಂಯುತೌ । 

ಕ್ರೀಡಂತೌ ತೌ ವನೇ ತಸ್ಮಿಂಶ್ಚೇರತುಸ್ತುಷ್ಟಮಾನಸೌ ॥ 49 


ಬಲರಾಮಕೃಷ್ಣರು ಗೋಪಾಲರೊಡನೆ ನಲವಿನಿಂದ ನಲಿಯುತ್ತಿದ್ದರು (43-44). 
ಆ ರಾಮಕೃಷ್ಣರು ಒಮ್ಮೆ ಹಸುಗಳೊಡನೆ ರಮ್ಯವಾಗಿ ಹಾಡುತ್ತಲೂ ಒಮ್ಮೆ 
ತಂಪಾದ ನೆರಳಿರುವ ಮರಗಳ ಬುಡದಲ್ಲಿ ಕುಳಿತಿರುತ್ತಲೂ ಇದ್ದರು. ಈಚಲ 
ಮರದ ಹೂಗಳ ಹಾರದಿಂದ ಚಿತ್ರ ವಿಚಿತ್ರವಾಗಿ ಅಲಂಕರಿಸಿಕೊಳ್ಳುವರು. 
ನವಿಲು ಗರಿಗಳ ಸರಗಳಿಂದ ವೇಷ ಮಾಡಿಕೊಳ್ಳುವರು. ಗೈರಿಕ ಧಾತುಗಳಿಂದ 
ಬಗೆಬಗೆಯಾದ ಬಣ್ಣಗಳನ್ನೂ ಮೈಗೆ ಬಳಿದುಕೊಂಡು ಕುಳಿತುಕೊಳ್ಳುವರು 
(45-46). ಒಮ್ಮೊಮ್ಮೆ ನಿದ್ರೆ ಮಾಡುವುದಕ್ಕಾಗಿ ಎಲೆಗಳ ಹಾಸಿಗೆಗಳಲ್ಲಿ 
ಮಲಗುವರು. ಒಮ್ಮೊಮ್ಮೆ ಮೋಡವು ಗುಡುಗಿದಾಗ ಹಾಹಾಕಾರ ಮಾಡುತ್ತ 
ಕೂಗಾಡುವರು. ಇತರ ಗೋಪಾಲರು ಹಾಡುತ್ತಿದ್ದಾಗ "ಭಲಾ ಬೇಷ್‌!' ಎಂದು 
ಕೊಂಡಾಡುವರು. ನವಿಲುಗಳ ಕೇಕಾಧ್ವನಿಯನ್ನನುಕರಿಸಿ ಕೊಳಲೂದುವರು 
(47-48). ಈ ಪ್ರಕಾರವಾಗಿ ಅವರಿಬ್ಬರೂ ಅತ್ಯಂತ ಸ್ನೇಹಸಂಪನ್ನರಾಗಿ 
ಸಂತೋಷದಿಂದ ವನದಲ್ಲಿ ಕ್ರೀಡಿಸುತ್ತಿದ್ದರು. ಬಲಾಡಢ್ಕರಾದ ಅವರಿಬ್ಬರೂ 


250 ಶ್ರೀವಿಷ್ಣುಪುರಾಣಮ್‌ 


ವಿಕಾಲೇ ಚ ಸಮಂ. ಗೋಭಿರ್ಗೋಪವೃಂದಸಮನ್ಹಿತೌ। 


ವಿಹೃತ್ಯಾ; ಯಥಾಯೋಗಂ ವ್ರಜಮೇತ್ಕ ಮಹಾಬಲೌ ॥ 50 
ಗೋಪೈಸ್ಸಮಾನೈಸ್ಸಹಿತೌ ಕ್ರೀಡಂತಾವಮರಾವಿವ। 
ಏವಂ ತಾವೂಷತುಸ್ತತ್ರ ರಾಮಕೃಷ್ಣೌ ಮಹಾದ್ಭುತೀ॥ 51 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಷಷ್ಟೋ5ಧ್ಕಾಯಃ 


ಗೋಪಾಲರ ಗುಂಪಿನೊಡನೆ ಸೇರಿ ವಿಹರಿಸುತ್ತ ಸಂಜೆಯಾದಾಗ ಗೋವು 
ಗಳೊಡನೆ ಎಂದಿನಂತೆ ವ್ರಜಕ್ಕೆ ಹಿಂದಿರುಗುತ್ತಿದ್ದರು (49-50). ಮಹಾತೇಜಸ್ವಿ 
ಗಳಾದ ರಾಮಕೃಷ್ಣರು ಸಮಾನ ವಯಸ್ಕರಾದ ಗೋಪಾಲರೊಡನೆ ಈ 
ರೀತಿಯಲ್ಲಿ ವಿಹರಿಸುತ್ತ ಆ ವೃಂದಾವನದಲ್ಲಿ ದೇವತೆಗಳಂತೆ ವಾಸವಾಗಿದ್ದರು 
(51). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಆರನೆಯ ಅಧ್ಯಾಯ ಮುಗಿಯಿತು. 


ಸಪ್ತಮೋನಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ಏಕದಾ ತು ವಿನಾ ರಾಮಂ ಕೃಷ್ಣೋ ವೃಂದಾವನಂ ಯಯೌ! 





ವಿಚಚಾರ ವೃತೋ ಗೋಪೈರ್ವನ್ಯಪುಷಸಗುಜ್ಜಲಃ॥ 1 

ಸ ಜಗಾಮಾಥ ಕಾಲಿಂದೀಂ ಲೋಲಕಲ್ಲೋಲಶಾಲಿನೀಮ್‌ | 

ತೀರಸಂಲಗ್ನಫೇನೌಫೆ ರ್ಹಸಂತೀಮಿವ ಸರ್ವತಃ ॥ 2 

ತಸ್ಮಾಂಚಾತಿಮಹಾಭೀಮಂ ವಿಷಾಗ್ನಿಶಿತವಾರಿಕಮ್‌ | 

ಹ್ರದಂ ಕಾಲಿಯನಾಗಸ್ಕ ದದರ್ಶಾತಿವಿಭೀಷಣಮ್‌ ॥ 3 
ಅಧ್ಯಾಯ 7 


ನಾಗರಾಜನಾದ ಕಾಳಿಯ ಸರ್ಪವನ್ನು ಶ್ರೀಕೃಷ್ಣನು ನಿಗ್ರಹಿಸುವುದು. 


ಸ 


ಕಾಳಿಯನಿಂದ ಶ್ರೀಕೃಷ್ಣನ ಸ್ತುತಿ 


ಔರ ಪ್‌ 


ಪರಾಶರ ಮಹರ್ಷಿಗಳು ನುಡಿದರು: ಒಂದು ಸಲ ಶ್ರೀಕೃಷ್ಣನು 
ಬಲರಾಮನನ್ನು ಬಿಟ್ಟು ತಾನು ವೃಂದಾವನಕ್ಕೆ ಹೋಗಿ ಕಾಡು ಹೂಮಾಲೆಗಳಿಂದ 
ಸುಶೋಭಿತನಾಗಿ ಗೋಪರೊಡನೆ ಸುತ್ತಾಡುತ್ತಿದ್ದನು. ಹಾಗೆಯೇ ಸುತ್ತಾಡುತ್ತ , 
ಹೊಯ್ದಾಡುವ ಅಲೆಗಳಿಂದ ತುಂಬಿದ ಯಮುನಾ ನದಿಯ ಬಳಿಗೆ ಹೋದನು. 
ನದೀ ತೀರದ ಎಲ್ಲೆಡೆಯೂ (ಬಿಳಿಯ) ನೊರೆಗಳು ರಾಶಿಯಾಗಿ ಕೂಡಿದ್ದರಿಂದ 
ಯಮುನೆಯು ನಗುತ್ತಿರುವಳೋ ಎಂಬತೆ ಕಾಣಿಸಿದಳು (1-2). ಆ ನದಿಯಲ್ಲಿ 
ವಿಶಾಲವಾದ ಒಂದು ಮಡುವನ್ನು ಶ್ರೀಕೃಷ್ಣನು ಕಂಡನು. ಮಡುವಿನಲ್ಲಿ ಕಾಳಿಯ 
ಸರ್ಪವು ವಾಸವಾಗಿತ್ತು. ಅದರ ವಿಷಾಗ್ನಿಯಿಂದ ನೀರು ತುಂಬಿದ್ದ ಆ ಮಡು 
ಅತಿ ಭೀಷಣವಾಗಿತ್ತು. ಆ ವಿಷಾಗ್ನಿಯು ಎಷ್ಟು ಘೋರವಾಗಿತ್ತೆಂದರೆ, ಅದರ 
ಪ್ರಸರಣದಿಂದ ತೀರದಲ್ಲಿದ್ದ ಮರಗಳು ಸುಟ್ಟುಹೋಗಿದ್ದವು. ಗಾಳಿ ಬೀಸಿದಾಗ 


252 ಶ್ರೀವಿಷ್ಣುಪುರಾಣಮ್‌ 


ವಿಷಾಗ್ನಿನಾ ಪ್ರಸರತಾ ದಗ್ಗತೀರಮಹೀರುಹಮ್‌ | 


ವಾತಾಹತಾಂಬುವಿಕ್ಷೇಪಸ್ಪರ್ಸದಗೃವಿಹಂಗಮಮ್‌ ॥ 4 
ತಮತೀವ ಮಹಾರೌದ್ರಂ ಮೃತ್ತುವಕ್ತಮಿವಾಪರಮ್‌ | 
ವಿಲೋಕ್ಕ ಚಿಂತಯಾಮಾಸ ಭಗವಾನ್‌ ಮಧುಸೂದನಃ ॥ 5 


ಅಸ್ಮಿನ್ಹಸತಿ ದುಷ್ಟಾತ್ಮಾ ಕಾಲಿಯೋಆಸೌ ವಿಷಾಯುಧಃ। 
ಯೋ ಮಯಾ ನಿರ್ಜತಸ್ತೆಕ್ಲಾ ದುಷ್ಟೋ ನಷ್ಟಃ ಪಯೋನಿಧಿಮ್‌ ॥ 


ವಿರಿ ವಿವ 


ತೇನೇಯಂ ದೂಷಿತಾ ಸರ್ವಾ ಯಮುನಾ ಸಾಗರಂಗಮಾ! 


ನ ನರೈರ್ಗೊೋಧನೈಶ್ಚಾಪಿ ತೃಷಾತೆೈರುಪಭುಜ್ಯತೇ ॥ 7 
ತದಸ್ಕ ನಾಗರಾಜಸ್ಮ ಕರ್ತವ್ಯೋ ನಿಗ್ರಹೋ ಮಯಾ। 
ನಿಸ್ತಾನಾಸ್ತು ಸುಖಂ ಯೇನ ಚರೇಯುರ್ವೃಜವಾಸಿನಃ॥ 8 


ಏತದರ್ಥಂ ತು ಲೋಕೇಜಸ್ಮಿನ್ನವತಾರಃ ಕೃತೋ ಮಯಾ। 
ಯದೇಷಾಮುತ್ಸಥಸ್ಥಾನಾಂ ಕಾರ್ಯಾ ಶಾಂತಿರ್ದುರಾತ್ಮನಾಮ್‌॥ 9 


ಮಡುವಿನ ನೀರು ಹಾರಿ ತಾಗಿದ್ದರಿಂದ ಹಕ್ಕಿಗಳು ಸುಟ್ಟು ಕರಕಲಾಗಿದ್ದವು! 
(3-4). ಮೃತ್ಯುವಿನ ಮತ್ತೊಂದು ಮುಖವೋ ಎಂಬಂತೆ ಮಹಾ ಭಯಂಕರ 
ವಾದ ಮಡುವನ್ನು ಕಂಡು ಭಗವಾನ್‌ ಮಧುಸೂದನನು ಇಂತು ಚಿಂತಿಸಿದನು: 
“ದುರುಳನೂ ವಿಷಾಯುಧನೂ ಆದ ಕಾಳಿಯನು ಇಲ್ಲಿ ನೆಲೆಸಿದ್ದಾನೆ. ಹಿಂದೆ 
ನನ್ನಿಂದ* ಪರಾಜಿತನಾದ ಈ ದುಷ್ಟನು ಕಡಲನ್ನು ಪರಿತ್ಯಜಿಸಿ ಇಲ್ಲಿಗೆ ಓಡಿ 
ಬಂದಿದ್ದಾನೆ! (5-6). ಸಾಗರ ಗಾಮಿನಿಯಾದ ಯಮುನೆಯನ್ನು ಈತನು 
ಕುಲಗೆಡಿಸಿದ್ದಾನೆ. ಬಾಯಾರಿದ ನರರಾಗಲಿ ಹಸುಗಳಾಗಲಿ ಇದನ್ನು ಸೇವಿಸು 
ಪಂತಿಲ್ಲ. ಆದ್ದರಿಂದ ಈ ನಾಗರಾಜನನ್ನು ನಾನು ನಿಗ್ರಹಿಸಬೇಕು. ವ್ರಜವಾಸಿ 
ಗಳು ನಿರ್ಭಯರಾಗಿ ಸುಖದಿಂದ ಇರುವಂತಾಗಲಿ (7-8). ದಾರಿ ತಪ್ಪಿ 
ಹೋಗುವ ಈ ದುರಾತ್ಮರನ್ನು ನಿಗ್ರಹಿಸಬೇಕೆಂದೇ ಅಲ್ಲವೆ ನಾನು ಈ 


* ನನ್ನಿಂದ--ನನ್ನ ವಿಭೂತಿಯಾದ ಗರುಡನಿಂದ. ಈ ಕಥೆ ಶ್ರೀಮದ್ಭಾಗವತದಲ್ಲಿ 


ಬಂದಿದೆ (ಸ್ಕಂದ 10, ಅಧ್ಕಾಯ 17). 


ಅಧ್ಯಾಯ 7 ಪಂಚಮಾಂಶಃ 258 


ತದೇತಂ ನಾತಿದೂರಸ್ಸ್ಮಂ ಕದಂಬಮುರುಶಾಖನಮ್‌ | 

ಅಧಿರುಹ್ಮ ಪತಿಷ್ಕಾಮಿ ಹ್ರದೇಐಸ್ಮಿನ್ನನಿಲಾಶಿನಃ ॥ 10 
ಶ್ರೀಪರಾಶರ ಉವಾಚ: 

ಇತಂ ವಿಚಿಂತ್ಯ ಬದ್ಧ್ಯಾ ಚ ಗಾಢಂ ಪರಿಕರಂ ತತಃ! 


ನಿಪಪಾತ ಹುದೇ ತತ್ರ ನಾಗರಾಜಸ್ಕ ವೇಗತಃ ॥ 11 
ತೇನಾತಿಪತತಾ ತತ್ರ ಕ್ಷೋಭಿತಸ್ಸ ಮಹಾಹ್ರದಃ। 

ಅತ್ಸರ್ಥಂ ದೂರಜಾತಾಂಸ್ತು ಸಮಸಿಂಚನ್ಮಹೀರುಹಾನ್‌ ॥ 12 
ತೇ5ಹಿದುಷ್ಟವಿಷಜ್ಜಾಲಾ ತಪ್ಪಾಂಬುಪವನೋಕ್ಷಿತಾಃ। 

ಜಜ್ಜಲುಃ ಪಾದಪಾಸ್ಸದ್ಕೋ ಜ್ಞಾಲಾವ್ಮಾಪುದಿಗಂತರಾಃ ॥ 13 
ಆಸ್ಫೋಟಯಾಮಾಸ ತದಾ ಕೃಷ್ಣೋ ನಾಗಹ್ರದೇ ಭುಜಮ್‌!। 
ತಚ್ಛಬಶ್ರವಣಾಚ್ಚಾಶು ನಾಗರಾಜೋಇಂಭ್ಯುಹಾಗಮತ್‌ ॥ 14 
ಆತಾಮ್ರನಯನಃ ಕೋಪಾದ್ದಿಷಜ್ಜಾಲಾಕುಲೈರ್ಮುಖೈಃ। 

ವೃತೋ ಮಹಾವಿಷೈಶ್ಚಾನ್ಮೈರುರಗೈರನಿಲಾಶನೈಃ ॥ 15 


ಭೂಲೋಕದಲ್ಲಿ ಅವತರಿಸಿರುವುದು? ಆದ್ದರಿಂದ ಸಮೀಪದಲ್ಲಿರುವ 
ಉನ್ನತವಾದ ಆ ಕದಂಬ ವೃಕ್ಷವನ್ನು ಹತ್ತಿ ಈ ಸರ್ಪರಾಜನಿರುವ ಹ್ರದಕ್ಕೆ 
ಧುಮುಕುವೆನು!'' (9-10). ಹೀಗೆ ಆಲೋಚಿಸಿ ಕೃಷ್ಣನು ತನ್ನ ಪರಿಕರವನ್ನು 
ಬಿಗಿದು ಕಟ್ಟಿ ನಾಗರಾಜನ ಪ್ರದಕ್ಕೆ ರಭಸದಿಂದ ಧುಮುಕಿದನು. ಧುಮುಕಿದ 
ವೇಗಕ್ಕೆ ಸಂಕ್ಲೋಬೆಗೊಂಡ ಆ ಮಹಾಹ್ರದದಿಂದ ಹುಟ್ಟಿದ ಜಲಬಿಂದುಗಳು 
ದೂರದಲ್ಲಿ ಬೆಳದಿದ್ದ ಮರಗಳನ್ನೂ ಎರಚಿದವು (11-12). ಸರ್ಪದ ದುಷ್ಟ 
ವಿಷಜ್ಞಾಲೆಯಿಂದ ತಪ್ಪವಾದ ನೀರು ಮತ್ತು ಗಾಳಿ ಸೋಕಿದೊಡನೆ ಆ ಮರಗಳು 
ಎಲ್ಲೆಡೆಯೂ ಜ್ವಾಲೆಯನ್ನು ಹರಡುತ್ತ ಧಗಧಗಿಲ್‌ ಎಂದು ಉರಿದವು! ಸರ್ಪದ 
ಮಡುವಿನಲ್ಲಿ ಕೃಷ್ಣನು ತನ್ನ ಭುಜವನ್ನು ಚಪ್ಪರಿಸಿದನು. ಆ ಶಬ್ದವನ್ನು ಕೇಳಿ 
ದೊಡನೆ ನಾಗರಾಜನು ಮೇಲೆದ್ದು ಬಂದನು! (13-14). ಸಿಟ್ಟಿನಿಂದ ಅವನ 
ಕಣ್ಣುಗಳು ಕೆಂಪಾಗಿದ್ದವು. ಮುಖಗಳಿಂದ ವಿಷಜ್ಜಾಲೆಗಳನ್ನು ಉಗುಳುತ್ತಿದ್ದನು. 
ಮಹಾವಿಷಯುಕ್ತವಾದವೂ ವಾತಾಹಾರಿಗಳೂ ಆದ ಸರ್ಪಗಳ ಪರಿವಾರ 


254 ಶ್ರೀವಿಷ್ಣುಪುರಾಣಮ್‌ 


ನಾಗಪತ್ನ ಶ್ಚ ಶತಶೋ ಹಾರಿಹಾರೋಪಶೋಭಿತಾಃ। 


ಪ್ರಕಂಪಿತತನುಕ್ಷೇಪಚಲತ್ಕುಂಡಲಕಾಂತಯಃ॥ 16 
ತತಃ ಪ್ರವೇಷ್ಟಿತಸ್ಸರ್ಪೆ, ಸ್ಸ ಕೃಷ್ಣೋ ಭೋಗಬಂಧನೈಃ | 
ದದಂಶುಸ್ತೇಇಪಿ ತಂ ಕೃಷ್ಣಂ ವಿಷಜ್ಜಾಲಾಕುಲೈರ್ಮುಖೈಃ॥ 17 
ತಂ ತತ್ರ ಪತಿತಂ ದೃಷ್ಟಾ ಸರ್ಪಭೋಗೆ ರ್ನಿಪೀಡಿತಮ್‌ | 

ಗೋಪಾ ವ್ರಜಮುಪಾಗಮ್ಮ ಚುಕ್ರುಶುಃ ಶೋಕಲಾಲಸಾಃ॥ 18 
ಗೋಪಾ ಊಚುಃ 

ಏಷ ಮೋಹಂ ಗತಃ ಕೃಷ್ಣೋ ಮಗ್ನೋ ವೈ ಕಾಲಿಯ ಹ್ರದೇ। 
ಭಕ್ಷ್ಮತೇ ನಾಗರಾಜೇನ ತಮಾಗಚ್ಛತ ಪಶ್ಯತ ॥ 19 


ತಚ್ಛುತ್ಹಾ ತತ್ರ ತೇ ಗೋಪಾ ವಜ್ರಪಾತೋಪಮಂ ವಚಃ! 
ಗೋಪಶ್ನ ತ್ವರಿತಾ ಜಗ್ಮುರ್ಯಶೋದಾಪ್ರಮುಖಾ ಹುದಮ್‌॥ 20 


ಅವನ ಜೊತೆಯಲ್ಲಿ ಬಂದಿತ್ತು (15). ಅಲ್ಲದೆ ಮನೋಹರವಾದ ಹಾರಗಳಿಂದ 
ಶೋಭಿಸತಕ್ಕವರೂ ತಮ್ಮ ದೇಹಗಳನ್ನು ಕುಲುಕಿಸುವುದರಿಂದ ಅಲ್ಲಾಡುವ 
ಕರ್ಣಕುಂಡಲಗಳ ಕಾಂತಿಯಿಂದ ವಿರಾಜಿತರೂ ಆದ ನೂರಾರು ನಾಗ 
ಪತ್ನಿಯರೂ ಬಂದರು! (16). ಆ ಸರ್ಪಗಳು ತಮ್ಮ ದೇಹಗಳಿಂದ ಕೃಷ್ಣನನ್ನು 
ಸುತ್ತಿ ಬಿಗಿದು, ವಿಷಜ್ವಾಲೆಗಳಿಂದ ತುಂಬಿದ ಮುಖಗಳಿಂದ ಮತ್ತೆ ಮತ್ತೆ 
ಕಚ್ಚಿದವು. ಅನಂತರ ಕೃಷ್ಣನು ಮಡುವಿನಲ್ಲಿ ಧುಮುಕಿರುವುದನ್ನೂ ಸರ್ಪದೇಹ 
ಗಳಿಂದ ಪೀಡಿತನಾಗಿ ಬಿಗಿಯಲ್ಪಟ್ಟಿರುವುದನ್ನೂ ನೋಡಿದ ಗೋಪಾಲರು 
ಶೋಕ ವ್ಯಾಕುಲರಾಗಿ ವ್ರಜಕ್ಕೆ ಓಡಿಹೋಗಿ ಗಟ್ಟಿಯಾಗಿ ಅಳತೊಡಗಿದರು 
(17-18). ಅಲ್ಲದೆ “ಕೃಷ್ಣನು ಕಾಳಿಯ ಮಡುವಿಗೆ ಧುಮುಕಿ ಎಚ್ಚರದಪ್ಪಿದ್ದಾನೆ. 
ಸರ್ಪರಾಜನು ಅವನನ್ನು ತಿಂದುಬಿಡುತ್ತಾನೆ! ಬನ್ನಿರಿ! ನೋಡಿರಿ!” ಎಂದು 
ಕೂಗಾಡಿದರು. ಆ ಮಾತನ್ನು ಕೇಳಿ ವ್ರಜದಲ್ಲಿದ್ದ ಗೋಪಗೋಪಿಯರಿಗೆ ಸಿಡಿಲು 
ಹೊಡೆದಂತಾಯಿತು. ಯಶೋದೆಯೇ ಮೊದಲಾಗಿ ಎಲ್ಲರೂ ಮಡುವಿನ 
ಬಳಿಗೆ ಓಡಿದರು (19-20). “ಹಾ! ಅಯ್ಯೋ, ಕೃಷ್ಣನೆಲ್ಲಿ?”' ಎಂದು ಕೂಗುತ್ತ 


ಲಣ 


ಅಧ್ಯಾಯ 7 ಪಂಚಮಾಂಶಃ 255 


ಹಾ ಕ್ಹಾಸಾವಿತಿ ಜನೋ ಗೋಪೀನಾಮತಿವಿಹ್ಹಲಃ। 
ಯಶೋದಯಾ ಸಮಂ ಭ್ರಾಂತೋ ದ್ರುತಂ ಪ್ರಸ್ಸಲಿತಂ ಯಯೌ ॥ 21 


ನಂದಗೋಪಶ್ಚ ಗೋಪಾಶ್ಚ ರಾಮಶ್ಚಾದ್ಧುತವಿಕ್ರಮಃ | 
ತ್ಸರಿತಂ ಯಮುನಾಂ ಜಗ್ಮುಃ ಕೃಷ್ಣದರ್ಶನಲಾಲಸಾಃ॥ 22 


ದದೃಶುಶ್ಥಾಪಿ ತೇ ತತ್ರ ಸರ್ಪರಾಜವಶಂಗತಮ್‌ | 
ನಿಷ್ಟಯತ್ನೀಕೃತಂ ಕೃಷ್ಣಂ ಸರ್ಪ್ಷಭೋಗವಿವೇಷ್ಟಿತಮ್‌ ॥ 23 


ನಂದಗೋಪೋತಪಿ ನಿಶ್ಚೇಷ್ಟೋ ನ್ಮಸ್ಮ ಪುತ್ರಮುಖೇ ದೃಶಮ್‌। 
ಯಶೋದಾ ಚ ಮಹಾಭಾಗಾ ಬಭೂವ ಮುನಿಸತಮ॥ 24 


ಗೋಪ್ಮಸ್ತನ್ಮಾ ರುದತಶ್ಚ ದದೃಶುಃ ಶೋಕಕಾತರಾಃ | 
ಪ್ರೋಚುಶ್ಚ ಕೇಶವಂ ಪ್ರೀತ್ಕಾ ಭಯಕಾತರ್ಯಗದ್ಧದಮ್‌ ॥ 25 


ಅತ್ಯಂತ ಶೋಕಾತುರರಾದ ಗೋಪಿಯರು ದಿಗ್ಭ್ಬಾಂತರಾಗಿ ಮುಗ್ಗರಿಸಿ 
ಬೀಳುತ್ತ ಯಶೋದೆಯೊಡನೆ ಧಾವಿಸಿದರು. ನಂದಗೋಪನೂ ಇತರ 
ಗೋಪಾಲರೂ ಪರಾಕ್ರಮಿಯಾದ ಬಲರಾಮನೂ ಕೃಷ್ಣನನ್ನು ಕಾಣುವ ಲಾಲಸೆ 
ಯಿಂದ ಬೇಗಬೇಗನೆ ಯಮುನೆಗೆ ಹೋದರು (21-22). ಅಲ್ಲಿ ಹೋಗಿ ಅವರು 
ಸರ್ಪರಾಜನಿಗೆ ವಶನಾಗಿದ್ದ ಕೃಷ್ಣನನ್ನು ಕಂಡರು. ಸರ್ಪಗಳು ಅವನನ್ನು 
ಬಿಗಿದಿದ್ದವು. ಕೃಷ್ಣನು ಅಲ್ಲಾಡದೆ ನಿಶ್ಚೇಷ್ಟನಾಗಿದ್ದನು. ನಂದಗೋಪನು ತನ್ನ 
ಪುತ್ರನ ಮುಖವನ್ನೇ ಕಣ್ಣಿಟ್ಟು ನೋಡುತ್ತ ನಿಶ್ಚಲನಾಗಿ ನಿಂತುಬಿಟ್ಟನು. 
ಭಾಗ್ಯಶಾಲಿನಿಯಾದ ಯಶೋದೆಯ ಪರಿಸ್ಪಿತಿಯೂ, ಮೈತ್ರೇಯ, ಹಾಗೆಯೇ 
ಆಯಿತು (23-24). ಉಳಿದ ಗೋಪಿಯರು ಶೋಕಾರ್ತರಾಗಿ ಅಳುತ್ತ, 
ಏನಾಗುವುದೋ ಎಂದು ಭಯದಿಂದಲೂ ವ್ಯಾಕುಲತೆಯಿಂದಲೂ ತೊದಲುತ್ತ 
ಕೇಶವನ* ವಿಷಯವಾಗಿ ಪ್ರೀತಿಯಿಂದ ಹೀಗೆಂದರು (25): “ಈಗ ನಾವೆಲ್ಲರೂ 


* ಮೂಲದಲ್ಲಿ "ಕೇಶವಂ ಪ್ರೀತ್ಕಾ' ಎಂದು ಪಾಠವಿದೆ. ಇಲ್ಲಿ ಗೋಪಿಯರು 
ಕೇಶವನಿಗೆ ಏನನ್ನೂ ಹೇಳುವುದಿಲ್ಲ. ಆದ್ದರಿಂದ "ಕೇಶವಪ್ರೀತ್ಕಾ' ಎಂದು ಪಾಠವಿದ್ದರೆ 
ಉತ್ತಮ. 


256 ಶ್ರೀವಿಷ್ಣುಪುರಾಣಮ್‌ 


ಗೋಪ್ಯ ಊಚುಃ : 
ಸರ್ವಾ ಯಶೋದಯಾ ಸಾರ್ದ್ವಂ ವಿಶಾಮೋಪತ್ರ ಮಹಾಹುದಮ್‌ | 
ಸರ್ಪರಾಜಸ್ಮ ನೋ ಗಂತುಮಸ್ಮಾಭಿರ್ಯಜ್ಮತೇ ವ್ರಜಮ್‌ ॥ 26 


ದಿವಸಃ ಕೋ ವಿನಾ ಸೂರ್ಯಂ ವಿನಾ ಚಂದ್ರೇಣ ಕಾ ನಿಶಾ! 


ವಿನಾ ವೃಷೇಣ ಕಾ ಗಾವೋ ವಿನಾ ಕೃಷ್ಣೇನ ಕೋ ವುಜಃ॥ 27 
ಏನಾ ಕೃತಾ ನ ಯಾಸ್ಕಾಮಃ ಕೃಷ್ಣೇನಾನೇನ ಗೋಕುಲಮ್‌ | 
ಅರಮ್ಮಂ ನಾತಿಸೇವ್ಮಂ ಚ ವಾರಿಹೀನಂ ಯಥಾ ಸರಃ॥ 28 
ಯತ್ರ ನೇಂದೀವರದಲಶ್ಶ್ಕಾಮಕಾಂತಿರಯಂ ಹರಿಃ। 

ತೇನಾಪಿ ಮಾತುರ್ವಾಸೇನ ರತಿರಸ್ತೀತಿ ವಿಸ್ಮಯಃ॥ 29 
ಉತ್ಸುಲ್ಲಪಂಕಜದಲಸ್ಪಷ್ಟಕಾಂತಿವಿಲೋಚನಮ್‌ | 

ಅಪಶ್ಶಂತ್ಕೋ ಹರಿಂ ದೀನಾಃ ಕಥಂ ಗೋಷ್ಟೇ ಭವಿಷ್ಯಥ ॥ 30 


ಅತ್ಸ್ತಂತಮಧುರಾಲಾಪಹೃತಾಶೇಷಮನೋರಥಮ್‌ | 
ನ ವಿನಾ ಪುಂಡರೀಕಾಕ್ಷಂ ಯಾಸ್ಕಾಮೋ ನಂದಗೋಕುಲಮ್‌ ॥ 31 


ಯಶೋದೆಯೊಡನೆ ಸರ್ಪರಾಜನ ಈ ಮಡುವಿಗೆ ಹಾರಿಬಿಡೋಣ! ನಾವೀಗ 
ವ್ರಜಕ್ಕೆ ಹೋಗುವುದು ಉಚಿತವಲ್ಲ. ಸೂರ್ಯನಿಲ್ಲದ ದಿನವೆಂದರೇನು? ಚಂದ್ರ 
ನಿಲ್ಲದ ರಾತ್ರಿಯಿಂದೇನು? ಹೋರಿಯಿಲ್ಲದೆ ಹಸುಗಳಿಂದೇನು ಪ್ರಯೋಜನ? 
ಕೃಷ್ಣನಿಲ್ಲದೆ ವ್ರಜದಲ್ಲಿ ಇರುವುದೆಂತು? (26-27). ಕೃಷ್ಣನಿಲ್ಲದೆ ನಾವು ವ್ರಜಕ್ಕೆ 
ಹೋಗುವುದಿಲ್ಲ. ನೀರಿಲ್ಲದ ಕೊಳದಂತೆ ವ್ರಜವು ಕೃಷ್ಣನಿಲ್ಲದಿದ್ದರೆ ರಮ್ಯವೂ 
ಅಲ್ಲ, ಸೇವ್ಯವೂ ಅಲ್ಲ. ಇಂದೀವರದಲಶ್ಕಾಮಕಾಂತಿಯಾದ ಹರಿ 
ಇಲ್ಲದಿದ್ದಾಗ, ಅದು ತವರುಮನೆಯಾದರೂ ಸಂತೋಷವಾಗುತ್ತದೆಯೆಂದರೆ 
ಆಶ್ಚರ್ಯವೇ ಸರಿ! (28-29). ಅರಳಿದ ತಾವರೆಯ ಎಸಳಿನಂತೆ ರಮಣೀಯ 
ವಾದ ನೇತ್ರವುಳ್ಳ ಹರಿಯನ್ನು ಕಾಣದೆ, ವ್ರಜದಲ್ಲಿ ನೀವು ದೈನ್ಯದಿಂದ ಹೇಗೆ 
ಇರುವಿರಿ? ತನ್ನ ಅತ್ಯಂತ ಮಧುರವಾದ ನುಡಿಗಳಿಂದ ನಮ್ಮ ಚಿತ್ತವನ್ನೆಲ್ಲ 
ಅಪಹರಿಸಿರುವ ಈ ಪುಂಡರೀಕಾಕ್ಷನನ್ನು ಬಿಟ್ಟು ನಂದಗೋಕುಲಕ್ಕೆ ಹೇಗೆ 


ಅಧ್ಯಾಯ 7 ಪಂಚಮಾಂಶಃ 257 


ಭೋಗೇನಾವೇಷ್ಟಿತಸ್ಕಾಪಿ ಸರ್ಪರಾಜಸ್ಕ ಪಶೃತ। 
ಸ್ಮಿತತೋಭಿ ಮುಖಂ ಗೋಪ್ಯ ಕೃಷ್ಣಸ್ಕಾಸ್ಮದ್ದಿಲೋಕನೇ॥ 32 


ಶ್ರೀಪರಾಶರ ಉವಾಚ: 


ಇತಿ ಗೋಪೀವಚಃ ಶ್ರುತ್ವಾ ರೌಹಿಣೇಯೋ ಮಹಾಬಲಃ | 
ಗೋಪಾಂಶ್ಚ ತ್ರಾಸವಿಧುರಾನ್ಹಿಲೋಕ್ಕ ಸ್ತೀಮಿತೇಕ್ಷಣಾನ್‌ ॥ 33 


ನಂದಂ ಚ ದೀನಮತ್ಕರ್ಥಂ ನಸದೃಷ್ಟಿಂ ಸುತಾನನೇ। 
ಮೂರ್ಚ್ಚಾಕುಲಾಂ ಯಶೋದಾಂ ಚೆ ಕೃಷ್ಣಮಾಹಾತ್ಮಸಂಜ್ಞಯಾ ॥ 34 


ಕಿಮಿದಂ ದೇವದೇವೇಶ ಭಾವೋ5ಯಂ ಮಾನುಷಸ್ಥೆಯಾ। 
ವೃಜಶೇನತ್ಕಂತಮಾತ್ಮಾನಂ ಕಿಮನಂತಂ ನ ವೇತ್ಸಿ ಯತ್‌॥ 35 


ತ್ಹಮೇವ ಜಗತೋ ನಾಭಿರರಾಣಾಮಿವ ಸಂಶ್ರಯಃ | 
ಕರ್ತಾಪಹರ್ತ್ತಾ ಪಾತಾ ಚ ತ್ರೈಲೋಕ್ಕಂ ತ್ವಂ ತ್ರಯೀಮಯಃ॥ 36 


ಹೋಗೋಣ? (30-31). ಗೋಪಿಯರೆ, ನೋಡಿರಿ! ಸರ್ವರಾಜನ ದೇಹವು 
ತನ್ನನ್ನು ಸುತ್ತುಗಟ್ಟಿ ಬಿಗಿದಿದ್ದರೂ ನಮ್ಮನ್ನು ನೋಡುವಾಗ ಕೃಷ್ಣನ ಮುಖವು 
ಮುಗುಳ್ನಗೆಯಿಂದ ಹೇಗೆ ಶೋಭಿಸುತ್ತಿದೆ!” ಎಂದು ನುಡಿಯುತ್ತಿದ್ದರು (32). 
ರೋಹಿಣೀ ಪುತ್ರನೂ ಬಲಾಡಢ್ಯನೂ ಆದ ರಾಮನು ಗೋಪಿಯರ ಈ 
ನುಡಿಗಳನ್ನು ಕೇಳಿ, ಭಯವಿಹ್ವಲರಾಗಿ ನೆಟ್ಟದೃಷ್ಟಿಯಿಂದ ಕೃಷ್ಣನನ್ನು ನೋಡುತ್ತ 
ನಿಂತಿದ್ದ ಗೋಪಾಲರನ್ನೂ ಅವಲೋಕಿಸಿದನು. ಅತ್ಯಂತ ದೀನನಾಗಿ ಮಗನ 
ಮುಖವನ್ನೇ ನೋಡುತ್ತಿದ್ದ ನಂದನನ್ನೂ ಎಚ್ಚರದಪ್ಪಿದ ಯಶೋದೆಯನ್ನೂ 
ನೋಡಿ ರಾಮನು ತನ್ನ ಒಂದಾನೊಂದು ಸಂಕೇತಭಾಷೆಯಿಂದ ಕೃಷ್ಣನಿಗೆ 
ಹೀಗೆಂದನು (33-34): “ಹೇ ದೇವೇಶ್ವರ, ಏನಿದು ಹೀಗೆ ಮನುಷ್ಯರ 
ನಡವಳಿಕೆಯನ್ನೇ ವ್ಯಕ್ತಪಡಿಸುತ್ತಿದ್ದೀಯೆ? ನೀನು ಅನಂತನೆಂಬುದು ಗೊತ್ತಿಲ್ಲವೆ? 
(35). ಬಂಡಿಯ ಅರೆಕಾಲುಗಳಿಗೆ ಅಚ್ಚು ಇದ್ದಂತೆ ಸಮಸ್ತ ಜಗತ್ತಿಗೂ ನೀನು 
ಆಶ್ರಯನಾದವನು. ತ್ರಯೇಮಯನಾದ ನೀನು ಲೋಕತ್ರಯದ ಕರ್ತನೂ 
ವಿಧ್ವಂಸಕನೂ ರಕ್ಷಕನೂ ಆಗಿದ್ದೀಯೆ (36). ಹೇ ಅಚಿಂತ್ಕಾತ್ಮ , ಇಂದ್ರರುದ್ರಾಗ್ನಿ 


ಶಿ? 


258 ಶ್ರೀವಿಷ್ಣುಪುರಾಣಮ್‌ 


ಸೇಂದ್ರೆ ರುದ್ರಾಗ್ನಿವಸುಭರಾದಿತ್ಮೆ ಎರ್ಮರುದಶ್ಚಿಭಿಃ | 


ಚಿಂತಸೇ ತ್ವಮಚಿಂತ್ತಾತ್ಮನ್‌ ಸಮಸ್ತೈಶ್ಚೈವ ಯೋಗಿಭಿಃ ॥ 37 
ಜಗತ್ಸರ್ಥಂ ಜಗನ್ನಾಥ ಭಾರಾವತರಣೇಚ್ಛಯಾ | 

ಅವತೀರ್ಣೋತಸಿ ಮರ್ತೇಷು ತವಾಂಶಶ್ಚಾಹಮಗ್ರಜಃ॥ 38 
ಮನುಷ್ಮಲೀಲಾಂ ಭಗವನ್‌ ಭಜತಾ ಭವತಾ ಸುರಾಃ। 
ವಿಡಂಬಯಂತಸ್ವಲ್ಲೀಲಾಂ ಸರ್ವ ಏವ ಸಹಾಸತೇ॥ 39 
ಅವತಾರ್ಯ ಭವಾನ್‌ ಪೂರ್ವಂ ಗೋಕುಲೇ ತು ಸುರಾಂಗನಾಃ। 
ಕ್ರೀಡಾರ್ಥಮಾತ್ಮನಃ ಪಶ್ಚಾದವತೀರ್ಣೋಸಿ ಶಾಶ್ವತ ॥॥ 40 
ಅತ್ರಾವತೀರ್ಣಯೋಃ ಕೃಷ್ಣ ಗೋಪಾ ಏವ ಹಿ ಬಾಂಧವಾಃ! 
ಗೋಪಶ್ನ ಸೀದತಃ ಕಸ್ಮಾದೇತಾನ್‌ ಬಂಧೂನುಪೇಕ್ಷಸೇ॥ 4] 
ದರ್ಶಿತೋ ಮಾನುಷೋ ಭಾವೋ ದರ್ಶಿತಂ ಬಾಲಚಾಪಲಮ್‌ | 
ತದಯಂ ದಮ್ಮತಾಂ ಕೃಷ್ಣ ದುಷ್ಟಾತ್ಮಾ ದಶನಾಯುಧಃ॥ 42 


ವಸುಗಳಿಂದಲೂ ಆದಿತ್ಯರಿಂದಲೂ ಮರುತ್ತುಗಳಿಂದಲೂ ಅತ್ಶ್ತಿನೀದೇವತೆ 
ಗಳಿಂದಲೂ ಸಮಸ್ತಯೋಗಿಗಳಿಂದಲೂ ಧ್ಯಾನಿಸಲ್ಪಡತಕ್ಕವನು ನೀನು. ಹೇ 
ಜಗನ್ನಾಥ, ಪೃಥಿವಿಯ ಕಾರ್ಯಕ್ಕಾಗಿ ಅದರ ಭಾರವನ್ನಿಳಿಸಬೇಕೆಂಬ ಉದ್ದೇಶ 
ದಿಂದ ಮನುಷ್ಯರ ನಡುವೆ ಅವತರಿಸಿದ್ದೀಯೆ. ನಿನಗೆ ಅಗ್ರಜನಾದ ನಾನು ನಿನ್ನ 
ಒಂದಂಶವಾಗಿದ್ದೇನೆ (37-38). ಹೇ ಭಗವನ್‌, ಮನುಷ್ಯಲೀಲೆಯನ್ನು ನಟಿಸು 
ತ್ತಿರುವ ನಿನ್ನೊಡನೆ ದೇವತೆಗಳೂ ನಿನ್ನ ಲೀಲೆಯನ್ನು ಅನುಕರಿಸುತ್ತ ಇದ್ದಾರೆ. 
ಹೇ ಶಾಶ್ವತ, ನಿನ್ನ ಕ್ರೀಡೆಗಾಗಿ ಅಪ್ಲರಸ್ತ್ರೀಯರನ್ನು ಮೊದಲೇ ಗೋಕುಲದಲ್ಲಿ 
ಅವತಾರ ಮಾಡಿಸಿ, ಅನಂತರ ನೀನು ಅವತರಿಸಿದ್ದೀಯೆ (39-40). ಕೃಷ್ಣ ಸ್ಯ 
ಇಲ್ಲಿ ಅವತರಿಸಿದ ನಮಗೆ ಗೋಪ ಗೋಪಿಯರೇ ಬಾಂಧವರಾಗಿದ್ದಾರೆ. 
ಶೋಕಿಸುತ್ತಿರುವ ಈ ಬಂಧುಗಳನ್ನು ಏಕೆ ಉಪೇಕ್ಷಿಸುತ್ತಿದ್ದೀಯೆ? ಮನುಷ್ಯರ 
ನಡವಳಿಕೆಯನ್ನು ತೋರಿಸಿದ್ದಾಯಿತು. ಬಾಲಕರ ಚಾಪಲ್ಯವನ್ನು ಮೆರೆಸಿ 
ದ್ದಾಯಿತು. ಇನ್ನು ಈ ದುಷ್ಟಾತ್ತನಾದ ದಂತಾಯುಧನನ್ನು ದಮನಮಾಡು' 


ಅಧ್ಯಾಯ 7 ಪಂಚಮಾಂಶಃ 259 
ಶ್ರೀಪರಾಶರ ಉವಾಚ: 


ಇತಿ ಸಂಸ್ಕಾರಿತಃ ಕೃಷ್ಣಃ ಸ್ಮಿತಭಿನ್ನೋಷಸಂಪುಟಃ। 
ಆಸ್ಫೋಟ್ಮ ಮೋಚಯಾಮಾಸ ಸ್ಪದೇಹಂ ಭೋಗಿಬಂಧನಾತ್‌ ॥ 43 


ಆನಮ್ಮ ಚಾಪಿ ಹೆಸ್ತಾಭ್ಯಾಮುಭಾಭ್ಮಾಂ ಮಧ್ಯಮಂ ಶಿರಃ! 


ಆರುಹ್ಯಾಭುಗ್ನಶಿರಸಃ ಪ್ರಣನರ್ತೋರುವಿಕ್ರಮಃ॥ 44 
ಪ್ರಾಣಾಃ ಫಣೇತಭವಂಶ್ಥಾಸ್ಮ ಕೃಷ್ಣಸ್ಕಾಂಫಿನಿಕುಟ್ಟನೈಃ | 

ಯತ್ರೋನ್ನತಂ ಚ ಕುರುತೇ ನನಾಮಾಸ್ಕ ತತಶ್ಮಿರಃ ॥ 45 
ಮೂರ್ಚಾಮುಪಾಯಯೌ ಭ್ರಾಂತ್ಕಾ ನಾಗಃ ಕೃಷ್ಣಸ್ಯ ರೇಚಿಕೈಃ! 
ದಂಡಪಾತನಿಪಾತೇನ ವವಾಮ ರುಧಿರಂ ಬಹು॥ 46 
ತಂ ವಿಭುಗ್ರಶಿರೋಗ್ರೀವಮಾಸ್ಕೇಭ್ಯ ಸ್ರುತಶೋಣಿತಮ್‌। 

ವಿಲೋಕ್ಕ ಶರಣಂ ಜಗ್ಗ್ಮುಸ್ತತ್ತತ್ನೋ ಮಧುಸೂದನಮ್‌ ॥ 47 


ಎಂದನು (41-42). ಹೀಗೆ ತನ್ನ ನಿಜಸ್ತರೂಪವನ್ನು ನೆನಪುಮಾಡಿಕೊಡಲಾಗಿ, 
ಕೃಷ್ಣನು ಮೆಲ್ಲಗೆ ತುಟಿದೆರೆದು ನಕ್ಕು ಮೈಯನ್ನು ಕೊಡವಿ ಸರ್ಪಬಂಧನದಿಂದ 
ತನ್ನ ದೇಹವನ್ನು ಬಿಡಿಸಿಕೊಂಡನು. ಅನಂತರ ಅಗಾಧ ಪರಾಕ್ರಮಿಯಾದ 
ಕೃಷ್ಣನು ತನ್ನ ಎರಡು ಕೈಗಳಿಂದ ಸರ್ಪರಾಜನ ನಡುವಿನ ಹೆಡೆಯನ್ನೆಳೆದು ಬಗ್ಗಿಸಿ 
ಅದರ ಮೇಲೆ ಹತ್ತಿ ನಿಂತು ನರ್ತನ ಮಾಡತೊಡಗಿದನು (43-44). ಕೃಷ್ಣನ 
ಚರಣಕುಟ್ಟನಗಳಿಂದ ಕಾಳಿಯನ ಪ್ರಾಣಗಳು ಫಣೆಗೆ ಬಂದವು! ಅವನು ಯಾವ 
ಶಿರಸ್ಸನ್ನು ಮೇಲೆತ್ತುವನೋ ಅದನ್ನು ಕೃಷ್ಣನು ತುಳಿದು ಬಗ್ಗಿಸುವನು. ಶ್ರೀಕೃಷ್ಣನ 
ಭ್ರಮಣ, ರೇಚಕ, ದಂಡನಿಪಾತಗಳೆಂಬ ನೃತ್ಯ ಗತಿಗಳಿಂದ ನಾಗರಾಜನಿಗೆ 
ಮೂರ್ಛೆ ಬಂದಿತು. ಬಹಳ ರಕ್ತವನ್ನು ಕಕ್ಕಿದನು (45-46). ಆತನ ತಲೆಗಳೂ 
ಕುತ್ತಿಗೆಗಳೂ ಬಗ್ಗಿದವು. ಬಾಯಿಗಳಿಂದ ರಕ್ತವು ಉಕ್ಕಿ ಹರಿಯಿತು. ಅವನ 
ಕರುಣ ಸ್ಥಿತಿಯನ್ನು ಕಂಡು ಕಾಳಿಯನ ಪತ್ನಿಯರು ಮಧುಸೂದನನಿಗೆ 
ಶರಣಾದರು. ಶರಣಾಗಿ ಇಂತೆಂದರು (47): "“ಓ ದೇವೇಶ್ವರ, ನೀನು 
ಯಾರೆಂದು ತಿಳಿಯಿತು. ಸರ್ವಜ್ಞ ನೀನು. ಸರ್ವೋತ್ತಮ ನೀನು. ಅಚಿಂತ್ಯವಾದ 


260 ಶ್ರೀವಿಷ್ಣುಪುರಾಣಮ್‌ 
ನಾಗಪತ್ಪ್ಯ ಊಚುಃ: 
ಜ್ಞಾತೋಸಿ ದೇವದೇವೇಶ ಸರ್ವಜ್ಞಸ್ತೃಮನುತ್ತಮ | 


ಪರಂ ಜ್ಯೋತಿರಚಿಂತಂ ಯತ್ತದಂಶಃ ಪರಮೇಶ್ವರಃ ॥ 48 
ನ ಸಮರ್ಥಾಃ ಸುರಾಸ್ಲೋತುಂ ಯಮನನ್ಯಭವಂ ವಿಭುಮ್‌। 
ಸ್ವರೂಪವರ್ಣನಂ ತಸ್ಮ ಕಥಂ ಯೋಷಿತ್‌ ಕರಿಷ್ಕತಿ ॥ 49 


ಯಸ್ಕಾಖಿಲಮಹೀವ್ಯೋಮಜಲಾಗ್ನಿಪವನಾತ್ಮಕಮ್‌। 
ಬ್ರಹ್ಮಾಂಡಮಲ್ಲಕಾಲ್ಲಾಂಶಃ ಸ್ತೋಹಷ್ಕಾಮಸ್ತಂ ಕಥಂ ವಯಮ್‌ ॥ 50 


ಯತಂತೋ ನ ವಿದುರ್ನಿತ್ಕಂ ಯತ್‌ ಸ್ವರೂಪಂ ಶಿ ಯೋಗಿನಃ | 
ಪರಮಾರ್ಥಮಹಣೋರಲ್ಲಂ ಸ್ಥೂಲಾತ್‌ ಸ್ಫೂಲಂ ನತಾಃ ಸ್ಮ ತಮ್‌ ॥ 


ನ ಯಸ್ಕ ಜನ್ಮನೇ ಧಾತಾ ಯಸ್ಕ ಚಾಂತಾಯ ನಾಂತಕಃ। 


ಸ್ಥಿತಿಕರ್ತ್ವಾ ನ ಚಾನ್ಕೋಪಸ್ತಿ ಯಸ್ಕ ತಸ್ಮೈ ನಮಸ್ಸದಾ॥ ೨2 
ಕೋಪಃ ಸ್ಪಲ್ಲೋಪಪಿ ತೇ ನಾಸ್ತಿ ಸ್ಥಿತಿಪಾಲನಮೇವ ತೇ! 
ಕಾರಣಂ ಕಾಲಿಯಸ್ಕಾಸ್ಕ ದಮನೇ ಶ್ರೂಯತಾಂ ವಚೆಃ॥ ೨3 


ಯಾವ ಪರಂಜ್ಯೋತಿಯುಂಟೋ ಅದರ ಅಂಶನಾದ ಪರಮೇಶ್ವರನೇ ನೀನು 
(48). ಸ್ವಯಂಭುವೂ ವಿಭುವೂ ಆದ ಯಾವ ನಿನ್ನನ್ನು ಸ್ತುತಿಸಲು ಸುರರೇ 
ಅಸಮರ್ಥರೋ ಅಂತಹವನನ್ನು ಒಬ್ಬ ಹೆಂಗಸು ಹೇಗೆ ಸ್ತುತಿಸಿಯಾಳು? 
ಸಮಸ್ತ ಭೂಮಿ ವ್ಯೋಮ ಜಲ ವಸ್ನಿ ವಾಯುಗಳನ್ನೊಳಗೊಂಡ ಬ್ರಹ್ಮಾಂಡವು 
ಯಾವಾತನ ಒಂದು ಚಿಕ್ಕ ಅಂಶದ ಅಂಶವೋ ಅವನನ್ನು ನಾವು ಹೇಗೆ 
ಸುತಿಸಬಲ್ಲಿವು? (49-50).ಯೋಗಿಜನರು ಪ್ರಯತ್ನ ಮಾಡಿದರೂ ಯಾರ ನಿತ್ಕ 
ಸ್ವರೂಪವನ್ನು ಅರಿಯಲಾರದೆ ಹೋಗಿದ್ದಾರೋ, ಯಾರು ಅಣುವಿಗಿಂತ ಅಣು 
ವಾಗಿಯೂ ಸ್ಟೂಲಕ್ಕಿಂತ ಸ್ಥೂಲವಾಗಿಯೂ ಇರುವನೋ ಆ ಪರಮಾರ್ಥಕ್ಕೆ 
ನಾವು ಮಣಿದಿದೇವೆ' (೨1); ಯಾರ ಜನಕೆ ಸೃಷ್ಟಿಕರ್ತನೂ ಯಾರ ಅಂತಕ್ಕೆ 
ಲಯಕರ್ತನೂ ಸತಿಗೆ ಸಿತಿಕರ್ತನೂ ಇಲ್ಲವೋ ಅಂತಹ ಸರ್ವತಂತ್ರ ಸ್ವತಂತ್ರ 
ನಿಗೆ ಸದಾ ನಮಸ್ಕಾರ. ಈ ಕಾಳಿಯನಾಗನನ್ನು ದಮನ ಮಾಡಬೇಕೆಂದು. ನಿನಗೆ 
ಕೋಪ ಲೇಶವೂ ಇಲ್ಲ. ಲೋಕ ರಕ್ಷಣೆಯೇ ಹೀಗೆ ದಮನ ಮಾಡಲು 


ಅಧ್ಯಾಯ 7 ಪಂಚಮಾಂಶಃ 261 


ಸ್ತಿಯೋsನುಕಂಪ್ಠಾಸ್ಸಾಧೂನಾಂ ಮೂಢಾ ದೀನಾಶ್ಚ ಜಂತವಃ | 


ಯತಸ್ತತೋಐಇಸ್ಕ ದೀನಸ್ಕ ಕ್ಷಮ್ಮತಾಂ ಕ್ಷಮತಾಂ ವರ॥ 54 
ಸಮಸ್ತಜಗದಾಧಾರೋ ಭವಾನಲ್ಲಬಲಃ ಫಣೀ। 
ತೃತ್ನಾದಪೀಡಿತೋ ಜಹ್ಮಾನ್ಮುಹೂರ್ತಾರ್ದೇನ ಜೀವಿತಮ್‌ ॥| 55 


ಕ್ವ ಪನ್ನಗೋತಲ್ಲವೀರ್ಯೋತsಯಂ ಕ್ಟ ಭವಾನ್ಗುವನಾಶ್ರಯಃ | 
ಪ್ರೀತಿದ್ದೇಷೌ ಸಮೋತಷ್ಟಗೋಚರೌ ಭವತೋತವ್ಯಯ ॥ 56 


ತತಃ ಕುರು ಜಗತ್‌ಸ್ಟಾಮಿನ್‌ ಪ್ರಸಾದಮವಸೀದತಃ। 
ಪ್ರಾಣಾಂಸ್ತ್ಯಜತಿ ನಾಗೋsಯಂ ಭತಣೃಭಿಕ್ಷಾಪ್ರದೀಯತಾಮ್‌ ॥ 57 


ಭುವನೇಶ ಜಗನ್ನಾಥ ಮಹಾಪುರುಷ ಪೂರ್ವಜ । 
ಪ್ರಾಣಾಂಸ್ಕೃಜತಿ ನಾಗೋ5ಯಂ ಭತಣ್ಯೃಭಿಕ್ಷಾಂ ಪ್ರಯಚ್ಛ ನಃ॥ 58 


ನಿಮಿತ್ತವಾಗಿದೆ. ಆದ್ದರಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸು (52-53). ಕ್ಷಮಾ 
ಶೀಲರಲ್ಲಿ ಶ್ರೇಷ್ಠನಾದವನೆ, ಸ್ತೀಯರೂ ಮೂಢರೂ ದೀನಜಂತುಗಳೂ ಸಾಧು 
ಜನರ ಕೃಪೆಗೆ ಸದಾ ಪಾತ್ರರಾದವರು. ಆದ್ದರಿಂದ ದೀನನಾದ ಈ ಸರ್ಪರಾಜ 
ನನ್ನು ಕ್ಷಮಿಸು. ನೀನು ಸಮಸ್ತ ಜಗತ್ತುಗಳಿಗೆ ಆಧಾರನಾದವನು. ಈ ಸರ್ಪವು 
ದುರ್ಬಲವಾದ ಒಂದು ಜಂತು. ನಿನ್ನ ಪಾದದ ತುಳಿತಕ್ಕೆ ಸಿಕ್ಕಿ ಈತನು ಅರ್ಧ 
ಮುಹೂರ್ತದಲ್ಲಿ ಪ್ರಾಣವನ್ನು ತೊರೆಯುವನು (54-55). ಅಲ್ಪ ಬಲನಾದ ಈ 
ನಾಗನೆಲ್ಲಿ? ಜಗದಾಧಾರನಾದ ನೀನೆಲ್ಲಿ? ಹೇ ಅವ್ಯಯ, ತನಗೆ ಸಮಾನರಾದವ 
ರಲ್ಲಿ ಪ್ರೀತಿಯೂ ತನಗಿಂತ ಉತ್ಕೃಷ್ಟರಲ್ಲಿ ದ್ವೇಷವೂ ಕಂಡುಬರುತ್ತವೆ (ಈ 
ದೀನನಲ್ಲಿ ದ್ವೇಷವೆ?) (56). ಆದ್ದರಿಂದ, ಹೇ ಜಗದೀಶ್ವರ, ಕುಸಿದು ಬೀಳು 
ತ್ತಿರುವ ಈತನಲ್ಲಿ ಪ್ರಸನ್ನನಾಗು. ಈ ನಾಗನು ಪ್ರಾಣವನ್ನು ಬಿಡುವುದರಲ್ಲಿದ್ದಾನೆ. 
ನಮಗೆ ಪತಿಭಿಕ್ಷೆಯನ್ನು ಕರುಣಿಸು. ಹೇ ವಿಶ್ವೇಶ್ವರ, ಜಗನ್ನಾಥ, ಮಹಾಪುರುಷ, 
ಜಗದಾದ್ಯ ಈ ನಾಗನು ಪ್ರಾಣವನ್ನು ತೊರೆಯುತ್ತಿದ್ದಾನೆ. ನಮಗೆ ಪತಿ 
ಭಿಕ್ಷೆಯನ್ನು ನೀಡು (57-58). ಹೇ ವೇದಾಂತ ವೇದ್ಯ, ದೇವೇಶ, ದುಷ್ಟದ್ಳೆತ್ಕ 


262 ಶ್ರೀವಿಷ್ಣುಪುರಾಣಮ್‌ 


ವೇದಾಂತವೇದ್ಕ ದೇವೇಶ ದುಷ್ಪದೈತನಿಬರ್ಹಣ। 
ಪ್ರಾಣಾಂಸ್ತ್ಯಜತಿ ನಾಗೋsಯಂ ಭತಗ್ಸಭಿಕ್ಷಾ ಪ್ರದೀಯತಾಮ್‌ ॥ 59 


ಶ್ರೀಪರಾಶರ ಉವಾಚ: 
ಇತ್ತುಕ್ತೇ ತಾಭಿರಾಶ್ಚಸ್ಕ ಕ್ಲಾಂತದೇಹೋಣಇಪಿ ಪನ್ನಗಃ। 


ಪ್ರಸೀದ ದೇವದೇವೇತಿ ಪ್ರಾಹ ವಾಕ್ಕಂ ಶನೈಃ ಶನೈಃ॥ 60 
ಕಾಲಿಯ ಉವಾಚ: 

ತವಾಷ್ಟಗುಣಮೆ ಶ್ವರ್ಯಂ ನಾಥ ಸ್ವಾಭಾವಿಕಂ ಪರಮ್‌! 
ನಿರಸ್ತಾತಿಶಯಂ ಯಸ್ಕ ತಸ್ಕ ಸ್ತೋಷ್ಮಾಮಿ ಕಿನ್ನಹಮ್‌ ॥ 61 


ತ್ಚಂ ಪರಸ್ಪಂ ಪರಸ್ಕಾದ್ಯಃ ಪರಂ ತೃತಃ ಪರಾತ್ಮಕ। 
ಪರಸ್ಮಾತರಮೋ ಯಸ್ಹಂ ತಸ್ಮ ಸ್ತೋಷ್ಠಾಮಿ ಕಿನ್ನಹಮ್‌॥ 62 


ಯಸ್ಮಾದ್‌ಬ್ರಹ್ಮಾ ಚ ರುದ್ರಶ್ಚ ಚಂದ್ರೇಂದ್ರಮರುದಶ್ಚಿನಃ। 
ವಸವಶ್ಚ ಸಹಾದಿತ್ಮೆ ಸಸ ಸ್ತೋಷ್ಠಾಮಿ ಕಿನ್ನಹಮ್‌ ॥ 63 


ಸಂಹಾರಕ, ಈ ನಾಗನು ಪ್ರಾಣವನ್ನು ಬಿಡುತ್ತಿದ್ದಾನೆ. ಪತಿ ಭಿಕ್ಷೆಯನ್ನು ನೀಡು” 
ಎಂದು ಪ್ರಾರ್ಥಿಸಿದರು. ಹೀಗೆ ನಾಗಪತ್ನಿಯರು ಪ್ರಾರ್ಥಿಸುತ್ತಿರಲಾಗಿ 
ನಾಗರಾಜನು ತುಂಬ ಬಳಲಿದ್ದರೂ ಸ್ವಲ್ಪ ಚೇತರಿಸಿಕೊಂಡು "ದೇವದೇವ, 
ಪ್ರಸನ್ನನಾಗು' ಎಂದು ಹೇಳಿ ಮೆಲ್ಲ ಮೆಲ್ಲಗೆ ಈ ಮಾತನ್ನಾಡಿದನು (59-60). 
“ಸ್ವಾಮಿ, ನಿರತಿಶಯವಾದ ಅಷ್ಟಗುಣೈೆಶ್ಚರ್ಯವೂ ನಿನ್ನಲ್ಲಿ ಸಹಜವಾಗಿದೆ. ನಿನ್ನ 
ಒಂದಂಶವನ್ನಾದರೂ ಸ್ತುತಿಸಲು ನನಗೆ ಯಾವ ಶಕ್ತಿಯುಂಟು? (61). 
ಪರಮೋತ್ಕೃಷ್ಟನಾದ ಪರನು ನೀನು. ಹಿರಣ್ಯಗರ್ಭನಾದ ಪರನಿಗೆ ಜನಕ, 
ಅವ್ಯಕ್ತವಾದ ಪರವು ನಿನ್ನಿಂದ ಪ್ರವರ್ತಿಸುತ್ತದೆ. ಅವ್ಯಕ್ತವಾದ ಪರಕ್ಕೆ ಪ್ರೇರಕ 
ನೀನು. ಇಂದ್ರಿಯಾದಿಪರಗಳಿಗಿಂತಲೂ ಪರಮ ನೀನು. ನಿನ್ನನ್ನು ನಾನು 
ಸ್ತುತಿಸಬಲ್ಲೆನೆ? (62). ಯಾರಿಂದ ಬ್ರಹ್ಮ, ರುದ್ರ, ಚಂದ್ರ, ಇಂದ್ರ, ಮರುತ್‌, 
ಅಶ್ವಿನೀ ದೇವತೆಗಳು, ವಸುಗಳು, ಆದಿತ್ಯರು ಉದ್ಭವಿಸಿದ್ದಾರೋ ಅಂತಹ 
ನಿನ್ನನ್ನು ನಾನು ಸ್ತುತಿಸಬಲ್ಲೆನೆ? ಈ ಸಮಸ್ತ ವಿಶ್ವವೂ ಯಾವಾತನ ಕಾಲ್ಪನಿಕ 


ಅಧ್ಯಾಯ 7 ಪಂಚಮಾಂಶಃ 263 


ಏಕಾವಯವಸೂಕ್ಷ್ಮಾಂಶೋ ಯಸೈತದಖಲಂ ಜಗತ್‌! 
ಕಲ್ಪನಾವಯವಸ್ಕಾಂಶಸ್ತಸ್ಕ ಸ್ಫೋಷ್ಮಾಮಿ ಕಿನ್ನಹಮ್‌ ॥ 64 


ಸದಸದ್ರೂಪಿಣೋ ಯಸ್ಕ ಬ್ರಹ್ಮಾದಾಸ್ತಿದಶೇಶ್ವರಾಃ! 
ಪರಮಾರ್ಥಂ ನ ಜಾನಂತಿ ತಸ್ಕ ಸ್ತೋಹ್ಕಾಮಿ ಕಿನ್ನಹಮ್‌॥ 65 


ಬ್ರಹ್ಮಾದೈರರ್ಚತೋ ಯಸ್ತು ಗಂಧಪುಷ್ಠಾನುಲೇಪನೈಃ | 
ನಂದನಾದಿಸಮುದ್ಧೂತೈಸ್ಸೋಂರ್ಚತೇ ವಾ ಕಥಂ ಮಯಾ॥ 66 


ಯಸ್ಕಾವತಾರರೂಪಾಣಿ ದೇವರಾಜಸ್ಸದಾರ್ಚತಿ। 
ನ ವೇತ್ತಿ ಪರಮಂ ರೂಪಂ ಸೋಂರ್ಚತೇ ವಾ ಕಥಂ ಮಯಾ ॥ 67 


ವಿಷಯೇಭಸ್ಸಮಾವೃತ್ಕ ಸರ್ವಾಕ್ಷಾಣಿ ಚ ಯೋಗಿನಃ। 
ಯಮರ್ಚಯಂತಿ ಧ್ಯಾನೇನ ಸೋಂರ್ಚತೇ ವಾ ಕಥಂ ಮಯಾ॥ 68 


ಹೃದಿಸಂಕಲ್ಪ ಯದ್ರೂಪಂ ಧ್ಯಾನೇನಾರ್ಚಂತಿ ಯೋಗಿನಃ | 
ಭಾವಪುಷ್ಪ್ಟಾದಿನಾ ನಾಥಃ ಸೋರರ್ಚತೇ ವಾ ಕಥಂ ಮಯಾ॥ 69 


ಅವಯವದ ಅತ್ಯಂತ ಸೂಕ್ಷ ಬಾಗದ ಒಂದಂಶವೋ ಆತನನ್ನು ನಾನು ಸ್ತುತಿಸ 
ಬಲ್ಲಿನೆ? (63-64). ಸದಸದ್ರೂಪಿಯಾದ (ಕಾರ್ಯ-ಕಾರಣರೂಪನಾದ) 
ಯಾವಾತನ ನಿಜತತ್ತ್ವವನ್ನು ಬ್ರಹಾದಿದೇವತೆಗಳೂ ಅರಿತಿಲ್ಲವೋ ಆತನನ್ನು 
ನಾನು ಸ್ತುತಿಸಬಲ್ಲೆನೆ? ನಂದನಾದಿದಿವ್ಯವನಗಳಲ್ಲಿ ಉದ್ಭವಿಸಿದ ಗಂಧಪುಷ್ಪಾನು 
ಲೇಪನಗಳಿಂದ ಬ್ರಹಾದಿಗಳು ಯಾರನ್ನು ಅರ್ಚಿಸುತ್ತಾರೋ ಅಂತಹ ನಿನ್ನನ್ನು 
ನಾನು ಅರ್ಚಿಸುವುದಾದರೂ ಹೇಗೆ? (65-66). ದೇವ ರಾಜನಾದ ಇಂದ್ರನು 
ಯಾವಾತನ ಅವತಾರದ ರೂಪಗಳನ್ನು ಸದಾ ಅರ್ಚಿಸುತ್ತಿದರೂ ಆತನ 
ಪರಮಸ್ವರೂಪವನ್ನರಿಯದೆ ಹೋಗಿದ್ದಾನೋ ಅವನನ್ನು ನಾನು ಹೇಗೆ 
ಪೂಜಿಸಿಯೇನು? (67). ಯೋಗಿಜನರು ಶಬ್ದಾದಿ ವಿಷಯಗಳಿಂದ 
ಸರ್ವೇಂದ್ರಿಯಗಳನ್ನೂ ನಿವೃತ್ತಿಗೊಳಿಸಿ ಧ್ಯಾನಮಾತ್ರದಿಂದ ಯಾರನ್ನು 
ಅರ್ಚಿಸುತ್ತಾರೋ ಆತನನ್ನು ಹೇಗೆ ಅರ್ಚಿಸಿಯೇನು? ಯೋಗಿ ಜನರು ಯಾರ 
ರೂಪವನ್ನು ಹೃದಯದಲ್ಲಿ ಸಂಕಲ್ಪಿಸಿಕೊಂಡು ಭಾವಮಯವಾದ ಪಷ್ಟಾದಿ 
ಗಳಿಂದ ಅರ್ಚಿಸುವರೋ ಆ ಸ್ವಾಮಿಯನ್ನು ನಾನು ಅರ್ಚಿಸುವುದು ಹೇಗೆ? 


264 ಶ್ರೀವಿಷ್ಣುಪುರಾಣಮ್‌ 


ಸೋನಹಂ ತೇ ದೇವದೇವೇಶ ನಾರ್ಚನಾದೌ ಸುತೌ ನ ಚ। 


ಸಾಮರ್ಥ್ಯವಾನ್‌ ಕೃಪಾಮಾತ್ರಮನೋವೃತಿಃ ಪ್ರಸೀದ ಮೇ॥ 70 
ಸರ್ಪಜಾತಿರಿಯಂ ಕ್ರೂರಾ ಯಸ್ಮಾಂ ಜಾತೋಜಸ್ಮಿ ಕೇಶವ! 
ತತ್ಸ್ವಭಾವೋಂಯಮತ್ತಾಸ್ತಿ ನಾಪರಾಧೋ ಮಮಾಚ್ಕುತ ॥ 71 
ಸೃಜತೇ ಭವತಾ ಸರ್ವಂ ತಥಾ ಸಂಹ್ರಿಯತೇ ಜಗತ್‌! 
ಜಾತಿರೂಪಸ್ವಭಾವಾಶ್ಚ ಸೃಜ್ಕಂತೇ ಸೃಜತಾ ತ್ವಯಾ॥ 72 
ಯಥಾಹಂ ಭವತಾ ಸೃಷ್ಟೋ ಜಾತ್ಕಾ ರೂಪೇಣ ಚೇಶ್ಚರ। 
ಸ್ವಭಾವೇನ ಚೆ ಸಂಯುಕ್ತಸಥೇದಂ ಚೇಷ್ಟಿತಂ ಮಯಾ॥ 73 
ಯದ್ಮನಥಾ ಪ್ರವರ್ತೇಯಂ ದೇವದೇವ ತತೋ ಮಯಿ। 

ನ್ಮಾಯೋ ದಂಡನಿಪಾತೋ ವೈ ತವೈವ ವಚನಂ ಯಥಾ॥ 74 


ತಥಾಪ್ಯಜ್ಞೇ ಜಗತ್‌ಸ್ಟಾಮೀ ದಂಡಂ ಪಾತಿತವಾನ್ಮಯಿ | 
ಸ ಶ್ಲಾಘ್ಯೋಂಯಂ ಪರೋ ದಂಡಸ್ಪತ್ರೋ ಮೇ ನಾನ್ನತೋ ವರಃ॥ 


(68-69). ಆದ್ದರಿಂದ (ಅತ್ಯಲ್ಪನಾದ) ನಾನು, ಹೇ ದೇವ ದೇವೇಶ್ವರ, ನಿನ್ನ 
ಅರ್ಚನಾದಿಗಳಲ್ಲಾಗಲಿ ಸ್ತುತಿಯಲ್ಲಾಗಲಿ ಸಾಮರ್ಥ್ಯವಿಲ್ಲದವನು. ಕೇವಲ ನಿನ್ನ 
ಕಾರುಣ್ಯವನ್ನು ಮಾತ್ರ ಬಯಸುವ ಮನೋವೃತ್ತಿಯವನು. ನನ್ನಲ್ಲಿ ಪ್ರಸನ್ನನಾಗು 
(70). ಓ ಕೇಶವ, ಕ್ರೂರವಾದ ಈ ಸರ್ಪಜಾತಿಯಲ್ಲಿ ಹುಟ್ಟಿದ್ದೇನೆ. ಆದ್ದರಿಂದ 
ಸಹಜವಾದ ಕ್ರೂರಸ್ವಭಾವ ನನ್ನದಾಗಿದೆ. ನನ್ನ ಅಪರಾಧ ಇದರಲ್ಲಿಲ್ಲ! ಹೇ 
ಅಚ್ಯುತ, ಸರ್ವವನ್ನು ಸೃಷ್ಟಿಸತಕ್ಕವನು ನೀನು. ಹಾಗೆಯೇ ಸಂಹರಿಸತಕ್ಕವನೂ 
ನೀನು. ಜಾತಿ-ರೂಪ-ಸ್ವಭಾವಗಳು ಸೃಷ್ಟಿಕರ್ತನಾದ ನಿನ್ನಿಂದಲೇ ನಿರ್ಮಿಸ 
ಲ್ಪಟ್ಟಿವೆ! (71-72). ಹೇ ಪರಮೇಶ್ವರ, ಯಾವ ಜಾತಿ-ರೂಪ-ಸ್ವಭಾವಗಳನ್ನಿತ್ತು 
ನನ್ನನ್ನು ನೀನು ಸೃಷ್ಟಿಸಿದೆಯೋ ಅದಕ್ಕೆ ಅನುಗುಣವಾಗಿ ನಾನು ಚೇಷ್ಟೆ 
ಮಾಡಿದೆನು! ಹಾಗಲ್ಲದೆ, ದೇವ ದೇವ, ನನ್ನ ಜಾತಿಸ್ವಭಾವಕ್ಕೆ ವಿರುದ್ಧವಾಗಿ 
ನಾನು ನಡೆದುಕೊಂಡಿದ್ದರೆ, ಆಗ ನಿನ್ನ ಆಜ್ಞೆಯಂತೆಯೇ ನನ್ನನ್ನು ದಂಡಿಸುವುದು 
ವ್ಯಾಯವಾಗುತ್ತಿತ್ತು! (73-74). ಆದರೂ ಜಗದೀಶ್ವರನಾದ ನೀನು ಅಜ್ಜನಾದ 
ನನಗೆ ಈ ಶಿಕ್ಷೆಯನ್ನು ವಿಧಿಸಿದ್ದೀಯೆ. ನಿನ್ನಿಂದ ಬಂದ ಈ ಶಿಕ್ಷೆ, ಮತ್ತೊಬ್ಬನಿಂದ 


ಅಧ್ಯಾಯ 7 ಪಂಚಮಾಂಶಃ 265 


ಹತವೀರ್ಯೋ ಹತವಿಷೋ ದಮಿತೋ5ಹಂ ತ್ಹಯಾಚ್ಯುತ। 
ಜೀವಿತಂ ದೀಯತಾಮೇಕಮಾಜ್ಞಾಪಯ ಕರೋಮಿ ಕಿಮ್‌ ॥ 76 


ಶ್ರೀಭಗವಾನುವಾಚ: 

ನಾತ್ರ ಸ್ನೇಯಂ ತ್ವಯಾ ಸರ್ಪ ಕದಾಚದ್ದಮುನಾಜಲೇ | 
ಸಪುತ್ರಪರಿವಾರಸ್ತಂ ಸಮುದ್ರಸಲಿಲಂ ವ್ರಜ॥ 77 
ಮತ್ಪದಾನಿ ಚ ತೇ ಸರ್ಪ ದೃಷ್ಟ್ವಾ ಮುರ್ದ್ವನಿ ಸಾಗರೇ! 

ಗರುಡಃ ಪನ್ನಗರಿಪುಸ್ಹಯಿ ನ ಪ್ರಹರಿಷ್ಕತಿ॥ 78 


ಶ್ರೀಪರಾಶರ ಉವಾಚ: 
ಇತುಕಾ_ ಸರ್ಪರಾಜಂ ತಂ ಮುಮೋಚೆ ಭಗವಾನ್‌ ಹರಿಃ। 


ರಿ ಎದೆ 


ಪ್ರಣಮ್ಮ ಸೋಪಿ ಕೃಷ್ಣಾಯ ಜಗಾಮ ಪಯಸಾಂ ನಿಧಿಮ್‌॥ 79 


ಪಶ್ಶತಾಂ ಸರ್ವಭೂತಾನಾಂ ಸಭೃತಸುತಬಾಂಧವಃ। 
ಸಮಸ್ಪಭಾರ್ಯಾಸಹಿತಃ ಪರಿತ್ಯಜ್ಯ ಸ್ವಕಂ ಹ್ರದಮ್‌ ॥ 80 





ಬಂದ ವರಕ್ಕಿಂತ ಶ್ರೇಷ್ಠವಾದದ್ದು! ನನ್ನ ವೀರ್ಯವನ್ನಡಗಿಸಿ ವಿಷವನ್ನು ನೀಗಿಸಿ, 
ಅಚ್ಯುತ, ನನ್ನ ಸೊಕ್ಕನ್ನು ಮುರಿದಿದ್ದೀಯೆ. ನನ್ನಲ್ಲಿ ಇನ್ನೂ ಉಳಿದಿರುವ 
ಪ್ರಾಣವನ್ನು ಹಾಗೆಯೇ ಉಳಿಸು. ನಾನು ಏನು ಮಾಡಲಿ? ಆಜ್ಞಾಪಿಸು” 
ಎಂದನು (75-76). ಆಗ ಭಗವಂತನು “ಎಲೈ ಸರ್ಪವೇ, ಈ ಯಮುನಾ 
ಜಲದಲ್ಲಿ ನೀನು ಎಂದಿಗೂ ಇರಕೂಡದು. ಪುತ್ರ ಪರಿವಾರ ಸಮೇತನಾಗಿ 
ನೀನು ಸಮುದ್ರ ಜಲಕ್ಕೆ ಹೊರಟುಹೋಗು. ಎಲೈ ಸರ್ಪ, ನಿನ್ನ ತಲೆಯ ಮೇಲೆ 
ಮಾಡಿರುವ ನನ್ನ ಪಾದ ಚಿಹ್ನೆಗಳನ್ನು ನೋಡಿ, ಸರ್ಪವೈರಿಯಾದ ಗರುಡನು 
ನಿನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ” ಎಂದನು (77-78). ಹೀಗೆ ಹೇಳಿ 
ಭಗವಾನ್‌ ಹರಿಯು ಸರ್ಪರಾಜನನ್ನು ಬಿಟ್ಟನು. ಆತನು ಶ್ರೀಕೃಷ್ಣನಿಗೆ 
ನಮಸ್ಕರಿಸಿ, ಸಮಸ್ತರೂ ನೋಡುತ್ತಿರುವಾಗ, ತನ್ನ ಭೃತ್ಯಸುತ ಬಾಂಧವರನ್ನೂ 
ಭಾರ್ಯೆಯರನ್ನೂ ಕರೆದುಕೊಂಡು, ತನ್ನದಾಗಿ ಮಾಡಿಕೊಂಡಿದ್ದ ಆ 
ಮಡುವನ್ನು ಪರಿತ್ಯಜಿಸಿ ಸಮುದ್ರಕ್ಕೆ ಹೊರಟು ಹೋದನು (79-80). ಕಾಳಿಯ 


266 ಶ್ರೀವಿಷ್ಣುಪುರಾಣಮ್‌ 


ಗತೇ ಸರ್ಪೇ ಪರಿಷ್ಠಜ್ಯ ಮೃತಂ ಪುನರಿವಾಗತಮ್‌। 
ಗೋಪಾ ಮೂರ್ದ್ವನಿ ಹಾರ್ದೇನ ಸಿಷಿಚುರ್ನೇತ್ರಜೆ ರ್ಜಲ #81 


ಕೃಷ್ಣಮಕ್ಕಿಷ್ಟಕರ್ಮಾಣಮನ್ಯೇ ವಿಸ್ಮಿತಚೇತಸಃ। 
ತುಷ್ಟುವುರ್ಮುದಿತಾ ಗೋಪಾ ದೃಷ್ಟ್ವಾ ಶಿವಜಲಾಂ ನದೀಮ್‌ ॥ 82 


ಗೀಯಮಾನಃ ಸ ಗೋಪೀಭಿಶ್ಚರಿತೈಸ್ಸಾಧುಚೇಷ್ಟಿತೈಃ। 
ಸಂಸ್ತೂಯಮಾನೋ ಗೋಪೈಶ್ಚ ಕೃಷ್ಣೋ ವ್ರಜಮುಪಾಗಮತ್‌ ॥ 83 


ಇತ್ರಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಸಪ್ತಮಮೋಇ5ಧ್ಯಾಯಃ 


ಸರ್ಪವು ಹೊರಟುಹೋಗಲಾಗಿ ಗೋಪಾಲರು ಕೃಷ್ಣನನ್ನು ಅಪ್ಪಿಕೊಂಡರು. 
ಸತ್ತವನು ಬದುಕಿಬಂದಂತಾಗಿ, ಅವರೆಲ್ಲರೂ ಪ್ರೀತಿಪೂರ್ವಕವಾದ ಆನಂದ 
ಬಾಷ್ಟಗಳಿಂದ ಕೃಷ್ಣನನ್ನು ತೋಯಿಸಿದರು (81). ಇನ್ನು ಕೆಲವರು ಈ ಲೀಲಾಕೃತ್ಯ 
ವನ್ನೆಸಗಿದ ಕೃಷ್ಣನನ್ನು ನೋಡಿ ವಿಸ್ಥಿತಚಿತ್ತರಾದರಲ್ಲದೆ, ಯಮುನಾನದಿಯು 
ಸ್ವಚ್ಚಜಲಯುಕ್ತವಾದ್ದರಿಂದ ಸಂತುಷ್ಟರಾಗಿ ಅವನನ್ನು ಹೊಗಳಿದರು (82). 
ಅನಂತರ ತಾನೆಸಗಿದ ಉತ್ತಮ ಕಾರ್ಯಗಳಿಗಾಗಿ ಗೋಪಿಯರು 
ಹಾಡುತ್ತಿರಲು, ಗೋಪಾಲರು ಪ್ರಶಂಸೆ ಮಾಡುತ್ತಿರಲು, ಕೃಷ್ಣನು ವ್ರಜಕ್ಕೆ 
ಹಿಂದಿರುಗಿದನು (83). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಏಳನೆಯ ಅಧ್ಯಾಯ ಮುಗಿಯಿತು. 


ದೇ 


ಅಷ್ಟಮೋ೦ಂಧ್ಯಾಯಃ 
ಧೇನುಕಾಸುರವಧಃ 


ಪಶ್ರೀಪರಾಶರ ಉವಾಚ: 
ಗಾಃ ಪಾಲಯಂತೌ ಚ ಪುನಃ ಸಹಿತೌ ಬಲಕೇಶವೌ। 


ಭ್ರಮಮಾಣೌ ವನೇ ತಸ್ಮಿನ್‌ ರಮ್ಮಂ ತಾಲವನಂ ಗತೌ॥ 1 
ತತ್ತು ತಾಲವನಂ ದಿವಂ ಧೇನುಕೋ ನಾಮ ದಾನವಃ। 
ಮೃಗಮಾಂಸಕೃತಾಹಾರಃ ಸದಾಧ್ಯಾಸೇ ಖರಾಕೃತಿಃ ॥ 2 


ತತ್ತು ತಾಲವನಂ ಪಕ್ಚಫಲಸಂಪತ್ಸಮನ್ದಿತಮ್‌। 
ದೃಷ್ಟ್ವಾ ಸ್ಪಹಾನ್ವಿತಾ ಗೋಪಾಃ ಫಲಾದಾನೇತಬ್ರುವನ್‌ ವಚಃ॥ 3 


ಅಧ್ಯಾಯ 8 


ಬಲರಾಮನಿಂದ ಧೇನುಕಾಸುರನ ವಧೆ. 


ಪರಾಶರಮಹರ್ಷಿಗಳು ನುಡಿದರು: ಎಂದಿನಂತೆ ಬಲರಾಮ ಕೇಶವರು 
ಜೊತೆಗೂಡಿ ಹಸುಗಳನ್ನು ನೋಡಿಕೊಳ್ಳುತ್ತ ಅರಣ್ಯದಲ್ಲಿ ತಿರುಗುವಾಗ ಒಂದು 
ದಿನ ತಾಳೆಯ ಮರಗಳ ವನಕ್ಕೆ ಹೋದರು. ದಿವ್ಯವಾದ ಆ ತಾಲವನದಲ್ಲಿ 
ಧೇನುಕನೆಂಬ ದಾನವನು ಕತ್ತೆಯ ಆಕೃತಿಯನ್ನು ಧರಿಸಿ ಮೃಗಮಾಂಸಗಳನ್ನು 
ತಿನ್ನುತ್ತ ಯಾವಾಗಲೂ ಇರುತ್ತಿದ್ದನು (1-2). ಮಾಗಿದ ಹಣ್ಣುಗಳು ಯಥೇಚ್ಛ 
ವಾಗಿದ್ದ ಆ ತಾಲವನವನ್ನು ಕಂಡು ಗೋಪಾಲರಿಗೆ ಹಣ್ಣುಗಳನ್ನು ಕೀಳಬೇಕೆಂದು 
ಆಸೆಯಾಯಿತು. ಅವರು ಬಲರಾಮ ಕೃಷ್ಣರನ್ನು ಕುರಿತು, “ರಾಮ, ಕೃಷ್ಣ, ಈ 


9 ತ್ರ ಉ 
ಭೂಪ್ರದೇಶವನ್ನು ಸರ್ವದಾ ಧೇನುಕನು ಕಾಯುತ್ತಿದ್ದಾನೆ. ಆದ್ದರಿಂದ ಘೂ 


268 ಶ್ರೀವಿಷ್ಣುಪುರಾಣಮ್‌ 


ಗೋಪಾ ಊಚುಃ : 

ಹೇ ರಾಮ ಹೇ ಕೃಷ್ಣ ಸದಾ ಧೇನುಕೇನೈಷ ರಕ್ಷ್ಯತೇ! 
ಭೂಪ್ರದೇಶೋ ಯತಸ್ಪನ್ಮಾತ್‌ ಪಕ್ಚಾನೀಮಾನಿ ಸಂತಿ ವೆ ಟ್ರ 4 
ಫಲಾನಿ ಪಶ್ಯ ತಾಲಾನಾಂ ಗಂತಾಮೋದಿತದಿಂಶಿ ವೈ! 
ವಯಮೇತಾನಭೀಪ್ಸಾಮಃ ಪಾತ್ಮಂತಾಂ ಯದಿ ರೋಚತೇ ॥ 5 


ಶ್ರೀಪರಾಶರ ಉವಾಚ: 


ಇತಿ ಗೋಪಕುಮಾರಾಣಾಂ ಶ್ರುತ್ಚಾ ಸಂಕರ್ಷಣೋ ವಚಃ। 
ಏತತೃರ್ತವ್ಯಮಿತ್ತುಕ್ಕಾ ಪಾತಯಾಮಾಸ ತಾನಿ ವೈ! 


ರಿ ಎವ 


ಕೃಷ್ಣಶ್ಚ ಪಾತಯಾಮಾಸ ಭುವಿ ತಾನಿ ಫಲಾನಿ ವೈ॥ 6 
ಫಲಾನಾಂ ಪತತಾಂ ಶಬ್ದಮಾಕರ್ಣ್ಯ ಸುದುರಾಸದಃ | 

ಆಜಗಾಮ ಸ ದುಷ್ಟಾತ್ಮಾ ಕೋಪಾದ್ಹೈತೇಯಗರ್ದಭಃ॥ 7 
ಪದ್‌ಭ್ಯ್ಕಾಮುಭಾಭ್ಯಾಂ ಸ ತದಾ ಪಶ್ಚಿಮಾಭ್ಕಾಂ ಬಲಂ ಬಲೀ! 
ಜಘಾನೋರಸಿ ತಾಭ್ಮಾಂ ಚ ಸ ಚ ತೇನಾಭಗೃಹತ ॥ 8 
ಗೃಹೀತ್ವಾ ಭ್ರಾಮಯಾಮಾಸ ಸೋsಂಬರೇ ಗತಜೀವಿತಮ್‌ | 
ತಸ್ಮಿನ್ನೇವ ಸ ಚಿಕ್ಷೇಪ ವೇಗೇನ ತೃಣರಾಜನಿ॥ 9 


ರೀತಿಯಲ್ಲಿ ಮಾಗಿದ ಹಣ್ಣುಗಳು ಇಲ್ಲಿ ತುಂಬಿವೆ (3-4). ದಿಕ್ಕು ದಿಕ್ಕಿಗೂ 
ಸುಗಂಧವನ್ನು ಬೀರುತ್ತಿರುವ ಆ ತಾಳೆ ಹಣ್ಣುಗಳನ್ನು ನೋಡಿರಿ! ನಮಗೆ 
ಇವುಗಳಲ್ಲಿ ಆಸೆಯಾಗಿದೆ. ನಿಮಗೆ ಇಷ್ಟವಾದರೆ ಹಣ್ಣುಗಳನ್ನು ಕೆಡವಿರಿ” 
ಎಂದರು. ಗೋಪಬಾಲಕರ ಆ ನುಡಿಯನ್ನು ಕೇಳಿ ಬಲರಾಮನು "ಹೀಗೆ 
ಮಾಡುವುದು ಸರಿ' ಎಂದು ನುಡಿದು ಕೆಲವು ಹಣ್ಣುಗಳನ್ನು ನೆಲದ ಮೇಲೆ 
ಉದುರಿಸಿದನು. ಕೃಷ್ಣನೂ ಕೆಲವನ್ನು ಬೀಳಿಸಿದನು (5-6). ಹಣ್ಣುಗಳು ಬೀಳುವ 
ಶಬ್ದವನ್ನು ಕೇಳಿ ದುರ್ಧರ್ಷನೂ ದುರುಳನೂ ಆದ ಆ ದೈತ್ಯಗರ್ದಭನು ಸಿಟ್ಟಿದ್ದು 
ಅಲ್ಲಿಗೆ ಬಂದನು. ಬಲಶಾಲಿಯಾದ ಆ ದೈತ್ಯನು ತನ್ನ ಹಿಂಗಾಲುಗಳಿಂದ 
ಬಲರಾಮನ ಎದೆಗೆ ಒದ್ದನು (7-8). ಬಲರಾಮನು ಆತನ ಹಿಂಗಾಲುಗಳನ್ನು 
ಹಿಡಿದೆತ್ತಿ ದೈತ್ಯನು ಸಾಯುವವರೆಗೆ ಆಕಾಶದಲ್ಲಿ ಗಿರ್ರನೆ ತಿರುಗಿಸಿ ತಾಳೆಯ 


ಅಧ್ಯಾಯ 8 ಪಂಚಿಮಾಂಶಃ 269 


ತತಃ ಫಲಾನನೇಕಾನಿ ತಾಲಾಗ್ರಾನ್ನಿಪತನ್‌ ಖರಃ | 


ಪೃಥಿವ್ಮಾಂ ಪಾತಯಾಮಾಸ ಮಹಾವಾತೋ ಫನಾನಿವ॥ 10 
ಅನ್ಮಾನಥ ಸಜಾತೀಯಾನಾಗತಾನ್‌ ದೈತ್ಯಗರ್ದಭಾನ್‌ | 

ಕೃಷ್ಣಶಿಕ್ಷೇಪ ತಾಲಾಗೇ ಬಲಭದ್ರಶ್ಚ ಲೀಲಯಾ ॥ 11 
ಕ್ಷಣೇನಾಲಂಕೃತಾಲ ಪೃಥ್ವೀ ಪಕ್ಚೈಸ್ತಾಲಫಲೈಸ್ತದಾ | 

ದೆ ಪತೈಗರ್ದಭದೇಹೈಶ್ನ ಮೆ ತೀಯ ಶುಶುಭೇಂಧಿಕಮ್‌ ॥ 12 


ತತೋ ಗಾವೋ ನಿರಾಬಾಧಾಸ್ತಕ್ಮಿಂಸ್ತಾಲವನೇ ದ್ವಿಜ! 
ನವಶಷ್ಟಂ ಸುಖಂ ಚೇರುರ್ಯನ್ನ ಭುಕ್ತಮಭೂತ್‌ ಪುರಾ॥ 13 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಅಷ್ಟಮೋsಧ್ಯಾಯಃ 


ಮರಕ್ಕೆ ಬೀಸಿ ಹೊಡೆದನು. (ಆ ಹೊಡೆತಕ್ಕೆ ಮರದ ತುದಿಯಿಂದ ಅನೇಕ 
ಫಲಗಳು ನೆಲಕ್ಕೆ ಉದುರಿಬಿದ್ದವು. ಬಿರುಗಾಳಿಯು ಮೇಘವನ್ನು (ಮಳೆಯ 
ರೂಪದಲ್ಲಿ) ಕೆಳಗೆ ಉದುರಿಸುವಂತೆ ಧೇನುಕಾಸುರನ (ದೈತ್ಯಗರ್ದಭನ) 
ದೇಹವು ಫಲಗಳನ್ನು ಬಳಬಳನೆ ಉದುರಿಸಿತು! (9-10). ಆಮೇಲೆ ಅಲ್ಲಿಗೆ 
ಬಂದ ಧೇನುಕನ ಸಜಾತೀಯರಾದ ದೈತ್ಯಗರ್ದಭರನ್ನು ಬಲರಾಮನೂ ಕೃಷ್ಣನೂ 
ಲೀಲೆಯಿಂದ ಹಿಡಿದೆತ್ತಿ ತಾಳೆಯ ಮರಗಳ ತುದಿಗೆ ಬೀಸಿ ಹೊಡೆಯ 
ಲಾರಂಭಿಸಿದರು (11). ಮೈತ್ರೇಯ, ಕ್ಷಣಮಾತ್ರದಲ್ಲಿ ಆ ನೆಲವು ಪಕ್ಷವಾದ 
ತಾಳೆಯ ಫಲಗಳಿಂದಲೂ ದೈತ್ಯಗರ್ದಭರ ದೇಹಗಳಿಂದಲೂ ಅಲಂಕೃತವಾಗಿ 
ವಿಶೇಷವಾಗಿ ರಂಜಿಸಿತು! ಅನಂತರ, ಮೈತ್ರೇಯ, ಹಸುಗಳು ನಿರಾಂತಕವಾಗಿ 
ಆ ತಾಲವನದಲ್ಲಿ ಹಸಿಹುಲ್ಲನ್ನು ಮೇಯತೊಡಗಿದವು. ಹಿಂದೆ ಆ ಹುಲ್ಲನ್ನು 
ಹಸುಗಳು ತಿಂದೇ ಇರಲಿಲ್ಲ (12-13). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಎಂಟನೆಯ ಅಧ್ಯಾಯ ಮುಗಿಯಿತು. 


ಕ 
೫ 


ನವಮೋಇ-ಧ್ಯ್ಕಾಯಃ 
ಪ್ರಲಂಭವಧಃ 


ಶ್ರೀ ಪರಾಶರ ಉವಾಚ: 


ತಸ್ಮಿನ್‌ರಾಸಭದೆ ಎತೇಯೇ ಸಾನುಗೇ ವಿನಿಪಾತಿತೇ। 
ಸೌಮ್ಮಂ ತದ್ದೋಪಗೋಪೀನಾಂ ರಮ್ಮಂ ತಾಲವನಂ ಬಚೌ॥ 1 


ತತಸ್ತೌ ಜಾತಹರ್ಷೌ ತು ವಸುದೇವಸುತಾವುಭೌ | 


ಹತ್ವಾ ಧೇನುಕದೆ ಎತೇಯಂ ಭಾಂಡೀರವಟಮಾಗತೌ ॥ 2 

ಕ್ಷೇಲಮಾನೌ ಪ್ರಗಾಯಂತೌ ವಿಚನ್ನಂತೌ ಚ ಪಾದಪಾನ್‌। 

ಚಾರಯಂತೌ ಚ ಗಾ ದೂರೇ ವ್ಯಾಹರಂತೌ ಚ ನಾಮಭಿಃ॥ 3 

ನಿರ್ಯೋಗಪಾಶಸಂಧೌ ತೌ ವನಮಾಲಾವಿಭೂಷಿತೌ। 

ಶುಶುಭಾತೇ ಮಹಾತ್ಮಾನೌ ಬಾಲಶೃಂಗಾವಿವರ್ಷಭೌ॥ 4 
ಅಧ್ಯಾಯ 9೨ 


ಬಲರಾಮನಿಂದ ಪ್ರಲಂಬಾಸುರನ ವಧೆ. 


ಪರಾಶರಮುನಿಗಳು ಹೇಳಿದರು: ಹೀಗೆ ಗಾರ್ದಭದೈತ್ಯನಾದ ಧೇನುಕನು 
ಪರಿವಾರ ಸಹಿತನಾಗಿ ಹತನಾಗಲು, ರಮ್ಯವಾದ ತಾಲವನವು ಗೋಪ 
ಗೋಪಿಯರಿಗೆ ಸೌಮ್ಯವಾಗಿ ಸುಖದಾಯಕವಾಯಿತು. ಧೇನುಕನನ್ನು ಸಂಹರಿಸಿ 
ವಸುದೇವಸುತರಾದ ರಾಮ-ಕೃಷ್ಣರು ಸಂತುಷ್ಟರಾಗಿ ಭಾಂಡೀರವೆಂಬ 
ವಟವೃಕ್ಷದ ಬಳಿಗೆ ಬಂದರು (1-2). ಅವರು ಕೇಕೆ ಹಾಕುತ್ತ, ಹಾಡುತ್ತ, 
(ಹಣ್ಣನ) ಮರಗಳನ್ನು ಹುಡುಕುತ್ತ , ಹಸುಗಳನ್ನು ಮೇಯಿಸುತ್ತ , ಅವುಗಳ 
ಹೆಸರನ್ನು ಹೇಳಿ ದೂರದಿಂದ ಕರೆಯುತ್ತ ರಂಜಿಸಿದರು. ಹಸುಕಟ್ಟುವ ಹಗ್ಗ 
ಗಳನ್ನು ಹೆಗಲ ಮೇಲೆ ಹೇರಿಕೊಂಡು ವನಮಾಲಾ ಭೂಷಿತರಾಗಿದ್ದ ಮಹಾತ್ಮ 
ರಾದ ರಾಮ-ಕೃಷ್ಣರು ಹೊಸದಾಗಿ ಕೊಂಬು ಹುಟ್ಟುತ್ತಿರುವ ಹೋರಿಕರುಗಳಂತೆ 


ಅಧ್ಯಾಯ 9 ಪಂಚಮಾಂಶಃ 271 


ಸುವರ್ಣಾಂಜನಚೂರ್ಣಾಭ್ಯಾಂ ತೌ ತದಾ ರುಷಿತಾಂಬರೌ। 


ಮಹೇಂದ್ರಾಯುಧಸಂಯುಕ್ಕೌ ಶ್ಚೇತಕೃಷ್ಣಾವಿವಾಂಬುದೌ ॥ 5 
ಚೇರತುರ್ಲೋಕಸಿದ್ದಾಭಿಃ ಕ್ರೀಡಾಭಿರಿತರೇತರಮ್‌ | 
ಸಮಸ್ತಲೋಕನಾಥಾನಾಂ ನಾಥಭೂತೌ ಭುವಂ ಗತೌ॥ 6 
ಮನುಷ್ಯಧರ್ಮಾಭಿರತೌ ಮಾನಯಂತೌ ಮನುಷ್ಮತಾಮ್‌ | 
ತಜ್ಜಾತಿಗುಣಯುಕ್ತಾಭಿಃ ಕ್ರೀಡಾಭಿಶ್ಚೇರತುರ್ವನಮ್‌ ॥ 7 
ತತಸ್ಪ್ವಾಂದೋಲಿಕಾಭಿಶ್ಚ ನಿಯುದ್ಧೈಶ್ಚ ಮಹಾಬಲೌ | 

ವ್ಯಾಯಾಮಂ ಚಕ್ರತುಸ್ತತ್ರ ಕ್ಷೇಪಣೀಯೆ ಫಸ್ತಥಾಶ್ಮಭಿಃ ॥ 8 
ತಲ್ಲಿಪ್ಸುರಸುರಸ್ತತ್ರ ಹುಭಯೋ ರಮಮಾಣಯೋಃ! 

ಆಜಗಾಮ ಪ್ರಲಂಬಾಖ್ಯೋ ಗೋಪವೇಹತಿರೋಹಿತಃ॥ 9 


ಶೋಭಿಸಿದರು! (3-4). ಹಳದಿ ಮತ್ತು ಕಪ್ಪಾದ ಬಣ್ಣದ ಪುಡಿಗಳಿಂದ ಬಣ್ಣ 
ಹಾಕಿದ ಪೀತಾಂಬರ ಮತ್ತು ಕೃಷ್ಣಾಂಬರಗಳನ್ನು ಧರಿಸಿದ್ದ ಆ ಬಾಲಕರು ಇಂದ್ರ 
ಧನುಸ್ಸಿನೊಡನೆ ಪ್ರಕಾಶಿಸುವ* ಬಿಳಿಯ ಮತ್ತು ಕರಿಯ ಮೇಘಗಳಂತೆ ಕಾಣಿ 
ಸುತ್ತಿದ್ದರು (5). ಸಮಸ್ತ ಲೋಕನಾಥರಿಗೆ ನಾಥರಾದ ಅವರು ಭೂಮಿಯಲ್ಲಿ 
ಅವತರಿಸಿ ಬಂದು ಲೋಕಸಿದ್ಧವಾದ ಕ್ರೀಡೆಗಳಿಂದ ಅನ್ಯೋನ್ಯವಾಗಿ ವಿಹರಿಸು 
ತ್ತಿದ್ದರು. ಮನುಷ್ಯ ಧರ್ಮದಲ್ಲಿ ಅಭಿರತರಾದ ಅವರು ಮನುಷ್ಯತ್ವಕ್ಕೆ ಮಾನ್ಯತೆ 
ಯನ್ನಿತ್ತು ಮನುಷ್ಯರಿಗೆ ಉಚಿತವಾದ ಕ್ರೀಡೆಗಳನ್ನಾಡುತ್ತ ವೃಂದಾವನದಲ್ಲಿ 
ಅಲೆದಾಡಿದರು (6-7). ಆ ಬಲಾಢ್ಯರು ಉಯ್ಯಾಲೆಗಳಲ್ಲಿ ತೂಗುತ್ತ , ಕುಸ್ತಿ 
ಗಳನ್ನಾಡುತ್ತ , ಕವಣೆಗಳಿಂದ ಹೊಡೆಯುತ್ತ, ಬಂಡೆಗಳನ್ನು ವಎತ್ತುತ್ತ 
ವ್ಯಾಯಾಮ ಮಾಡುತ್ತಿದ್ದರು. ಹೀಗೆ ಬಲರಾಮ-ಕೃಷ್ಣರು ಆಟವಾಡುತ್ತಿರುವಾಗ 
ಅವರನ್ನು ಹಿಡಿದೊಯ್ಯಬೇಕೆಂದು ಪ್ರಲಂಬನೆಂಬ ಒಬ್ಬ ಅಸುರನು ಗೊಲ್ಲರ 
ವೇಷದಿಂದ ತನ್ನ ಸ್ವರೂಪವನ್ನು ಮರೆ ಮಾಡಿಕೊಂಡು ಬಂದನು (8-9). 


* ಬಿಳಿಯ ಬಣ್ಣದ ಬಲರಾಮನು ಕೃಷ್ಣಾಂಬರಧಾರಿ. ಕಪ್ಪು ಬಣ್ಣದ ಕೃಷ್ಣನು 
ಪೀತಾಂಬರಧಾರಿ. 


272 ಶ್ರೀವಿಷ್ಣುಪುರಾಣಮ್‌ 
ಸೋತವಗಾಹತ ನಿಶ್ಶಂಕಸ್ತೇಷಾಂ ಮಧ್ಯಮಮಾನುಷಃ। 
ಮಾನುಷಂ ವಪುರಾಸ್ನಾಯ ಪ್ರಲಂಬೋ ದಾನವೋತ್ತಮಃ॥ 10 


ತಯೋಶ್ಚಿದ್ರಾಂತರಪ್ರೇಪ್ಸುರವಿಸಹ್ಮಮಮನ್ಮತ | 
ಕೃಷ್ಣಂ ತತೋ ರೌಹಿಣೇಯಂ ಹಂತುಂ ಚಕ್ರೇ ಮನೋರಥಮ್‌ ॥ 11 


ಹರಿಣಾಕೀಡನಂ ನಾಮ ಬಾಲಕ್ರೀಡನಕಂ ತತಃ! 
ಪ್ರಕುರ್ವಂತೋ ಹಿ ತೇ ಸರ್ವೇ ದ್ವೌ ದ್ವೌ ಯುಗಪದುತಿತೌ॥ 12 


ಶೀದಾಮ್ನಾ ಸಹ ಗೋವಿಂದಃ ಪ್ರಲಂಬೇನ ತಥಾ ಬಲಃ। 


ಗೋಪಾಲೈರಪರೈಶ್ಚಾನೇ ಗೋಪಾಲಾಃ ಪಪ್ಪುವುಸ್ತತಃ॥ 13 
ಶ್ರೀದಾಮಾನಂ ತತಃ ಕೃಷ್ಣ ಪ್ರಲಂಬಂ ರೋಹಿಣೀಸುತಃ। 
ಜಿತವಾನ್ಶಷ್ಠಪಕ್ಷೀಯೈರ್ಗೊೋಪೈರನ್ಯೇ ಪರಾಜಿತಾಃ॥ 14 


ದಾನವೋತ್ತಮನಾದ ಆ ಪ್ರಲಂಬನು, ಮಾನವನಲ್ಲದಿದ್ದರೂ ಮಾನವ ವೇಷ 
ಧಾರಿಯಾಗಿ, ನಿಶ್ಶ್ಚಂಕೆಯಿಂದ ಅವರ ನಡುವೆ ಬಂದು ಸೇರಿಕೊಂಡನು. 
ಹೊಂಚು ಹಾಕುತ್ತಿದ್ದ ಆತನು ಅವರಿಬ್ಬರಲ್ಲಿ ಕೃಷ್ಣನು ಅಜೇಯನೆಂದು ಭಾವಿಸಿ, 
ಬಲರಾಮನನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡಿದನು (10-11). ಗೋಪಾಲರು 
ಹರಿಣಾ* ಕ್ರೀಡನವೆಂಬ ಬಾಲಕ್ರೀಡೆಯನ್ನಾಡುತ್ತ ಒಟ್ಟಿಗೆ ಇಬ್ಬಿಬ್ಬರಾಗಿ 
ಹೊರಟರು. ಶ್ರೀದಾಮನೊಂದಿಗೆ  ಗೋವಿಂದನೂ ಪ್ರಲಂಬನೊಂದಿಗೆ 
ಬಲರಾಮನೂ ಅನ್ಯ ಗೋಪಾಲರು ಇತರ ಗೋಪಾಲರೊಡನೆಯೂ ಹೊರಟು 
ಸ್ಪರ್ಧೆಯಿಂದ ಓಡಲಾರಂಭಿಸಿದರು (12-13. ಕೃಷ್ಣನು ಶ್ರೀದಾಮನನ್ನೂ 
ಬಲರಾಮನು ಪ್ರಲಂಬನನ್ನೂ ಸೋಲಿಸಿದರು. ಕೃಷ್ಣ ಪಕ್ಷೀಯರಾದ ಗೋಪರು 


* ಓಂದು ಸ್ಥಳದಿಂದ ಇಬ್ಬಿಬ್ಬರು ಏಕಕಾಲದಲ್ಲಿ ಹೊರಟು ನಿರ್ದಿಷ್ಟವಾದ ಗುರಿಯ 
ಕಡೆಗೆ, ಹರಿಣಗಳು ನಾಲ್ಕೂ ಕಾಲುಗಳಿಂದ ಓಡುವಂತೆ, ಕೈಗಳನ್ನೂರಿಕೊಂಡು ವೇಗವಾಗಿ 
ಓಡತಕ್ಕದ್ದು. ಗುರಿಯನ್ನು ಇಬ್ಬರಲ್ಲಿ ಯಾವಾತನು ಮೊದಲು ತಲುಪುತ್ತಾನೋ ಅವನು 
ಗೆದ್ದವನು. ಇನ್ನೊಬ್ಬನು ಸೋತವನು. ಸೋತವನು ಗೆದ್ದವನನ್ನು ಹೊತ್ತುಕೊಂಡು 
ನಿರ್ದಿಷ್ಟವಾದ ಗುರಿಯವರೆಗೆ ಹೋಗಿ ಮತ್ತೆ ಸ್ವಸ್ಥಾನಕ್ಕೆ ಹಿಂದಿರುಗಿ ಬರಬೇಕು. ಇದು 
ಹರಿಣಾಕ್ರೀಡನ. ಪ್ರಕೃತದಲ್ಲಿ ಭಾಂಡೀರ ವೃಕ್ಷವನ್ನು ಅವರು ಗುರಿಯಾಗಿ ಇಟ್ಟು 
ಕೊಂಡಿದ್ದರು. 


ಅಧ್ಯಾಯ 9 ಪಂಚಮಾಂಶಃ 273 


ತೇ ವಾಹಯಂತಸ್ತನ್ಕೋನ್ಕಂ ಭಾಂಡೀರಂ ವಟಮೇತ್ಕ ವೈ! 


ಪುನರ್ನಿವವೃತುಸ್ಸರ್ವೇ ಯೇ ಯೇ ತತ್ರ ಪರಾಜಿತಾಃ॥ 15 
ಸಂಕರ್ಷಣಂ ತು ಸಂಧೇನ ಶೀಘ್ರಮುತ್ಯ್ಟಿಷ್ಕ ದಾನವಃ। 
ನಭಸ್ಸಲಂ ಜಗಾಮಾಶು ಸಚಂದ್ರ ಇವ ವಾರಿದಃ ॥ 16 
ಅಸಹನ್‌ ರೌಹಿಣೇಯಸ್ಕ ಸ ಭಾರಂ ದಾನವೋತ್ತಮಃ। 
ವವೃಧೇ ಸ ಮಹಾಕಾಯಃ ಪ್ರಾವೃಷೀವ ಬಲಾಹಕಃ॥ 17 
ಸಂಕರ್ಷಣಸ್ತು ತಂ ದೃಷ್ಟ್ವಾ ದಗ್ಗಶೈಲೋಪಮಾಕೃತಿಮ್‌ | 
ಸ್ರಗ್ಗಾಮಲಂಬಾಭರಣಂ ಮುಕುಟಾಟೋಪಮಸ್ತಕಮ್‌ ॥ 18 


ರೌದ್ರಂ ಶಕಟಚಕ್ರಾಕ್ಷಂ ಪಾದನ್ಮಾಸಚೆಲತ್ಮಿತಿಮ್‌ | 
ಅಭೀತಮನಸಾ ತೇನ ರಕ್ಷಸಾ ರೋಹಿಣೀಸುತಃ 


ಹ್ರಿಯಮಾಣಸ್ಪತಃ ಕೃಷ್ಣಮಿದಂ ವಚನಮಬ್ರವೀತ್‌ ॥ 19 
ಕೃಷ್ಣ ಕೃಷ್ಣ ಹ್ರಿಯೇ ಹ್ಯೇಷ ಪರ್ವತೋದಗ್ರಮೂರ್ತಿನಾ । 
ಕೇನಾಪಿ ಪಶ್ಶ ದೈತ್ಕೇನ ಗೋಪಾಲಚ್ಛದ್ಮರೂಪಿಣಾ॥ 20 


ಅನ್ಯಗೋಪರನ್ನು ಸೋಲಿಸಿದರು. ಆಟದಲ್ಲಿ ಸೋತವರೆಲ್ಲರೂ ಗೆದ್ದವರನ್ನು 
ಹೊತ್ತುಕೊಂಡು ಭಾಂಡೀರ ವೃಕ್ಷದ ಬಳಿಗೆ ಹೋಗಿ ಹೊರಟ ಸ್ಥಳಕ್ಕೆ ಹಿಂದಿರು 
ಗಿದರು (14-15). ಪ್ರಲಂಬ ದಾನವನಾದರೋ ಬಲರಾಮನನ್ನು ಹೆಗಲ ಮೇಲೆ 
ಹೊತ್ತುಕೊಂಡು, ಚಂದ್ರ ಸಮೇತವಾದ ಮೇಘದಂತೆ, ಆಕಾಶವನ್ನಡರಿದನು. 
ಬಲರಾಮನ ಭಾರವನ್ನು ತಾಳಲಾರದೆ ಆ ದಾನವನು, ಮಳೆಗಾಲದ 
ಮೋಡದಂತೆ, ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿದನು (16-17). ಕದ್ರಗೆ 
ಸುಟ್ಟುಹೋದ ಬೆಟ್ಟದಂತಿದ್ದ ಆ ದೈತ್ಯನು ನಾನಾ ಮಾಲೆಗಳಿಂದ ಭೂಷಿತನಾಗಿ 
ತಲೆಯಲ್ಲಿ ಕಿರೀಟವನ್ನು ಧರಿಸಿದ್ದನು. ಭೀಕರನಾದ ಆತನ ಕಣ್ಣುಗಳು ಬಂಡಿಯ 
ಗಾಲಿಗಳಂತಿದ್ದವು. ಅವನು ಹೆಜ್ಜೆಯಿಡುವ ರಭಸಕ್ಕೆ ಭೂಮಿ ಕಂಪಿಸುತ್ತಿತ್ತು! 
ನಿರ್ಭಯದಿಂದ ಆ ರಾಕ್ಷಸನು ತನ್ನನ್ನು ಒಯ್ಯುತ್ತಿರುವಾಗ ರೋಹಿಣೀಸುತನಾದ 
ಸಂಕರ್ಷಣನು ಕೃಷ್ಣನನ್ನು ಕೂಗಿ ಈ ರೀತಿ ಹೇಳಿದನು (18-19): “ಕಷ್ಣ ಕಷ 


ಕು ಕಳು 
ಪರ್ವತಾಕಾರನಾದ ಯಾವನೋ ಒಬ್ಬ ದೈತ್ಯನು ನನ್ನನ್ನು ಹೊತ್ತುಕೊಂಡು 


274 ಶ್ರೀವಿಷ್ಣುಪುರಾಣಮ್‌ 


ಯದತ್ರ ಸಾಂಪ್ರತಂ ಕಾರ್ಯಂ ಮಯಾ ಮಧುನಿಷೂದನ। 
ತತ್ಯಥೃತಾಂ ಪ್ರಯಾತ್ಯೇಷ ದುರಾತ್ಮಾತಿತ್ದರಾನ್ಹಿತಃ॥ 21 


ಶ್ರೀಪರಾಶರ ಉವಾಚ: 
ತಮಾಹ ರಾಮಂ ಗೋವಿಂದಃ ಸ್ಮಿತಭಿನ್ನೋಷಸಂಪುಟಃ। 


ಮಹಾತ್ಮಾ ರೌಹಿಣೇಯಸ್ಕ ಬಲವೀರ್ಯಪ್ರಮಾಣವಿತ್‌ ॥॥ 22 
ಶ್ರೀಕೃಷ್ಣ ಉವಾಚ: 

ಕಿ ಮಯಂ ಮಾನುಷೋ ಭಾವೋ ವ್ಯಕ್ತಮೇವಾವಲಂಬೃತೇ। 
ಸರ್ವಾತ್ಮನ್‌ ಸರ್ವಗುಹ್ಮಾನಾಂ ಗುಹಗುಹ್ಮಾತ್ಮನಾ ತ್ಹಯಾ॥ 23 
ಸ್ಮರಾಶೇಷಜಗದ್ದೀಜಕಾರಣಂ ಕಾರಣಾಗ್ರಜಮ್‌ | 

ಆತ್ಮಾನಮೇಕಂ ತದ್ವಚ್ಚೆ ಜಗತ್ಕೇಕಾರ್ಣವೇ ಚ ಯತ್‌॥ 24 
ಕಿಂ ನ ವೇತ್ಸಿ ಯಥಾಹಂ ಚ ತ್ಪಂಚೆ ಕಂ ಕಾರಣಂ ಭುವಃ। 
ಭಾರಾವತಾರಣಾರ್ಥಾಯ ಮರ್ತೃಲೋಕಮುಪಾಗತೌ ॥ 25 


ಹೋಗುತ್ತಿದ್ದಾನೆ. ಈತನು ಗೊಲ್ಲರ ವೇಷವನ್ನು ಧರಿಸಿ ಬಂದಿದ್ದನು. ಈಗ 
ನಾನು ಏನು ಮಾಡಬೇಕೆಂಬುದನ್ನು ಹೇಳು. ಈ ದುರಾತ್ಮನು ಮಹಾವೇಗದಿಂದ 
ಧಾವಿಸುತ್ತಿದ್ದಾನೆ'' ಎಂದನು (20-21). ಮಹಾತ್ಮನಾದ ಗೋವಿಂದನಿಗೆ 
ಬಲರಾಮನ ಬಲವೀರ್ಯಗಳು ಎಪ್ಪೆಂಬುದು ತಿಳಿದಿತ್ತು. ಅವನು ತುಟಿದೆರೆದು 
ಮುಗುಳ್ನಗೆಯನ್ನು ಬೀರುತ್ತ ಬಲರಾಮನನ್ನುದ್ದೇಶಿಸಿ ಈ ರೀತಿ ನುಡಿದನು (22): 
“ಹೇ ಸರ್ವಾತ್ಮ, ನೀನು ಸರ್ವರಹಸ್ಯಗಳಿಗೂ ಪರಮರಹಸ್ಕರೂಪನಾಗಿದ್ದು 
ಕೊಂಡು ಈ ಪರಿಯ ಮನುಷ್ಯಭಾವವನ್ನೇಕೆ ಸ್ಪಷ್ಟವಾಗಿ ಅವಲಂಬಿಸು 
ತ್ತಿದ್ದೀಯೆ? ನೀನು ಸಮಸ್ತ ಜಗತ್ತುಗಳ ಕಾರಣಕ್ಕೂ ಪೂರ್ವದಲ್ಲಿರುವ, 
ಮೂಲಕಾರಣನಾದ ಏಕೈಕ ಕಾರಣನೆಂಬುದನ್ನೂ ಪ್ರಲಯಕಾಲದಲ್ಲಿಯೂ 
ಉಳಿದಿರತಕ್ಕವನೆಂಬುದನ್ನೂ ಸದಿಸಿಕೋ (23-24). ನಾನೂ ನೀನೂ ಸಹ ಈ 
ವಿಶ್ವಕ್ಕೆ ಮೂಲಕಾರಣರೆಂಬುದನ್ನೂ ಭೂಭಾರವನ್ನಿಳಿಸುವುದಕ್ಕಾಗಿ ಈ 
ಮರ್ತ್ರ್ಯಲೋಕದಲ್ಲಿ ಅವತರಿಸಿದ್ದೇವೆಂಬುದನ್ನೂ ನೀನು ತಿಳಿದಿಲ್ಲವೆ? (25).ಹೇ 


ಅಧ್ಯಾಯ 9 ಪಂಚಿಮಾಂಶಃ 275 


ನಭಶ್ಶಿರಸ್ತೇಂಂಬುವಹಾಶ್ಚ ಕೇಶಾಃ 
ಪಾದೌ ಕ್ಲಿತಿರ್ವಕ್ತಮನಂತ ವಕ್ನಿಃ। 
ಸೋಮೋ ಮನಸ್ತೇ ಶ್ಚಸಿತಂ ಸಮೀರಣೋ 
ದಿಶಶ್ನತಸ್ರೋತವ್ಯಯ ಬಾಹವಸ್ಟೇ ॥॥ 26 


ಸಹಸ್ತ್ರವಕ್ತೋ ಭಗವನ್‌ ಮಹಾತ್ಮಾ 

ಸಹಸ್ರಹಸ್ತಾಂಫಿಶರೀರಭೇದಃ। 
ಸಹಸ್ರಪದ್ಮೋದ್ಧವಯೋನಿರಾದ್ಕ- 

ಸ್ಲಹಸ್ರಶಸ್ತ್ವಾಂ ಮುನಯೋ ಗೃಣಂತಿ ॥ 27 


ದಿವಂ ಹಿ ರೂಪಂ ತವ ವೇತ್ತಿ ನಾನ್ಶ್ಮೋ 
ದೇವೈರಶೇಷೈರವತಾರರೂಪಮ್‌ | 

ತದರ್ಚತೇ ವೇತ್ಸಿ ನ ಕಿಂ ಯದಂತೇ 
ತ್ಹಯ್ಕೇವ ವಿಶ್ವಂ ಲಯಮಭ್ಯಷೃತಿ ॥ 28 


ತ್ವಯಾ ಧೃತೇಯಂ ಧರಣೀ ಬಿಭರ್ತಿ 
ಚರಾಚರಂ ವಿಶ್ಚಮನೆಂತಮೂರ್ತೇೇ | 


ಅನಂತ, ಹೇ ಅವ್ಯಯ, ಆಕಾಶವೇ ನಿನ್ನ ಶಿರಸ್ಸು; ಮೇಘಗಳೇ ಕೇಶಗಳು; 
ಭೂಮಿಯೇ ಪಾದಗಳು; ವಹ್ನಿಯೇ ನಿನ್ನ ಮುಖ; ಚಂದ್ರನು ನಿನ್ನ ಮನಸ್ಸು; 
ವಾಯು ನಿನ್ನ ಉಚ್ಛ್ವಾಸ; ನಾಲ್ಕು ದಿಕ್ಕುಗಳು ನಿನ್ನ ನಾಲ್ಕು ಬಾಹುಗಳು (26). 
ಹೇ ಭಗವನ್‌, ಮುನಿಗಳು ನಿನ್ನನ್ನು “ಮಹಾತ್ಮನಾದ ನೀನು ಸಹಸ್ರಮುಖ 
ವುಳ್ಳವನು; ನಿನಗೆ ಸಾವಿರ ಕೈಗಳಿವೆ, ಸಾವಿರ ಪಾದಗಳಿವೆ, ಸಾವಿರ ಶರೀರ 
ಗಳಿವೆ. ಸಾವಿರಾರು ಬ್ರಹದು ನಿನ್ನಿಂದ ಜನಿಸಿದ್ದಾರೆ!” ಹೀಗೆಂದು ಸಾವಿರ 
ವಿಧದಲ್ಲಿ ಸ್ತೋತ್ರಮಾಡುತ್ತಾರೆ (27). ನಿನ್ನ ದಿವ್ಯರೂಪವನ್ನು ಇನ್ನೊಬ್ಬನು 
ಅರಿಯನು. ಆದ್ದರಿಂದ ಸಮಸ್ತ ದೇವತೆಗಳೂ ನಿನ್ನ ಅವತಾರರೂಪವನ್ನೇ 
ಅರ್ಚಿಸುತ್ತಾರೆ. ಅಂತಕಾಲದಲ್ಲಿ ಸಮಸ್ತ ಪ್ರಪಂಚವೂ ನಿನ್ನಲ್ಲಿಯೇ ಲಯ 
ಹೊಂದುತ್ತದೆ. ಇದನ್ನು ನೀನು ಅರಿಯೆಯಾ? (28). ಹೇ ಅನಂತ 
ಮೂರ್ತಿಯೆ, ನೀನು ಧರಿಸಿರುವ ಈ ಪೃಥ್ವಿಯು ಚರಾಚರಾತಶ್ರವಾದ ಈ 


276 ಶ್ರೀವಿಷ್ಣುಪುರಾಣಮ್‌ 


ಕೃತಾದಿಭೇದೈರಜ ಕಾಲರೂಪೋ 
ನಿಮೇಷಪೂರ್ವೋ ಜಗದೇತದಷತ್ಸಿ॥ 29 


ಅತ್ತಂ ಯಥಾ ವಾಡವವಸ್ನಿನಾಂಬು 
ಹಿಮಸ್ಟರೂಪಂ ಪರಿಗೃಹ್ಮ ಕಾಸ್ತಮ್‌ | 
ಹಿಮಾಚಲೇ ಭಾನುಮತೋsಂಶುಸೆಂಗಾ- 
ಜೃಲತ್ಸಮಭ್ಸೇತಿ ಪುನಸದೇವ॥ 30 


ಏವಂ ತ್ಹಯಾ ಸಂಹರಣೇಆತ್ರಮೇತ- 
ಜ್ವಗತ್ಸಮಸ್ತಂ ತ್ವದಧೀನಕಂ ಪುನಃ! 


ಸೃಷ್ಟಿಯನ್ನು ಧರಿಸಿದೆ. ಹೇ ಅಜ, ನಿಮೇಷಾದಿ ಕಾಲಸ್ವರೂಪನಾದ ನೀನು 
ಕೃತಯುಗಾದಿರೂಪಗಳಿಂದ ಈ ಜಗತ್ತನ್ನು ನುಂಗಿಬಿಡುತ್ತೀಯೆ! (29). ವಡ 
ವಾಗ್ನಿಯಿಂದ ಹೀರಲ್ಪಟ್ಟು ಸಮುದ್ರ ಜಲವು (ಸೂರ್ಯನಾಡೀಮಯವಾದ) 
ವಾಯುವಿನಿಂದ ಹಿಮಾಚಲದಲ್ಲಿ ನ್ಯಸ್ತವಾಗಿ  ಹಿಮಸ್ವರೂಪವನ್ನು 
ಪಡೆಯುತ್ತದೆ. ಅನಂತರ ಸೂರ್ಯಕಿರಣದ ಸಂಬಂಧದಿಂದ ಅದೇ ಹಿಮವು 
ಮತ್ತೆ ಜಲಸ್ವರೂಪವನ್ನು* ಪಡೆಯುತ್ತದೆ (30). ಹಾಗೆಯೇ ನೀನು ಈ ಜಗತ್ತನ್ನು 
ರುದ್ರಾದಿರೂಪದಿಂದ ಸಂಹಾರ ಕಾಲದಲ್ಲಿ ಭಕ್ಷಿಸಿ (ಪರಮೇಶ್ವರನಾದ) ನಿನ್ನ 
ಅಧೀನದಲ್ಲಿ ಇಟ್ಟುಕೊಂಡಿರುತ್ತೀಯೆ. ಹೇ ಈಶ್ವರ, (ಹಿರಣ್ಯಗರ್ಭನಾಗಿ) 
ಜಗತ್ತಿನ ಸೃಷ್ಟಿಯಲ್ಲಿ ನೀನು ತೊಡಗಿದಾಗ ಪ್ರತಿಯೊಂದು ಕಲ್ಪದಲ್ಲಿಯೂ ಅದು 


* ಈ ಶ್ಲೋಕದಲ್ಲಿ "ಕಾಸ್ತಂ' ಎಂಬ ಪದವಿದೆ. ಕೇನ * ಅಸ್ತಂ * ಕಾಸ್ತಂ ಎಂದು 
ಬಿಡಿಸಬೇಕು. "ಕ' ಎಂದರೆ ವಾಯು ಅಸ್ತ ನ್ಯಸ್ತ. ವಾಯುವಿನಿಂದ ನ್ಯಸ್ತವಾದ --ತಂದು 
ಇರಿಸಲ್ಪಟ್ಟ ಎಂದರ್ಥ. ನದೀಜಲವು ಸಮುದ್ರದಲ್ಲಿ ಬಡಬಾಗ್ನಿಯಿಂದ ಹೀರಲ್ಪಡುತ್ತದೆ. 
ಅದು ಸೂರ್ಯಕಿರಣ ಸಂಬಂಧದಿಂದ ಆವಿಯಾಗಿ ವಾಯುವಿನ ಮೂಲಕ ಪರ್ವತ 
ಪ್ರದೇಶಗಳಲ್ಲಿ ಹಿಮರೂಪದಲ್ಲಿರುತ್ತದೆ. ಮತ್ತೆ ಸೂರ್ಯಕಿರಣಸಂಬಂಧದಿಂದ ವಾಯು 
ವಿನೊಡನೆ ಸೇರಿ ಮೋಡವಾಗಿ ಮಳೆ ಬಂದು ಜಲರೂಪವಾಗುತ್ತದೆ. ಸೂರ್ಯನು 
ಜಲವನ್ನು ಹೀರಿ ಅಡಗಿಸಿ ಮತ್ತೆ ಜಲರೂಪದಲ್ಲಿ ವಿಸರ್ಜಿಸುತ್ತಾನೆ--ಎಂದು ತಾತ್ಪರ್ಯ. 
ಹಾಗೆಯೇ ನೀನು ಜಗತ್ತನ್ನು ಪ್ರಳಯಕಾಲದಲ್ಲಿ ನುಂಗಿ ಮತ್ತೆ ಸೃಷ್ಟಿಸುತ್ತೀಯೆ--ಎಂದು 
ಮುಂದಿನ ಶ್ಲೋಕಾರ್ಥಕ್ಕೆ ಇದು ದೃಷ್ಟಾಂತವಾಗಿದೆ. 


ಅಧ್ಯಾಯ 9 ಪಂಚಮಾಂಶಃ 277 
ತವೈವ ಸರ್ಗಾಯ ಸಮುದ್ಯತಸ್ಮ 


ಜಗತ್ತ್ವಮಭ್ಯೇತ್ಮನುಕಲ್ಪಮೀಶ ॥ 31 
ಭವಾನಹಂ ಚ ವಿಶ್ವಾತ್ಮನ್‌ ಏಕಮೇವ ಚ ಕಾರಣಮ್‌ '। 
ಜಗತೋತಸ್ಕ ಜಗತ್ಕರ್ಥೇ ಭೇದೇನಾವಾಂ ವೃವಸ್ಥಿತೌ ॥ 32 


ತತ್‌ ಸ್ಮರ್ಯತಾಮಮೇಯಾತ್ಮಂಸ್ತೃಯಾತ್ಮಾ ಜಹಿ ದಾನವಮ್‌ | 
ಮಾನುಷ್ಮಮೇವಾವಲಂಬ್ಮ ಬಂಧೂನಾಂ ಕ್ರಿಯತಾಂ ಹಿತಮ್‌॥ 33 


ಶ್ರೀಪರಾಶರ ಉವಾಚ: 
ಇತಿ ಸಂಸ್ಕಾರಿತೋ ವಿಪ್ರ ಕೃಷ್ಣೇನ ಸುಮಹಾತ್ಮನಾ। 


ವಿಹಸ್ಮ ಪೀಡಯಾಮಾಸ ಪ್ರಲಂಬಂ ಬಲವಾನ್‌ ಬಲಃ॥ 34 
ಮುಷ್ಟಿನಾ ಸೋರ೨ಹನನ್ಮೂರ್ಧಿ ಕೋಪಸಂರಕ್ಷಲೋಚನಃ | 
ತೇನ ಚಾಸ್ಕ ಪ್ರಹಾರೇಣ ಬಹಿರ್ಯಾತೇ ವಿಲೋಚನೇ ॥ 35 
ಸ ನಿಷ್ಕಾಸಿತಮಸ್ತಿಷ್ಕೋ ಮುಖಾಚ್ಫೋಣಿತಮುದ್ದಮನ್‌ | 
ನಿಪಪಾತ ಮಹೀಪೃಷ್ನೇ ದೈತ್ಯವರ್ಯೋ ಮಮಾರ ಚ॥ 36 


ಮತ್ತೆ ಜಗತ್ತಿನ ರೂಪವಾಗಿ ಕಾಣಿಸಿಕೊಳ್ಳುತ್ತದೆ (31). ಹೇ ವಿಶ್ವಾತ್ಮ, ನೀನು 
ನಾನು ಇಬ್ಬರೂ ಈ ಜಗತ್ತಿಗೆ ಒಂದೇ ಕಾರಣವಾಗಿದ್ದೇವೆ. ಈ ಜಗತ್ತಿನ 
ವ್ಯವಸ್ಥೆಗಾಗಿಯೇ ಭೇದದಿಂದ ಎರಡಾಗಿದ್ದೇವೆ. ಆದ್ದರಿಂದ, ಹೇ 
ಅಮೇಯಾತ್ಮ , ನಿನ್ನ ನಿಜಸ್ವರೂಪವನ್ನು ಸರಿಸಿಕೊ. ದಾನವನನ್ನು ಧ್ವಂಸ 
ಮಾಡು. ಅನಂತರ ಮನುಷ್ಯತ್ವವನ್ನು ಅವಲಂಬಿಸಿ ಬಂಧುಗಳ ಹಿತವನ್ನು 
ಸಾಧಿಸು!” ಎಂದನು (32-33). ಮೈತ್ರೇಯ, ಈ ಪ್ರಕಾರವಾಗಿ ಮಹಾತವಾದ 
ಕೃಷ್ಣನು ಬಲರಾಮನ ನಿಜಸ್ವರೂಪವನ್ನು ಸರಿಸಿಕೊಡಲಾಗಿ, ಬಲಾಢ್ಯನಾದ 
ಬಲರಾಮನು ಒಮ್ಮೆ ನಕ್ಕು ಪ್ರಲಂಬನನ್ನು ಅದುಮಿದನು. ಕ್ರೋಧದಿಂದ 
ರಕ್ತನೇತ್ರನಾಗಿ ಪ್ರಲಂಬಾಸುರನ ನೆತ್ತಿಯ ಮೇಲೆ ಮುಷ್ಟಿಯಿಂದ ಗುದ್ದಿದನು. 
ಗುದ್ದಿನ ರಭಸಕ್ಕೆ ದೈತ್ಯನ ಎರಡೂ ಕಣ್ಣುಗಳು ಹೊರಬಂದವು (34-35). 
ಮೆದುಳು ಈಚೆಗೆ ಬಂದಿತು. ಆ ದೈತ್ಯನು ರಕ್ತವನ್ನು ಕಾರುತ್ತ ನೆಲದ ಮೇಲೆ 


278 ಶ್ರೀವಿಷ್ಣುಪುರಾಣಮ್‌ 


ಪ್ರಲಂಬಂ ನಿಹತಂ ದೃಷ್ಟ್ವಾ ಬಲೇನಾದ್ಭುತಕರ್ಮಣಾ | 


ಪ್ರಹೃಷ್ಟಾಸ್ತುಷ್ಟುವುರ್ಗೋಪಾಸ್ಸಾಧುಸಾದ್ದಿತಿ ಚಾಬ್ರುವನ್‌ ॥ 37 
ಸಂಸ್ತೂಯಮಾನೋ ಗೋಪೈಸ್ತು ರಾಮೋ ದೈತ್ಯೇ ನಿಪಾತಿತೇ | 
ಪ್ರಲಂಬೇ ಸಹ ಕೃಷ್ಣೇನ ಪುನರ್ಗೋಕುಲಮಾಯಯೌ ॥ 38 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ನವಮೋsಧ್ಯಾಯಃ 


ಬಿದ್ದುಸತ್ತು ಹೋದನು. ಅದ್ಭುತ ಕರ್ಮನಾದ ಬಲನಿಂದ ಪ್ರಲಂಬನು ಹತನಾಗಿ 
ಬಿದ್ದುದನ್ನು ಕಂಡು ಗೋಪಾಲರು "ಭಲಾ! ಭೇಷ್‌” ಎನ್ನುತ್ತ ರಾಮನನ್ನು 
ಹೊಗಳಿದರು (36-37). ಈ ರೀತಿಯಾಗಿ ದೈತ್ಯನಾದ ಪ್ರಲಂಬನು 
ಹತನಾಗಲಾಗಿ, ಬಲರಾಮನು ಗೋಪಾಲರಿಂದ ಸ್ತುತಿಸಲ್ಪಡುತ್ತ ಕೃಷ್ಣನೊಡನೆ 
ಗೋಕುಲಕ್ಕೆ ಹಿಂದಿರುಗಿ ಬಂದನು (38). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 


ಬ್ಗ 


ದಶಮೋತಧ್ಯಾಯಃ 


ಶ್ರೀಪರಾಶರ ಉವಾಚ: 
ತಯೋರ್ವಿಹರತೋರೇವಂ ರಾಮಕೇಶವಯೋರ್ವಜೇ! 


ಪ್ರಾವೃಡ್‌ ವೃತೀತಾ ವಿಕಸತ್ಸರೋಜಾ ಚಾಭವಚ್ಛರತ್‌॥ ] 

ಅವಾಪುಸ್ತಾಪಮತ್ಕರ್ಥಂ ಶಫರ್ಯಃ ಪಲ್ಪಲೋದಕೇ | 

ಪುತಕ್ಷೇತ್ರಾದಿಸಕ್ತೇನ ಮಮತ್ಛೇನ ಯಥಾ ಗೃಹೀ॥ 2 

ಮಯೂರಾ ಮೌನಮಾತಸ್ಸು; ಪರಿತೃಕ್ತಮದಾ ವನೇ। 

ಅಸಾರತಾಂ ಪರಿಜ್ಗಾಯ ಸಂಸಾರಸ್ಯೇವ ಯೋಗಿನಃ ॥ 3 
ಅಧ್ಯಾಯ 10 


ಶರತ್ಕಾಲದ ವರ್ಣನೆ. ಗೋವರ್ಥನಗಿರಿಯ ಪೂಜೆ. 


ಪರಾಶರಮುನಿಗಳು ನುಡಿದರು: ಮೈತ್ರೇಯ, ಈ ವಿಧದಲ್ಲಿ ಬಲರಾಮ 
ಕೇಶವರು ವ್ರಜದಲ್ಲಿ ವಿಹರಿಸುತ್ತಿರುವಾಗ ಮಳೆಗಾಲವು ಕಳೆಯಿತು. ಅರಳಿದ 
ತಾವರೆಗಳಿಂದ ಸಹಿತವಾದ ಶರತ್ಕಾಲವು ಬಂದಿತು (1). ಮಕ್ಕಳು, ಹೊಲ 
ಮುಂತಾದವುಗಳಲ್ಲಿ ಆಸಕ್ತವಾದ ಮಮತ್ವಬುದ್ದಿಯಿಂದ ಗೃಹಸ್ಥನು ಹೇಗೆ 
ಸಂತಾಪಕ್ಕೆ ಒಳಗಾಗುವನೋ, ಹಾಗೆ ಮೀನುಗಳು ಅಲ್ಬಜಲವುಳ್ಳ ಕೆರೆಯ 
ನೀರಿನಲ್ಲಿ ಬಹಳ ತಾಪವನ್ನನನುಭವಿಸಿದವು! (2). ಸಂಸಾರದ ಅಸಾರತೆ 
ಯನ್ನರಿತು ಯೋಗಿಗಳು ಹೇಗೆ ಮೌನವನ್ನ ಅವಲಂಬಿಸುವರೋ, ಹಾಗೆ 
ವನದಲ್ಲಿ ನವಿಲುಗಳು ಮದವನ್ನು ಕಳೆದುಕೊಂಡು ತೆಪ್ಪಗಾದವು! (3). 
ಜಡವಾದ* (ಅಹಂಕಾರಾದಿ) ಸರ್ವಸ್ವವನ್ನು ಪರಿತ್ಯಜಿಸಿ, (ರಾಗರಾಹಿತ್ಯದಿಂದ) 
ನಿರ್ಮಲರಾದ ಶುದ್ಧಸತ್ತ್ವರಾದ ಜ್ಞಾನಿಗಳು ಗೃಹವನ್ನು ಹೇಗೆ ತ್ಯಜಿಸುವರೋ, 


* ಜಲಸರ್ವಸ್ವಂ--ಎಂದು ಮೂಲದಲ್ಲಿದೆ. "ಲಡಯೋರಭೇದಃ' ಎಂಬ 
ವಚನದಂತೆ ಜಲಶಬ್ದವು "ಜಡ'ವೂ ಆಗುತ್ತದೆ. 


280 ಶ್ರೀವಿಷ್ಣುಪುರಾಣಮ್‌ 


ಉತ್ಸೃಜ್ಯ ಜಲಸರ್ವಸ್ವಂ ವಿಮಲಾಸ್ಸಿತಮೂರ್ತಯಃ। 


ತತ್ಕಜುಶ್ಚಾಂಬರಂ ಮೇಘಾ ಗೃಹಂ ವಿಜ್ಞಾನಿನೋ ಯಥಾ॥ 4 
ಶರತ್ಪೂರ್ಯಾಂಶುತಪ್ಪಾನಿ ಯಯುಶ್ಕೋಷಂ ಸರಾಂಸಿ ಚೆ! 
ಬಹ್ಹಾಲಂಬಮಮತ್ಚೇನ ಹೃದಯಾನೀವ ದೇಹಿನಾಮ್‌ ॥ 3 
ಕುಮುದೈಶ್ಶರದಂಭಾಂಸಿ ಯೋಗ್ಕತಾಲಕ್ಷಣಂ ಯಯುಃ। 

ಅವಬೋಧೆ ರ್ಮನಾಂಸೀವ ಸಮತ್ಸಮಮಲಾತ್ಮನಾಮ್‌ ॥ 6 
ತಾರಕಾವಿಮಲೇ ವ್ಯೊಮ್ನಿ ರರಾಜಾಖಂಡಮಂಡಲಃ। 
ಚಂದ್ರಶ್ಚರಮದೇಹಾತ್ಮಾ ಯೋಗೀ ಸಾಧುಕುಲೇ ಯಥಾ॥ 7 
ಶನಕೈಶ್ಶನಕೈಸ್ತೀರಂ ತತ್ಕಜುಶ್ಚ ಜಲಾಶಯಾಃ। 

ಮಮತ್ಚಂ ಕ್ಷೇತ್ರಪುತ್ರಾದಿರೂಢಮುಚ್ಚೆ 0ರ್ಯಥಾ ಬುಧಾಃ॥ 8 


ಹಾಗೆ ಜಲವೆಲ್ಲವನ್ನೂ ಸುರಿಸಿ ಕಪ್ಪು ಬಣ್ಣವನ್ನು ಕಳೆದುಕೊಂಡು ಶುಭ್ರವಾದ 
ಮೇಘಗಳು ಆಕಾಶವನ್ನು ಬಿಟ್ಟು ಹೋದವು! (4). ನಾನಾಬಗೆಯ ವಸ್ತು 
ಗಳಲ್ಲಿಡುವ ಮಮತ್ತ್ವದಿಂದ ಮಾನವರ ಹೃದಯಗಳು ನಿಃಸಾರವಾಗುವ 
ಹಾಗೆ, ಶರತ್ಕಾಲದ ಸೂರ್ಯನ ಕಿರಣಗಳಿಂದ ತಪ್ತವಾದ ಸರೋವರಗಳು 
ಒಣಗುತ್ತ ಹೋದವು (5). ಶುದ್ಧಾತರ ಮನಸ್ಸುಗಳು ತತ್ತ್ವಜ್ಞಾನದಿಂದ 
ಸಮತ್ತ್ವವನ್ನು ಪಡೆಯುವ ಹಾಗೆ, ಶರತ್ಕಾಲದ ಸ್ವಚ್ಛ ಜಲಗಳು (ಬಿಳಿಯ) 
ಅರಳಿದ ನೈದಿಲೆಗಳಿಂದ ಅನ್ಯೋನ್ಯ ಸಮತ್ತ್ವ್ವವನ್ನು ಪಡೆದವು (6). ಚರಮ* 
ದೇಹಿಯಾದ ಯೋಗಿಯು ಸತ್ಪುರುಷರ ಕುಲದಲ್ಲಿ ಪ್ರಕಾಶಿಸುವ ಹಾಗೆ, 
ತಾರೆಗಳಿಂದ ಕೂಡಿದ ವಿಮಲವಾದ ಗಗನದಲ್ಲಿ ಪೂರ್ಣಚಂದ್ರನು ವಿರಾಜಿ 
ಸಿದನು (7). ಹೊಲ, ಮಕ್ಕಳು--ಮೊದಲಾದವುಗಳಲ್ಲಿ ಬೆಳೆದಿರುವ ಮಮತೆ 
ಯನ್ನು ವಿದ್ವಾಂಸರು ಹೇಗೆ ಕ್ರಮವಾಗಿ ಬಿಡುವರೋ, ಹಾಗೆ ಜಲಾಶಯಗಳು 
ತಮ್ಮ ತೀರಗಳನ್ನು ಮೆಲ್ಲಮೆಲ್ಲಗೆ$ ಬಿಟ್ಟವು (8). ಅಂತರಾಯಗಳಿಂದ ವಿಫ್ನಿತ 


* ಚರಮದೇಹವೆಂದರೆ ಕಡೆಯ ದೇಹ. ಮುಕ್ತನಿಗೆ ಪುನಃ ದೇಹ ಇಲ್ಲ. ಯಾವ 
ದೇಹ ಬಂದಾಗ ಮೋಕ್ಷವನ್ನು ಸಾಧಿಸುತ್ತಾನೋ ಆ ದೇಹವುಳ್ಳವನು ಚರಮದೇಹಿ. 


ಕಿ ತೀರದವರೆಗೆ ತುಂಬಿದ ಜಲಾಶಯಗಳು ಕುಗ್ಗಿದವು--ಎಂದು ಅಭಿಪ್ರಾಯ. 


ಅಧ್ಯಾಯ 10 ಪಂಚಮಾಂಶಃ 281 


ಪೂರ್ವಂ ತಕ್ಸೈೆಸ್ಸರೋ5ಂಂಭೋಭಿರ್ಹಂಸಾ ಯೋಗಂ ಪುನರ್ಯಯುಃ ! 


ಕ್ಲೇಶೈಃ ಕುಯೋಗಿನೋ5ಶೇಷೈರಂತರಾಯಹತಾ ಇವ॥ 9 
ನಿಭತೋಇಂಭವದತ್ಕರ್ಥಂ ಸಮುದ್ರಃ ಸ್ತಿ ಮಿತೋದಕಃ। 
ಕ್ರಮಾವಾಪ್ತಮಹಾಯೋಗೋ ನಿಶ್ಚಲಾತ್ಮಾ ಯಥಾ ಯತಿಃ॥ 10 
ಸರ್ವತ್ರಾತಿಪ್ರಸನ್ನಾನಿ ಸಲಿಲಾನಿ ತಥಾಭವನ್‌!। 

ಜ್ಞಾತೇ ಸರ್ವಗತೇ ವಿಷ್ಣೌ ಮನಾಂಸೀವ ಸುಮೇಧಸಾಮ್‌॥ 1] 
ಬಭೂವ ನಿರ್ಮಲಂ ವ್ಯೋಮ ಶರದಾ ಧ್ವಸ್ತಶೋಯದಮ್‌! 
ಯೋಗಾಗ್ಲಿದಗ್ಗಕ್ಷೇಶೌಘಂ ಯೋಗಿನಾಮಿವ ಮಾನಸಮ್‌ ॥ 12 
ಸೂರ್ಯಾಂಶುಜನಿತಂ ತಾಪಂ ನಿನ್ನೇ ತಾರಾಪತಿಃ ಶಮಮ್‌!। 
ಅಹಂಮಾನೋದ್ಧವಂ ದುಃಖಂ ವಿವೇಕಃ ಸುಮಹಾನಿವ ॥ 13 


ರಾದ ಯೋಗಭ್ರಷ್ಟರು ಮತ್ತೆ ಅವಿದ್ಯಾದಿಕ್ಷೇಶಗಳೊಡನೆ ಹೇಗೆ ಸಂಬಂಧವನ್ನು 
ಪಡೆಯುವರೋ, ಹಾಗೆ ಹಂಸಗಳು ಹಿಂದೆ ಪರಿತ್ಯಜಿಸಿದ ಜಲದೊಡನೆ 
ಸಂಬಂಧವನ್ನು ಹೊಂದಿದವು* (9). ಯಮ, ನಿಯಮಾದಿ ಕ್ರಮಗಳಿಂದ 
(ಸಂಪ್ರಜ್ಞಾತ ಸಮಾಧಿಯೆಂಬ) ಮಹಾಯೋಗವನ್ನು ಸಾಧಿಸಿದ ಯತಿಯು 
ಹೇಗೆ ನಿಶ್ಚಲಚಿತ್ತನಾಗುವನೋ, ಹಾಗೆ ನಿಂತ ನೀರುಳ್ಳ ಸಮುದ್ರವು ನಿಶ್ಚಲ 
ವಾಯಿತು (10). ಸರ್ವಗತನಾದ ವಿಷ್ಣುವನ್ನರಿತ ಮೇಲೆ ಜ್ಞಾನಿಗಳ ಮನಸ್ಸು 
ಸುಪ್ರಸನ್ನವಾಗುವಂತೆ, ಎಲ್ಲೆಡೆಯೂ ನೀರು ತಿಳಿಯಾಯಿತು (11). ಯೋಗಾಗ್ತಿ 
ಯಿಂದ ಯಾರ ಕ್ಷೇಶರಾಶಿಗಳು ಸುಟ್ಟು ಹೋಗಿವೆಯೋ ಅವರ ಮನಸ್ಸಿನಂತೆ, 
ಶರತ್ಕಾಲದಿಂದ ಮೇಘವು ಚದರಿಹೋಗಲಾಗಿ ಆಕಾಶವು ನಿರ್ಮಲವಾಯಿತು 
(12). ಪ್ರಬಲವಾದ ವಿವೇಕವು ಅಹಂಕಾರದಿಂದ ಉಂಟಾದ ದುಃಖವನ್ನು 
ಶಮನಗೊಳಿಸುವಂತೆ, ತಾರಾಪತಿಯಾದ ಚಂದ್ರನು ಸೂರ್ಯಕಿರಣದಿಂದಾದ 
ತಾಪವನ್ನು ಶಮನಗೊಳಿಸಿದನು (13). ಇಂದ್ರಿಯಾರ್ಥಗಳಾದ ಶಬ್ದಾದಿ 


* ಮಳೆಗಾಲದಲ್ಲಿ ತೊರೆದು ಹೋದ ಹಂಸಗಳು ಮತ್ತೆ ಜಲಾಶಯಗಳಿಗೆ 
ಮರಳಿದವು--ಎಂದು ಅಭಿಪ್ರಾಯ. ಕ್ಷೇಶ, ಅಂತರಾಯ--ಇವುಗಳಿಗೆ ಅನುಬಂಧವನ್ನು 
ನೋಡಿ. 


282 ಶ್ರೀವಿಷ್ಣುಪುರಾಣಮ್‌ 


ನಭಸೋಇಬ್ಬಂ ಭುವಃ ಪಂಕಂ ಕಾಲುಷ್ಫ ಚಾಂಭಸಶೃರತ್‌! 


ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ಪ್ರತ್ಯಾಹಾರ ಇವಾಹರತ್‌॥ 14 
ಪ್ರಾಣಾಯಾಮ ಇವಾಂಭೋಜಭಿಸ್ಸರಸಾಂ ಕೃತಪೂರಕೆ #1! 
ಅಭ್ಯಸ್ಮತೇsನುದಿವಸಂ ರೇಚಕಾಕುಂಭಕಾದಿಭಿಃ॥ 15 


ವಿಮಲಾಂಬರನಕ್ಷತ್ರೇ ಕಾಲೇ ಚಾಭ್ಯಾಗತೇ ವ್ರಜೇ। 
ದದರ್ಶೇಂದ್ರಮಹಾರಂಭಾಯೋದ್ಯತಾಂಸ್ಪಾನ್‌ ವ್ರಜೌಕಸಃ ॥ 16 


ಕೃಷ್ಣಸ್ತಾನುತ್ಸುಕಾನ್‌ ದೃಷ್ಟ್ವಾ ಗೋಪಾನುತ್ಸವಲಾಲಸಾನ್‌ | 
ಕೌತೂಹಲಾದಿದಂ ವಾಕ್ಕಂ ಪ್ರಾಹ ವೃದ್ಧಾನ್‌ ಮಹಾಮತಿಃ॥ 17 


ವಿಷಯಗಳಿಂದ ಇಂದ್ರಿಯಗಳನ್ನು ಪ್ರತ್ಕಾಹಾರವು* ಹೇಗೆ ಕಿತ್ತು ಬೇರ್ಪಡಿ 
ಸುವುದೋ, ಹಾಗೆ ಆಕಾಶದಿಂದ ಮೋಡವನ್ನೂ ನೆಲದಿಂದ ಕೆಸರನ್ನೂ 
ನೀರಿನಿಂದ ಮಾಲಿನ್ಯವನ್ನೂ ಶರತ್ಕಾಲವು ಬೇರ್ಪಡಿಸಿ ದೂರಮಾಡಿತು! (14). 
ಪೂರಕಗಳನ್ನು ಮಾಡಿದ್ದ ಜಲಾಶಯಗಳ ಜಲಗಳು ಈಗ ಕುಂಭಕ ರೇಚಕ 
ಗಳಿಂದ ಪ್ರಾಣಾಯಾಮವನ್ನು 8 ಅಭ್ಯಾಸಮಾಡುತ್ತವೆಯೋ ಎಂಬಂತೆ 
ಕಾಣಿಸಿದವು! (15). ಈ ಪ್ರಕಾರವಾಗಿ ನಿರ್ಮಲವಾದ ಗಗನವೂ ನಕ್ಷತ್ರಗಳೂ 
ಇರುವ ಶರತ್ಕಾಲವು ಬರಲಾಗಿ, ವ್ರಜದಲ್ಲಿ ವ್ರಜವಾಸಿಗಳೆಲ್ಲರೂ "ಇಂದ್ರಮಹ' 
ಎಂಬ. ದೇವೇಂದ್ರನನ್ನು ಪೂಜಿಸುವ ಹಬ್ಬದ ಸಡಗರದಲ್ಲಿ ತೊಡಗಿರುವುದನ್ನು 
ಶ್ರೀಕೃಷ್ಣನು ನೋಡಿದನು (16). ಗೋಪಾಲರು ಉತ್ಸಾಹದಿಂದ ಆ ಉತ್ಸವದಲ್ಲಿ 
ಸಂಭ್ರಮಿಸುವುದನ್ನು ನೋಡಿ ಮಹಾ ಬುದ್ಧಿಶಾಲಿಯಾದ ಶ್ರೀಕೃಷ್ಣನು ಕೆಲವು 
ವೃದ್ಧರನ್ನು ಕುರಿತು ಕುತೂಹಲದಿಂದ “ಪೂಜ್ಯರೆ, ನೀವು ಬಹಳ ಹರ್ಷ 


* ಇಂದ್ರಿಯ ನಿಗ್ರಹಕ್ಕಾಗಿ ಮಾಡುವ ಪ್ರಯತ್ನ. 


$ ಪ್ರಾಣಾಯಾಮ ಪಕ್ಷದಲ್ಲಿ , ಪೂರಕ ಇ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು. 
ಕುಂಭಕ ಉಸಿರು ಕಟ್ಟುವುದು. ರೇಚಕ 7 ಕ್ರಮವಾಗಿ ಉಸಿರನ್ನು ಹೊರಬಿಡುವುದು. 
ಜಲಾಶಯ ಪಕ್ಷದಲ್ಲಿ, ಪೂರಕ - ಮಳೆಗಾಲದಲ್ಲಿ ನೀರು ತುಂಬುವುದು. ಕುಂಭಕ ಇ 
ನೀರನ್ನು ಹಾಗೆಯೇ ಧರಿಸಿರುವುದು. ರೇಚಕ ಕಾಲುವೆಯ ಮೂಲಕ ನೀರನ್ನು 
ಬಿಡುವುದು. 


ಅಧ್ಯಾಯ 10 ಪಂಚಮಾಂಶಃ 283 


ಕೋರಯಂ ಶಕ್ರಮಖೋ ನಾಮ ಯೇನ ವೋ ಹರ್ಷ ಆಗತಃ। 
ಪ್ರಾಹ ತಂ ನಂದಗೋಪಶ್ಚ ಪೃಚ್ಛಂತಮತಿಸಾದರಮ್‌ ॥ 18 
ನಂದಗೋಪ ಉವಾಚ: 


ಮೇಘಾನಾಂ ಪಯಸಾಂ ಚೇಶೋ ದೇವರಾಜಶೃತಕತುಃ। 
ತೇನ ಸಂಚೋದಿತಾ ಮೇಘಾ ವರ್ಷಂತಂಬುಮಯಂ ರಸಮ್‌ ॥ 19 


ತದ್‌ವೃಷ್ಟಿಜನಿತಂ ಸಸಲ ವಯಮನ್ಯೇ ಚ ದೇಹಿನಃ। 


ವರ್ತಯಾಮೋಪಯುಂಜಾನಾಸ್ಪರ್ಹಯಾಮಶ್ಚ ದೇವತಾಃ ॥ 20 
ಕ್ಷೀರವತ್ಕ ಇಮಾ ಗಾವೋ ವತ್ಸವತಶ್ಚ ನಿವೃತಾಃ। 

ತೇನ ಸಂವರ್ದ್ವಿತೈಸ್ಸಸ್ಕೈಸ್ತುಷ್ಛಾಃ ಪುಷ್ಪಾ ಭವಂತಿ ವೈ॥ 21 
ನಾಸಸ್ಕಾ ನಾತೃಣಾ ಭೂಮಿರ್ನ ಬುಭುಕ್ಷಾರ್ದಿತೋ ಜನಃ! 

ದೃಶತೇ ಯತ್ರ ದೃಶ್ಯಂತೇ ವೃಷ್ಟಿಮಂತೋ ಬಲಾಹಕಾಃ॥ 22 
ಭೌಮಮೇತತ್ಸಯೋ ದುಗ್ಗಂ ಗೋಭಿಸ್ಸೂರ್ಯಸ್ಕ ವಾರಿದೈಃ। 
ಪರ್ಜನಸ್ಸರ್ವಲೋಕಸ್ಕೋದ್ಧವಾಯ ಭುವಿ ವರ್ಷತಿ ॥ 23 


ಗೊಂಡಿದ್ದೀರಲ್ಲ , "ಇಂದ್ರ ಮಹ' ಎಂದರೆ ಯಾವುದಿದು?” ಎಂದು ಕೇಳಿದನು. 
ಆಗ ಅಲ್ಲಿದ್ದ ನಂದಗೋಪನು ಅತ್ಯಂತ ಆದರದಿಂದ ಹೀಗೆಂದನು (17-18): 
“ದೇವರಾಜನಾದ ಶತಕ್ರತು ಮೇಘಗಳಿಗೂ ಜಲಕ್ಕೂ ಅಧಿದೇವತೆ. ಆತನ 
ಪ್ರೇರಣೆಯಿಂದ ಮೇಘಗಳು ಜಲಮಯವಾದ ರಸವನ್ನು ಸುರಿಸುತ್ತವೆ. 
ಅಂತಹ ಮಳೆಯಿಂದ ಬೆಳೆದ ಸಸ್ಯಗಳನ್ನು ನಾವೂ ಅನ್ಯ ಪ್ರಾಣಿಗಳೂ ತಿಂದು 
ಜೀವಿಸುತ್ತೇವೆ. ಸಸ್ಯಗಳನ್ನು ಬಳಸುವ ನಾವು ದೇವತೆಗಳನ್ನು ತೃಪ್ತಿಗೊಳಿಸು 
ತ್ರಿದ್ದೇವೆ (19-20). ಮಳೆಯಿಂದ ಬೆಳೆದ ಸಸ್ಯಗಳಿಂದ ಹೃಷ್ಟಪುಷ್ಟಗಳಾದ ಈ 
ಹಸುಗಳು ಸುಖವಾಗಿದ್ದು ಕರುಗಳನ್ನು ಹಾಕುತ್ತವೆ; ಹಾಲನ್ನು ಕೊಡುತ್ತವೆ. ಎಲ್ಲಿ 
ಮೋಡಗಳು ಮಳೆ ಸುರಿಸುತವೋ ಆ ಭೂಮಿಯಲ್ಲಿ ಸಸ್ಯಗಳಿಗೂ ಹುಲ್ಲಿಗೂ 
ಅಭಾವ ಇರುವುದಿಲ್ಲ. ಜನರು ಹಸಿವಿನಿಂದ ಬಳೆಲುವುದೂ ಇಲ್ಲ (21-22). 
ಭೂಮಿಯಲ್ಲಿರುವ ಜಲವನ್ನು ಸೂರ್ಯನ ಕಿರಣಗಳು ಹೀರಿ ಮೇಘಗಳನ್ನು 


284 ಶ್ರೀವಿಷ್ಣುಪುರಾಣಮ್‌ 


ತಸ್ಮಾತ್‌ ಪ್ರಾವೃಷಿ ರಾಜಾನಸ್ಸರ್ವೇ ಶಕ್ರಂ ಮುದಾ ಯುತಾಃ। 
ಮಖೈಸ್ಸುರೇಶಮರ್ಚಂತಿ ವಯಮನ್ಮೇ ಚ ಮಾನವಾಃ॥ 24 


ಶ್ರೀಪರಾಶರ ಉವಾಚ: 
ನಂದಗೋಪಸ್ಕ ವಚನಂ ಶ್ರುತ್ಛೇತ್ಸಂ ಶಕ್ರಪೂಜನೇ | 


ರೋಹಾಯ ತ್ರಿದಶೇಂದ್ರಸ್ಕ ಪ್ರಾಹ ದಾಮೋದರಸದಾ ॥ 25 
ನ ವಯಂ ಕೃಷಿಕರ್ತಾರೋ ವಾಣಿಜ್ಯಾಜೀವಿನೋ ನ ಚ! 
ಗಾವೋಇಆಸ್ಮದ್ರೈವತಂ ತಾತ ವಯಂ ವನಚರಾ ಯತಃ॥ 26 
ಆನ್ವೀಕ್ಷಕೀ ತ್ರಯೀ ವಾರ್ತ್ತಾ ದಂಡನೀತಿಸಥಾ ಪರಾ! 
ಎದ್ಮಾಚತುಷ್ಟಯಂ ಚೈತದ್ದಾರ್ತಾಮಾತ್ರಂ ಶೃಣುಷ್ಟ ಮೇ॥ 27 
ಕೃಷಿರ್ವಣಿಜ್ಮಾ ತದ್ದಚ್ಚೆ ತೃತೀಯಂ ಪಶುಪಾಲನಮ್‌ | 

ವಿದ್ಮಾ ಹೇಕಾ ಮಹಾಭಾಗ ವಾರ್ತ್ತಾ ವೃತ್ತಿತ್ರಯಾಶ್ರಯಾ॥ 28 


ನಿರ್ಮಿಸುತ್ತವೆ. ಪರ್ಜನ್ಯನು (ದೇವೇಂದ್ರ) ಮೇಘಗಳ ಮೂಲಕ ಸರ್ವ 
ಪ್ರಾಣಿಗಳ ಹಿತಕ್ಕಾಗಿ ಜಲವನ್ನು ಮತ್ತೆ ಭೂಮಿಗೆ ಸುರಿಯುತ್ತಾನೆ *. ಆದ್ದರಿಂದ 
ಮಳೆಗಾಲ ಕಳೆದ ಮೇಲೆ ಎಲ್ಲ ರಾಜರೂ ಸಂತುಷ್ಟರಾಗಿ ಈ ಬಗೆಯ 
ಯಜ್ಞಗಳಿಂದ ದೇವೇಂದ್ರನನ್ನು ಪೂಜಿಸುತ್ತಾರೆ. ಹಾಗೆಯೇ ಮನುಷ್ಯರಾದ 
ನಾವೂ ಸಹ “ಇಂದ್ರಮಹ'ವನ್ನು ಆಚರಿಸುತ್ತೇವೆ.” ಎಂದನು (23-24). 
ಇಂದ್ರಪೂಜೆಯ ವಿಷಯವಾಗಿ ಈ ರೀತಿ ಹೇಳಿದ ನಂದಗೋಪನ ನುಡಿಗಳನ್ನು 
ಕೇಳಿ ದಾಮೋದರನು, ಇಂದ್ರನಿಗೆ ರೋಷವನ್ನು ಬರಿಸುವ ಈ ಮಾತುಗಳನ್ನು 
ಹೇಳಿದನು (25): “ತಂದೆಯೆ, ನಾವು ಕೃಷಿಕರಲ್ಲ , ವಣಿಜರೂ ಅಲ್ಲ. ನಾವು 
ಕಾಡಿನಲ್ಲಿರತಕ್ಕವರು. ಗೋವುಗಳೇ ನಮ್ಮದೇವತೆ. ಆನ್ನೀಕ್ಷಿಕೀ (ತರ್ಕಶಾಸ್ತ್ರ), 
ವೇದತ್ರಯೀ, ವಾರ್ತಾ, ದಂಡನೀತಿ (ಅರ್ಥಶಾಸ್ತ್ರ )-ಎಂದು ನಾಲ್ಕು 
ವಿದ್ಯೆಗಳು ಇರತಕ್ಕವು. ಇವುಗಳಲ್ಲಿ ವಾರ್ತೆಯೆಂದರೇನೆಂಬುದನ್ನು ಹೇಳುತ್ತೇನೆ, 
ಕೇಳು (26-27). ಕೃಷಿ, ವಾಣಿಜ್ಯ ಮತ್ತು ಮೂರನೆಯದಾದ ಪಶುಪಾಲನೆ-- 
ಈ ಮೂರು ವೃತ್ತಿಗಳನ್ನೊಳಗೊಂಡದ್ದು ವಾರ್ತೆಯೆಂಬ ಒಂದೇ ವಿದ್ಯೆ. 


* “ಯಾಭಿರಾದಿತ್ಯಸ್ತಪತಿ ರಶ್ಲಿಭಿಸ್ತಾಭಿಃ ಪರ್ಜನ್ಕೋ ವರ್ಷತಿ'--ಶ್ರುತಿವಾಕ್ಕ. 


ಅಧ್ಯಾಯ 10 ಪಂಚಮಾಂಶಃ 285 


ಕರ್ಷಕಾಣಾಂ ಕೃಷಿವಗೃತಿಃ ಪಣ್ಕಂ ವಿಷಣಿಜೀವಿನಾಮ್‌। 


ಅಸ್ಮಾಕಂ ಗೌಃ ಪರಾ ವೃತಿರ್ವಾರ್ತಾ ಭೇದೆ ೃರಿಯಂ ತಿಭಿಃ॥ 29 
ವಿದ್ಯಯಾ ಯೋ ಯಯಾ ಯುಕ್ತಸ್ಪಸ್ಮ ಸಾ ದೈವತಂ ಮಹತ್‌! 
ಸೈವ ಪೂಜ್ಮಾರ್ಚನೀಯಾ ಚ ಸೈವ ತಸ್ಕೋಪಕಾರಿಕಾ॥ 30 


ಯೋ ಯಸ್ಕ ಫಲಮಶ್ನನ್‌ ವೈ ಪೂಜಯತ್ಮಪರಂ ನರಃ! 
ಇಹ ಚ ಪ್ರೇತ್ಯ ಚೆ ೃವಾಸೌ ನ ತದಾಪ್ನೋತಿ ಶೋಭನಮ್‌ ॥ 31 


ಕೃಷ್ಠಂತಾ ಪ್ರಥಿತಾ ಸೀಮಾ ಸೀಮಾಂತಂ ಚ ಪುನರ್ವನಮ್‌। 


ವನಾಂತಾ ಗಿರಯಸ್ಸರ್ವೇ ತೇ ಚಾಸ್ಮಾಕಂ ಪರಾ ಗತಿಃ॥ 32 
ನ ದ್ದಾರಬಂಧಾವರಣಾ ನ ಗೃಹಕ್ಷೇತ್ರಿಣಸ್ತಥಾ! 
ಸುಖನಸ್ತಖಲೇ ಲೋಕೇ ಯಥಾ ವೈ ಚಕ್ರಚಾರಿಣಃ॥ 33 


ಬೇಸಾಯಗಾರರ ವೃತ್ತಿ ಕೃಷಿ, ವಣಿಜರ ವೃತ್ತಿ ವ್ಯಾಪಾರ. ನಮಗಾದರೋ 
ಪಶುಪಾಲನೆಯೇ ಮುಖ್ಯವಾದ ವೃತ್ತಿ. ವಾರ್ತಾವಿದ್ಯೆಯ ವೃತ್ತಿಬೇದಗಳು ಹೀಗೆ 
ಮೂರುಂಟು (28-29). ಯಾವ ವ್ಯಕ್ತಿಯು ಯಾವ ವಿದ್ಯೆಯಿಂದ ಕೂಡಿರು 
ತ್ತಾನೋ ಅವನಿಗೆ ಆ ವಿದ್ಯೆಯೇ ಮಹತ್ತರವಾದ ದೇವತೆಯೆಂದು ತಿಳಿಯ 
ಬೇಕು. ಆ ದೇವತೆಯನ್ನೇ ಸೇವಿಸಬೇಕು, ಅರ್ಚಿಸಬೇಕು. ಆ ವ್ಯಕ್ತಿಗೆ ಅದೇ 
ಉಪಕಾರಿ ದೇವತೆ (30). ಒಬ್ಬರಿಂದಾದ ಫಲವನ್ನು ಅನುಭವಿಸುತ್ತ , 
ಅವರನ್ನು ಬಿಟ್ಟು ಇನ್ನೊಬ್ಬರನ್ನು ಯಾವ ಮನುಷ್ಯನು ಪೂಜಿಸುತ್ತಾನೋ ಅವನಿಗೆ 
ಇಹದಲ್ಲಿಯೂ ಪರದಲ್ಲಿಯೂ ಒಳ್ಳೆಯದಾಗುವುದಿಲ್ಲ (31). ಕೃಷ್ಯವೆಂದರೆ ಕೃಷಿ 
ಮಾಡುವ ಹೊಲ. ಅದು ಮುಗಿದ ಮೇಲೆ ಗಡಿಯಲ್ಲಿರತಕ್ಕದ್ದು ಸಾಮಾನ್ಯ, 
ಸಂಚಾರದ ನೆಲ. ಅದು ಕಳೆದ ಮೇಲೆ ಅರಣ್ಯ (ನಾವಾದರೋ ಅರಣ್ಯವಾಸಿ 
ಗಳು). ಅರಣ್ಯದ ಗಡಿಯಲ್ಲಿರತಕ್ಕವು ಪರ್ವತಗಳು. ಆದ್ದರಿಂದ ಪರ್ವತಗಳೇ 
ನಮಗೆ ಪರಮಗತಿ (32). ನಾವೆಲ್ಲರೂ ಬಾಗಿಲು ಗೋಡೆ ಮುಂತಾದ ಆವರಣ 
ಗಳೊಳಗೆ ನೆಲಸತಕ್ಕವರಲ್ಲ. ನಿಯತವಾದ ಗೃಹವಾಗಲಿ ಹೊಲವಾಗಲಿ ನಮಗೆ 
ಇಲ್ಲ. ಚಕ್ರಚಾರಿಗಳಾದ ಎಂದರೆ ಸದಾ ಸಂಚಾರಿಗಳಾದ ಮುನಿಗಳಂತೆ ನಾವು 
ಜನರೆಲ್ಲರ ನಡುವೆ ಸುಖವಾಗಿ ಇದ್ದೇವೆ (33). ಅಲ್ಲದೆ ಕಾಮರೂಪಿಗಳಾದ ಈ 


286 ಶ್ರೀವಿಷ್ಣುಪುರಾಣಮ್‌ 


ಶ್ರೂಯಂತೇ ಗಿರಯಶ್ಚೈವ ವನೇsಸ್ಮಿನ್‌ ಕಾಮರೂಪಿಣಃ | 


ತತ್ತದ್ರೂಪಂ ಸಮಾಸ್ಥಾಯ ರಮಂತೇ ಸ್ಟೇಷು ಸಾನುಷು॥ 34 
ಯದಾ ಚೈತೈಃ ಪ್ರಬಾಧ್ಯಂತೇ ತೇಷಾಂ ಯೇ ಕಾನನೌಕಸಃ | 

ತದಾ ಸಿಂಹಾದಿರೂಪೆ ಸ್ತಾನ್‌ ಫಾತಯಂತಿ ಮಹೀಧರಾಃ ॥ 35 
ಗಿರಿಯಜ್ನಸ್ಥಯಂ ತಸ್ಮಾದ್‌ ಗೋಯಜ್ಗಶ್ಚ ಪ್ರವರ್ತೃತಾಮ್‌ | 
ಕಿಮಸ್ಮಾಕಂ ಮಹೇಂದ್ರೇಣ ಗಾವಶೈೈಲಾಶ್ಚ ದೇವತಾಃ ॥ 36 
ಮಂತ್ರಯಜ್ನಪರಾ ವಿಪ್ರಾಸ್ಸೀರಯಜ್ಞಾಶ್ಚ ಕರ್ಷಕಾಃ। 
ಗಿರಿಗೋಯಜ್ಞಶೀಲಾಶ್ನ ವಯಮದಿಿವನಾಶ್ರಯಾಃ॥ 37 


ತಸ್ಮಾದ್‌ಗೋವರ್ಧನಕೈೆ ಲೋ ಭವದ್ಗಿರ್ವಿವಿಧಾರ್ಹಣೆ | 
ಅರ್ಚತಾಂ ಪೂಜ್ಮತಾಂ ಮೇಧ್ಮಾನ್‌ ಪಶೂನ್‌ ಹತ್ವಾ ವಿಧಾನತಃ ॥38 


ಸರ್ವಘೋಷಸ್ಮ ಸಂದೋಹೋ ಗೃಹತಾಂ ಮಾ ವಿಚಾರ್ಯತಾಮ್‌!। 
ಭೋಜ್ಯಂತಾಂ ತೇನ ವೆ ಟ್ರ ವಿಪ್ರಾಸ್ತಥಾ ಯೇ ಚಾಭಿವಾಂಛಕಾಃ॥ 39 


ಪರ್ವತಗಳು ಬೇರೆ ಬೇರೆ ರೂಪವನ್ನು ಧರಿಸಿ ತಮ್ಮ ಶಿಖರ ಪ್ರಾಂತಗಳಲ್ಲಿ 
ಸಂಚರಿಸುತ್ತವೆಯೆಂದು ಕೇಳಿ ಬರುತ್ತದೆ. ಈ ವನವಾಸಿಗಳೇನಾದರೂ ಅರಣ್ಯದ 
ಪ್ರಾಣಿಗಳನ್ನು ಬಾಧಿಸತೊಡಗಿದರೆ ಆಗ ಈ ಪರ್ವತಗಳು ಸಿಂಹಾದಿರೂಪ 
ಗಳನ್ನು ಧರಿಸಿ ಆ ಜನರನ್ನು ಕೊಂದುಹಾಕುತ್ತವೆಂದು ಸುದ್ದಿ ಇದೆ! (34-35). 
ಆದ್ದರಿಂದ ಗಿರಿ ಯಜ್ಞವನ್ನೂ ಗೋ ಯಜ್ಞವನ್ನೂ ನಡೆಸೋಣವಾಗಲಿ. 
ದೇವೇಂದ್ರನಿಂದ ನಮಗೇನಾಗಬೇಕು? ಗೋವುಗಳೂ ಬೆಟ್ಟಗಳೂ ನಮ್ಮ 
ದೇವತೆಗಳು! ಬ್ರಾಹ್ಮಣರು ಮಂತ್ರೋಕ್ತ ದೇವತೆಗಳನ್ನು ಪೂಜಿಸುತ್ತಾರೆ. 
ಕೃಷಿಕರು ನೇಗಿಲನ್ನು ಪೂಜಿಸುತ್ತಾರೆ. ಗಿರಿವನಗಳಲ್ಲಿ ನೆಲೆಸಿರುವ ನಮಗೆ 
ಗಿರಿಗಳೂ ಗೋವುಗಳೂ ದೇವತೆಗಳು (36-37). ಆದ್ದರಿಂದ ಈ ಗೋವರ್ಥನ 
ಗಿರಿಯನ್ನು ನೀವು ವಿವಿಧ ಸೇವಾ ಸಾಮಗ್ರಿಗಳಿಂದ ಅರ್ಚಿಸಿರಿ. ವಿಧಿಪೂರ್ವಕ 
ವಾಗಿ ಯೋಗ್ಯ ಪಶುಗಳನ್ನು ಬಲಿಕೊಟ್ಟು ಪೂಜಿಸಿರಿ. ಹಿಂದೆ ಮುಂದೆ 
ನೋಡುವ ವಿಚಾರ ಬೇಡ. ವ್ರಜದ ಎಲ್ಲ ಹಸುಗಳ ಹಾಲನ್ನೂ ಸಂಗ್ರಹಿಸ 
ಬೇಕು. ಅದರಿಂದ ಬ್ರಾಹ್ಮಣರಿಗೂ ಯಾಚಕರಿಗೂ ಸಂತರ್ಪಣೆ ನಡೆಯಲಿ 


ಅಧ್ಯಾಯ 10 ಪಂಚಮಾಂಶಃ 287 
ತತ್ರಾರ್ಚಿತೇ ಕೃತೇ ಹೋಮೇ ಭೋಜಿತೇಷು ದ್ವಿಜಾತಿಹು | 


ಶರತ್ಪುಷಕೃತಾಪೀಡಾಃ ಪರಿಗಚ್ಛಂತು ಗೋಗಣಾಃ॥ 40 
ಏತನ್ಮಮ ಮತಂ ಗೋಪಾಸ್ಸಂಪ್ರೀತ್ಕಾ ಕ್ರಿಯತೇ ಯದಿ! 
ತತಃ ಕೃತಾ ಭವೇತ್ಟೀತಿರ್ಗವಾಮದ್ರೇಸ್ತಥಾ ಮಮ ॥ 41 


ಶ್ರೀ ಪರಾಶರ ಉವಾಚ: 
ಇತಿ ತಸ್ಕ ವಚಃ ಶ್ರುತ್ಹಾ ನಂದಾದ್ಭಾಸ್ಟೇ ವ್ರಜೌಕಸಃ। 


ಪ್ರೀತ್ಯುತ್ಫುಲ್ಲಮುಖಾ ಗೋಪಾಸ್ಸಾಧುಸಾಧ್ದಿತೃಥಾಬ್ರುವನ್‌ ॥ 42 
ಶೋಭನಂ ತೇ ಮತಂ ವತ್ಸ ಯದೇತದ್ದವತೋದಿತಮ್‌ | 
ತತ್ಕರಿಷ್ಯಾಮಹೇ ಸರ್ವಂ ಗಿರಿಯಜ್ಗಃ ಪ್ರವರ್ತ್ಯತಾಮ್‌ ॥॥ 43 
ತಥಾ ಚ ಕೃತವಂತಸ್ತೇ ಗಿರಿಯಜ್ಗಂ ವ್ರಜೌಕಸಃ। 
ದಧಿಷಾಯಸಮಾಂಸಾದೈರ್ದದುಶ್ಶೈಲಬಲಿಂ ತತಃ॥ 44 
ದ್ವಿಜಾಂಶ್ಚ ಭೋಜಯಾಮಾಸುಶೃತಶೋತsಥ ಸಹಸ್ರಶಃ 45 


(38-39). ಗೋವರ್ಧನಗಿರಿಯ ಪೂಜೆಯೂ ಹೋಮವೂ ಬ್ರಾಹ್ಮಣ 
ಭೋಜನವೂ ನಡೆದ ಮೇಲೆ, ಶರತ್ಕಾಲದ ಹೂಮಾಲೆಗಳಿಂದ ಅಲಂಕೃತವಾದ 
ಹಸುಗಳು ಗೋವರ್ಥನಗಿರಿಯ ಪ್ರದಕ್ಷಿಣೆ ಮಾಡಲಿ! ಎಲೈ ಗೋಪಾಲರೆ, 
ಇದು ನನ್ನ ಅಭಿಪ್ರಾಯ. ನೀವು ಪ್ರೀತಿಯಿಂದ ಹೀಗೆ ಆಚರಿಸಿದರೆ ಗೋವು 
ಗಳಿಗೂ ಒಳ್ಳೆಯದಾಗುವುದು, ಗೋವರ್ಧನಗಿರಿಗೂ ತೃಪ್ತಿಯಾಗುವುದು, 
ನನಗೂ ಸಂತೋಷವಾಗುವುದು!” ಎಂದನು (40-41). ಮೈತ್ರೇಯ, ಶ್ರೀಕೃಷ್ಣನ 
ಈ ಮಾತನ್ನು ಕೇಳಿ ನಂದನೇ ಮೊದಲಾದ ವ್ರಜವಾಸಿಗಳಾದ ಗೋಪರಿಗೆ 
ಸಂತೋಷದಿಂದ ಮುಖವರಳಿತು. ಅವರು "ಭಲಾ, ಭೇಷ್‌' ಎಂದು ಉದ್ಗರಿ 
ಸಿದರು. ಅವರು ಶ್ರೀಕೃಷ್ಣನಿಗೆ “ವತ್ಸ, ನೀನು ಹೇಳಿದ ಮಾತು ಸರಿಯಾಗಿದೆ, 
ಹಾಗೆಯೇ ಎಲ್ಲವನ್ನೂ ಮಾಡುವೆವು. ಗಿರಿಯಜ್ಞವು ನಡೆಯಲಿ” ಎಂದರು 
(42-43). ಅಂತೆಯೇ ವ್ರಜವಾಸಿಗಳು ಗಿರಿಯಜ್ಞವನ್ನು ನಡೆಸಿದರು. ಮೊಸರು, 
ಪಾಯಸ, ಮಾಂಸ--ಮೊದಲಾದವುಗಳಿಂದ ಗೋವರ್ಧನಗಿರಿಗೆ 


288 ಶ್ರೀವಿಷ್ಣುಪುರಾಣಮ್‌ 


ಗಾವಶೈ ಲಂ ತತಶ್ನಕ್ರುರರ್ಚಿತಾಸ್ತಾಃ ಪ್ರದಕ್ಷಿಣಮ್‌ | 


ವೃಷಭಾಶ್ಚಾತಿನರ್ದಂತಸ್ಸತೋಯಾ ಜಲದಾ ಇವ॥ 46 
ಗಿರಿಮೂರ್ದ್ವನಿ ಕೃಷ್ಣೋಂಪಿ ಶೈಲೋ5ಹಮಿತಿ ಮೂರ್ತಿಮಾನ್‌ | 
ಬುಭುಜೇ5ನ್ನಂ ಬಹುತರಂ ಗೋಪವರ್ಯಾಹೃತಂ ದ್ವಿಜ॥ 47 
ಸ್ವೇನೈವ ಕೃಷ್ಣೋ ರೂಪೇಣ ಗೋಪೈಸ್ಸಹ ಗಿರೇಶ್ಶಿರಃ | 
ಅಧಿರುಹ್ಕಾರ್ಚಯಾಮಾಸ ದ್ದಿತೀಯಾಮಾತ್ಮನಸ್ಪನುಮ್‌ ॥ 48 
ಅಂತರ್ದ್ದಾನಂ ಗತೇ ತಸ್ಮಿನ್‌ ಗೋಪಾ ಲಬ್ಲ್ಯಾಾ ತತೋ ವರಾನ್‌। 
ಕೃತ್ಹಾ ಗಿರಿಮಖಂ ಗೋಷಂ ನಿಜಮಭ್ಮಾಯಯುಃ ಪುನಃ॥ 49 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ದಶಮೋಇ5ಧ್ಕಾಯಃ 


ಬಲಿಯನ್ನರ್ಪಿಸಿದರು. ನೂರಾರು ಸಾವಿರಾರು ಬ್ರಾಹಣರಿಗೆ ಸಂತರ್ಪಣೆ 
ಮಾಡಿಸಿದರು. (ಪುಷ್ಪಾಲಂಕೃತಗಳಾಗಿ) ಪೂಜಿಸಲ್ಪಟ್ಟ ಗೋವುಗಳು ಆ 
ಪರ್ವತಕ್ಕೆ ಪ್ರದಕ್ಷಿಣೆ ಮಾಡಿದವು. ಎತ್ತುಗಳು ನೀರ್ದುಂಬಿದ ಮೇಘಗಳು 
ಗುಡುಗುವಂತೆ ಗುಟರು ಹಾಕುತ್ತ ಗಿರಿಯನ್ನು ಬಳಸಿ ಬಂದವು (44-46). 
ಗೋವರ್ಥನಗಿರಿಯ ಶಿಖರದ ಮೇಲೆ ಶ್ರೀಕೃಷ್ಣನು ರೂಪಾಂತರವನ್ನು ಧರಿಸಿ 
ಕುಳಿತುಕೊಂಡು "ನಾನು ಪರ್ವತರಾಜ' ಎಂದು ಹೇಳುತ್ತಾ, ಗೋಪವರ್ಯರು 
ತಂದು ಅರ್ಪಿಸಿದ ನಾನಾ ಬಗೆಯ ಆಹಾರವನ್ನು ಭುಂಜಿಸಿದನು! (47). 
ಮೈತ್ರೇಯ, ಶ್ರೀಕೃಷ್ಣನು ಇತ್ತಲಾಗಿ ತನ್ನ ಸಹಜ ರೂಪದಿಂದ ಗೋಪರೊಡನೆ 
ಸೇರಿ ಬೆಟ್ಟದ ಶಿಖರವನ್ನು ಹತ್ತಿ ತನ್ನದೇ ಆದ ಆ ಇನ್ನೊಂದು ರೂಪವನ್ನು 
ಅರ್ಚಿಸಿದನು! ಆಮೇಲೆ ಪರ್ವತರಾಜನು ಅಂತರ್ಧಾನವನ್ನು ಹೊಂದಲಾಗಿ, 
ಆತನಿಂದ ಇಷ್ಟವರಗಳನ್ನು ಪಡೆದಿದ್ದ ಗೋಪರು ಈ ಪ್ರಕಾರ ಗಿರಿಯಜ್ಞವನ್ನು 
ನೆರವೇರಿಸಿ ತಮ್ಮ ವ್ರಜಕ್ಕೆ ಹಿಂದಿರುಗಿ ಬಂದರು (48-49). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹತ್ತನೆಯ ಅಧ್ಯಾಯ ಮುಗಿಯಿತು. 


ಇ 
ಎ 


11 


ಏಕಾದಶೋಧ್ಯಾಯಃ 
ಶ್ರೀಪರಾಶರ ಉವಾಚ: 
ಮಖೇ ಪ್ರತಿಹತೇ ಶಕ್ರೋ ಮೆ ತ್ರೇಯಾತಿರುಷಾನ್ನಿತಃ | 





ಸಂವರ್ತಕಂ ನಾಮ ಗಣಂ ತೋಯದಾನಾಮಥಾಬ್ರವೀತ್‌ ॥ 1 
ಭೋ ಭೋ ಮೇಘಾ ನಿಶಮ್ಮೆ ತದ್ವಚನಂ ಗದತೋ ಮಮ 
ಆಜ್ಞಾನಂತರಮೇವಾಶು ಕ್ರಿಯತಾಮವಿಚಾರಿತಮ್‌ ॥ 2 
ನಂದಗೋಪಸ್ಸುದುರ್ಬುದ್ಧಿರ್ಗೋಪೈರನೈಸ್ಸಹಾಯವಾನ್‌ | 
ಕೃಷ್ಣಾಪಯಬಲಾಧ್ಮಾಶೋ ಮಖಭಂಗಮಚೀಕರತ್‌॥ 3 
ಆಜೀವೋ ಯಾಃ ಪರಸ್ತೇಹಾಂ ಗಾವಸ್ಪನ್ಮ ಚ ಕಾರಣಮ್‌ | 

ತಾ ಗಾವೋ ವೃಷ್ಟಿವಾತೇನ ಪೀಡ್ಫಂತಾಂ ವಚನಾನ್ಮಮ॥ 4 

ಅಧ್ಯಾಯ 11 


ಇಂದ್ರಮಹವನ್ನು ನಿಲ್ಲಿಸಿದ್ದರಿಂದ ದೇವೇಂದ್ರನು ಕುಪಿತನಾಗುವುದು. 

ಅವನ ಆಜ್ಞೆಯಂತೆ ವ್ರಜದಲ್ಲಿ ಏಳು ರಾತ್ರಿಗಳವರೆಗೆ ಘೋರವೃಷ್ಟಿ. 

ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋಪರನ್ನೂ 
ಗೋವುಗಳನ್ನೂ ರಕ್ಷಿಸುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಇಂದ್ರಮಹವು ಈ 
ಪ್ರಕಾರವಾಗಿ ನಿಂತು ಹೋಗಲಾಗಿ ದೇವೇಂದ್ರನು ಅತ್ಯಂತ ಕೋಪಗೊಂಡನು. 
ಅವನು ಸಂವರ್ತಕ ಎಂಬ ಮೇಘಗಣವನ್ನು ಕರೆದು ಇಂತೆಂದನು(1): “ಎಲೈ 
ಮೇಘಗಳೆ, ನನ್ನ ಮಾತನ್ನಾಲಿಸಿರಿ. ನನ್ನ ಆಜ್ಞೆಯನ್ನು ಕೇಳಿ. ಹಿಂದೆ ಮುಂದೆ 
ನೋಡದೆ ಒಡನೆಯೇ ಅದರಂತೆ ಆಚರಿಸತಕ್ಕದ್ದು. ಬಹಳ ದುರ್ಬುದ್ದಿಯಾದ 
ನಂದಗೋಪನು ಕೃಷ್ಣನ ಆಶ್ರಯಬಲವಿದೆಯೆಂದು ಸೊಕ್ಕಿದ್ದಾನೆ. ಆತನು ಅನ್ಯ 
ಗೋಪಾಲರೊಂದಿಗೆ ಸೇರಿಕೊಂಡು ಎಂದಿನಂತೆ ಆಚರಿಸಬೇಕಾದ ಇಂದ್ರ 
ಯಜ್ಞಕ್ಕೆ ಭಂಗವನ್ನುಂಟು ಮಾಡಿದ್ದಾನೆ. (2-3). ಆದ್ದರಿಂದ ಆ ಗೊಲ್ಲರ 


290 ಶ್ರೀವಿಷ್ಣುಪುರಾಣಮ್‌ 


ಅಹಮವಪುದ್ರಿಶಾಂಗಾಭಂ ತುಂಗಮಾರುಹ್ಮ ವಾರಣಮ್‌!। 
ಸಾಹಾಯ್ಕಂ ವಃ ಕರಿಹ್ಕಾಮಿ ವಾಯ್ದಂಬೂತ್ಸರ್ಗಯೋಜಿತಮ್‌॥ 5 


ಶ್ರೀಪರಾಶರ ಉವಾಚ: 
ಇತ್ಯಾಜ್ಲಪ್ರಾಸಶಸ್ತೇನ ಮುಮುಚುಸ್ತೇ ಬಲಾಹಕಾಃ। 


ವಾತವರ್ಷಂ ಮಹಾಭೀಮಮಭಾವಾಯ ಗವಾಂ ದ್ವಿಜ! 6 
ತತಃ ಕ್ಷಣೇನ ಪೃಥಿವೀ ಕಕುಭೋ5ಂಬರಮೇವ ಚ! 

ಏಕಂ ಧಾರಾಮಹಾಸಾರಪೂರಣೇನಾಭವನ್ಮುನೇ॥ 7 
ವಿದ್ಭುಲ್ಲತಾಕಶಾಫಾತತ್ರಸ್ತೈರಿವ ಫನೈರ್ಫನಮ್‌!। 
ನಾದಾಪೂರಿತದಿಕ್ಕಕ್ಷೈರ್ಧಾರಾಸಾರಮಪಾತ್ಮತ ॥ 8 
ಅಂಧಕಾರೀಕೃತೇ ಲೋಕೇ ವರ್ಷದ್ಧಿರನಿಶಂ ಫನೈಃ। 

ಅಧಶ್ಟೋರ್ಧ್ವಂ ಚೆ ತಿರ್ಯಕ್‌ ಚ ಜಗದಾಷ್ಮಮಿವಾಭವತ್‌ ॥ 9 





ಜೀವಿಕೆಗೆ ಮೂಲಭೂತವೂ ನಂದಗೋಪನ ಆಡ್ಯತೆಗೆ ಕಾರಣವೂ ಆದ ಯಾವ 
ಗೋವುಗಳುಂಟೋ ಅವುಗಳನ್ನು ಬಿರುಗಾಳಿ ಬಿರುಮಳೆಗಳಿಂದ ಪೀಡಿಸಿರಿ! 
ಇದು ನನ್ನ ಆಜ್ಞೆ! ನಾನೂ ಸಹ ಪರ್ವತಶಿಖರದಂತಿರುವ ಉನ್ನತವಾದ 
ಐರಾವತ ಗಜವನ್ನೇರಿ ಬಿರುಗಾಳಿ ಬಿರುಮಳೆಗಳ ಕಾರ್ಯದಲ್ಲಿ ನಿಮಗೆ 
ಸಹಾಯಮಾಡುವೆನು!” ಎಂದನು (4-5). ಮೈತ್ರೇಯ, ಈ ಪ್ರಕಾರವಾದ 
ಇಂದ್ರನ ಆಜ್ಞೆಯನ್ನು ಕೇಳಿ ಆ ಮೇಘಗಳು ವ್ರಜದ ಗೋವುಗಳು ನಾಶವಾಗುವ 
ಪರಿಯಲ್ಲಿ ಭೀಕರವಾದ ಜಡಿಮಳೆಯನ್ನು ಸುರಿಸಲಾರಂಭಿಸಿದವು. ಒಂದು 
ಕ್ಷಣದಲ್ಲಿ ಭೂಮಿ, ಆಕಾಶ, ದಿಕ್ಕುಗಳು ಆ ಧಾರಾಕಾರವಾದ ವೃಷ್ಟಿಯಿಂದ, 
ಏಕಾಕಾರವಾಗಿ ಹೋದವು! (6-7). ವಿದ್ಯುಲ್ಲತೆಗಳೆಂಬ ಚಾಟಿಗಳಿಂದ 
ಯಾರೋ ಮೇಘಗಳನ್ನು ಬಾರಿಸುತ್ತಿದ್ದಾರೆಂದೂ ಅವುಗಳಿಗೆ ಹೆದರಿ ದಿಗ್ದಿಗಂತ 
ಗಳು ಮೊಳಗುವಂತೆ ಮೇಘಗಳು ಕೂಗುತ್ತ ಸತತವಾಗಿ ಧಾರಾವೃಷ್ಟಿಯನ್ನು 
(ಕಣ್ಣೀರಿನ ಮಳೆಯನ್ನು) ಸುರಿಸುತ್ತಿರುವಂತೆಯೂ ಕಾಣಿಸಿತು! (8). ಎಡೆಬಿಡದೆ 
ಸುರಿಯುವ ಮೋಡಗಳ ನಿಬಿಡವಾದ ಜಡಿಮಳೆಯಿಂದ ಲೋಕದಲ್ಲಿ ಕತ್ತಲೆ 
ಕವಿಯಲಾಗಿ, ಕೇಳಗೆ ಮೇಲೆ ಅಡ್ಡಲಾಗಿ ಜಗತ್ತೆಲ್ಲವೂ ಜಲಮಯವಾಯಿತು 


ಅಧ್ಯಾಯ 11 ಪಂಚಮಾಂಶಃ 291 


ಗಾವಸ್ತು ತೇನ ಪತತಾ ವರ್ಷವಾತೇನ ವೇಗಿನಾ। 


ಧೂತಾಃ ಪ್ರಾಣಾಂಜಹುಸ್ಸನ್ನತ್ರಿಕಸಕ್ಕಿಶಿರೋಧರಾಃ | 10 
ಕ್ರೋಡೇನ ವತ್ಸಾನಾಕ್ರಮ್ಮ ತಸ್ಸುರನ್ಮಾ ಮಹಾಮುನೇ! 

ಗಾವೋ ವಿವತ್ಸಾಶ್ಚ ಕೃತಾ ವಾರಿಪೂರೇಣ ಚಾಪರಾಃ॥ 11 
ವತ್ಸಾಶ್ಚ ದೀನವದನಾ ವಾತಕಂಪಿತಕಂಧರಾಃ ! 

ತ್ರಾಹಿ ತ್ರಾಶೀತ್ಕಲ್ಪಸಬ್ಬಾಃ ಕೃಷ್ಣಮೂಚುರಿವಾತುರಾಃ॥ 12 
ತತಸ್ಪದ್ಲೋಕುಲಂ ಸರ್ವಂ ಗೋಗೋಪೀಗೋಪಸಂಕುಲಮ್‌!। 
ಅತೀವಾರ್ತಂ ಹೆರಿದೃಷ್ಟಾ ಮೈತ್ರೇಯಾಚಿಂತಯತ್ತದಾ ॥ 13 
ಏತತ್ಕತಂ ಮಹೇಂದ್ರೇಣ ಮಖಭಂಗವಿರೋಧಿನಾ। 

ತದೇತದಖಲಂ ಗೋಹಂ ತ್ರಾತವಮಧುನಾ ಮಯಾ॥ 14 
ಇಮಮದ್ರಿಮಹಂ ಧೆ ಪರ್ಯಾದುತ್ದಾಟ್ಕೋರುಶಿಲಾಘನಮ್‌ | 
ಧಾರಯಿಷ್ಕಾಮಿ ಗೋಷಸ್ಕ ಪೃಥುಚ್ಛತ್ರಮಿವೋಪರಿ | 15 





(9). ವೇಗವಾಗಿ ಜಡಿಯುತ್ತಿದ್ದ ಬಿರುಗಾಳಿ ಬಿರುಮಳೆಗಳ ಹೊಡೆತಕ್ಕೆ ಸಿಕ್ಕಿದ 
ಹಸುಗಳು ತಮ್ಮ ಸೊಂಟ ತೊಡೆ ತಲೆಗಳನ್ನು ಬಳುಕಿಸಿ ಜೀವವನ್ನು 
ತೊರೆದವೋ ಎಂಬಂತಾದವು. ಮೈತ್ರೇಯ, ಕೆಲವು ಹಸುಗಳು ತನ್ನ ಎದೆಯ 
ಕೆಳಗೆ ಕರುಗಳನ್ನು ತರುಬಿ ನಿಂತವು. ಕೆಲವು ಹಸುಗಳು ಪ್ರವಾಹದ 
ಹೊಡೆತದಿಂದ ಕರುಗಳನ್ನು ಕಳೆದುಕೊಂಡವು (10-11). ಬಿರುಗಾಳಿಯಿಂದ 
ಕಂಪಿಸುತ್ತಿದ್ದ ಕತ್ತುಗಳುಳ್ಳ ಕರುಗಳು ಕರುಣಾಪೂರ್ಣ ಮುಖದಿಂದ ಕೃಷ್ಣನನ್ನು 
ಕುರಿತು ಮೆಲುದನಿಯಲ್ಲಿಕ್ರಂದಿಸುತ್ತ "ತ್ರಾಹಿ ತ್ರಾಹಿ!' ಎಂದು ಬೇಡುತ್ತಿರುವಂತೆ 
ಕಂಡಿತು! (12). ಈ ಪ್ರಕಾರವಾಗಿ, ಮೈತ್ರೇಯ, ಗೋಕುಲವೆಲ್ಲವೂ ಗೋವು 
ಗೋಪೀ ಗೋಪರೊಡನೆ ಅತ್ಯಂತ ಖಿನ್ನವಾಗಿರುವುದನ್ನು ನೋಡಿ 
ಗೋವಿಂದನು “ಇಂದ್ರಯಜ್ಞ ಭಂಗವು ತನಗೆ ವಿರುದ್ಧವೆಂದು ಭಾವಿಸಿದ 
ದೇವೇಂದ್ರನು ಹೀಗೆ ಮಾಡಿದ್ದಾನೆ. ಈ ಗೋಕುಲವೆಲ್ಲವನ್ನೂ ಈಗ ನಾನು 
ಕಾಪಾಡಲೇಬೇಕು (13-14). ವಿಶಾಲ ಶಿಲೆಗಳಿಂದ ದಟ್ಟವಾಗಿರುವ ಈ 
ಗೋವರ್ಧನಗಿರಿಯನ್ನು ಧೈರ್ಯದಿಂದ ಕಿತ್ತು ಎತ್ತಿ ಬಿಡುತ್ತೇನೆ! ಈ ಗೋಕುಲದ 


292 ಶ್ರೀವಿಷ್ಣುಪುರಾಣಮ್‌ 
ಶ್ರೀಪರಾಶರ ಉವಾಚ: 
ಇತಿ ಕೃತ್ಚಾ ಮತಿಂ ಕೃಷ್ಣೋ ಗೋವರ್ಧನಮಹೀಧರಮ್‌ | 


ಉತ್ಸಾಟ್ಮೈಕಕರೇಣೈವ ಧಾರಯಾಮಾಸ ಲೀಲಯಾ ॥ 16 
ಗೋಪಾಂಶ್ಚಾಹ ಹಸನ್‌ಶೌರಿಸ್ಸಮುತ್ಪಾಟತಭೂಧರಃ | 

ವಿಶದ್ವಮತ್ರ ತ್ನರಿತಾಃ ಕೃತಂ ವರ್ಷನಿವಾರಣಮ್‌ ॥ 17 
ಸುನಿವಾತೇಷು ದೇಶೇಷು ಯಥಾ ಜೋಷಮಿಹಾಸ್ಮತಾಮ್‌ | 
ಪ್ರವಿಶ್ನತಾಂ ನ ಭೇತವ್ಕಂ ಗಿರಿಪಾತಾಚ್ಚ ನಿರ್ಭಯೈಃ॥ 18 
ಇತ್ತುಕ್ತಾಸ್ನೇನ ತೇ ಗೋಪಾ ವಿವಿಶುರ್ಗೋಧನೈಸ್ಸಹ। 
ಶಕಟಾರೋಪಿತೈರ್ಭಾಂಡೈರ್ಗೊೋಪಶ್ಚಾಸಾರಪೀಡಿತಾಃ ॥ 19 
ಕೃಷ್ಣೋಂಪಿ ತಂ ದಧಾರೈವ ಶೈಲಮತ್ಕಂತನಿಶ್ಚಲಮ್‌ | 
ವ್ರಜೈಕವಾಸಿಭಿರ್ಹರ್ಷವಿಸ್ಮಿತಾಕ್ಷೈರ್ನಿರೀಕ್ಷಿತಃ ॥ 20 


ಮೇಲ್ಗಡೆ ದೊಡ್ಡದಾದ ಕೊಡೆ ಎಂಬಂತೆ ಈ ಗಿರಿಯನ್ನು ಹಿಡಿಯುತ್ತೇನೆ!'' 
ಎಂದು ನಿಶ್ಚಯಿಸಿದನು (15). ಶ್ರೀಕೃಷ್ಣನು ಹೀಗೆ ವಿಚಾರಮಾಡಿ ಗೋವರ್ಥನ 
ಗಿರಿಯನ್ನು ಲೀಲೆಯಿಂದ ಕಿತ್ತು ಒಂದೇ ಕೈಯಲ್ಲಿಎತ್ತಿ ಹಿಡಿದನು. ಪರ್ವತವನ್ನೆತ್ತಿ 
ಹಿಡಿದ ಶೌರಿಯು ನಗುತ್ತ ಗೋಪಾಲರನ್ನು ಕುರಿತು “ಮಳೆಯನ್ನು ತಡೆಯು 
ವಂತೆ ಮಾಡಿದ್ದೇನೆ. ಎಲ್ಲರೂ ತ್ವರೆಯಿಂದ ಇಲ್ಲಿ ಬಂದು ಸೇರಿಕೊಳ್ಳಿರಿ! 
(16-17). ಗಾಳಿ ಬೀಸದ ಶಾಂತ ಪ್ರದೇಶಗಳಲ್ಲಿ ಸುಖವಾಗಿ ಕುಳಿತುಕೊಳ್ಳಿರಿ. 
ಬೆಟ್ಟವು ಬಿದ್ದೀತೆಂದು ಹೆದರಬೇಡಿರಿ. ನಿರ್ಭಯವಾಗಿ ಪ್ರವೇಶಿಸಿರಿ'” ಎಂದನು. 
ಆಗ ಗೋಪಾಲರು ತಮ್ಮ ಗೋಧನಗಳೊಡನೆ ಬೆಟ್ಟದ ಅಡಿಗೆ ಬಂದು 
ಸೇರಿದರು. ಮಳೆಯಿಂದ ತೊಂದರೆಗೊಳಗಾದ ಗೋಪಿಯರೂ ಸಹ ತಮ್ಮ 
ಪಾತ್ರೆ ಪಡಗಗಳನ್ನು ಗಾಡಿಯ ಮೇಲೆ ಹೇರಿಕೊಂಡು ಬಂದರು (18-19). 
ಶ್ರೀಕೃಷ್ಣನಾದರೋ ಶೈಲವು ಅಲ್ಲಾಡದಂತೆ ನಿಶ್ಚಲವಾಗಿ ಎತ್ತಿ ಹಿಡಿದೇ ಇದ್ದನು. 
ವ್ರಜವಾಸಿಗಳು ಆನಂದ ವಿಸ್ಮಯಗಳನ್ನು ಸೂಸುವ ಕಣ್ಣುಗಳಿಂದ ಆತನನ್ನು 
ನೋಡುತ್ತಿದ್ದರು (20. ಹರ್ಷಿತರಾದ ಗೋಪಗೋಪಿಯರು ಪ್ರೀತಿಯಿಂದ 


ಅಧ್ಯಾಯ 11 ಪಂಚಮಾಂಶಃ 293 


ಗೋಪಗೋಪೀಜನೈರ್ಹಎಷ್ಟೈಃ ಪ್ರೀತಿವಿಸ್ತಾರಿತೇಕ್ಷಣೈಃ | 


ಸಂಸ್ತೂಯಮಾನಚರಿತಃ ಕೃಷ್ಣಶೈ ಲಿಮಧಾರಯತ್‌ | 21 
ಸಪ್ಪರಾತಂ ಮಹಾಮೇಘಾ ವವರ್ಷುರ್ನಂದಗೋಕುಲೇ! 
ಇಂದ್ರೇಣ ಚೋದಿತಾ ವಿಪ್ರ ಗೋಪಾನಾಂ ನಾಶಕಾರಿಣಾ॥ 22 


ತತೋ ಧೃತೇ ಮಹಾಶೆ ಲೇ ಪರಿತ್ರಾತೇ ಚ ಗೋಕುಲೇ। 
ಮಿಥ್ಮಾಪ್ರತಿಜ್ಞೋ ಬಲಭಿದ್ದಾರಯಾಮಾಸ ತಾನ್‌ ಘನಾನ್‌ ॥ 23 


ವಭ್ರೇ ನಭಸಿ ದೇವೇಂದ್ರೇ ವಿತಥಾತ್ಮವಚಸ್ಮಥ | 


ನಿಷ್ಕಮ್ಮ ಗೋಕುಲಂ ಹೃಷ್ಟಂ ಸ್ವಸ್ಥಾನಂ ಪುನರಾಗಮತ್‌ ॥ 24 
ಮುಮೋಚ ಕೃಷ್ಣೋನಪಿ ತದಾ ಗೋವರ್ಧನಮಹಾಚಲಮ್‌ | 
ಸ್ವಸ್ಥಾನೇ ವಿಸ್ಮಿತಮುಖೈದರ್ದಷ್ಟಸ್ತೈಸ್ತು ವ್ರಜೌಕಸೈಃ ॥ 25 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಏಕಾದಶೋsಧ್ಯಾಯಃ 


ಹಿಗ್ಗಿದ ನೇತ್ರಗಳಿಂದ ನೋಡುತ್ತ ಆತನ ಚರಿತೆಯನ್ನು ಹೊಗಳಿ ಹಾಡುತ್ತಿರಲು 
ಗೋವಿಂದನು ಗೋವರ್ಧನಗರಿಯನ್ನು ಹೊತ್ತು ನಿಂತಿದ್ದನು! (21). ಆ ನಂದ 
ಗೋಕುಲದಲ್ಲಿ ಮಹಾ ಮೇಘಗಳು ಏಳು ರಾತ್ರಿಯಗಳವರೆಗೆ ಸತತವಾಗಿ 
ಮಳೆಗರೆದವು. ಮೈತ್ರೇಯ, ಗೋಪಾಲರನ್ನು ನಾಶಪಡಿಸಬೇಕೆಂಬ ಇಂದ್ರನ 
ಪ್ರೇರಣೆಯಿಂದ ಹಾಗೆ ಮಾಡಿದವು (22). ಈ ಪ್ರಕಾರ ಶ್ರೀಕೃಷ್ಣನು 
ಮಹಾಶೈಲವನ್ನೆತ್ತಿ ಹಿಡಿದು ಗೋಕುಲವನ್ನು ರಕ್ಷಿಸಲಾಗಿ ಇಂದ್ರನ ಪ್ರತಿಜ್ಞೆ 
ಸುಳ್ಳಾಯಿತು! ಇನ್ನು ಮಳೆ ಸುರಿಸುವುದು ಬೇಡವೆಂದು ಆತನು ಮೇಘಗಳನ್ನು 
ತಡೆದನು! (23). ಮೋಡಗಳು ಚದರಿ ಆಕಾಶವು ಸ್ವಚ್ಚವಾಯಿತು. ದೇವೇಂದ್ರನ 
ಉದ್ದೇಶ ನಡೆಯಲಿಲ್ಲ. ಆಗ ಗೋಕುಲದವರೆಲ್ಲರೂ ಸಂತೋಷದಿಂದ ತಮ್ಮ 
ತಮ್ಮ ನಿವಾಸಸ್ಥಾನಗಳಿಗೆ ತೆರಳಿದರು. ಅನಂತರ ಶ್ರೀಕೃಷ್ಣನು ಗೋವರ್ಧನ 
ಮಹಾಶೈಲವನ್ನು ಸ್ವಸ್ಥಾನದಲ್ಲಿ ಇಳಿಸಿದನು. ವ್ರಜವಾಸಿಗಳು ವಿಸ್ಮಯದಿಂದ 
ಆತನನ್ನು ನೋಡುತ್ತಿದ್ದರು (24-25). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 


ದ್ವಾದಶೋ5ಧ್ಕಾಯಃ 


ಶ್ರೀಪರಾಶರ ಉವಾಚ: 
ಧೃತೇ ಗೋವರ್ಧನೇ ಶೆ ಲೇ ಪರಿತ್ರಾತೇ ಚ ಗೋಕುಲೇ। 


ರೋಚೆಯಾಮಾಸ ಕೃಷ್ಣಸ್ಥ ದರ್ಶನಂ ಪಾಕಶಾಸನಃ ॥ | 
ಸೋವಧಿರುಹ್ಮ ಮಹಾನಾಗಮೈರಾವತಮಮಿತುಜಿತ್‌ | 
ಗೋವರ್ಧನಗಿರೌ ಕೃಷ್ಣಂ ದದರ್ಶ ತ್ರಿದಶೇಶ್ವರಃ 2 
ಚಾರಯಂತಂ ಮಹಾವೀರ್ಯಂ ಗಾಸ್ತು ಗೋಪವಪುರ್ಧರಮ್‌ | 
ಕೃತ್ನಸ್ಮೆ ಜಗತೋ ಗೋಪಂ ವೃತಂ ಗೋಪಕುಮಾರಕೈಃ॥ 3 
ಗರುಡಂ ಚ ದದರ್ಶೋಚ್ಛೈರಂತರ್ದಾನಗತಂ ದ್ವಿಜ! 

ಕೃತಚ್ಛಾಯಂ ಹರೇಮೂಧಿಣ್ಷ ಪಕ್ಷಾಭ್ಯಾಂ ಪಕ್ಷಿಪುಂಗವನ್‌ ॥ 4 

ಅಧ್ಯಾಯ 12 


ದೇವೇಂದ್ರನು ಆಗಮಿಸಿ ಶ್ರೀಕೃಷ್ಣನನ್ನು ಸ್ತೋತ್ರಮಾಡಿ, ಆತನನ್ನು 
ಉಪೇಂದ್ರನೆಂದೂ ಗೋವಿಂದನೆಂದೂ ಹೆಸರಿಸಿ ಪಟ್ಟಾಭಿಷೇಕ ಮಾಡುವುದು. 
ತನ್ನ ಅಂಶದಿಂದ ಜನಿಸಿದ ಅರ್ಜುನನ ಹಿತರಕ್ಷಣೆ ಮಾಡಬೇಕೆಂದು 
ಬೇಡಿಕೊಳ್ಳುವುದು. ಅಂತೆಯೇ ಶ್ರೀಕೃಷ್ಣನ ಅಂಗೀಕಾರ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಶ್ರೀಕೃಷ್ಣನು ಗೋವರ್ಧನ 
ಗಿರಿಯನ್ನೆತ್ತಿ ಹಿಡಿದು ಗೋಕುಲವನ್ನು ಸಂರಕ್ಷಿಸಲಾಗಿ, ದೇವೇಂದ್ರನು 
ಶ್ರೀಕೃಷ್ಣನನ್ನು ಸಂದರ್ಶಿಸಬೇಕೆಂದು ಬಯಸಿದನು (1). ಅಂತೆಯೇ ಶತ್ರು 
ಸಂತಾಪಕನಾದ ದೇವರಾಜನು ಐರಾವತನೆಂಬ ಮಹಾಗಜವನ್ನೇರಿ ಬಂದು 
ಗೋವರ್ಥನಗಿರಿ ಪ್ರಾಂತದಲ್ಲಿ ಶ್ರೀಕೃಷ್ಣನನ್ನು ಕಂಡನು. ಸಮಸ್ತ ಜಗದ್ರಕ್ಷಕನಾದ 
ಆ ಮಹಾವೀರನು ಗೋಪವೇಷವನ್ನು ಧರಿಸಿ ಗೊಲ್ಲರ ಹುಡುಗರೊಡನೆ 
ದನಗಳನ್ನು ಮೇಯಿಸುತ್ತಿದ್ದನು! (2-3). ಹೇ ಮೈತ್ರೇಯ, ಪಕ್ಷಿರಾಜನಾದ 
ಗರುಡನು ಅದೃಶ್ಯನಾಗಿಯೇ ಇದ್ದು ಶ್ರೀಹರಿಯ ಮೇಲ್ಗಡೆ ತನ್ನ ಎರಡು 


ಅಧ್ಯಾಯ 12 ಪಂಚಮಾಂಶಃ 295 
ಅವರುಹ್ಮೆ ಸ ನಾಗೇಂದ್ರಾದೇಕಾಂತೇ ಮಧುಸೂದನಮ್‌ | 


ಶಕ್ರಸ್ನಸ್ಮಿತಮಾಹೇದಂ ಪ್ರೀತಿವಿಸ್ಪಾರಿತೇಕ್ಷಣಃ ॥ 5 
ಇಂದ್ರ ಉವಾಚ: 

ಕೃಷ್ಣ ಕೃಷ್ಣ ಶೃಣುಷ್ಟೇದಂ ಯದರ್ಥಮಹಮಾಗತಃ। 

ತೃತ್ಸ್ನಮೀಪಂ ಮಹಾಭಾಗೋ ನೈತಚ್ಛಂತ್ಯಂ ತೃಯಾನ್ಮಥಾ ॥ 6 
ಭಾರಾವತಾರಣಾರ್ಥಾಯ ಪೃಥಿವ್ಯಾ ಪೃಥಿವೀತಲೇ । 
ಅವತೀರ್ಣೋತಖಿಲಾಧಾರ ತ್ವಮೇವ ಪರಮೇಶ್ವರ ॥॥ 7 
ಮಖಭಂಗವಿರೋಧೇನ ಮಯಾ ಗೋಕುಲನಾಶಕಾಃ। 

ಸಮಾದಿಷ್ಟಾ ಮಹಾಮೇಘಾಸ್ಕೈಶ್ಚೇದಂ ಕದನಂ ಕೃತಮ್‌ ॥ 8 
ತ್ರಾತಾಸ್ತಾಶ್ಚ ತ್ವಯಾ ಗಾವಸ್ಸಮುತ್ನಾಟ್ಮ ಮಹೀಧರಮ್‌ | 

ತೇನಾಹಂ ತೋಷಿತೋ ವೀರ ಕರ್ಮಣಾತ್ಮದ್ದುತೇನೆ ತೇ॥ 9 
ಸಾಧಿತಂ ಕೃಷ್ಣ ದೇವಾನಾಮಹಂ ಮನ್ಯೇ ಪ್ರಯೋಜನಮ್‌!। 
ತ್ಹಯಾಯಮದ್ರಿಪ್ರವರಃ ಕರೇಣೈಕೇನ ಯದ್‌ಧೃತಃ॥ 10 


ರೆಕ್ಕೆಗಳಿಂದ ನೆರಳು ಮಾಡಿರುವುದನ್ನೂ ಇಂದ್ರನು ಕಂಡನು! ಅನಂತರ ಶಕ್ರನು 
ಐರಾವತದಿಂದ ಇಳಿದು ಏಕಾಂತದಲ್ಲಿ ಶ್ರೀಕೃಷ್ಣನ ಬಳಿಗೆ ಹೋಗಿ ಪ್ರೀತಿ 
ವಿಸ್ತೃತನೇತ್ರನಾಗಿ ಮುಗುಳ್ನಗೆ ಬೀರುತ್ತ ಹೀಗೆಂದನು (4-5): “ಹೇ ಕೃಷ್ಣ 
ಮಹಾಬಾಹು, ನಾನು ನಿನ್ನ ಬಳಿಗೆ ಏಕೆ ಬಂದಿದ್ದೇನೆಂಬುದನ್ನು ಕೇಳು. ಇದನ್ನು 
ನೀನು ಅನ್ಯಥಾ ಭಾವಿಸಬಾರದು. ಹೇ ಪರಮೇಶ್ವರ, ಅಕಿಲಾಧಾರ, ಭೂಭಾರ 
ವನ್ನಿಳಿಸುವುದಕ್ಕಾಗಿಯೇ ನೀನು ಈ ಭೂತಳದಲ್ಲಿ ಅವತರಿಸಿದ್ದೀಯೆ (6-7). 
ನಾನು ಯಜ್ಞಭಂಗವನ್ನು ವಿರೋಧಿಸಿ ಗೋಕುಲವನ್ನು ನಾಶಮಾಡಬೇಕೆಂದು 
ಮಹಾ ಮೇಘಗಳಿಗೆ ಆಜ್ಞಾಪಿಸಿದೆನು. ಅವು ಈ ಹಾವಳಿಯನ್ನುಂಟು 
ಮಾಡಿದವು! ನೀನಾದರೋ ಬೆಟ್ಟವನ್ನೆತ್ತಿ ಹಿಡಿದು ಗೋವುಗಳನ್ನು ರಕ್ಷಿಸಿದ್ದೀಯೆ. 
ಹೇ ವೀರ, ಅದ್ಭುತವಾದ ನಿನ್ನ ಈ ಕೃತ್ಯದಿಂದ ನಾನು ಸಂತುಷ್ಪನಾಗಿದ್ದೇನೆ 
(8-9). ಓ ಕೃಷ್ಣ, ಒಂದು ಕೈಯಿಂದಲೇ ಈ ಪರ್ವತರಾಜನನ್ನು ಎತ್ತಿ 


296 ಶ್ರೀವಿಷ್ಣುಪುರಾಣಮ್‌ 


ಗೋಭಿಶ್ಚ ಚೋದಿತಃ ಕೃಷ್ಣ ತ್ವತ್ಸಕಾಶಮಿಹಾಗತಃ | 
ತ್ವಯಾ ತ್ರಾತಾಭಿರತ್ಕರ್ಥಂ ಯುಷ್ಮತ್ಸತ್ಕಾರಕಾರಣಾತ್‌ ॥ 11 


ಸ ತ್ಹಾಂ ಕೃಷ್ಣಾಭಿಷೇಕ್ಸ್ಯಾಮಿ ಗವಾಂ ವಾಕೃಪ್ರಚೋದಿತಃ | 
ಉಪೇಂದ್ರತ್ವೇ ಗವಾಮಿಂದ್ರೋ ಗೋವಿಂದಸ್ಟಂ ಭವಿಷ ॥ 12 


ಶ್ರೀಪರಾಶರ ಉವಾಚ: 


ಅಥೋಪವಾಹ್ಮಾದಾದಾಯ ಘಂಟಾಮೆ ರಾವತಾದಜಾತ್‌ | 
ಅಭಿಷೇಕಂ ತಯಾ ಚಕ್ರೇ ಪವಿತ್ರಜಲಪೂರ್ಣಯಾ ॥ 13 


ಕ್ರಿಯಮಾಣೇಇಭಿಷೇಕೇ ತು ಗಾವಃ ಕೃಷ್ಣಸ್ಮ ತತ್‌ ಕ್ಷಣಾತ್‌! 
ಪ್ರಸ್ರವೋದ್‌ಭೂತದುಗ್ಬಾರ್ದ್ರಾಂ ಸದೃಶ್ಚ್ಛಶ್ರುರ್ವಸುಂಧರಾಮ್‌ ॥ 14 


ಹಿಡಿದೆಯಲ್ಲ! ದೇವತೆಗಳ ಕಾರ್ಯ ಸಿದ್ಧಿಸಿತೆಂದೇ ಭಾವಿಸುತ್ತೇನೆ. ಹೇ ಕೃಷ್ಣ, 
(ಗೋಲೋಕದಲ್ಲಿರುವ) ಗೋವುಗಳಿಂದ ಪ್ರೇರಿತನಾಗಿ ನಾನು ನಿನ್ನ ಬಳಿಗೆ 
ಬಂದಿದ್ದೇನೆ. (ಅವುಗಳ ಸಂತತಿಯಾದ) ಈ ಗೋವುಗಳನ್ನು ನೀನು ರಕ್ಷಿಸಿದ್ದ 
ರಿಂದ ನಿನ್ನನ್ನು ಸಂಮಾನಿಸಬೇಕೆಂದು ಅವು ನನ್ನನ್ನು ಪ್ರೇರಿಸಿವೆ (10-11). 
ಗೋವಾಕ್ಕದಿಂದ ಪ್ರೇರಿತನಾದ ನಾನು, ಕೃಷ್ಣ ಗೋವುಗಳ ಉಪೇಂದ್ರ 
ಪದವಿಯಲ್ಲಿ ನಿನಗೆ ಅಭಿಷೇಕ ಮಾಡುತ್ತೇನೆ. ಗೋವುಗಳಿಗೆ ಇಂದ್ರನಾದ ನೀನು 
ಇನ್ನು ಮುಂದೆ "ಗೋವಿಂದ'ನೆಂದು ಪ್ರಸಿದ್ಧನಾಗುವೆ'' ಎಂದನು* (12). 
ಅನಂತರ ದೇವೇಂದ್ರನು ತನ್ನ ವಾಹನವಾದ ಐರಾವತದಿಂದ ಘಂಟೆಯನ್ನು 
ತೆಗೆದು ಅದರಲ್ಲಿಪವಿತ್ರ ಜಲವನ್ನು ತುಂಬಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿದನು. 
ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡುತ್ತಿರುವಾಗ ಆ ಕ್ಷಣದಲ್ಲಿಯೇ (ಗೋಲೋಕ 
ದಲ್ಲಿದ್ದ) ಕಾಮಧೇನುಗಳು ತಮ್ಮ ಕೆಚ್ಚಲಿನಿಂದ ಸ್ರವಿಸಿದ ಹಾಲಿನಿಂದ 
ಭೂಲೋಕವನ್ನು ಒದ್ದೆ ಮಾಡಿದವು (13-14). ಶಚೀಪತಿಯಾದ ಇಂದ್ರನು 


* ಅನುಬಂಧವನ್ನು ನೋಡಿ. 


11* 


ಅಧ್ಯಾಯ 12 ಪಂಚಿಮಾಂಶಃ 297 


ಅಭಿಷಿಚ್ಕೆ ಗವಾಂ ವಾಕ್ಕಾದುಪೇಂದ್ರಂ ವೈ ಜನಾರ್ದನಮ್‌। 


ಪ್ರೀತ್ಕಾ ಸಪ್ರಶ್ರಯಂ ವಾಕ್ಕಂ ಪುನರಾಹ ಶಚೀಪತಿಃ॥ 15 
ಗವಾಮೇತತೃತಂ ವಾಕ್ಕಂ ತಥಾನ್ನದಪಿ ಮೇ ಶೃಣು! 
ಯದ್‌ಬ್ರವೀಮಿ ಮಹಾಭಾಗ ಭಾರಾವತರಣೇಚ್ಛಯಾ | 16 


ಮಮಾಂಶಃ ಪುರುಷವ್ಕಾಫ್ರ ಪೃಥಿವ್ಯಾಂ ಪೃಥಿವೀಧರ | 
ಅವತೀರ್ಣೋಂರ್ಜುನೋ ನಾಮ ಸಂರಕ್ಷೊ € ಭವತಾ ಸದಾ 17 


ಭಾರಾವತರಣೇ ಸಾಹ ಸ ತೇ ವೀರಃ ಕರಿಷೃತಿ। 
ಸಂರಕ್ಷಣೀಯೋ ಭವತಾ ಯಥಾತ್ಮಾ ಮಧುಸೂದನ ॥ 18 
ಶ್ರೀಭಗವಾನುವಾಚ: 


ಜಾನಾಮಿ ಭರತೇ ವಂಶೇ ಜಾತಂ ಪಾರ್ಥಂ ತವಾಂಶತಃ। 
ತಮಹಂ ಪಾಲಯಿಷ್ಕಾಮಿ ಯಾವತ್‌ ಸ್ಥಾಸ್ಕಾಮಿ ಭೂತಲೇ॥ 19 





ಗೋವುಗಳ ಪ್ರೇರಣೆಯಂತೆ ಜನಾರ್ದನನನ್ನು ಉಪೇಂದ್ರ ಪದವಿಯಲ್ಲಿ 
ಅಭಿಷೇಚಿಸಿ ಪ್ರೀತಿಪೂರ್ವಕವಾಗಿ ವಿನಯದಿಂದ ಇಂತೆಂದನು' (15): “ಹೇ 
ಮಹಾಭಾಗ, ಗೋದೇವತೆಗಳ ಮಾತನ್ನು ನಡೆಸಿದ್ದೇನೆ. ಇನ್ನೊಂದು ಹೇಳತಕ್ಕ 
ವಿಷಯವಿದೆ, ಕೇಳು. ಭೂಭಾರವನ್ನಿಳಿಸುವ ಇಚ್ಛೆಯಿಂದಲೇ ನನ್ನ ಒಂದಂಶವು 
ಭೂಮಿಯಲ್ಲಿ “ಅರ್ಜುನ' ಎಂಬ ಹೆಸರಿನಿಂದ ಅವತರಿಸಿದೆ. ಹೇ 
ಪುರುಷೋತ್ತಮ, ಪೃಥಿವೀಧರ, ನೀನು ಆತನನ್ನು ಸರ್ವದಾ ಸಂರಕ್ಷಿಸಬೇಕೆಂದು 
ಬೇಡುತ್ತೇನೆ (16-17). ಭೂಭಾರವಿಳಿಸುವ ನಿನ್ನ ಕಾರ್ಯದಲ್ಲಿ ಆ ವೀರನು 
ನಿನಗೆ ಸಹಾಯ ಮಾಡುವನು. ಆದ್ದರಿಂದ, ಮಧುಸೂದನ, ಆತನು ನಾನೇ 
ಎಂದು ತಿಳಿದು ಸಂರಕ್ಷಿಸು” ಎಂದನು (18). ಅದಕ್ಕೆ ಶ್ರೀಕೃಷ್ಣನು "ಇಂದ್ರ, 
ನಿನ್ನ ಅಂಶದಿಂದ ಭರತವಂಶದಲ್ಲಿ ಪಾರ್ಥನು ಹುಟ್ಟಿದ್ದಾನೆಂಬುದನ್ನು ನಾನು 
ಬಲ್ಲೆ. ನಾನು ಭೂತಳದಲ್ಲಿರುವವರೆಗೂ ಆತನನ್ನು ಸಂರಕ್ಷಿಸುವೆನು. ಎಲೈ 
ಶಕ್ರ--ಅರಿಂದಮ, ನಾನು ಈ ಭೂಮಿಯಲ್ಲಿರುವವರೆಗೆ ಅರ್ಜುನನನ್ನು 


298 ಶ್ರೀವಿಷ್ಣುಪುರಾಣಮ್‌ 


ಯಾವನ್ಮಹೀತಲೇ ಶಕ್ರ ಸ್ಥಾಸ್ಕಾಮ್ಮಹಮರಿಂದಮ | 


ನ ತಾವದರ್ಜುನಂ ಕಶ್ಚಿದ್‌ದೇವೇಂದ್ರ ಯುಧಿ ಜೇಷ್ಠತಿ॥ 20 
ಕಂಸೋ ನಾಮ ಮಹಾಬಾಹುರ್ದೈತ್ಕೋರರಿಷ್ಟಸ್ಪಥಾಸುರಃ | 

ಕೇಶೀ ಕುವಲಯಾಪೀಡೋ ನರಕಾದ್ಯಾಸಥಾಪರೇ॥ 21 
ಹತೇಷು ತೇಷು ದೇವೇಂದ್ರ ಭವಿಷ್ಯತಿ ಮಹಾಹವಃ। 

ತತ್ರ ವಿದ್ಧಿ ಸಹಸ್ರಾಕ್ಷ ಭಾರಾವತರಣಂ ಕೃತಮ್‌ ॥ 22 
ಸ ತ್ನಂ ಗಚ್ಛ ನ ಸಂತಾಪಂ ಪುತ್ರಾರ್ಥೇ ಕರ್ತುಮರ್ಹಸಿ | 
ನಾರ್ಜುನಸ್ಕ ರಿಪುಃ ಕಶ್ಚಿನ್ನಮಾಗ್ರೇ ಪ್ರಭವಿಷ್ಯತಿ॥ 23 
ಅರ್ಜುನಾರ್ಥೇ ತ್ವಹಂ ಸರ್ವಾನ್‌ ಯುಧಿಷಿರಪುರೋಗಮಾನ್‌ | 
ನಿವೃತ್ತೇ ಭಾರತೇ ಯುದ್ಧೇ ಕುಂತ್ಕೈ ದಾಸ್ಕಾಮೃವಿಕ್ಷತಾನ್‌ ॥ 24 


ಶೀಪರಾಶರ ಉವಾಚ: 
ಇತ್ಯುಕ್ತ್ವಾ ಸಂಪರಿಷ್ಟಜ್ಯ ದೇವರಾಜೋ ಜನಾರ್ದನಮ್‌!। 


ರಿ ಎವ 


ಆರುಹ್ಮೈರಾವತಂ ನಾಗಂ ಪುನರೇವ ದಿವಂ ಯಯೌ॥ 25 


ಯುದ್ಧದಲ್ಲಿ ಯಾವನೂ ಜಯಿಸಲಾರ (19-20). ದೇವೇಂದ್ರ, ಕಂಸನೆಂಬ 
ಮಹಾವೀರನಾದ ಒಬ್ಬ ದೈತ್ಯನಿದ್ದಾನೆ. ಹಾಗೆಯೇ ಅರಿಷ್ಟ, ಕೇಶಿ, ಕುವಲಯಾ 
ಪೀಡ, ನರಕ-- ಮೊದಲಾದ ಅಸುರರಿದ್ದಾರೆ. ಇವರೆಲ್ಲರೂ ಹತರಾದಮೇಲೆ 
ಒಂದು ಮಹಾಯುದ್ದ ನಡೆಯುವುದು. ಸಹಸ್ರಾಕ್ಷ, ಆಗ ಭೂಭಾರವೆಲ್ಲ 
ಇಳಿಯುವುದೆಂದು ತಿಳಿ (21-22). ಮಗನಿಗಾಗಿ ಚಿಂತಿಸಬೇಡ; ನೀನು ಹೋಗು 
ನನ್ನೆದುರಿಗೆ ಯಾವ ವೈರಿಯೂ ಅರ್ಜುನನ ಮೇಲೆ ಕೈಮಾಡಿ ಸಫಲನಾಗಲಾರ. 
ಭಾರತಯುದ್ಧವು ಸಮಾಪ್ತವಾದ ಮೇಲೆ ಅರ್ಜುನನಿಗೋಸ್ಕರವೇ ಯುಧಿಷ್ಠಿ 
ರಾದಿಗಳನ್ನು ಉಳಿಸಿ ಕುಂತಿಗೆ ಒಪ್ಪಿಸುವೆನು” ಎಂದು ನುಡಿದನು (23-24). 
ಜನಾರ್ದನನು ಹೀಗೆ ನುಡಿಯಲಾಗಿ ದೇವೇಂದ್ರನು ಅವನನ್ನು ಆಲಂಗಿಸಿ 
ಬೀಳ್ಕೊಂಡು ಐರಾವತಗಜವನ್ನೇರಿ ಮತ್ತೆ ದೇವಲೋಕಕ್ಕೆ ಹೊರಟು 


ಹೋದನು. ಇತ್ತಲಾಗಿ ಶ್ರೀಕೃಷ್ಣನು ಗೋವುಗಳಿಂದಲೂ ಗೋಪಾಲರಿಂದಲೂ 


ಅಧ್ಯಾಯ 12 ಪಂಚಮಾಂಶಃ 299 


ಕೃಷ್ಣೋ ಹಿ ಸಹಿತೋ ಗೋಭಿರ್ಗೊೋಪಾಲೈಶ್ಚ ಪುನರ್ವಜಮ್‌। 
ಆಜಗಾಮಾಥ ಗೋಪೀನಾಂ ದೃಷ್ಟಿಪೂತೇನ ವರ್ತ್ನನಾ॥ 26 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ದ್ವಾದಶೋsಧ್ಯಾಯಃ 


ಪರಿವೃತನಾಗಿ ಮತ್ತೆ ವ್ರಜಕ್ಕೆ ಹಿಂದಿರುಗಿದನು. ಎದುರು ನೋಡುತ್ತಿದ್ದ 
ಗೋಪಿಯರ ದೃಷ್ಟಿಯಿಂದ ವ್ರಜಮಾರ್ಗವು ಪವಿತ್ರವಾಗಿತ್ತು! (25-26). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 


ANG 
ಜಬ 


ತ್ರಯೋದಶೋಇಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ಗತೇ ಶಕ್ರೇ ತು ಗೋಪಾಲಾಃ ಕೃಷ್ಣಮಕ್ಸಿಷ್ಟಕಾರಿಣಮ್‌ | 
ಊಚುಃ ಪ್ರೀತ್ಕಾ ಧೃತಂ ದೃಷ್ಟ್ವಾ ತೇನ ಗೋವರ್ಧನಾಚಲಮ್‌ ॥ 1 


ವಯಮಸ್ಮಾನ್ಮಹಾಭಾಗ ಭಗವನ್‌ ಮಹತೋ ಭಯಾತ್‌। 


ಗಾವಶ್ಚ ಭವತಾ ತ್ರಾತಾ ಗಿರಿಧಾರಣಕರ್ಮಣಾ ॥ 2 

ಬಾಲಕೀಡೇಯಮತುಲಾ ಗೋಹಪಾಲತ್ಹಂ ಜುಗುಪ್ಪಿತಮ್‌ | 

ದಿವಂ ಚ ಭವತಃ ಕರ್ಮ ಕಿಮೇತತ್ತಾತ ಕಥ್ಮತಾಮ್‌ ॥ 3 

ಕಾಲಿಯೋ ದಮಿತಸ್ತೋಯೇ ಧೇನುಕೋ ವಿನಿಪಾತಿತಃ। 

ಧೃತೋ ಗೋವರ್ಧನಶ್ಚಾಯಂ ಶಂಕಿತಾನಿ ಮನಾಂಸಿ ನಃ॥ 4 
ಅಧ್ಯಾಯ 13 


ಗೋಪಾಲರು ಶ್ರೀಕೃಷ್ಣನ ಮಹಿಮೆಯನ್ನು ವರ್ಣಿಸುವುದು. 
ಶ್ರೀಕೃಷ್ಣನ ಉತ್ತರ. ಗೋಪಿಯರೊಡನೆ ರಾಸಕ್ರೀಡೆ. 


ಪರಾಶರಮಹರ್ಷಿಗಳು ಹೇಳಿದರು: ಮೈತ್ರೇಯ, ದೇವೇಂದ್ರನು 
ಹೊರಟುಹೋದ ಮೇಲೆ, ಕ್ಷೇಶವಿಲ್ಲದೆ ಮಹಾಕಾರ್ಯವನ್ನು ನಡೆಸುತ್ತ 
ಹಾಗೆಯೇ ಗೋವರ್ಥನ ಗಿರಿಯನ್ನು ಎತ್ತಿ ಹಿಡಿದಿದ್ದ ಶ್ರೀಕೃಷ್ಣನನ್ನು ಕುರಿತು 
ಗೋಪಾಲರು ಪ್ರೀತಿಯಿಂದ ಹೀಗೆಂದರು (1). “ಓ ಮಹಾಭಾಗ, ನಮ್ಮ 
ಪಾಲಿನ ಭಗವಂತನೆ, ಬೆಟ್ಟವನ್ನು ಹಿಡಿದೆತ್ತಿದ್ದ ಈ ಕೃತಿಯಿಂದ ನಮನ್ನೂ 
ಗೋವುಗಳನ್ನೂ ಮಹತ್ತರವಾದ ವಿಪತ್ತಿನಿಂದ ಪಾರುಮಾಡಿದ್ದೀಯೆ. 
ಅಸಾಧಾರಣವಾದ ಈ ಬಾಲಕ್ರೀಡೆ ಎಲ್ಲಿ? ಹೇಯವಾದ ಈ ದನಕಾಯುವ 
ಕೆಲಸವೆಲ್ಲಿ? ನಿನ್ನ ಕಾರ್ಯವಾದರೋ ದೇವತೆಗಳು ಮಾಡುವಂತಹದು. 
ಅಪ್ಪಾ, ಇದೇನು ಹೇಳು (2-3). ನೀರಲ್ಲಿದ್ದ ಕಾಲಿಯನನ್ನು ದಮನಮಾಡಿದೆ. 
ಧೇನುಕಾಸುರನನ್ನು ಧ್ವಂಸಮಾಡಿದೆ. ಈಗ ಈ ಗೋವರ್ಧನ ಪರ್ವತವನ್ನೆತ್ತಿದೆ! 


ಅಧ್ಯಾಯ 18 ಪಂಚಮಾಂಶಃ 301 


ಸತ್ನಂ ಸತು ಹರೇಃ ಪಾದೌ ಶಪಾಮೋವಮಿತವಿಕ್ರಮ। 
ಯಥಾವದ್ದೀರ್ಯಮಾಲೋಕ್ಕ ನ ತ್ಹಾಂ ಮನ್ಮಾಮಹೇ ನರಮ್‌॥ 5 


ಪ್ರೀತಿಃ ಸಸ್ತ್ರೀಕುಮಾರಸ್ಕ ವ್ರಜಸ್ಕ ತ್ವಯಿ ಕೇಶವ! 


ಕರ್ಮ ಚೀದಮಶಕ್ಕಂ ಯತ್ಸಮಸ್ತೈಸ್ತಿದಶೈರಪಿ ॥ 6 
ಬಾಲತ್ಚಂ ಚಾತಿವೀರ್ಯತ್ಸಂ ಜನ್ಮ ಚಾಸ್ಮಾಸ್ತಶೋಭನಮ್‌ | 

ಚಿಂತ್ಯಮಾನಮಮೇಯಾತ್ಮನ್‌ ಶಂಕಾಂ ಕೃಷ್ಣ ಪ್ರಯಚ್ಛತಿ ॥ 7 
ದೇವೋ ವಾ ದಾನವೋ ವಾ ತ್ವಂ ಯಕ್ಷೋ ಗಂಧರ್ವ ಏವ ವಾ! 
ಕಿಮಸ್ಮಾಕಂ ವಿಚಾರೇಣ ಬಾಂಧವೋತಸಿ ನಮೋಸ್ತು ತೇ ॥ 8 


ಶ್ರೀಪರಾಶರ ಉವಾಚ: 


ಕ್ಷಣಂ ಭೂತ್ಹಾ ತ್ವಸೌ ತೂಪ್ಲೀಂ ಕಿಂಚಿತ್‌ ಪ್ರಣಯಕೋಪವಾನ್‌ | 
ಇತ್ಯೇವಮುಕ್ತಸೈೈರ್ಗೊೋಪೈಃ ಕೃಷ್ಣೋಂಪ್ಕಾಹ ಮಹಾಮತಿಃ॥ 9 


ನಮ್ಮ ಮನಸ್ಸುಗಳು ನಾನಾಶಂಕೆಗೊಳಗಾದವು! ಅಮಿತ ಪರಾಕ್ರಮಶಾಲಿ 
ನೀನು. ನಿನ್ನ ಶೌರ್ಯವನ್ನು ಕಂಡು ನೀನು ಮಾನವನಲ್ಲವೆಂದು ತಿಳಿದಿದ್ದೇವೆ! 
ಇದು ಸತ್ಯ, ಸತ್ಯ! ಶ್ರೀಹರಿಯ ಪಾದಗಳ ಮೇಲೆ ಆಣೆಯಿಟ್ಟು ಹೇಳುತ್ತೇವೆ! 
(4-5). ಓ ಕೇಶವ, ಹೆಂಗಸರು ಮಕ್ಕಳಿಂದ ಹಿಡಿದು ಗೋಕುಲವೆಲ್ಲವೂ ನಿನ್ನಲ್ಲಿ 
ಪ್ರೀತಿಯಿಟ್ಟಿದೆ. ಸಮಸ್ತ ದೇವತೆಗಳಿಂದಲೂ ಅಶಕ್ಕವಾದ ಈ ಕಾರ್ಯವನ್ನೆಸಗಿ 
ದ್ದೀಯೆ (6). ಈ ಬಾಲ್ಯ, ಅಸಾಧಾರಣವಾದ ಈ ಶೌರ್ಯ, ನಮ್ಮ ನಡುವೆ 
ಕುತ್ಸಿತವಾದ ಈ ಜನ್ಮ ಇದನ್ನೆಲ್ಲ ಆಲೋಚಿಸಿದರೆ, ಹೇ ಕೃಷ್ಣ-- 
ಅಮೇಯಾತ್ಮ, ನಮಗೆ ಏನೋ ಶಂಕೆ ಹುಟ್ಟುತ್ತದೆ! ನೀನು ದೇವತೆಯೋ, 
ದಾನವನೋ, ಯಕ್ಷನೋ, ಗಂಧರ್ವನೋ! (ಹೋಗಲಿ) ಈ ವಿಚಾರದಿಂದ 
ನಮಗೇನು! ನಮಗೆ ಆಪ್ತ ಬಂಧುವಾಗಿದ್ದೀಯೆ. ನಿನಗೆ ನಮೋ ನಮಃ!” 
ಎಂದರು (7-8). ಗೋಪಾಲರು ಹೀಗೆ ನುಡಿಯಲಾಗಿ ಶ್ರೀಕೃಷ್ಣನು ಒಂದು 
ಕ್ಷಣಕಾಲ ಸುಮನಿದ್ದನು. ಅನಂತರ ಪ್ರಣಯಕೋಪವನ್ನು ನಟಿಸುತ್ತ “ಎಲೈ 
ಗೋಪರೆ, ನನ್ನ ಸಂಬಂಧದಿಂದ ನಿಮಗೆ ಲಜ್ಜೆಯಾಗುವುದಿಲ್ಲವಾದಮೇಲೆ, 
ನಿಮ್ಮ ಪ್ರಶಂಸೆಗೆ ನಾನು ಪಾತ್ರನಾದಮೇಲೆ ಈ ವಿಚಾರದಿಂದ ಪ್ರಯೋಜನ 


302 ಶೀವಿಷ್ಣುವುರಾಣಮ್‌ 


ಬ ಣ 
ಶ್ರೀಭಗವಾನುವಾಚ: 


ಮತ್ಸಂಬಂಧೇನ ವೋ ಗೋಪಾ ಯದಿ ಲಜ್ಜಾ ನ ಜಾಯತೇ। 
ಶ್ಲಾಘ್ಕೋ ವಾಹಂ ತತಃ ಕಿಂ ವೋ ವಿಚಾರೇಣ ಪ್ರಯೋಜನಮ್‌ ॥ 10 


ಯದಿ ವೋಜಸ್ತಿ ಮಯಿ ಪ್ರೀತಿಃ ಶಾಪ್ಕೋಂಹಂ ಭವತಾಂ ಯದಿ! 
ತದಾತ್ಮಬಂಧುಸದೃಶೀ ಬುದ್ಧಿರ್ವಃ ಕ್ರಿಯತಾಂ ಮಯಿ ॥ 11 
ನಾಹಂ ದೇವೋ ನ ಗಂಧರ್ವೋ ನ ಯಕ್ಷೋ ನ ಚ ದಾನವಃ। 
ಅಹಂ ವೋ ಬಾಂಧವೋ ಜಾತೋ ನೈತಚ್ಛಿಂತ್ಯಮಿತೋತನ್ಮಥಾ ॥ 12 
ಶ್ರೀಪರಾಶರ ಉವಾಚ: 


ಇತಿ ಶ್ರುತ್ವಾ ಹರೇರ್ವಾಕ್ಕಂ ಬದ್ಗಮೌನಾಸ್ತತೋ ವನಮ್‌। 
ಯಯುರ್ಗೋಪಾ ಮಹಾಭಾಗ ತಸ್ಮಿನ್‌ ಪ್ರಣಯಕೋಪಿನಿ ॥ 13 


ಕೃಷ್ಣಸ್ತು ವಿಮಲಂ ವ್ಯೋಮ ಶರಚ್ಚಂದ್ರಸ್ಕ ಚೆಂದ್ರಿಕಾಮ್‌ | 


ತದಾ ಕುಮುದಿನೀಂ ಫುಲ್ಲಾಮಾಮೋದಿತದಿಗಂತರಾಮ್‌ ॥ 14 
ವನರಾಜಿಂ ತಥಾ ಕೂಜದ್‌ಭೃಂಗಮಾಲಾಮನೋಹರಾಮ್‌! 
ವಿಲೋಕ್ಕ ಸಹ ಗೋಪೀಭಿರ್ಮನಶ್ಚಕ್ರೇ ರತಿಂ ಪ್ರತಿ॥ 15 


ವೇನು? (9-10). ನನ್ನಲ್ಲಿ ನಿಮಗೆ ಪ್ರೀತಿ ಇರುವುದಾದರೆ, ನಿಮಗೆ ನಾನು 
ಶ್ಲಾಘನೀಯನಾದರೆ, ನಿಮ್ಮಬಂಧುಗಳಲ್ಲೊಬ್ಬನೆಂದು ನನ್ನನ್ನು ತಿಳಿಯಿರಿ. ನಾನು 
ದೇವನೂ ಅಲ್ಲ , ಗಂಧರ್ವನೂ ಅಲ್ಲ , ಯಕ್ಷನೂ ಅಲ್ಲ, ದಾನವನೂ ಅಲ್ಲ! 
ನಾನು ನಿಮ್ಮ ಬಾಂಧವನಾಗಿದ್ದೇನೆ. ಇದಕ್ಕಿಂತ ಬೇರೆಯಾಗಿ ನೀವು ಏನೆಂದೂ 
ತಿಳಿಯಬಾರದು'' ಎಂದು ಹೇಳಿದನು (11-12). ಶ್ರೀಹರಿಯ ಈ ಮಾತು 
ಗಳನ್ನು ಕೇಳಿ ಗೋಪಾಲರು ಸುಮ್ಮನಾದರು. ಮಹಾಭಾಗ-ಮೈತ್ರೇಯ, ಆತನು 
(ಪ್ರಣಯ) ಕುಪಿತನಾಗಿರುವುದನ್ನು ಕಂಡು ಅವರೆಲ್ಲರೂ ತೆಪ್ಪಗೆ ವನಕ್ಕೆ 
ಹೊರಟುಹೋದರು (13). (ಹೀಗಿರಲಾಗಿ ಒಂದು ಸಲ) ಗಗನವು ವಿಮಲ 
ವಾಗಿತ್ತು. ಶರಚ್ಚಂದ್ರನ ಬೆಳದಿಂಗಳು ಹರಡಿತ್ತು. ನೈದಿಲೆಯು ಅರಳಿತ್ತು. ಅದರ 
ಪರಿಮಳವು ದಿಗಂತದಲ್ಲಿ ಹರಡಿತ್ತು. ದುಂಬಿಗಳ ಗುಂಜಾರವದಿಂದ ವನರಾಜಿ 
ಮನೋಹರವಾಗಿತ್ತು. ಅದನ್ನು ನೋಡಿ ಶ್ರೀಕೃಷ್ಣನಿಗೆ ಗೋಪಿಯರೊಡನೆ 


ಅಧ್ಯಾಯ 13 ಪಂಚಮಾಂಶಃ 503 


ವಿನಾ ರಾಮೇಣ ಮಧುರಮತೀವ ವನಿತಾಪ್ರಿಯಮ್‌!। 


ಜಗೌ ಕಲಪದಂ ಶೌರಿಸ್ತಾರಮಂದ್ರಕೃತಕ್ರಮಮ್‌ ॥ 16 
ರಮ್ಮಂ ಗೀತದ್ದನಿಂ ಶ್ರುತ್ವಾ ಸಂತೃಜ್ಮಾವಸಥಾಂಸ್ತದಾ। 

ಆಜಗ್ಗುಸ್ತ್ಮರಿತಾ ಗೋಪ್ಕೋ ಯತ್ರಾಸ್ತೇ ಮಧುಸೂದನಃ॥ 17 
ಶನೈಶ್ಶನೈರ್ಜಗೌ ಗೋಪೀ ಕಾಚಿತ್ರಸ್ಮ ಲಯಾನುಗಮ್‌ | 
ದತ್ತಾವಧಾನಾ ಕಾಚ್ಚಿಚ್ಚ ತಮೇವ ಮನಸಾಸ್ಮರತ್‌ ॥ 18 


ಕಾಚಿತ್‌ ಕೃಷ್ಣೇತಿ ಕೃಷ್ಣೇತಿ ಪ್ರೋಚ್ಠ[ ಲಜ್ಞಾಮುಪಾಯಯೌ । 
ಯಯೌ ಚ ಕಾಚಿತ್‌ ಪ್ರೇಮಾಂಧಾ ತತ್ನಾರ್ಶ್ವಮವಿಲಮ್ಚಿತಮ್‌ ॥ 19 


ಕಾಚಚ್ಛಾವಸಥಸ್ಥಾನ್ಹೇ ಸ್ಥಿಶ್ಟಾ ದೃಷ್ಟ್ಯಾಬಹಿರ್ಗುರುಮ್‌ | 


ತನ್ಮಯತ್ವೇನ ಗೋವಿಂದಂ ದಧ್ಮೌ ಮೀಲಿತಲೋಚನಾ॥ 20 
ತಚ್ಛಿತ್ತ್ರವಿಮಲಾಹ್ಲಾದಕ್ಷೀಣಪುಣ್ಮಚಯಾ ತಥಾ! 
ತದಪ್ರಾಪ್ತಿಮಹಾದುಃಖವಿಲೀನಾಶೇಷಪಾತಕಾ॥ 21 





ಕ್ರೀಡಿಸಬೇಕೆಂದು ಮನಸ್ಸಾಯಿತು! (14-15). ಬಳಿಯಲ್ಲಿ ಬಲರಾಮನಿರಲಿಲ್ಲ. 
ವನಿತೆಯರಿಗೆ ವಿಶೇಷವಾಗಿ ಪ್ರಿಯವಾದ ಮಧುರ ಧ್ವನಿಯಲ್ಲಿ ತಾರ ಮಂದ್ರ 
ಸ್ವರಗಳನ್ನು ಕ್ರಮವಾಗಿ ಯೋಜಿಸಿ ಲಲಿತ ಪದಗಳನ್ನು ಬಳಸಿ ಶ್ರೀಕೃಷ್ಣನು 
ಹಾಡಲಾರಂಭಿಸಿದನು (16). ಆಗ ಇಂಪಾದ ಗೀತಧ ನಿಯನ್ನಾಲಿಸಿದ 
ಗೋಪಿಯರು ತಮ್ಮ ಮನೆಗಳನ್ನು ಬಿಟ್ಟು ಮಧುಸೂದನನಿದ್ದಲ್ಲಿಗೆ ತ್ವರೆಯಿಂದ 
ಬಂದರು. ಅವರಲ್ಲೊಬ್ಬ ಗೋಪಿಯು ಶ್ರೀಕೃಷ್ಣನ ದ್ವನಿಯೊಂದಿಗೆ ತನ್ನ 
ಧ್ವನಿಯನ್ನು ಕೂಡಿಸಿ ಮೆಲ್ಲಮೆಲ್ಲಗೆ ಹಾಡಲಾರಂಭಿಸಿದಳು. ಇನ್ನೊಬ್ಬಳು 
ಹಾಡನ್ನಾಲಿಸುತ್ತ ಕೃಷ್ಣನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಿದ್ದಳು (17-18). 
ಇನ್ನೊಬ್ಬಳು "ಕೃಷ್ಣ! ಕೃಷ್ಣ!” ಎಂದು ಹೇಳುತ್ತ ನಾಚಿದಳು! ಪ್ರೇಮಾಂಧಳಾದ 
ಮತ್ತೊಬ್ಬಳು ಬೇಗ ಬೇಗನೆ ಆತನ ಬಳಿಗೆ ಹೋಗಿ ನಿಂತಳು. ಒಬ್ಬ ಗೋಪಿಯು 
ಮನೆಯ ಹೊರಗಡೆ ಗುರುಜನರಿದ್ದುದನ್ನು ಕಂಡು ಮನೆಯ ಬಳಿಯೇ ನಿಂತು 
ಕಣ್ಮುಚ್ಚಿ ಗೋವಿಂದನನ್ನೆ ತನ್ಮಯಳಾಗಿ ನೆನೆಯುತ್ತಿದ್ದಳು! (19-20). ಇನ್ನೊಬ್ಬ 
ಗೋಪಕನ್ಯೆ ಜಗತ್ಕಾರಣನೂ ಪರಬ್ರಹಸ್ವರೂಪನೂ ಆದ ಶ್ರೀಕೃಷ್ಣನನ್ನೇ 


304 ಶ್ರೀವಿಷ್ಣುಪುರಾಣಮ್‌ 


ಚಿಂತಯಂತೀ ಜಗತ್ಸೂತಿಂ ಪರಬ್ರಹ್ಮಸ್ಪರೂಪಿಣಮ್‌ | 


ನಿರುಚ್ಚಾಸತಯಾ ಮುಕ್ತಿಂ ಗತಾನ್ಮಾ ಗೋಪಕನ್ಕಕಾ॥ 22 
ಗೋಪೀಪರಿವೃತೋ ರಾತ್ರಿಂ ಶರಚ್ಚಂದ್ರಮನೋರಮಾಮ್‌!। 
ಮಾನಯಾಮಾಸ ಗೋವಿಂದೋ ರಾಸಾರಂಭರಸೋತ್ಸುಕಃ॥ 23 
ಗೋಪಶ್ಚ ವೃನ್ನಶಃ ಕೃಷ್ಣಚೇಷ್ಟಾಸ್ಟಾಯತ್ತಮೂರ್ತ್ರಯಃ। 

ಅನ್ಮ್ನದೇಶಂ ಗತೇ ಕೃಷ್ಣೇ ಚೇರುವಗ್ಸಂದಾವನಾಂತರಮ್‌ ॥ 24 
ಕೃಷ್ಣೇ ನಿಬದ್ದಹೈದಯಾ ಇದಮೂಚುಃ ಪರಸ್ಪರಮ್‌ ॥ 25 


ಧ್ಯಾನಿಸುತ್ತ ಪರಿಶುದ್ಧವಾದ ಪರಮಾನಂದವನ್ನು ಅನುಭವಿಸಿದ್ದರಿಂದ ಅವಳ 
ಪುಣ್ಯಸಂಚಯವೆಲ್ಲ ಕ್ಷೀಣಿಸಿತು. ಹಾಗೆಯೇ ಅವನು ದೊರಕಲಿಲ್ಲವೆಂಬ ಮಹಾ 
ದುಃಖವನ್ನನುಭವಿಸಿದ್ದರಿಂದ ಅವಳ ಪಾಪಸಂಚಯವೂ ಕ್ಷೀಣಿಸಿತ್ತು. ಏಕಾಗ್ರತೆ 
ಯಿಂದ ಚಿಂತಿಸುವಾಗ ಉಸಿರು ನಿಂತು ಹೋಗಲು ಆ ಗೋಪಕನ್ಯೆ 
ಮುಕ್ತಿಯನ್ನೈದಿದಳು!* (21-22). ರಾಸ*ಕ್ರೀಡೆಯನ್ನಾರಂಭಿಸಬೇಕೆಂದು 
ರಸಾಭಿರುಚಿಯುಳ್ಳ ಗೋವಿಂದನು ಗೋಪೀಜನ ಪರಿವೃತನಾಗಿ, ಶರಚ್ಚಂದ್ರಮ 
ನೋರಮವಾದ ಆ ರಾತ್ರಿ ಉತ್ತಮವೆಂದು ಭಾವಿಸಿದನು (23). ಗೋಪಿಯರು 
ಗುಂಪು ಗುಂಪಾಗಿ ಸೇರಿ ತಲ್ಲೀನರಾಗಿ ಶ್ರೀಕೃಷ್ಣನಂತೆ ಅಭಿನಯಿಸುತ್ತಿದ್ದರು. 
ಇದ್ದಕ್ಕಿದ್ದಂತೆ ಶ್ರೀಕೃಷ್ಣನು ಅವರಿಗೆ ಕಾಣದಂತೆ ಬೇರೆ ಕಡೆ ಹೊರಟು ಹೋದನು. 
ಆಗ ಗೋಪಿಯರು ಅವನನ್ನೇ ಹುಡುಕುತ್ತ ವೃಂದಾವನದೊಳಗೆ ಅಲೆಯ 
ತೊಡಗಿದರು (24). ಕೃಷ್ಣನಲ್ಲಿಯೇ ನೆಟ್ಟ ಹೃದಯವಿದ್ದ ಅವರು ಅನ್ಯೋನ್ಯವಾಗಿ 
ಹೀಗೆ ಮಾತಾಡತೊಡಗಿದರು: “ನಾನು ಕೃಷ್ಣ! ಎಷ್ಟು ಚೆಲುವಾಗಿ ನಡೆಯು 


* ಪಾಪ ಪುಣ್ಯಗಳೆರಡೂ ಮುಕ್ತಿಗೆ ಅಡ್ಡಿಯಾಗಿರುತ್ತವೆ. ಅವುಗಳ ಫಲವನ್ನನು 
ಭವಿಸುವುದಕ್ಕಾಗಿ ದೇಹಪ್ರಾಪ್ತಿಯಾಗುತ್ತದೆ. ಅವೆರಡೂ ಕ್ಷಯಿಸಿದಾಗ ಮುಕ್ತಿಯೆಂದು 
ಶಾಸ್ತ್ರಸಿದ್ಧಾಂತವಿದೆ. ಈ ಎರಡು ಶ್ಲೋಕಗಳು ಕಾವ್ಯ ಪ್ರಕಾಶದಲ್ಲಿ ಉದಾಹೃತವಾಗಿವೆ. 

(ನೋಡಿ. ಉಲ್ಲಾಸ 4, ಶ್ಲೋ 81-82). 

* ರಾಸಕ್ರೀಡೆ - ಸ್ತ್ರೀಪುರುಷರು ಅನ್ಯೋನ್ಯವಾಗಿ ಕೈಹಿಡಿದುಕೊಂಡು ಹಾಡುತ್ತ 
ಮಂಡಲಾಕಾರವಾಗಿ ಸುತ್ತುತ್ತ ಮಾಡುವ ನೃತ್ಯ. ಇದರಲ್ಲಿ ಒಟ್ಟು 64 ಜನರಿಗಿಂತ ಹೆಚ್ಚು 
ಮಂದಿ ಇರಬಾರದು. 


ಅಧ್ಯಾಯ 13 ಪಂಚಮಾಂಶಃ 305 
ಕೃಷ್ಣೋ ಂಹಮೇಹ ಲಲಿತಂ ವ್ರಜಾಮ್ಮಾಲೋಕ್ಕತಾಂ ಗತಿಃ। 


ಅನ್ಮಾ ಬ್ರವೀತಿ ಕೃಷ್ಣಸ್ಯ ಮಮ ಗೀತಿರ್ನಿಶಮ್ಮತಾಮ್‌ ॥ 26 
ದುಷ್ಪಕಾಲಿಯ ತಿಷ್ಠಾತ್ರ ಕೃಷ್ಣ್ಟೋ5ಹಮಿತಿ ಚಾಪರಾ। 
ಬಾಹುಮಾಸ್ಫೋಟ್ಮ ಕೃಷ್ಣಸ್ಯ ಲೀಲಯಾ ಸರ್ವಮಾದದೇ॥ 27 


ಅನ್ಮಾ ಬ್ರವೀತಿ ಭೋ ಗೋಪಾ ನಿಶ್ಶಂಕೆ 3 ಸ್ಲೀಯತಾಮಿತಿ | 
ಅಲಂ ವೃಷ್ಟಿಭಯೇನಾತ್ರ ಧೃತೋ ಗೋವರ್ಧನೋ ಮಯಾ ॥ 28 


ಧೇನುಕೋನಯಂ ಮಯಾ ಕ್ಲ್ಷಿಪ್ತೋ ವಿಚರಂತು ಯಥೇಚ್ಛಯಾ। 
ಗಾವೋ ಬ್ರವೀತಿ ಚೈವಾನ್ಮಾ ಕೃಷ್ಣಲೀಲಾನುಸಾರಿಣೀ ॥ 29 


ಏವಂ ನಾನಾಪ್ರಕಾರಾಸು ಕೃಷ್ಣಚೇಷ್ಟಾಸು ತಾಸ್ತದಾ। 
ಗೋಪ್ಕೋ ವ್ಯಗ್ರಾಃ ಸಮಂ ಚೇರೂ ರಮ್ಮಂ 
ವೃಂದಾವನಾಂತರಮ್‌ ॥ 30 


ತ್ತೇನೆ, ನನ್ನ ನಡಿಗೆಯನ್ನು ನೋಡು!” ಎಂದು ಒಬ್ಬ ಗೋಪಿ ಹೇಳಿದಳು. 
ಇನ್ನೊಬ್ಬಳು “ನಾನು ಕೃಷ್ಣ! ಹೇಗೆ ಹಾಡುತ್ತೇನೆ, ಕೇಳು! ಎಂದಳು (25-26). 
ಮತ್ತೊಬ್ಬಳು “ಎಲೈ ದುಷ್ಪ, ಕಾಳಿಯ ಸರ್ಪ! ನಿಲ್ಲು! ಇದೊ ನಾನು ಕೃಷ್ಣ 
ಬಂದಿದ್ದೇನೆ!'' ಎಂದು ಹೇಳಿ ಭುಜವನ್ನು ಚಪ್ಪರಿಸಿ ಕೃಷ್ಣನ ಕಾಳಿಯ 
ದಮನಲೀಲೆಯನ್ನು ಅನುಕರಿಸುತ್ತಿದ್ದಳು (27). ಇನ್ನೊಬ್ಬಳು “ಎಲೈ ಗೋಪರೆ, 
ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದೇನೆ! ಇಲ್ಲಿಗೆ ಬಂದು ನಿರ್ಭಯವಾಗಿ 
ನಿಂತುಕೊಳ್ಳಿರಿ. ಬಿರುಮಳೆಯ ಭೀತಿ ಬೇಡ!” ಎನ್ನುತ್ತಿದ್ದಳು (28). ಮಗದೊಬ್ಬ 
ಗೋಪಿಯು ಕೃಷ್ಣಲೀಲೆಯನ್ನನುಕರಿಸುತ್ತ “ಇದೋ! ಧೇನುಕಾಸುರನನ್ನು 
ಸಂಹರಿಸಿದ್ದೇನೆ! ಗೋವುಗಳು ಯಥೇಚ್ಛವಾಗಿ ತಿರುಗಾಡಲಿ'' ಎಂದಳು (29). 
ಹೀಗೆ ಶ್ರೀಕೃಷ್ಣನ ನಾನಾ ಪ್ರಕಾರವಾದ ಲೀಲೆಗಳ ಅನುಕರಣದಲ್ಲಿ ಮೈಮರೆತು 
ಮಗ್ನರಾದ ಆ ಗೋಪಿಯರು ರಮ್ಯವಾದ ವೃಂದಾವನದೊಳಗೆ ಜೊತೆ 
ಜೊತೆಯಾಗಿ ಅಲೆದಾಡತೊಡಗಿದರು (30). ಸುಂದರಿಯಾದ ಒಬ್ಬ 
ಗೋಪಾಂಗನೆಯು ನೆಲವನ್ನು ದಿಟ್ಟಿಸಿನೋಡಿ ರೋಮಾಂಚಿತಗಾತ್ರಳಾಗಿ ತನ್ನ 


306 ಶ್ರೀವಿಷ್ಣುಪುರಾಣಮ್‌ 


ಎಲೋಕ್ಕೈಕಾ ಭುವಂ ಪ್ರಾಹ ಗೋಪೀ ಗೋಪವರಾಂಗನಾ | 


ಪುಲಕಾಂಚಿತಸರ್ವಾಂಗೀ ವಿಕಾಸಿನಯನೋತ್ಪಲಾ॥ 31 
ಧ್ವಜವಜ್ರಾಂಕುಶಾಬ್ಬಾಂಕರೇಖಾವಂತ್ಕಾಲಿ ಪಶ್ಯತ | 

ಪದಾನ್ಯೇತಾನಿ ಕೃಷ್ಣಸ್ಕ ಲೀಲಾಲಲಿತಗಾಮಿನಃ ॥ 32 
ಕಾಪಿ ತೇನ ಸಮಾಯಾತಾ ಕೃತಪುಣ್ಮಾ ಮದಾಲಸಾ। 

ಪದಾನಿ ತಸ್ಕಾಶ್ಚೈತಾನಿ ಘನಾನ್ಯಲ್ಪತನೂನಿ ಚ॥ 33 
ಪುಷ್ಪಾಪಚಯಮತ್ರೋಚ್ಚೈಶ್ಚಕ್ರೇ ದಾಮೋದರೋ ಧ್ರುವಮ್‌ | 
ಯೇನಾಗ್ರಾಕ್ರಾಂತಮಾತ್ರಾಣಿ ಪದಾನಶ್ರ ಮಹಾತ್ಮನಃ ॥ 34 
ಅತ್ರೋಪವಿಶ್ಶ ವೈ ತೇನ ಕಾಚಿತ್ಪುಷ್ಟೈರಲಂಕೃತಾ | 

ಅನ್ಮಜನ್ಮನಿ ಸರ್ವಾತ್ಮಾ ವಿಷ್ಣುರಭ್ಯರ್ಚಿತಸ್ತಯಾ ॥ 35 


ಪುಷ್ಪಬಂಧನಸಮ್ಮಾನಕೃತಮಾನಾಮಪಾಸ್ಕತಾಮ್‌ | 
ನಂದಗೋಪಸುತೋ ಯಾತೋ ಮಾರ್ಗೇಣಾನೇನ ಪಶೃತ॥ 36 


ಇಂದೀವರನೇತ್ರಗಳನ್ನರಳಿಸಿ “ಗೆಳತಿಯರೆ* ಇಲ್ಲಿ ನೋಡಿರಿ! ಧ್ವಜ, ವಜ್ರ, 
ಅಂಕುಶ, ಕಮಲ ರೇಖೆಗಳಿರುವ ಹೆಜ್ಜೆಯ ಗುರುತುಗಳು! ಲೀಲಾಲಲಿತಗಾಮಿ 
ಯಾದ ಕೃಷ್ಣನ ಹೆಜ್ಜೆಗಳಿವು!”' ಎಂದಳು (31-32). ಮದಾಲಸೆಯಾದ ಒಬ್ಬ 
ಯುವತಿ ಅವನೊಡನೆ ಬಂದಿದ್ದಾಳೆ. ಪುಣ್ಯಶಾಲಿನಿ ಅವಳು! ಆಕೆಯ 
ಹೆಜ್ಜೆಗಳಿಲ್ಲಿವೆ. ಚಿಕ್ಕವಾದರೂ ಚೊಕ್ಕವಾಗಿ ಮೂಡಿವೆ! ನಿಶ್ಚಯವಾಗಿಯೂ ಇಲ್ಲಿ 
ದಾಮೋದರನು ಎತ್ತರದ ಬಳ್ಳಿಗಳಿಂದ ಹೂಗಳನ್ನು ಬಿಡಿಸಿದ್ದಾನೆ! ಇದೋ 
ತುದಿಗಾಲಲ್ಲಿ ನಿಂತ ಆತನ ಹೆಜ್ಜೆಯ ಗುರುತುಗಳು! (33-34). (ಹಾಂ, ಇಲ್ಲಿ 
ನೋಡಿರಿ!) ಅವನು ಇಲ್ಲಿ ಕುಳಿತು ಯಾವಳೊ ಒಬ್ಬಳನ್ನು ಹೂಗಳಿಂದ 
ಅಲಂಕರಿಸಿದ್ದಾನೆ! ಪೂರ್ವಜನ್ಮದಲ್ಲಿ ಆಕೆ ಸರ್ವಾತ್ಮನಾದ ವಿಷ್ಣುವನ್ನು ಅರ್ಚಿಸಿರ 
ಬೇಕು! ಇದೋ, ಹೂಗಳನ್ನು ಮುಡಿಸಿ ಆದರಿಸಿದ ಮೇಲೆ ಅವಳು ಪ್ರಣಯ 
ಕುಪಿತಳಾಗಿರಬೇಕು! ಅವಳನ್ನು ಬಿಟ್ಟು ನಂದಗೋಪಸುತನು ಈ ದಾರಿಯಲ್ಲಿ 





* ಮೂಲ ಶ್ಲೋಕದಲ್ಲಿ "ಆಲಿ' ಎಂದು ಏಕವಚನವಿದೆ. ಬಹುವಚನಾರ್ಥದಲ್ಲಿ 
ಇದು ಆರ್ಷಪ್ರಯೋಗ. 


ಅಧ್ಯಾಯ 13 ಪಂಚಮಾಂಶಃ 307 


ಅನುಯಾತೆ ೈನಮತ್ತಾನ್ಮಾ ನಿತಂಬಭರಮಂಥರಾ | 


ಯಾ ಗಂತವ್ಮೇ ದ್ರುತಂ ಯಾತಿ ನಿಮ್ನಪಾದಾಗ್ರಸಂಸ್ಥಿತಿಃ | 37 
ಹಸನ್ಮಸಾಗ್ರಹಸ್ನೇಯಂ ತೇನ ಯಾತಿ ತಥಾ ಸಖೀ। 
ಅನಾಯತ್ತಪದನ್ಮಾಸಾ ಲಕ್ಷ್ಮತೇ ಪದಪದ್ಭತಿಃ ॥ 38 
ಹಸ್ತಸಂಸ್ಪರ್ಶಮಾತ್ರೇಣ ಧೂರ್ತೇನೈಷಾ ಎಮಾನಿತಾ। 
ನೈರಾಶ್ಕಾನ್ಮಂದಗಾಮಿನ್ಶಾ ನಿವೃತ್ತಂ ಲಕ್ಷ್ಮತೇ ಪದಮ್‌ ॥ 39 
ನೂನಮುಕ್ತಾ ತ್ವರಾಮೀತಿ ಪುನರೇಷ್ಮಾಮಿ ತೇಂನಿಕಮ್‌ | 

ತೇನ ಕೃಷ್ಣೇನ ಯೇನೈಷಾ ತ್ವರಿತಾ ಪದಪದ್ಧತಿಃ ॥ 40 
ಪ್ರವಿಷ್ಟೋ ಗಹನಂ ಕೃಷ್ಣ ಪದಮತ್ರ ನ ಲಕ್ಷ್ಮತೇ! 

ನಿವರ್ತದ್ದಂ ಶಶಾಂಕಸ್ಕ ನೈತದ್ದೀಧಿತಿಗೋಚರೇ ॥ 4] 


ಹೋಗಿದ್ದಾನೆ, ನೋಡಿರಿ! (35-36). (ಗೆಳತಿಯರೆ, ಇತ್ತ ನೋಡಿರಿ) 
ಇನ್ನೊಬ್ಬಳು ನಿತಂಬಭಾರದಿಂದ ನಡಿಗೆ ಮೆಲ್ಲಗಾದರೂ ಬೇಗಬೇಗನೆ ಕೃಷ್ಣನ 
ಹಿಂದೆ ಹೋಗಲು ಯತ್ನಿಸಿದ್ದಾಳೆ! ಅವಳ ಪಾದಾಗ್ರವು ಆಳವಾಗಿ 
ನೆಲದಲ್ಲೂರಿದ ಗುರುತಿದೆ! (37). ಆಹಾ! ಅವನ ಈ ಗೆಳತಿ ಆತನ ಹಸ್ತದಲ್ಲಿ 
ತನ್ನ ಪಾಣಿಯನ್ನಿಟ್ಟು (ತೇಲುಗಾಲಿನಲ್ಲಿ ಹೋಗಿದ್ದಾಳೆ! ಆದ್ದರಿಂದಲೇ ಎಳೆದು 
ಕೊಂಡು ಹೋದವರಂತೆ ಇವಳ ಹೆಜ್ಜೆಯ ಗುರುತಿದೆ! (38). ಇಲ್ಲಿ ನೋಡಿರಿ! 
ಆ ಮಂದಗಾಮಿನಿ ನಿರಾಸೆಯಿಂದ ಹಿಂದಿರುಗಿ ಹೋದುದಕ್ಕೆ ಇಲ್ಲಿ ಗುರುತಿದೆ! 
ಆ ಧೂರ್ತನು ಕೇವಲ ಹಸ್ತ ಸ್ಪರ್ಶ ಮಾಡಿದ್ದರಿಂದ ಅವಳು ವಿಮಾನಿತಳಾಗಿ 
ನಿರಾಸೆಗೊಂಡಿದ್ದಾಳೆ! (39). ಓಹೋ! (ಇಲ್ಲೊಬ್ಬಳು ಕುಳಿತಿದ್ದುದಕ್ಕೆ ಚಿಹ್ನೆ 
ಇದೆ). ಕೃಷ್ಣನು ಅವಳಿಗೆ “ನೀನು ಇಲ್ಲಿ ಕುಳಿತಿರು! ಬೇಗನೆ ಬಂದು ಬಿಡುತ್ತೇನೆ!” 
ಎಂದು ಹೇಳಿ ಎಲ್ಲಿಗೋ ಧಾವಿಸಿದ್ದಾನೆ. ಅವನು ಬೇಗಬೇಗನೆ ಹೋದದ್ದರ 
ಹೆಜ್ಜೆಯ ಗುರುತು ಇಲ್ಲಿದೆ! (40). ಇಲ್ಲಿ ಕೃಷ್ಣನು ಕಾಡಿನೊಳಗೆ ಹೋಗಿ 
ಬಿಟ್ಟಿದ್ದಾನೆ. ಹೆಜ್ಜೆಯ ಗುರುತು ಕಾಣಿಸುವುದಿಲ್ಲ. ಈ ಸ್ಥಳದಲ್ಲಿ ಚಂದ್ರನ ಬೆಳಕು 
ಇಲ್ಲ. ಗೆಳತಿಯರೆ, ಇನ್ನು ಹಿಂದಿರುಗಿರಿ”' ಎಂದು ಬಡಬಡಿಸುತ್ತ 
ಮಾತಾಡಿದರು. ಅನಂತರ ಗೋಪಿಯರು ಕೃಷ್ಣದರ್ಶನವಾಗಲಿಲ್ಲವೆಂದು 


308 ಶ್ರೀವಿಷ್ಣುಪುರಾಣಮ್‌ 


ನಿವೃತ್ತಾಸ್ತಾಸ್ತದಾ ಗೋಪ್ಕೊ ನಿರಾಶಾಃ ಕೃಷ್ಣದರ್ಶನೇ। 


ಯಮುನಾತೀರಮಾಸಾದ್ಕ ಜಗುಸ್ತಚ್ಛರಿತಂ ತಥಾ॥ 42 
ತತೋ ದದೃಶುರಾಯಾಂತಂ ವಿಕಾಸಿಮುಖಪಂಕಜಮ್‌ | 
ಗೋಪಸ್ರೈಲೋಕ್ಕಗೋಪ್ಪಾರಂ ಕೃಷ್ಣಮಕ್ಷಿಷ್ಟಚೇಷ್ಟಿತಮ್‌ ॥ 43 
ಕಾಚಿದಾಲೋಕ್ಕ ಗೋವಿಂದಮಾಯಾಂತಮತಿಹರ್ಷಿತಾ। 
ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಪ್ರಾಹ ನಾನ್ಯದುದೀರಯತ್‌ ॥ 44 
ಕಾಚಿದ್‌ಭ್ರೂಭಂಗುರಂ ಕೃತ್ವಾ ಲಲಾಟಫಲಕಂ ಹರಿಮ್‌ | 
ವಿಲೋಕ್ಕ ನೇತ್ರಭೃಂಗಾಭ್ಮಾಂ ಪಪೌ ತನ್ಮುಖಪಂಕಜಮ್‌ ॥ 45 


ಕಾಚಿದಾಲೋಕ್ಕ ಗೋವಿಂದಂ ನಿಮೀಲಿತವಿಲೋಚನಾ। 
ತಸ್ಕೈವ ರೂಪಂ ಧ್ಯಾಯಂತೀ ಯೋಗಾರೂಢೇವ ಸಾ ಬಭೌ॥ 46 


ತತಃ ಕಾಂಚಿತ್ರಿಯಾಲಾಖೆ ಕ ಕಾಂಚಿದ್‌ಭ್ರೂಭಂಗವೀಕ್ಷಿತೆ ಲ | 
ನಿನ್ನೇsನುನಯಮನ್ಮಾಂ ಚ ಕರಸ್ಪರ್ಶೇನ ಮಾಧವಃ॥ 47 


ನಿರಾಶರಾಗಿ ಹಿಂದಿರುಗಿ ಯಮುನಾ ತೀರಕ್ಕೆ ಬಂದರು. ಅಲ್ಲಿ ಕೃಷ್ಣಚರಿತೆಯನ್ನು 
ಹಾಡಲಾರಂಭಿಸಿದರು (41-42). ಆಗ ಲೋಕತ್ರಯ ಸಂರಕ್ಷಕನೂ 
ಲೀಲಾಚೇಷ್ಟಿತನೂ ಆದ ಶ್ರೀಕೃಷ್ಣನು ಅರಳಿದ ಮುಖಪದ್ಮವುಳ್ಳವನಾಗಿ 
ಬರುತ್ತಿರುವುದನ್ನು ಗೋಪಿಯರು ಕಂಡರು! ಅವರಲ್ಲೊಬ್ಬ ಗೋಪಿಯು 
ಬರುತ್ತಿರುವ ಗೋವಿಂದನನ್ನು ನೋಡಿ ಹರ್ಷಾತಿರೇಕದಿಂದ "ಕೃಷ್ಣ, ಕೃಷ್ಣ ಕೃಷ್ಣ 
ಎಂದು ಉದ್ಧರಿಸಿದಳು. ಅವಳ ಬಾಯಿಂದ ಇನ್ನಾವ ಮಾತೂ ಹೊರಡಲಿಲ್ಲ! 
(43-44). ಇನ್ನೊಬ್ಬಳು ತನ್ನ ವಿಶಾಲವಾದ ಹಣೆಯನ್ನು (ಪ್ರಣಯಕೋಪವಶ 
ಳಾಗಿ) ಹುಬ್ಬುಗಳಿಂದ ಡೊಂಕಿಸಿ ಶ್ರೀಹರಿಯನ್ನು ನೋಡುತ್ತ ನಯನ ಬಂಗ 
ಗಳಿಂದ ಆತನ ಮುಖಕಮಲದ ಸವಿಯನ್ನು ಹೀರುತ್ತಿದ್ದಳು (45). ಮತ್ತೊಬ್ಬಳು 
ಗೋವಿಂದನನ್ನು ಆಲೋಕಿಸಿ ಕಣ್ಣು ಮುಚ್ಚಿ ಆತನ ರೂಪವನ್ನೇ ಧ್ಯಾನಿಸುತ್ತ 
ಯೋಗಾರೂಢಳೋ ಎಂಬಂತೆ ಕಾಣಿಸಿದಳು! (46). ಅನಂತರ ಮಾಧವನು 
ಒಬ್ಬಳನ್ನು ಪ್ರಿಯಾಲಾಪಗಳಿಂದಲೂ ಇನ್ನೊಬ್ಬಳನ್ನು ಓರೆನೋಟಗಳಿಂದ 
ನೋಡುತ್ತಲೂ ಮಗದೊಬ್ಬಳನ್ನು ಕೈಯಿಂದ ಮುಟ್ಟಿಯೂ ಸಂತೈಸಿದನು. 


ಅಧ್ಯಾಯ 13 ಪಂಚಮಾಂಶಃ 309 


ತಾಭಿಃ ಪ್ರಸನ್ನಚಿತ್ತಾಬರ್ಗೋಪೀಭಿಸ್ಸಕ ಸಾದರಮ್‌। 


ರರಾಸ ರಾಸಗೋಷ್ಟೀಭಿರುದಾರಚರಿತೋ ಹರಿಃ ॥ 48 
ರಾಸಮಂಡಲಬಂಧೋತಪಿ ಕೃಷ್ಣಪಾರ್ಶ್ವಮನುಜ್ಞತಾ | 

ಗೋಪೀಜನೇನ ನೆ ಬವಾಭೂದೇಕಸ್ಥಾನಸ್ಸಿರಾತ್ಮನಾ ॥ 49 
ಹಸ್ತೇನ ಗೃಹ್ಮ ಚೈಕೈಕಾಂ ಗೋಪೀನಾಂ ರಾಸಮಂಡಲಮ್‌ | 

ಚಕಾರ ತತ್ಕರಸ್ಪರ್ಶನಿಮೀಲಿತದೃಶಂ ಹರಿಃ ॥ 50 
ತತಃ ಪ್ರವವೃತೇ ರಾಸಶ್ಚಲದ್ದಲಯನಿಸ್ಟನಃ। 
ಅನುಯಾತಶರತ್ಕಾವಗೇಯಗೀತಿರನುಕ್ರಮಾತ್‌ ॥ 51 


ಆಮೇಲೆ ಅವರೆಲ್ಲರೂ ಪ್ರಸನ್ನಚಿತ್ತರಾಗಲು ಉದಾರಚರಿತನಾದ ಶ್ರೀಕೃಷ್ಣನು 
ಆದರದಿಂದ ಗೋಪಿಯರೊಡನೆ ರಾಸಕ್ರೀಡೆಗಳಿಂದ ರಮಿಸಿದನು (47-48). 
ಆ ಸಮಯದಲ್ಲಿ ಯಾವ ಗೋಪಿಯೂ ಕೃಷ್ಣನ ಪಾರ್ಶ್ವವನ್ನು ಬಿಟ್ಟು ಚಲಿಸಲು 
ಒಪ್ಪಲಿಲ್ಲ. ಎಲ್ಲರೂ ಆತನ ಬಳಿಯೇ ಸ್ಥಿರವಾಗಿ ನಿಂತುದರಿಂದ ರಾಸಮಂಡಲ 
ವನ್ನು ರಚಿಸಲಿಕ್ಕಾಗಲಿಲ್ಲ. ಆಗ ಕೃಷ್ಣನು ಗೋಪಿಯರಲ್ಲಿ ಒಬ್ಬೊಬ್ಬಳ ಕೈಯನ್ನೂ 
ಹಿಡಿದುಕೊಂಡು ರಾಸ ಮಂಡಲವನ್ನು ರಚಿಸಿದನು. ಹೇಗೆಂದರೆ, ಕೃಷ್ಣನು ಕ್ಳ 
ಹಿಡಿದಾಗ ಒಬ್ಬೊಬ್ಬಳೂ ಆನಂದಪರವಶಳಾಗಿ ಕಣ್ಣು ಮುಚ್ಚಿಕೊಂಡು 
ಬಿಡುತ್ತಿದ್ದಳು! ಅವಳ ಕೈಯನ್ನು ಇನ್ನೊಬ್ಬಳ ಕೈಗೆ ಕೊಟ್ಟಾಗ, ಅವಳು ಕೃಷ್ಣನೆಂದೇ 
ತಿಳಿದು ಆ ಗೋಪಿಯು ಆನಂದದಿಂದ ಕಣ್ಣುಮುಚ್ಚಿಕೊಂಡೇ ಇರುತ್ತಿದ್ದಳು!* 
(49-50). ಅನಂತರ ರಾಸಕ್ರೀಡೆ ಪ್ರಾರಂಭವಾಯಿತು. ಅಲ್ಲಾಡುವ ಕೈ ಬಳೆಗಳ 
ಇಂಚರ ಹರಡಿತು. ಶರತ್ಕಾಲದ ವರ್ಣನೆಯಿರುವ ಕಾವ್ಯಗೇಯದ ಗೀತದ್ದನಿ 
ಕ್ರಮವಾಗಿ ಹಿಂಬಾಲಿಸಿತು! ಕೃಷ್ಣನು ಶರತ್ಕಾಲದ ಚಂದ್ರನನ್ನೂ ಬೆಳದಿಂಗಳನ್ನೂ 
ಕುಮುದವನ್ನೂ ಬಣ್ಣಿಸುವ ಹಾಡನ್ನು ಹಾಡಲಾರಂಭಿಸಿದನು! ಗೋಪಿಯ 


* ಮೂಲದ ತಾತ್ಪರ್ಯವನ್ನು ಇಲ್ಲಿ ವಿವರಿಸಿ ಬರೆಯಲಾಗಿದೆ. ಶ್ರೀಧರೀಯ 
ವ್ಯಾಖ್ಯಾನದಲ್ಲಿ ಇದು. ಸ್ಪಷ್ಟವಾಗಿದೆ. 


310 ಶ್ರೀವಿಷ್ಣುಪುರಾಣಮ್‌ 


ಕೃಷಶ್ಮರಚ್ಛಂದ್ರಮಸಂ ಕೌಮುದೀಂ ಕುಮುದಾಕರಮ್‌ | 


ಜಗೌ ಗೋಪೀಜನಸ್ತೇಕಂ ಕೃಷ್ಣನಾಮ ಪುನಃ ಪುನಃ ॥ 52 
ಪರಿವೃತ್ತಿಶ್ರಮೇಣೈಕಾ ಚಲದ್ದಲಯಲಾಷಪಿನೀಮ್‌ | 

ದದೌ ಬಾಹುಲತಾಂ ಸೃಂಧೇ ಗೋಪೀ ಮಧುನಿಫಾತಿನಃ ॥॥ 53 
ಕಾಚಿತ್‌ ಪ್ರವಿಲಸದ್ಧಾಹುಃ ಪರಿರಭ್ಮ ಚುಚುಂಬ ತಮ್‌! 

ಗೋಷೀ ಗೀತಸ್ತುತಿವ್ಮಾಜಾನ್ನಿಪುಣಾ ಮಧುಸೂದನಮ್‌ ॥ 54 
ಗೋಪೀಕಪೋಲಸಂಶ್ಲೇಷಮಭಿಗಮ್ಮ ಹರೇರ್ಭುಜೌ। 
ಪುಲಕೋದ್ಧಮಸಸ್ಕಾಯ ಸ್ಟೇದಾಂಬುಘನತಾಂ ಗತೌ॥ 55 
ರಾಸಗೇಯಂ ಜಗೌ ಕೃಷ್ಣೋ ಯಾವತ್ತಾರತರದ್ದನಿಃ | 

ಸಾಧು ಕೃಷ್ಣೇತಿ ಕೃಷ್ಣೇತಿ ತಾವತ್ತಾ ದ್ವಿಗುಣಂ ಜಗುಃ॥ 56 


ರಾದರೋ "ಕೃಷ್ಣ, ಕೃಷ್ಣ ಎಂದು ಅವನ ನಾಮವನ್ನೇ ಮತ್ತೆ ಮತ್ತೆ 
ಹಾಡುತ್ತಿದ್ದರು! (51-52). ಒಬ್ಬಳು ರಾಸಮಂಡಲದಲ್ಲಿಸುತ್ತಿ ಆಯಾಸಗೊಂಡು 
ಬಳೆಗಳು ರುಣರುಣ ಎನ್ನುತ್ತಿರುವ ಬಾಹುಲತೆಯನ್ನು ಕೃಷ್ಣನ ಹೆಗಲ 
ಮೇಲಿರಿಸಿದಳು. ಇನ್ನೊಬ್ಬ ಚತುರೆಯಾದ ಗೋಪಿಯು ಮಧುಸೂದನನ 
ಸಂಗೀತವನ್ನು ಹೊಗಳುವ ನೆವದಿಂದ ತೋಳಿನಿಂದ ಬಾಚಿ ಅಪ್ಪಿಕೊಂಡು 
ಅವನನ್ನು ಚುಂಬಿಸಿದಳು! (53-54). ಶ್ರೀಹರಿಯ ಭುಜಗಳು ಗೋಪಿಯರ 
ಕಪೋಲಗಳನ್ನು ತಾಕಿ ಸಾತ್ತಿಕಭಾವದಿಂದ ಬೆವರಿದವು. ಗೋಪಿಯರ 
ಕಪೋಲಗಳಲ್ಲಿ ಪುಲಕಾವಲಿಗಳೆಂಬ ಸಸ್ಯಗಳು ಮೊಳೆಯಲು ಈತನ ಭುಜಗಳು 
ನೀರು ಸುರಿಸುವ ಮೋಡದಂತಾದವು! (55). ಕೃಷ್ಣನು ರಾಸಲೀಲೋಚಿತವಾದ 
ಗೀತವನ್ನು ಗಟ್ಟಿಯಾಗಿ ಹಾಡಲಾರಂಭಿಸಲು, ಗೋಪಿಯರು “ಭೇಷ್‌, ಕೃಷ್ಣ! 
ಆ ಆ ಕೃಷ್ಣ!” ಎಂದು ಎರಡರಷ್ಟು ಗಟ್ಟಿಯಾಗಿ ಧ್ವನಿಮಾಡುತ್ತಿದ್ದರು! ಕೃಷ್ಣನು 
ಮುಂದೆ ಮುಂದೆ ಹೋದಾಗ ಗೋಪಾಂಗನೆಯರು ಅವನ ಹಿಂದೆ ಹಿಂದೆ 
ಹೋಗುತ್ತಿದ್ದರು. ಅವನು ತಿರುಗಿ ಹೊರಟಾಗ ಆತನ ಮುಂದೆ ಮುಂದೆ 


ಅಧ್ಯಾಯ 13 ಪಂಚಮಾಂಶಃ 311 


ಗತೇsನುಗಮನಂ ಚಕ್ರುರ್ವಲನೇ ಸಮ್ಮುಖಂ ಯಯುಃ! 
ಪ್ರತಿಲೋಮಾನುಲೋಮಾಭ್ಯಾಂ ಭೇಜುರ್ಗೋಪಾಂಗನಾ 
ಹರಿಮ್‌ ॥ 57 


ಸ ತಥಾ ಸಹ ಗೋಪೀಭೀ ರರಾಸ ಮಧುಸೂದನಃ! 
ಯಥಾಬ್ಲಕೋಟಪುತಿಮಃ ಕ್ಷಣಸ್ತೇನ ವಿನಾಂಭವತ್‌ ॥ 58 


ತಾ ವಾರ್ಯಮಾಣಾಃ ಪತಿಭಿಃ ಪಿತೃಭರ್ಭ್ರಾತೃಭಿಸಥಾ। 
ಕೃಷ್ಣಂ ಗೋಪಾಂಗನಾ ರಾತ್ರೌ ರಮಯಂತಿ ರತಿಪ್ರಿಯಾಃ॥ 59 


ಸೋಪಿ ಕೆ _ಶೋರಕವಯೋ ಮಾನಯನ್‌ ಮಧುಸೂದನಃ! 
ರೇಮೇ ತಾಭಿರಮೇಯಾತ್ಮಾ ಕ್ಷಪಾಸು ಕ್ಷಪಿತಾಹಿತಃ ॥ 60 


ತದ್ಭರ್ತಷು ತಥಾ ತಾಸು ಸರ್ವಭೂತೇಷು ಚೇಶ್ಚರಃ। 
ಆತ್ಮಸ್ಸ್ಥರೂಪರೂಪೋತಸೌ ವ್ಯಾಪೀ ವಾಯುರಿವ ಸ್ಥಿತಃ॥ 61 


ಚಲಿಸುತ್ತಿದ್ದರು. ಹೀಗೆ ಅನುಲೋಮ-ಪ್ರತಿಲೋಮಗಳಿಂದ ಹರಿಯೊಡನೆ 
ನರ್ತನಮಾಡಿದರು (56-57). ಶ್ರೀ ಕೃಷ್ಣನು ಗೋಪಿಯರೊಡನೆ ಹೇಗೆ 
ರಾಸಕ್ರೀಡೆಯಾಡಿದನೆಂದರೆ, ಅವನಿಲ್ಲದಿದ್ದರೆ ಗೋಪಿಯರಿಗೆ ಒಂದು ಕ್ಷಣವೂ 
ಕೋಟಿವರ್ಷಗಳಿಗೆ ಸಮವಾಗಿ ಕಾಣಿಸಬೇಕು, ಹಾಗೆ ಕ್ರೀಡಿಸಿದನು! (58). 
ತಮ್ಮ ಪತಿಗಳೂ, ತಂದೆತಾಯಂದಿರೂ ಸೋದರರೂ ಬೇಡವೆಂದರೂ ಸಹ 
ಆ ಗೋಪಾಂಗನೆಯರು ಕ್ರೀಡಾಲೋಲುಪರಾಗಿ ರಾತ್ರಿಯ ಹೊತ್ತು ಕೃಷ್ಣ 
ನೊಡನೆ ವಿಹರಿಸತೊಡಗಿದರು. ಶತ್ರುವಿಧ್ವಂಸಕನೂ ಅಚಿಂತ್ಯಮಹಿಮನೂ 
ಆದ ಮಧುಸೂದನನೂ ಸಹ ತನ್ನ ಕಿಶೋರ ವಯಸ್ಸಿನ ಚಾಪಲ್ಯವನ್ನು 
ಮೆರೆಸುತ್ತ ಅವರೊಡನೆ ವಿಹರಿಸುತ್ತಿದ್ದನು (59-60). ಈಶ್ವರನೂ ಪರಮಾತ್ಮ 
ಸ್ವರೂಪನೂ ವಿಭುವೂ ಆದ ಶ್ರೀ ಕೃಷ್ಣನು ಗೋಪಿಯರಲ್ಲಿಯೂ ಅವರ 
ಗಂಡಂದಿರಲ್ಲಿಯೂ, ಅಷ್ಟೇಕೆ, ಸರ್ವಭೂತಗಳಲ್ಲಿಯೂ ವಾಯುವಿನಂತೆ 
ವ್ಯಾಪಕನಾಗಿರತಕ್ಕವನು (61). ಯಾವ ರೀತಿಯಲ್ಲಿ ಆಕಾಶ, ಅಗ್ನಿ, ಪೃಥ್ವಿ, 


312 ಶ್ರೀವಿಷ್ಣುಪುರಾಣಮ್‌ 


ಯಥಾ ಸಮಸ್ತಭೂತೇಷು ನಭೋಣಗ್ನಿಃ ಪೃಥಿವೀ ಜಲಮ್‌ | 
ವಾಯುಶ್ಚಾತ್ಮಾ ತಥೈವಾಸೌ ವ್ಯಾಪ್ಯ ಸರ್ವಮವಸಿತಃ॥ 62 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ತ್ರಯೋದಶೋಇ5ಧ್ಯ್ಕಾಯಃ 


ಜಲ, ವಾಯು ಮತ್ತು ಆತ್ಮನು ಸಮಸ್ತ ಚರಾಚರ ವಸ್ತುಗಳಲ್ಲಿಯೂ ವ್ಯಾಪಿಸಿ 
ಕೊಂಡಿರುತ್ತವೋ ಹಾಗೆ ಶ್ರೀಕೃಷ್ಣನು ಸಕಲ ಪದಾರ್ಥಗಳನ್ನು ವ್ಯಾಪಿಸಿ 
ಕೊಂಡಿರುತ್ತಾನೆ* (62). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹದಿಮೂರನೆಯ ಅಧ್ಯಾಯ ಮುಗಿಯಿತು. 


ನ 


* ಭಗವಂತನು ಸರ್ವವ್ಕಾಪಿಯಾದ್ದರಿಂದ ಪರಸ್ತ್ರೀಸ್ಪರ್ಶದೋಷವಿಲ್ಲ. ಭಕ್ತರ 
ಪಾಪವನ್ನು ಪರಿಹರಿಸಬಲ್ಲವನಾದ್ದರಿಂದ ಗೋಪಿಯರಿಗೂ ಪಾಪದ ಲೇಪವಿಲ್ಲ--ಎಂದು 
ಅಭಿಪ್ರಾಯ. 


ಚತುರ್ದಶೋಇಧ್ಯ್ಕಾಯಃ 


ಪ್ರದೋಷಾಗ್ರೇ ಕದಾಚತ್ತು ರಾಸಾಸಕ್ಟೇ ಜನಾರ್ದನೇ | 
ತ್ರಾಸಯನ್‌ ಸಮದೋ ಗೋಷಮರಿಷ್ಟಸ್ಸಮುಪಾಗಮತ್‌ ॥ 


ಸ ತೋಯತೋಯದಚ್ಚಾಯಸ್ತೀಕ್ಷಶತೃಂಗೋಂ5ರ್ಕಲೋಚನಃ | 
ಖುರಾಗ್ರಪಾತೈರತ್ಯರ್ಥಂ ದಾರಯನ್‌ ಧರಣೀತಲಮ್‌॥ 2 


ಲೇಲಿಹಾನಸ್ಸನಿಷ್ಟೇಷಂ ಜಿಹ್ಹಯೋಷ್ಕೌ ಪುನಃ ಪುನಃ | 
ಸಂರಂಭಾವಿದ್ದಲಾಂಗೂಲಃ ಕಠಿನಸ]ಂಧಬಂಧನಃ ॥ 3 


ಉದಗ್ರಕಕುದಾಭೋಗಪ್ರಮಾಣೋ ದುರತಿಕ್ರಮಃ। 
ವಿಣ್ಮೂತ್ರಲಿಪುಪೃಷ್ಠಾಂಗೋ ಗವಾಮುದ್ದೇಗಕಾರಕಃ ॥ 4 


ಅಧ್ಯಾಯ 14 


ಶ್ರೀಕೃಷ್ಣನಿಂದ ವೃಷಭಾಸುರನ ವಧೆ. 


ಪರಾಶರಮುನಿಗಳು ಹೇಳಿದರು: ಒಂದು ದಿನ ಸಾಯಂಕಾಲ ಕಳೆದ 
ಮೇಲೆ ಜನಾರ್ದನನು ರಾಸಲೀಲೆಯಲ್ಲಿ ಮಗ್ಗನಾಗಿರುವಾಗ, ಅರಿಷ್ಟನೆಂಬ 
ಮದೋನತ್ರನಾದ ಅಸುರನು (ವೃಷಭರೂಪವನ್ನು ಧರಿಸಿ) ಜನರನ್ನು ಹೆದರಿಸಿ 
ಕಂಗಾಲುಗೊಳಿಸುತ್ತ ವ್ರಜವನ್ನು ಪ್ರವೇಶಿಸಿದನು (1). ಆತನ ದೇಹಕಾಂತಿಯು 
ಸಜಲ ಜಲಧರನಂತೆ ಕಪ್ಪಾಗಿತ್ತು. ಕೊಂಬುಗಳು ಚೂಪಾಗಿದ್ದವು. ಸೂರ್ಯ 
ಮಂಡಲದಂತೆ ಕಣ್ಣುಗಳು ಹೊಳೆಯುತ್ತಿದ್ದವು. ಖುರಾಗ್ರಗಳಿಂದ ನೆಲವನ್ನು 
ಸೀಳುತ್ತ ಆ ಹೋರಿಯು ನುಗ್ಗಿತು (2). ಅದು ನಾಲಗೆಯಿಂದ ತುಟಿಗಳನ್ನು 
ಸಿಳ್ಳನೆ ಮತ್ತೆ ಮತ್ತೆ ಚಪ್ಪರಿಸುತ್ತಲಿತ್ತು. ಸಿಟ್ಟಿನಿಂದ ಬಾಲವನ್ನು ನಿಮಿರಿಸಿದ ಆ 
ವೃಷಭದ ಭುಜಾಗ್ರಗಳು ಗಟ್ಟಿ ಮುಟ್ಟಿಯಾಗಿ ಪೆಡಸಾಗಿದ್ದವು. ವಿಶಾಲವಾದ 
ಮುಡದಿಂದ (ಹಿಳಲು) ಕೂಡಿದ ಆ ಎತ್ತು ಬಹಳ ಎತ್ತರವಾಗಿತ್ತು. ಅದರ ಪೃಷ್ಠ 
ಭಾಗವು ಸಗಣಿ ಮೂತ್ರಗಳಿಂದ ಲಿಪ್ಪವಾಗಿದ್ದು, ಹಸುಗಳಿಗೆ ಹೆದರಿಕೆಯುಂಟು 
ಮಾಡುವ ಕ್ರೂರಾಕೃತಿಯಿಂದ ವೃಷಭವು ಕೂಡಿತ್ತು (3-4). ನೀಳವಾದ ಕತ್ತು, 


314 ಶ್ರೀವಿಷ್ಣುಪುರಾಣಮ್‌ 


ಪ್ರಲಂಬಕಂಠೋಂತಿಮುಖಸ್ತರುಖಾತಾಂಕಿತಾನನಃ | 
ಪಾತಯನ್‌ ಸ ಗವಾಂ ಗರ್ಭಾನ್‌ ದೈತ್ಕೋ ವೃಷಭ ರೂಪಧೃಕ್‌॥5 


ಸೂದಯಂಸ್ತಾಹಸಾನುಗ್ರೋ ವನಾನಟತಿ ಯಸ್ಸದಾ॥ 6 
ತತಸ್ತಮತಿಘಥೋರಾಕ್ಷಮವೇಕ್ಷಾತಿಭಯಾತುರಾಃ | 

ಗೋಪಾ ಗೋಪಸ್ತಿಯಶ್ಚೈವ ಕೃಷ್ಣ ಕೃಷ್ಣೇತಿ ಚುಕ್ತುಶುಃ॥ 7 
ಸಿಂಹನಾದಂ ತತಶ್ಚಕೇ ತಲಶಬ್ದಂ ಚ ಕೇಶವಃ! 

ತಚ್ಛಬಶ್ರವಣಾಚ್ಚಾಸೌ ದಾಮೋದರಮುಪಾಯಯೌ॥ 8 
ಅಗ್ರನಸ್ತವಿಷಾಣಾಗ್ರಃ ಕೃಷ್ಣಕುಕ್ಷಿಕೃತೇಕ್ಷಣಃ | 

ಅಭ್ಯಧಾವತ ದುಷ್ಟಾತ್ಮಾ ಕೃಷ್ಣಂ ವೃಷಭದಾನವಃ॥ 9 
ಆಯಾಂತಂ ದೈತ್ಯವೃಷಭಂ ದೃಷ್ಟ್ವಾ ಕೃಷ್ಣೋ ಮಹಾಬಲಃ। 

ನ ಚಚಾಲ ತದಾ ಸ್ಥಾನಾದಮಜ್ಞಾಸ್ಮಿತಲೀಲಯಾ ॥ 10 


ದೊಡ್ಡ ಬಾಯಿಗಳಿಂದ ಕೂಡಿದ ಆ ಹೋರಿಯ ಮುಖದ ಮೇಲೆ ಮರವನ್ನು 
ತಿಕ್ಕಿ ತೀಡಿದ ಗುರುತುಗಳಿದ್ದವು. ವೃಷಭವೇಷದಲ್ಲಿದ್ದ ಆ ದೈತ್ಯನು ಗೋವುಗಳಿಗೆ 
ಗರ್ಭಸ್ರಾವವಾಗುವಂತೆ ಗುಟರುಹಾಕುತ್ತಿದ್ದನು. ಸದಾ ಅರಣ್ಯದಲ್ಲಿ ಅಲೆಯುತ್ತ 
ತಪಸ್ವಿಗಳನ್ನು ಕೊಂದು ಹಾಕುತ್ತಿದ್ದ ಆತನು ವೃಷಭಾಕೃತಿಯನ್ನು ಧರಿಸಿ ವ್ರಜ 
ದೊಳಗೆ ನುಗ್ಗಿದನು (5-6). ಅತಿ ಘೋರವಾದ ಕೆಂಗಣ್ಣನ ಆ ಹೋರಿಯನ್ನು 
ನೋಡಿ ಗೋಪ ಗೋಪಿಯರು ದಿಗಿಲಿನಿಂದ ಕಂಗೆಟ್ಟು "ಕೃಷ್ಣ, ಕೃಷ್ಣ' ಎಂದು 
ಕೂಗಿಕೊಂಡರು. ಆಗ ಶ್ರೀಕೃಷ್ಣನು ಸಿಂಹನಾದವನ್ನು ಮಾಡಿ ಚಪ್ಪಾಳೆ 
ಹಾಕಿದನು. ಆ ಶಬ್ದವನ್ನು ಕೇಳಿದೊಡನೆ ವೃಷಭವು ದಾಮೋದರನೆಡೆಗೆ 
ಧಾವಿಸಿತು (7-8). ದುಷ್ಟಾತವಾದ ವೃಷಭ ದೈತ್ಯನು ಕೊಂಬುಗಳನ್ನು ಮುಂದೆ 
ಚಾಚಿಕೊಂಡು ಕೃಷ್ಣನ ಹೊಟ್ಟೆಯನ್ನೇ ಗುರಿಯಿಟ್ಟು ನೋಡುತ್ತ ಆತನಿದ್ದೆಡೆಗೆ 
ಧಾವಿಸಿ ಬಂದನು. ಧಾವಿಸಿ ಬರುತ್ತಿದ್ದ ದೈತ್ಯ ವೃಷಭವನ್ನು ನೋಡಿ 
ಬಲಾಢ್ಯನಾದ ಶ್ರೀಕೃಷ್ಣನು ತಿರಸ್ಕಾರದಿಂದ ಮುಗುಳ್ನಗೆ ಬೀರುತ್ತ ನಿಂತಲ್ಲಿಯೇ 
ನಿಂತಿದ್ದನು, ಸ್ವಲ್ಪವೂ ಚಲಿಸಲಿಲ್ಲ (9-10). ಹತ್ತಿರ ಬಂದೊಡನೆ 


ಅಧ್ಯಾಯ 14 ಪಂಚಮಾಂಶಃ 315 
ಆಸನ್ನಂ ಚೆ ವ ಜಗ್ರಾಹ ಗ್ರಾಹವನ್ಮಧುಸೂದನಃ। 


ಜಘಾನ ಜಾನುನಾ ಕುಕ್ಷೌ ವಿಷಾಣಗ್ರಹಣಾಚಲಮ್‌ ॥ 11 
ತಸ್ಕ ದರ್ಪಬಲಂ ಭಂಕ್ಹ್ವಾ ಗೃಶೀತಸ್ಕ ವಿಷಾಣಯೋಃ। 
ಅಪೀಡಯದರಿಷ್ಟಸ್ಕ ಕಂಠಂ ಕ್ಲಿನ್ನಮಿವಾಂಬರಮ್‌ ॥ 12 


ಉತ್ಪಾಟ್ಕ ಶೃಂಗಮೇಕಂ ತು ತೇನೈವಾತಾಡಯತ್ತತಃ | 
ಮಮಾರ ಸ ಮಹಾದೈತ್ಕೋ ಮುಖಾಚ್ಛೋಣಿತಮುದ್ದಮನ್‌॥ 13 


ತುಷ್ಟುವುರ್ನಿಹತೇ ತಸ್ಮಿನ್‌ ದೈತ್ಕೇ ಗೋಪಾ ಜನಾರ್ದನಮ್‌। 
ಜಂಭೇ ಹತೇ ಸಹಸ್ರಾಕ್ಷಂ ಪುರಾ ದೇವಗಣಾ ಯಥಾ॥ 14 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಚತುರ್ದಶೋಇಧ್ಕಾಯಃ 


ಮಧುಸೂದನನು ಮೊಸಳೆಯಂತೆ ಹೋರಿಯ ಕೊಂಬುಗಳನ್ನು ಗಪ್ಪನೆ 
ಹಿಡಿದನು. ತಿಣುಕಾಡಲಾರದೆ ನಿಂತಿದ್ದ ಅದರ ಹೊಟ್ಟೆಗೆ ಮೊಳಕಾಲಿಂದ 
ಒದ್ದನು. ಹೀಗೆ ಕೊಂಬುಗಳನ್ನು ಹಿಡಿದು ನಿಲ್ಲಿಸಿ ಅರಿಷ್ಟಾಸುರನ ದರ್ಪಬಲ 
ಗಳನ್ನು ನುಚ್ಚುನೂರು ಮಾಡಿದ ಮೇಲೆ, ಶ್ರೀ ಕೃಷ್ಣನು ಆತನ ಕತ್ತನ್ನು, ಒದ್ದೆ 
ಬಟ್ಟೆಯನ್ನು ಹಿಂಡುವಂತೆ ಹಿಂಡಿಬಿಟ್ಟನು! (11-12). ವೃಷಭದ ಒಂದು 
ಕೊಂಬನ್ನು ಮುರಿದು ಕಿತ್ತು ಅದರಿಂದಲೇ ಬಡಿಯಲಾಗಿ ಆ ಮಹಾದೈತ್ಯನು 
ಬಾಯಿಂದ ನೆತ್ತರನ್ನು ಕಕ್ಕುತ್ತ ಸತ್ತುಬಿದ್ದನು. ಆ ದೈತ್ಯನು ಈ ರೀತಿಯಲ್ಲಿ 
ಸಾಯಲಾಗಿ ಗೋಪಾಲರು ಜನಾರ್ದನನನ್ನು, ಹಿಂದೆ ಜಂಭಾಸುರನು 
ಹತನಾದಾಗ ದೇವಗಣಗಳು ದೇವೇಂದ್ರನನ್ನು ಸುತಿಸಿದಂತೆ ಸ್ತುತಿಸಿದರು 
(13-14). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 


Ko, 
AN 


ಪಂಚದಶೋಇ೨ಧ್ಕಾಯಃ 


ಶ್ರೀಪರಾಶರ ಉವಾಚ: 
ಕಕುದ್ಮತಿ ಹತೇರಿಷ್ಟೇ ಧೇನುಕೇ ವಿನಿಪಾತಿತೇ। 


ಪ್ರಲಂಬೇ ನಿಧನಂ ನೀತೇ ಧೃತೇ ಗೋವರ್ಥನಾಚಲೇ॥ 1 
ದಮಿತೇ ಕಾಲಿಯೇ ನಾಗೇ ಭಗ್ನೇ ತುಂಗದ್ರುಮದ್ದಯೇ ! 
ಹತಾಯಾಂ ಪೂತನಾಯಾಂ ಚ ಶಕಟೇ ಪರಿವರ್ತಿತೇ ॥ 2 
ಕಂಸಾಯ ನಾರದಃ ಪ್ರಾಹ ಯಥಾವೃತ್ತಮನುಕ್ರಮಾತ್‌ | 
ಯಶೋದಾದೇವಕೀಗರ್ಭಪರಿವೃತ್ಕಾದಶೇಷತಃ ॥ 3 
ಶ್ರುತ್ಹಾ ತತ್ಸಕಲಂ ಕಂಸೋ ನಾರಬಾದ್ದೇವದರ್ಶನಾತ್‌ | 

ವಸುದೇವಂ ಪ್ರತಿ ತದಾ ಕೋಪಂ ಚಕ್ರೇ ಸುದುರ್ಮತಿಃ॥ 4 

ಅಧ್ಯಾಯ 15 


ಬಲರಾಮ ಕೃಷ್ಣರನ್ನು ಮಧುರೆಗೆ ಕರೆತರುವುದಕ್ಕಾಗಿ 
ಕಂಸನು ಅಕ್ರೂರನನ್ನು ಕಳಿಸುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಈ ಪ್ರಕಾರವಾಗಿ 
ವೃಷಭವೇಷವನ್ನು ಧರಿಸಿ ಬಂದ ಅರಿಷ್ಟಾಸುರನ ವಧೆಯಾಯಿತು. ಧೇನುಕಾ 
ಸುರನ ಹನನವಾಯಿತು. ಪ್ರಲಂಬದ್ಧೆತ್ಯನನ್ನು ಕೊಲ್ಲಲಾಯಿತು. ಗೋವರ್ಧನ 
ವನ್ನು ಎತ್ತಲಾಯಿತು (1). ಕಾಲಿಯ ಸರ್ಪವನ್ನು ದಮನಗೊಳಿಸಲಾಯಿತು. 
ಉನ್ನತವಾದ ವೃಕ್ಷದ್ವಯಗಳನ್ನು ಉರುಳಿಸಲಾಯಿತು. ಪೂತನೆ ಸತ್ತಳು. 
ಶಕಟಾಸುರನು ಉರುಳಿದನು (2). ಇವೆಲ್ಲವನ್ನೂ ನಾರದರು ಹೋಗಿ ಕಂಸನಿಗೆ 
ಅನುಕ್ರಮವಾಗಿ ತಿಳಿಸಿದರು! ಯಶೋದಾ ದೇವಕಿಯರ ಗರ್ಭದಲ್ಲಿ ಜನಿಸಿದ 
ಶಿಶುಗಳ ಪರಿವರ್ತನೆ ನಡೆದಿದೆಯೆಂಬುದನ್ನು ಹಿಡಿದು ಸರ್ವವನ್ನೂ ಕಂಸನಿಗೆ 
ಹೇಳಿದರು! (3). ದಿವ್ಯಜ್ಞಾನಿಗಳಾದ ನಾರದರ ಬಾಯಿಂದ ಸಕಲ ವೃತ್ತಾಂತ 
ವನ್ನೂ ತಿಳಿದು ದುರುಳನಾದ ಕಂಸನು ವಸುದೇವನ ಮೇಲೆ ಸಿಡಿದು ಬಿದ್ದನು. 


ಅಧ್ಯಾಯ 15 ಪಂಚಮಾಂಶಃ 317 
ಸೋರತಿಕೋಪಾದುಪಾಲಭ್ಕ ಸರ್ವಯಾದವಸಂಸದಿ | 


ಜಗರ್ಹ ಯಾದವಾಂಶ್ಚೈವ ಕಾರ್ಯಂ ಚೈತದಚಿಂತಯತ್‌ ॥ 5 
ಯಾವನ್ನ ಬಲಮಾರೂಢೌ ರಾಮಕೃಷ್ಣೌ ಸುಬಾಲಕೌ। 

ತಾವದೇವ ಮಯಾ ವಧ್ಯಾವಸಾಧ್ಮೌ ರೂಢಯೌವನೌ ॥ 6 
ಚಾಣೂರೋಆ5ತ್ರ ಮಹಾವೀರ್ಯೋ ಮುಷ್ಟಿಕಶ್ಚ ಮಹಾಬಲಃ। 
ಏತಾಭ್ಮಾಂ ಮಲ್ಲಯುದ್ದೇನ ಮಾರಯಿಷ್ಕಾಮಿ ದುರ್ಮತೀ॥ 7 
ಧನುರ್ಮಹಮಹಾಯೋಗವ್ಯಾಜೇನಾನೀಯ ತೌ ವ್ರಜಾತ್‌। 

ತಥಾ ತಥಾ ಯತಿಷ್ಕಾಮಿ ಯಾಸ್ಕೇತೇ ಸಂಕ್ಷಯಂ ಯಥಾ॥ 8 


ಶ್ಚಫಲ್ಕತನಯಂ ಶೂರಮಕ್ರೂರಂ ಯದುಪುಂಗವಮ್‌। 
ತಯೋರಾನಯನಾರ್ಥಾಯ ಪ್ರೇಷಯಿಷ್ಕಾಮಿ ಗೋಕುಲಮ್‌॥ 9 


ವೃಂದಾವನಚರಂ ಘೋರಮಾದೇಕ್ಷಾಮಿ ಚ ಕೇಶಿನಮ್‌। 
ತತ್ರೈವಾಸಾವತಿಬಲಸ್ತಾವುಭೌ ಘಾತಯಿಷ್ಯತಿ॥ 10 


ಅವನು ರೋಷಾವೇಷದಿಂದ ಸಕಲ ಯಾದವರೆದುರಿಗೆ ವಸುದೇವನನ್ನೂ 
ಯಾದವರನ್ನೂ ಮನಬಂದಂತೆ ಬಯ್ದು ಮುಂದಿನ ಕೃತ್ಯವನ್ನಿಂತು ಚಿಂತಿಸಿದನು 
(4-5): “ರಾಮಕೃಷ್ಣರು ಇನ್ನೂ ಚಿಕ್ಕ ಬಾಲಕರು, ಬಲಾಡ್ಯರಾಗುವುದರೊಳಗೆ 
ಅವರನ್ನು ನಾನು ಮುಗಿಸಿಬಿಡಬೇಕು. ಅವರು ಯುವಕರಾದಮೇಲೆ ಅಸಾಧ್ಯ 
ರಾಗುವರು. ನಮ್ಮ ಚಾಣೂರನು ಮಹಾವೀರ, ಮುಷ್ಟಿಕನೂ "ಅತ್ಯಂತ 
ಬಲಶಾಲಿ. ಇವರಿಬ್ಬರೊಡನೆ ಮಲ್ಲಯುದ್ಧವನ್ನು ಯೋಜಿಸಿ, ತುಂಟರಾದ 
ರಾಮಕೃಷ್ಣರನ್ನು ಕೊಲ್ಲಿಸುವೆನು! (6-7). ಈಗ ಧನುರ್ಯಜ್ಗವೆಂಬ ದೊಡ್ಡ 
ಹಬ್ಬದ ಯೋಗ ಒದಗಿದೆ. ಇದರ ನೆವದಲ್ಲಿ ಅವರಿಬ್ಬರನ್ನೂ ವ್ರಜದಿಂದ 
ಕರೆಸುವೆನು. ಅವರು ನಾಶವಾಗಲು ಏನೇನು ಮಾಡಬೇಕೋ ಅದೆಲ್ಲವನ್ನೂ 
ಮಾಡಲು ಯತ್ನಿಸುವೆನು (8). ಶ್ವಫಲ್ಕನ ಮಗನಾದ ಅಕ್ರೂರನು ಶೂರನೆಂದೂ 
ಯದುಶ್ರೇಷ್ಠನೆಂದೂ ಖ್ಯಾತನಾಗಿದ್ದಾನೆ. ಅವರಿಬ್ಬರನ್ನು ಕರೆತರುವಂತೆ 
ಈತನನ್ನು ಗೋಕುಲಕ್ಕೆ ಕಳಿಸುವೆನು. ಅಲ್ಲದೆ ಘೋರನಾದ ಕೇಶಿರಾಕ್ಟಸನು 
ವೃಂದಾವನದ ಬಳಿ ತಿರುಗುತ್ತಿದ್ದಾನೆ. ಅಲ್ಲಿಯೇ ಅವರಿಬ್ಬರನ್ನು ಕೊಂದುಬಿಡ 
ಬೇಕೆಂದು ಆತನಿಗೆ ಆದೇಶವನ್ನು ಕೊಡುತ್ತೇನೆ (9-10). ಮತ್ತು ಕುವಲಯಾ 


818 ಶ್ರೀವಿಷ್ಣುಪುರಾಣಮ್‌ 


ಗಜಃ ಕುವಲಯಾಪೀಡೋ ಮತ್ಸಕಾಶಮಿಹಾಗತೌ | 
ಫಘಾತಯಿಷ್ಯತಿ ವಾ ಗೋಪೌ ವಸುದೇವಸುತಾವುಭೌ॥ 11 


ಶ್ರೀಪರಾಶರ ಉವಾಚ: 
ಇತ್ಕಾಲೋಚ್ಕೆ ಸ ದುಷ್ಟಾತ್ಮಾ ಕಂಸೋ ರಾಮಜನಾರ್ದನೌ। 


ಹಂತುಂ ಕೃತಮತಿರ್ವೀರಾವಕ್ರೂರಂ ವಾಕ್ಕಮಬ್ರವೀತ್‌ ॥ 12 
ಕಂಸ ಉವಾಚ: 

ಭೋ ಭೋ ದಾನಪತೇ ವಾಕ್ಕಂ ಕ್ರಿಯತಾಂ ಪ್ರೀತಯೇ ಮಮ!। 
ಇತಃ ಸೈಂದನಮಾರುಹ್ಮೆ ಗಮೃತಾಂ ನಂದಗೋಕುಲಮ್‌ ॥ 13 
ವಸುದೇವಸುತೌ ತತ್ರ ವಿಷ್ಣೋರಂಶಸಮುದ್ಧವೌ। 

ನಾಶಾಯ ಕಿಲ ಸಂಭೂತೌ ಮಮ ದುಷ್ಟೌ ಪ್ರವರ್ದ್ವತಃ॥ 14 
ಧನುರ್ಮಹೋ ಮಮಾಪೃತ್ರ ಚತುರ್ದಶ್ಯಾಂ ಭವಿಷ್ಯತಿ | 

ಆನೇಯೌ ಭವತಾ ಗತ್ಹಾ ಮಲ್ಲಯುದ್ಧಾಯ ತತ್ರ ತೌ॥ 15 


ಪೀಡವೆಂಬ ಮದ್ದಾನೆ ಇದೆಯಪ್ಪೆ. ವಸುದೇವನ ಮಕ್ಕಳಾದ ಆ ಗೊಲ್ಲರ 
ಹುಡುಗರು ನನ್ನ ಬಳಿಗೆ ಬಂದಾಗ, ಈ ಆನೆ ಅವರನ್ನು ಕೊಂದು ಬಿಸಾಡು 
ವುದು!” ಎಂದು ಆಲೋಚಿಸಿದನು (11). ಈ ರೀತಿಯಾಗಿ ದುಷ್ಟನಾದ ಕಂಸನು 
ವೀರರಾದ ಬಲರಾಮಕೃಷ್ಣರನ್ನು ಕೊಲ್ಲಬೇಕೆಂಬ ನಿಶ್ಚಯದಿಂದ ಆಲೋಚಿಸಿ 
ಅಕ್ರೂರನನ್ನು ಕರೆದು ಹೀಗೆಂದನು: “ಹೇ ದಾನಪತಿ,* ಅಕ್ರೂರ, ನನ್ನ 
ಸಂತೋಷಕ್ಕಾಗಿ ಒಂದು ಮಾತನ್ನು ನಡೆಸಿಕೊಡು. ರಥವನ್ನೇರಿ ನೀನು ನಂದ 
ಗೋಕುಲಕ್ಕೆ ಹೋಗಬೇಕು (12-13). ಅಲ್ಲಿವಸುದೇವನ ಇಬ್ಬರು ಮಕ್ಕಳಿದ್ದಾರೆ. 
ಅವರು . ವಿಷ್ಣುವಿನ ಅಂಶದಿಂದ ಹುಟ್ಟಿದ್ದಾರಂತೆ! ಆ ದುಷ್ಟರು ನನ್ನನ್ನು 
ನಾಶಮಾಡುವುದಕ್ಕಾಗಿ ಜನಿಸಿ ಅಲ್ಲಿ ಬೆಳೆಯುತ್ತಿದ್ದಾರಂತೆ! ನನ್ನ ಧನುರ್ಯಜ್ಞವು 
ಈ ಮಧುರೆಯಲ್ಲಿ ಮುಂದಿನ ಚತುರ್ದಶಿಯ ದಿನ ನಡೆಯಲಿದೆ. ಆ 
ಸಮಯದಲ್ಲಿ ನಡೆಯುವ ಜಟ್ಟಿಕಾಳಗಕ್ಕಾಗಿ ಅವರಿಬ್ಬರನ್ನು ನೀನು ಕರೆತರಬೇಕು 


* ಅಕ್ರೂರನು ಸ್ಕಮಂತಕಮಣಿಯ ನೆರವಿನಿಂದ ಬಹಳ ದಾನಧರ್ಮಗಳನ್ನು 
ಮಾಡುತ್ತಿದ್ದನು. ಆದ್ದರಿಂದ ದಾನಪತಿಯೆಂದು ವಿಖ್ಯಾತನಾದನು. 


ಅಧ್ಯಾಯ 15 ಪಂಚಮಾಂಶಃ 319 


ಚಾಣೂರಮುಷ್ಟಿಕೌ ಮಲ್ಲೌ ನಿಯುದ್ಧಕುಶಲೌ ಮಮ | 
ತಾಭ್ಯಾಂ ಸಹಾನಯೋರ್ಯುದ್ಧಂ ಸರ್ವಲೋಕೋತತ್ರ ಪಶ್ಯತು॥ 16 


ಗಜಃ ಕುವಲಯಾಪೀಡೋ ಮಹಾಮಾತ್ರಪ್ರಚೋದಿತಃ। 
ಸ ವಾ ಹನಿಷ್ಠತೇ ಪಾಪೌ ವಸುದೇವಾತ್ಮಜೌ ಶಿಶೂ॥ 17 


ತೌ ಹತ್ವಾ ವಸುದೇವಂ ಚ ನಂದಗೋಪಂ ಚ ದುರ್ಮತಿಮ್‌। 
ಹನಿಷ್ಠೇ ಪಿತರಂ ಚೈನಮುಗ್ರಸೇನಂ ಸುದುರ್ಮತಿಮ್‌ ॥ 18 


ತತಸ್ಸಮಸ್ತಗೋಪಾನಾಂ ಗೋಧನಾನ್ಯಖಿಲಾನಕಮ್‌। 
ಎತ್ತಂ ಚಾಪಹರಿಷ್ಕಾಮಿ ದುಷ್ಬಾನಾಂ ಮದ್ದಧೈಷಿಣಾಮ್‌ ॥ 19 


ತ್ಹಾಮೃತೇ ಯಾದವಾಶ್ಚೈತೇ ದ್ವಿಷೋ ದಾನಪತೇ ಮಮ। 
ಏತೇಷಾಂ ಚ ವಧಾಯಾಹಂ ಯತಿಷ್ಯೇನನುಕ್ರಮಾತ್ರತಃ॥ 20 


(14-15). ನನ್ನ ಜಟ್ಟಿಗಳಾದ ಚಾಣೂರ ಮುಷ್ಟಿಕರು ಕುಸ್ತಿಯಲ್ಲಿ ಕುಶಲರು. 
ಅವರಿಬ್ಬರೊಡನೆ ವಸುದೇವನ ಪುತ್ರರು ಮಲ್ಲಯುದ್ದವನ್ನು ಮಾಡತಕ್ಕದ್ದು. 
ನೆರೆದಿರುವ ಸಮಸ್ತ ಜನರೂ ಅದನ್ನು ನೋಡಲಿ (16). ಅಥವಾ ಮುಖ್ಯನಾದ 
ಮಾವುತನು ಕುವಲಯಾಪೀಡನೆಂಬ ಗಜರಾಜನನ್ನು ನುಗಿಸುತ್ತಾನೆ. 
ವಸುದೇವನ ಮಕ್ಕಳಾದ ಆ ಪಾಪಿಷ್ಠ ಬಾಲಕರನ್ನು ಕುವಲಯಾಪೀಡವಾದರೂ 
ಕೊಲ್ಲುವುದು. ಅವರಿಬ್ಬರನ್ನು ಕೊಂದಮೇಲೆ, ದುರ್ಬುದ್ಧಿಯಾದ ಈ 
ವಸುದೇವನನ್ನೂ ನಂದಗೋಪನನ್ನೂ, ನನ್ನ ತಂದೆಯೆನಿಸಿಕೊಂಡಿರುವ ಪರಮ 
ದುಷ್ಪನಾದ ಉಗ್ರಸೇನನನ್ನೂ ವಧಿಸುವೆನು! (17-18). ಅನಂತರ ನನ್ನ 
ಸಾವಿಗಾಗಿ ಹವಣಿಸುತ್ತಿರುವ ಎಲ್ಲ ಗೊಲ್ಲರ ಸಮಸ್ತ ಗೋಧನಗಳನ್ನೂ 
ವಶಪಡಿಸಿಕೊಂಡು ಅವರಲ್ಲಿರುವ ಹಣವನ್ನೆಲ್ಲ ಕಿತ್ತುಕೊಳ್ಳುವೆನು. ಓ 
ದಾನಪತಿ, ನಿನ್ನೊಬ್ಬನನ್ನು ಬಿಟ್ಟರೆ ಈ ಯಾದವರೆಲ್ಲರೂ ನನಗೆ ಶತ್ರು 
ಗಳಾಗಿದ್ದಾರೆ. ಆಮೇಲೆ ಕ್ರಮವಾಗಿ ಇವರೆಲ್ಲರನ್ನೂ ಸಂಹರಿಸುವುದಕ್ಕೆ 
ಪ್ರಯತ್ನಿಸುವೆನು (19-20). ಯಾದವರು ನಿರ್ಮೂಲರಾದ ಮೇಲೆ ನಿಷ್ಕಂಟಕ 


320 ಶ್ರೀವಿಷ್ಣುಪುರಾಣಮ್‌ 


ತದಾ ನಿಷ್ಕಂಟಕಂ ಸರ್ವಂ ರಾಜ್ಯಮೇತದಯಾದವಮ್‌ | 
ಪ್ರಸಾಧಿಷ್ಠೇ ತ್ವಯಾ ತಸ್ಮಾನ್ಮತ್ಲೀತ್ಮೈ ವೀರ ಗಮ್ಮತಾಮ್‌ ॥ 21 


ಯಥಾ ಚ ಮಾಹಿಷಂ ಸರ್ಪಿರ್ದಧಿ ಚಾಪುಪಹಾರ್ಯ ವೈ! 
ಗೋಪಾಸ್ಸಮಾನಯಂತ್ಚಾಶು ತಥಾ ವಾಚ್ಛಾಸ್ಥಯಾ ಚ ತೇ॥ 22 
ಶ್ರೀಪರಾಶರ ಉವಾಚ: 

ಇತ್ಯಾಜ್ಞಪಸ್ತದಾಕ್ರೂರೋ ಮಹಾಭಾಗವತೋ ದ್ವಿಜ! 


ಪ್ರೀತಿಮಾನಭವತ್ಕೃಷ್ಣಂ ಶ್ಹೋ ದ್ರಕ್ಷ್ಯಾಮೀತಿ ಸತ್ವರಃ॥ 23 
ತಥ್ಯೇತ್ಠುಕ್ಹಾ ಚ ರಾಜಾನಾಂ ರಥಮಾರುಹ್ಮ ಶೋಭನಮ್‌!। 
ನಿಶ್ಚಕ್ರಾಮ ತತಃ ಪುರ್ಯಾ ಮಥುರಾಯಾ ಮಧುಪ್ರಿಯಃ॥ 24 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಪಂಚದಶೋsಧ್ಯಾಯಃ 


ವಾದ ಈ ಸಮಸ್ತರಾಜ್ಯವನ್ನೂ, ಓ ಅಕ್ರೂರ, ನಿನ್ನೊಂದಿಗೆ ಅನುಭವಿಸುವೆನು. 
ಎಲ್ಫೆ ವೀರನೆ, ನನ್ನ ಸಂತೋಷಕ್ಕಾಗಿ ನೀನು ಪ್ರಯಾಣಮಾಡು. ಅಲ್ಲದೆ ಆ 
ಗೊಲ್ಲರನ್ನು ಕುರಿತು ಎಮ್ಮೆಯ ತುಪ್ಪ, ಮೊಸರು--ಮೊದಲಾದ ಕಾಣಿಕೆಗಳನ್ನು 
ಕೂಡಲೇ ತಂದು ಒಪ್ಪಿಸಬೇಕೆಂದು ಹೇಳಿ ನಿರ್ದೇಶಿಸು'' ಎಂದನು (21-22). 
ಮೈತ್ರೇಯ, ಹೀಗೆ ಕಂಸನಿಂದ ಆಜ್ಞಪ್ರನಾದ ಅಕ್ರೂರನು ಮಹಾ ಭಗವದ್ಧಕ್ತ 
ನಾದ್ದರಿಂದ “ನಾಳೆ ತ್ವರೆಯಿಂದ ಹೋಗಿ ಶ್ರೀಕೃಷ್ಣನನ್ನು ಸಂದರ್ಶಿಸಲು 
ಸಾಧ್ಯವಾಗುವುದೆಂದು” ಸಂತುಷ್ಟನಾದನು. ಹಾಗೆಯೇ ಆಗಲೆಂದು ರಾಜನಾದ 
ಕಂಸನಿಗೆ ತಿಳಿಸಿ ಮಧುವಂಶೀಯರಾದ ಯಾದವರಿಗೆ ಪ್ರಿಯನಾದ ಅಕ್ರೂರನು 
ಸುಂದರವಾದ ರಥವನ್ನೇರಿ ಮಧುರಾನಗರಿಯಿಂದ ಹೊರಟನು (23-24). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹದಿನೈದನೆಯ ಅಧ್ಯಾಯ ಮುಗಿಯಿತು. 


pn 


ಹೋಡಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 
ಕೇಶೀ ಚಾಪಿ ಬಲೋದಗ್ರಃ ಕಂಸದೂತಪ್ರಚೋದಿತಃ | 


ಕೃಷ್ಣಸ್ಯ ನಿಧನಾಕಾಂಕ್ಷೀ ವೃಂದಾವನಮುಪಾಗಮತ್‌ ॥ 1 

ಸ ಖುರಕ್ಷತಭೂಪೃಷಸ್ನಟಾಕ್ಷೇಪಧುತಾಂಬುದಃ | 

ದ್ರುತವಿಕ್ರಾಂತಚಂದ್ರಾರ್ಕಮಾಗ್ಗೋ ಗೋಪಾನುಪಾದವತ್‌ ॥ 2 

ತಸ್ಮ ಹೇಷಿತಶಬ್ದೇನ ಗೋಪಾಲಾ ದೈತ್ಯವಾಜಿನಃ | 

ಗೋಪ_ಶ್ಚ ಭಯಸಂವಿಗ್ನಾ ಗೋವಿಂದಂ ಶರಣಂ ಯಯುಃ॥ 3 

ತ್ರಾಹಿ ತ್ರಾಹೀತಿ ಗೋವಿಂದಃ ಶ್ರುತ್ಚಾ ತೇಷಾಂ ತತೋ ವಚಃ! 

ಸ ತೋಯಜಲದದಧ್ದಾನಗಂಭೀರಮಿದಮುಕ್ತವಾನ್‌ ॥ 4 
ಅಧ್ಯಾಯ 16 


ಕುದುರೆಯ ರೂಪವನ್ನು ಧರಿಸಿಬಂದ ಕೇಶಿದಾನವನನ್ನು 
ಶ್ರೀಕೃಷ್ಣನು ಸಂಹರಿಸುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಇತ್ತಲಾಗಿ ಕಂಸನು 
ಕಳಿಸಿದ ದೂತನಿಂದ ಪ್ರೇರಿತನೂ ಬಲೋದಗ್ರನೂ ಆಗ ಕೇಶಿದಾನವನು ಅಶ್ವದ 
ವೇಷವನ್ನು ಧರಿಸಿ ಶ್ರೀಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ವೃಂದಾವನಕ್ಕೆ 
ಬಂದನು (1). ತನ್ನ ಖರಪುಟಗಳಿಂದ ನೆಲವನ್ನು ಸೀಳುತ್ತ , ಕತ್ತಿನ ಮೇಲಿನ 
ಕೇಸರಗಳಿಂದ ಮೋಡಗಳನ್ನು ಈಡಾಡುತ್ತ , ನೆಗೆತಗಳಿಂದ ಚಂದ್ರಸೂರ್ಯರ 
ಮಾರ್ಗಗಳನ್ನು ಮೀರುತ್ತ ಅಶ್ವವು ಬಂದಿತು. ಆ ದೈತ್ಯಾಶ್ವವು ಕೆನೆಯುವ ಶಬ್ದಕ್ಕಿ 
ಅಂಜಿದ ಗೋಪ ಗೋಪಿಯರು ಗೋವಿಂದನಿಗೆ ಶರಣಾದರು (2-3). “ತ್ರಾಹಿ, 
ತ್ರಾಹಿ” ಎನ್ನುವ ಗುಲ್ಲನ್ನು ಕೇಳಿ ಶ್ರೀಕೃಷ್ಣನು ಜಲಪೂರ್ಣ ಜಲದದ ಗುಡುಗಿನಂತೆ 
ಗಂಭೀರದ್ದನಿಯಿಂದ “ಗೋಪಾಲರೆ, (ಅಶ್ವ ವೇಷಧಾರಿಯಾದ) ಈ 


822 ಶ್ರೀವಿಷ್ಣುಪುರಾಣಮ್‌ 


ಅಲಂ ತ್ರಾಸೇನ ಗೋಪಾಲಾಃ ಕೇಶಿನಃ ಕಿಂ ಭಯಾತುರೈಃ। 
ಭವದ್ಧಿರ್ಗೋಪಜಾತೀಯೈರ್ವೀರವೀರ್ಯಂ ವಿಲೋಪ್ಯತೇ ॥ 5 


ಕಿಮನೇನಾಲಸಾರೇಣ ಹೇಷಿತಾಟೋಪಕಾರಿಣಾ | 
ದೈತೇಯಬಲವಾಹ್ಮೇನ ವಲ್ಲತಾ ದುಷ್ಪವಾಜಿನಾ॥ 6 


ಏಹ್ಮೇಕಿ ದುಷ್ಟ ಕೃಷ್ಣೋಂಹಂ ಪೂಷ್ಟ್ಠಕ್ತ್ಕಿವ ಪಿನಾಕಧೃಕ್‌ | 
ಪಾತಯಿಷ್ಕಾಮಿ ದಶನಾನ್‌ ವದನಾದಖಿಲಾಂಸ್ತವ ॥ 7 


ಇತ್ತುಕ್ತಾಸ್ಫೋಟ್ಕ ಗೋವಿಂದಃ ಕೇಶಿನಸ್ಸಮ್ಮುಖಂ ಯಯೌ । 
ಎವೃತಾಸ್ಕಶ್ನ ಸೋತಷ್ಮೇನಂ ದೈತೇಯಶ್ಚ ಉಪಾದ್ರವತ್‌ ॥ 8 


ಬಾಹುಮಾಭೋಗಿನಂ ಕೃತ್ವಾ ಮುಖೇ ತಸ್ಕ ಜನಾರ್ದನಃ | 
ಪ್ರವೇಶಯಾಮಾಸ ತದಾ ಕೇಶಿನೋ ದುಷ್ಟವಾಜಿನಃ ॥ 9 


ಕೇಶಿದಾನವನಿಗೆ ಹೆದರಬೇಡಿರಿ. ಗೋಪಜಾತೀಯರಾದ ನೀವು ಭಯದಿಂದ 
ಕಾತರರಾಗುವುದು ಸಲ್ಲದು. ವೀರೋಚಿತವಾದ ವೀರ್ಯವನ್ನು ಮಾಚುವಿರಾ? 
(4-5). ದುರ್ಬಲವಾದ ಈ ಕುದುರೆ ಏನು ಮಾಡೀತು? ಕೆನೆಯುವ ಆಡಂಬರ 
ವೊಂದೇ ಇದರದು! ದೈತ್ಯರ ವಾಹನ ಇದು! ಕುಣಿದಾಡುವ ಈ ಕುದುರೆಯಿಂದ 
ಏನಾಗುವುದು?” ಎಂದು ನುಡಿದನು (6). ಅನಂತರ ಕೇಶಿದಾನವನ ಕಡೆಗೆ 
ತಿರುಗಿ “ಬಾ, ಇತ್ತಬಾ! ಎಲಾ ದುರುಳ; ಕೃಷ್ಣನೆಂದರೆ ನಾನೆ! ಪಿನಾಕ 
ಧಾರಿಯಾದ ವೀರಭದ್ರನು ಪೂಷನ* ಹಲ್ಲುಗಳನ್ನು ಮುರಿದಂತೆ, ನಿನ್ನ ಎಲ್ಲ 
ಹಲ್ಲುಗಳನ್ನು ಮುರಿದು ಬಾಯಿಯಿಂದ ಉದುರಿಸುವೆನು!” ಎಂದು ಹೇಳಿ 
ಸೆಡ್ಡುಹೊಡೆದು ಗೋವಿಂದನು ಕೇಶಿಯ ಎದುರಿಗೆ ನಡೆದನು. ಆ ದೈತ್ಯಾಶ್ವವು 
ಬಾಯ್ದೆರೆದು ಕೃಷ್ಣನ ಕಡೆಗೆ ಧಾವಿಸಿ ಬಂದಿತು (7-8). ಒಡನೆಯೇ ಶ್ರೀಕೃಷ್ಣನು 
ತನ್ನ ತೋಳನ್ನು ದಪ್ಪವಾಗಿ ಹಿಗ್ಗಿಸಿ ಆ ದುಷ್ಟಾಶ್ರದ ಬಾಯೊಳಗೆ ರಪ್ಪನೆ 
ತುರುಕಿದನು! ಅದರ ಬಾಯೊಳಗೆ ನುಗ್ಗಿದ ಕೃಷ್ಣಬಾಹುವಿನ ರಭಸಕ್ಕೆ ಕೇಶಿಯ 

* ದ್ವಾದಶಾದಿತ್ಯರಲ್ಲೊಬ್ಬನಾದ ಪೂಷನ ಹಲ್ಲುಗಳನ್ನು ವೀರಭದ್ರನು ದಕ್ಷಯಜ್ಞ 
ಧ್ವಂಸದ ಕಾಲದಲ್ಲಿ ಮುರಿದನೆಂದು ಪುರಾಣ ಕಥೆ ಇದೆ. 


ಅಧ್ಯಾಯ 16 ಪಂಚಮಾಂಶಃ 323 
ಕೇಶಿನೋ ವದನೇ ತೇನ ವಿಶತಾ ಕೃಷ್ಣಬಾಹುನಾ। 


ಶಾತಿತಾ ದಶನಾಃ ಹೇತುಃ ಸಿತಾಬ್ರಾವಯವಾ ಇವ॥ 10 
ಕೃಷ್ಣಸ್ಮ ವವೃಧೇ ಬಾಹುಃ ಕೇಶಿದೇಹಗತೋ ದ್ವಿಜ | 

ವಿನಾಶಾಯ ಯಥಾ ವ್ಯಾಧಿರಾಸಂಭೂತೇರುಪೇಕ್ಷಿತಃ ॥ 11 
ವಿಪಾಟಿತೋಷ್ಟೋ ಬಹುಲಂ ಸಫೇನಂ ರುಧಿರಂ ವಮನ್‌। 
ಸೋಅಕ್ಷಿಣೀ ವಿವೃತೇ ಚಕ್ರೇ ವಿಶಿಷ್ಟೇ ಮುಕ್ತಬಂಧನೇ॥ 12 
ಜಘಾನ ಧರಣೀಂ ಪಾದೆ ಫಶ್ಮಕ್ಕನ್ಮೂತ್ರಂ ಸಮುತ್ಸೃಜನ್‌ | 
ಸ್ವೇದಾರ್ದಗಾತ್ರಶ್ಕಾಂತಶ್ಚ ನಿರ್ಯತ್ನಸ್ಸೋಂಭವತ್ತದಾ॥ 13 


ವ್ಯಾದಿತಾಸ್ಮಮಹಾರಂಧ್ರಸ್ಸೋಇಸುರಃ ಕೃಷ್ಣಬಾಹುನಾ | 
ನಿಪಾತಿತೋ ದ್ವಿಧಾ ಭೂಮೌ ವೆ ದ್ಮುತೇನ ಯಥಾ ದ್ರುಮಃ॥ 14 


ದ್ವಿಪಾದೇ ಪೃಷ್ಠಪುಚ್ಛಾರ್ದೇ ಶ್ರವಣೈಶಕಾಕ್ಷಿನಾಸಿಕೇ | 
ಕೇಶಿನಸ್ತೇ ದ್ವಿಧಾಭೂತೇ ಶಕಲೇ ದ್ವೇ ವಿರೇಜತುಃ॥ 15 


ಹಲ್ಲುಗಳೆಲ್ಲ ಮುರಿದು ಬಿಳಿಯ ಮೇಘಖಂಡಗಳೋ ಎಂಬಂತೆ ಉದುರಿದವು! 
(9-10). ಮೈತ್ರೇಯ, ಉತ್ಪತ್ತಿ ಮೊದಲ್ಗೊಂಡು ಉಪೇಕ್ಷಿತವಾದ 
ಉಗ್ರವ್ಯಾಧಿಯು ಆತಂಕಕಾರಿಯಾಗಿ ದೇಹದಲ್ಲಿ ಬೆಳೆಯುವ ಹಾಗೆ, ಕೇಶಿ 
ದಾನವನ ದೇಹದೊಳಗೆ ನುಗ್ಗಿದ ಕೃಷ್ಣಬಾಹು ಕ್ರಮವಾಗಿ ವರ್ಧಿಸಿತು! (11). 
ಅಶ್ವದ ತುಟಿಗಳು ಹರಿದವು. ನೊರೆನೊರೆಯಾಗಿ ರಕ್ತವು ಕಕ್ಕಿತು. ಕಣ್ಣು 
ಗುಡ್ಡೆಗಳು ಹಿಗ್ಗಿ ಸ್ನಾಯು ಬಂಧನದಿಂದ ಸಡಿಲವಾದವು. ಅಶ್ವವು ಲದ್ದಿ ಹಾಕಿ 
ಉಚ್ಚೆ ಹೊಯ್ದುಕೊಂಡು ಕಾಲುಗಳಿಂದ ನೆಲವನ್ನು ಕುಟ್ಟುತ್ತ ಒದ್ದಾಡಿತು. 
ಮೈಯೆಲ್ಲ ಬೆವತುಕೊಂಡಿತು. ಕುದುರೆಯ ಚೇಷ್ಟೆಯೆಲ್ಲ ಉಡುಗಿ ಕಡೆಗೆ 
ಶಾಂತವಾಯಿತು (12-13). ಈ ಪ್ರಕಾರದಲ್ಲಿ ಕೃಷ್ಣಬಾಹುವಿನಿಂದ ಮಹಾರಂಧ್ರ 
ವುಳ್ಳ ಬಾಯಿ ಬಿರಿದು ಎರಡು ಸೀಳಾಗಲು, ಸಿಡಿಲು ಹೊಡೆದ ಮರದಂತೆ 
ದೈತ್ಯಾಶ್ವದ ದೇಹವು ಎರಡು ಸೀಳಾಗಿ ನೆಲದ ಮೇಲೆ ಬಿದ್ದಿತು (14). ಎರಡು 
ಸೀಳಾದ ದೈತ್ಕಾಶ್ವದ ಒಂದೊಂದು ದೇಹಖಂಡದಲ್ಲಿ ಎರಡು ಕಾಲುಗಳು 
ಅರ್ಥಪೃಷ್ಟ, ಸೀಳಿದ ಬಾಲ, ಒಂದು ಕಿವಿ, ಒಂದು ಕಣ್ಣು, ಒಂದು ಮೂಗಿನ 
ಸೊಳ್ಳೆ ಕಾಣಿಸಿದವು! (15). ಹೀಗೆ ಕೇಶಿದಾನವನನ್ನು ಕೊಂದು ಹಾಕಲಾಗಿ 


324 ಶ್ರೀವಿಷ್ಣುಪುರಾಣಮ್‌ 


ಹತಾ ತು ಕೇಶಿನಂ ಕೃಷ್ಣೋ ಗೋಪಾಲೈರ್ಮುದಿತೈವರ್ವತಃ | 


ಅನಾಯಸ್ಪತನುಸ್ಸೃಸ್ನೋ ಹಸಂಸ್ತತ್ರೈವ ತಸ್ಲಿವಾನ್‌ ॥ 16 
ತತೋ ಗೋಪ್ಸಶ್ಚ ಗೋಪಾಶ್ನ ಹತೇ ಕೇಶಿನಿ ವಿಸ್ಮಿತಾಃ! 

ತುಷ್ಟುವುಃ ಪುಂಡರೀಕಾಕ್ಷಮನುರಾಗಮನೋರಮಮ್‌ ॥ 17 
ಅಥಾಹಾಂತರ್ಶಿತೋ ವಿಪ್ರ ನಾರದೋ ಜಲದೇ ಸಿತಃ 

ಕೇಶಿನಂ ನಿಹತಂ ದೃಷ್ಟ್ವಾ ಹರ್ಷನಿರ್ಭರಮಾನಸಃ॥ 18 
ಸಾಧು ಸಾಧು ಜಗನ್ನಾಥ ಲೀಲಯೆ ವ ಯದಚ್ಛುತ। 
ನಿಹತೋsಯಂ ತ್ವಯಾ ಕೇಶೀ ಕ್ಲೇಶದಸ್ತ್ರಿದಿವೌಕಸಾಮ್‌ ॥ 19 
ಯುದ್ಧೋತ್ಸುಕೋ5ಹಮತ್ಕರ್ಥಂ ನರವಾಜಿಮಹಾಹವಮ್‌ | 
ಅಭೂತಪೂರ್ವಮನೃತ್ರ ದ್ರಷ್ಟುಂ ಸ್ವರ್ಗಾದಿಹಾಗತಃ॥ 20 


ಕರ್ಮಾಣ್ಮತ್ರಾವತಾರೇ ತೇ ಕೃತಾನಿ ಮಧುಸೂದನ। 
ಯಾನಿ ತೈರ್ವಿಸ್ಮಿತಂ ಚೇತಸ್ತೋಷಮೇತೇನ ಮೇ ಗತಮ್‌॥ 21 


ಸಂಪ್ರೀತರಾದ ಗೋಪಾಲರು ಶ್ರೀಕೃಷ್ಣನ ಸುತ್ತಲೂ ಮುತ್ತಿಕೊಂಡರು. ಯಾವ 
ದೇಹಾಯಾಸವೂ ಇಲ್ಲದೆ ಸ್ವಸ್ಥಚಿತ್ತನಾದ ಶ್ರೀಕೃಷ್ಣನು ನಗುತ್ತ ಅಲ್ಲಿಯೇ 
ನಿಂತಿದ್ದನು (16). ಕೇಶಿಯು ಹತನಾದ್ದರಿಂದ ವಿಸ್ಠಿತರಾದ ಗೋಪಗೋಪಿಯರು 
ಆ ಪುಂಡರೀಕಾಕ್ಷನನ್ನು ಉಲ್ಲಾಸದಿಂದ ಹೊಗಳಿ ಹಾಡಿದರು. ಮೈತ್ರೇಯ, 
ಕೇಶಿಯು ಮೃತನಾದುದನ್ನು ನೋಡಿ ಪರಮಪ್ರೀತರಾದ ನಾರದ ಮುನಿಗಳು 
ಆಕಾಶದಲ್ಲಿ ಯಾರಿಗೂ ಕಾಣದಂತೆ ಮೇಘದ ಮರೆಯಲ್ಲಿ ನಿಂತು ಶ್ರೀಕೃಷ್ಣನನ್ನು 
ಕುರಿತು ಇಂತೆಂದರು (17-18):"ಜಗನ್ನಾಥ, ಸಾಧು ಸಾಧು! ದೇವತೆಗಳ ಕ್ಷೀಶಕ್ಕೆ 
ಕಾರಣನಾದ ಕೇಶಿಯನ್ನು, ಅಚ್ಕುತ, ಲೀಲೆಯೆಂದು ಸಂಹರಿಸಿದೆಯಲ್ಲವೆ! 
ಯಾವಾಗಲೂ ಯುದ್ಧವನ್ನು ನೋಡಲು ನನಗೆ ಬಹಳ ಕುತೂಹಲ! 
ಕುದುರೆಗೂ ಮಾನವನಿಗೂ ನಡೆಯುವ ಈ ಮಹಾಯುದ್ಧವನ್ನು ವೀಕ್ಷಿಸುವುದ 
ಕ್ಕಾಗಿ ನಾನು ಸ್ಪರ್ಗದಿಂದಿಲ್ಲಿಗೆ ಬಂದೆನು! (19-20). ಹೇ ಮಧುಸೂದನ, ಈ 
ಮನುಷ್ಯಾವತಾರದಲ್ಲಿ ಯಾವ ಯಾವ ಕಾರ್ಯಗಳನ್ನು ನೀನು ಮಾಡಿದೆಯೋ 
ಅವುಗಳಿಂದ ನನ್ನ ಮನಸ್ಸು ವಿಸಿತವಾಗಿತ್ತು. ಈಗ ಮಾಡಿದ ಕಾರ್ಯದಿಂದ 


ಅಧ್ಯಾಯ 16 ಪಂಚಮಾಂಶಃ 325 


ತುರಂಗಸ್ಕಾಸ್ಕ ಶಕ್ರೋಇಪಿ ಕೃಷ್ಣ ದೇವಾಶ್ಚ ಬಿಭೈತಿ | 
ಧುತಕೇಸರಜಾಲಸ್ಕ ಹೇಷತೋsಭ್ರಾವಲೋಕಿನಃ ॥॥ 22 


ಯಸ್ಮಾತ್ರ್ವಯೈಷ ದುಷ್ಟಾತ್ಮಾ ಹತಃ ಕೇಶೀ ಜನಾರ್ದನ | 
ತಸ್ಮಾತ್‌ ಕೇಶವನಾಮ್ನಾ ತ್ವಂ ಲೋಕೇ ಖ್ಯಾತೋ ಭವಿಷ್ಯಸಿ ॥.. 23 


ಸ್ವಸ್ತಸ್ತು ತೇ ಗಮಿಷ್ಕಾಮಿ ಕಂಸಯುದ್ಧೇಂಧುನಾ ಪುನಃ। 


ಪರಶ್ಟೋ5ಹಂ ಸಮೇಷ್ಮಾಮಿ ತ್ವಯಾ ಕೇಶಿನಿಷೂದನ ॥ 24 
ಉಗ್ರಸೇನಸುತೇ ಕಂಸೇ ಸಾನುಗೇ ಎನಿಪಾತಿತೇ | 

ಭಾರಾವತಾರಕರ್ತಾ ತ್ವಂ ಪೃಥಿವ್ಯಾಃ ಪೃಥಿವೀಧರ॥ 25 
ತತ್ರಾನೇಕಪ್ರಕಾರಾಣಿ ಯುದ್ಧಾನಿ ಪೃಥಿವೀಕ್ಷಿತಾಮ್‌ | 

ದ್ರಷ್ಟವ್ಧಾನಿ ಮಯಾ ಯುಷ್ಮತ್ವಣೀತಾನಿ ಜನಾರ್ದನ ॥ 26 


ಸೋನ5ಹಂ ಯಾಸ್ಕಾಮಿ ಗೋವಿಂದ ದೇವಕಾರ್ಯಂ ಮಹತ್ಕೃತಮ್‌। 
ತ್ಹಯೈವ ವಿದಿತಂ ಸರ್ವಂ ಸ್ವಸ್ತಿ ತೇಂಸ್ತು ವ್ರಜಾಮ್ಮಕಮ್‌ ॥ 27 


ಸಂತುಷ್ಟವಾಯಿತು (21). ಕೇಸರ ಜಾಲವನ್ನು ಧರಿಸಿದ ಈ ಅಶ್ವವು ಗಗನವನ್ನು 
ನೋಡುತ್ತಾ ಕೆನೆಯುತ್ತಿದ್ದರೆ, ಕೃಷ್ಣ, ದೇವತೆಗಳಿರಲಿ ಇಂದ್ರನೂ ಕೂಡ 
ಹೆದರುತ್ತಿದನು. ಹೇ ಜನಾರ್ದನ, ಇಂತಹ ಈ ದುಷ್ಪುತ್ತವಾದ ಕೇಶಿಯನ್ನು 
ವಧಿಸಿದ್ದರಿಂದ ನೀನು "ಕೇಶವ' ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ದ 
ನಾಗುವೆ! (22-23). ಕೇಶಿನಿಷೂದನ, ನಿನಗೆ ಶುಭವಾಗಲಿ! ನಾನಿನ್ನು 
ಹೊರಡುವೆನು. ನಾಡಿದ್ದು ಕಂಸಯುದ್ದದ ಸಂದರ್ಭದಲ್ಲಿ ಮತ್ತೆ ಬರುವೆನು! 
ಉಗ್ರಸೇನಸುತನಾದ ಕಂಸನನ್ನು ಅವನ ಪರಿವಾರ ಸಹಿತವಾಗಿ ವಿಧ್ವಂಸ 
ಗೊಳಿಸಿದ ಮೇಲೆ, ಹೇ ಪೃಡ್ವೀಧರ, ನೀನು ಪೃಥ್ವಿಯ ಭಾರವನ್ನಿಳಿಸಿದಂತಾಗು 
ತ್ತದೆ (24-25). ಈ ಕಾರ್ಯದಲ್ಲಿ ಹಲವಾರು ರಾಜರೊಡನೆ ನಡೆಸಬೇಕಾದ 
ಬೇಕಾದಷ್ಟು ಯುದ್ಧಗಳು ಇನ್ನೂ ಇವೆ. ಆಯುಷ್ಯಂತನಾದ ನೀನು ನಡೆಸುವ 
ಯುದ್ಧಗಳನ್ನೆಲ್ಲ ನಾನು ನೋಡಬೇಕಾಗಿದೆ! ಜನಾರ್ದನ, ಗೋವಿಂದ, 
ಮಹತ್ತರವಾದ ದೇವಕಾರ್ಯವನ್ನೆಸಗಿದ್ದೀಯೆ. ನಾನಿನ್ನು ಹೋಗುವೆನು. 
ಎಲ್ಲವನ್ನೂ ನೀನೇ ಬಲ್ಲೆ. ಶುಭವಾಗಲಿ. ನಾನು ಹೊರಡುತ್ತೇನೆ!” ಎಂದು 


326 ಶ್ರೀವಿಷ್ಣುಪುರಾಣಮ್‌ 


ನಾರದೇ ತು ಗತೇ ಕೃಷ್ಣಸ್ಸಹ ಗೋಪೈಸ್ಸಭಾಜಿತಃ | 
ವಿವೇಶ ಗೋಕುಲಂ ಗೋಪೀನೇತ್ರಪಾನೆ _ಕಭಾಜನಮ್‌ | 28 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಷೋಡಶೋ5ಧ್ಕಾಯಃ 


ನುಡಿದರು (26-27). ಹೀಗೆ ನುಡಿದು ನಾರದರು ಹೊರಟುಹೋಗಲಾಗಿ, 
ಗೋಪಾಲರಿಂದ ಪೂಜಿತನಾದ ಶ್ರೀಕೃಷ್ಣನು ಗೋಪೀನಯನಪಾನಭಾಜನ 
ನಾಗಿ* ಗೋಕುಲವನ್ನು ಪ್ರವೇಶಿಸಿದನು (28). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹದಿನಾರನೆಯ ಅಧ್ಯಾಯ ಮುಗಿಯಿತು. 


ಠ್‌ 
೫ 


* ಪ್ರೀತಿ ಪುರಸ್ಸರವಾಗಿ ಗೋಪಿಯರು ನೆಟ್ಟದೃಷ್ಟಿಯಿಂದ ನೋಡುತ್ತಿರಲಾಗಿ 
ಎಂದರ್ಥ. 


ಸಪ್ತದಶೋಇಧ್ಕಾಯಃ 


ಶ್ರೀಪರಾಶರ ಉವಾಚ: 
ಅಕ್ರೂರೋಪಪಿ ವಿನಿಷ್ಠಮ್ಮ ಸ್ಮಂದನೇನಾಶುಗಾಮಿನಾ । 


ಕೃಷ್ಣಸಂದರ್ಶನಾಕಾಂಕ್ಷೀ ಪ್ರಯಯೌ ನಂದಗೋಕುಲಮ್‌ ॥ | 
ಚಿಂತಯಾಮಾಸ ಚಾಕ್ರೂರೋ ನಾಸ್ತಿ ಧನತರೋ ಮಯಾ! 
ಯೋತಹಮಂಶಾವತೀರ್ಣಸ್ಮ ಮುಖಂ ದೃಕ್ಷಾಮಿ ಚಿಕ್ರಿಣಃ॥ 2 


ಅದ್ಕ ಮೇ ಸಫಲಂ ಜನ್ಮ ಸುಪ್ರಭಾತಾ5ಭವನ್ನಿಶಾ | 
ಯದುನ್ನಿದ್ರಾಬ್ದಪತ್ರಾಕ್ಷಂ ವಿಷ್ಣೋರ್ದಕ್ಷ್ಯಾಮ್ಯಹಂ ಮುಖಮ್‌ ॥ 3 


ಪಾಪಂ ಹರತಿ ಯತ್ನುಂಸಾಂ ಸ್ಮೃತಂ ಸಂಕಲ್ಲನಾಮಯಮ್‌ | 
ತತ್ಪುಂಡರೀಕನಯನಂ ವಿಷ್ಣೋರ್ದಕ್ಷ್ಯಾಮ್ಮಹಂ ಮುಖಮ್‌ ॥ 4 


ಅಧ್ಯಾಯ 17 


ಗೋಕುಲಕ್ಕೆ ಅಕ್ರೂರನ ಪ್ರಯಾಣ; 
ಬಲರಾಮ ಕೃಷ್ಣರನ್ನು ನೋಡಿ ಅಕ್ರೂರನ ಆನಂದ. 


ಪರಾಶರಮಹರ್ಷಿಗಳು ಹೇಳಿದರು: ಮೈತ್ರೇಯ, ಇತ್ತ ಅಕ್ರೂರ 
ನಾದರೋ ಶ್ರೀಕೃಷ್ಣನ ಸಂದರ್ಶನ ಲಾಲಸೆಯಿಂದ ಶೀಪ್ರಗಾಮಿಯಾದ 
ರಥವನ್ನೇರಿ ನಂದಗೋಕುಲಕ್ಕೆ ಪ್ರಯಾಣ ಮಾಡಿದನು. ಅವನು ತನ್ನಲ್ಲಿ 
“ಆಹಾ! ನನಗಿಂತ ಧನ್ಯನು ಇನ್ನೊಬ್ಬನಿಲ್ಲ. ಅಂಶಾವತಾರಿಯಾದ ಚಕ್ರಧಾರಿ 
ಭಗವಂತನ ಮುಖವನ್ನಿಂದು ನೋಡುವೆನು! (1-2). ಈಗ ನನ್ನ ಜನ್ಮ ಸಫಲ 
ವಾಯಿತು. ರಾತ್ರಿ ಕಳೆದು ಸುಪ್ರಭಾತವಾಯಿತು! ಏಕೆಂದರೆ, ಅರಳಿದ 
ತಾವರೆಯ ಎಸಳಿನಂತೆ ಕಣ್ಣುಳ್ಳ ವಿಷ್ಣುವಿನ ಮುಖವನ್ನು ನೋಡುವೆನು! ಕೇವಲ 
ಸಂಕಲ್ಪಾತಕವಾಗಿ ಸರಿಸಿಕೊಂಡುದರಿಂದಲೇ ಯಾವ ಮುಖವು ಜನರ 
ಪಾಪವನ್ನು ಪರಿಹರಿಸುವುದೋ ಅಂತಹ ವಿಷ್ಣುವಿನ ಪುಂಡರೀಕನಯನವುಳ್ಳ 
ಮುಖವನ್ನು ಸಾಕ್ಷಾತ್ತಾಗಿ ಕಾಣುವೆನು! (3-4). ಯಾವ ಮುಖದಿಂದ 


328 ಶ್ರೀವಿಷ್ಣುಪುರಾಣಮ್‌ 


ವಿನಿರ್ಜಗ್ಮುರ್ಯತೋ ವೇದಾ ವೇದಾಂಗಾನ್ಮಖಿಲಾನಿ ಚ। 
ದ್ರಕ್ಲ್ಯಾಮಿ ತತ್ಪರಂ ಧಾಮ ಧಾಮ್ನಾಂ ಭಗವತೋ ಮುಖಮ್‌ ॥ 5 


ಯಜ್ಞೇಷು ಯಜ್ಞಪುರುಷಃ ಪುರುಷೈಃ ಪುರುಷೋತ್ತಮಃ। 


ಇಜ್ಯ್ಮತೇ ಯೋನಖಲಾಧಾರಸ್ಪಂ ದಕ್ಷಾಮಿ ಜಗತ್ತತಿಮ್‌ ॥ 6 
ಇಷ್ಟಾ ಯಮಿಂದ್ರೋ ಯಜ್ಞಾನಾಂ ಶತೇನಾಮರರಾಜತಾಮ್‌ | 
ಅವಾಪ ತಮನಂತಾದಿಮಹಂ ದ್ರಕ್ಷ್ಯಾಮಿ ಕೇಶವಮ್‌ ॥ 7 
ನ ಬ್ರಹ್ಮಾ ನೇಂದ್ರರುದ್ರಾಶ್ಚಿವಸ್ಥಾದಿತ್ಯ್ತಮರುದ್ದಣಾಃ | 

ಯಸ್ಕ ಸ್ವರೂಪಂ ಜಾನಂತಿ ಪ್ರತಕ್ಷಂ ಯಾತಿ ಮೇ ಹರಿಃ॥ 8 


ಸರ್ವಾತ್ಮಾ ಸರ್ವವಿತ್ಸರ್ವಸ್ಸರ್ವಭೂತೇಷ್ಟವಸಿತಃ | 
ಯೋ ಹೃಚಿಂತ್ಕೋಂವಯೋ ವ್ಮಾಪೀ ಸ ವಕ್ಷತಿ ಮಯಾ ಸಹ॥ 9 


ಮತ್ಸ್ಕಕೂರ್ಮವರಾಹಾಶ್ಚಸಿಂಹರೂಪಾದಿಭಿಃ ಸ್ಥಿತಿಮ್‌। 
ಚಕಾರ ಜಗತೋ ಯೋಇಜಃ ಸೋಪsದ್ದ ಮಾಂ ಪ್ರಲಪಿಷ್ಮತಿ॥! 10 


ವೇದಗಳೂ ಸಮಸ್ತ ವೇದಾಂಗಗಳೂ ಪ್ರಕಟವಾದವೋ, ತೇಜಸ್ಸುಗಳಿಗೆ 
ಪರಮ ತೇಜಸ್ಸಿನ ನೆಲೆಯಾದ ಭಗವಂತನ ಆ ಮುಖವನ್ನು ನಾನು 
ವೀಕ್ಷಿಸುವೆನು! (5). ಅಖಿಲಾಧಾರನಾದ ಯಾವ ಪುರುಷೋತ್ತಮನು 
ಯಜ್ಞಗಳಲ್ಲಿ ಯಜ್ಞಪುರುಷನಾಗಿ ಯತ್ತಿಜ ಜನರಿಂದ ಅರ್ಚಿಸಲ್ಪಡುತ್ತಾನೋ ಆ 
ಜಗದೀಶ್ವರನನ್ನು ಸಂದರ್ಶಿಸುವೆನು! ನೂರು ಯಜ್ಞಗಳಿಂದ ಯಾರನ್ನು 
ಆರಾಧಿಸಿ ಇಂದ್ರನು ದೇವೇಶ್ವರನೆನಿಸಿದನೋ ಅಂತಹ ಅನಂತನೂ 
ಅನಾದಿಯೂ ಆದ ಕೇಶವನನ್ನು ನಾನು ನೋಡುವೆನು! (6-7). ಬ್ರಹ್ಮ, ಇಂದ್ರ, 
ರುದ್ರರು, ಅಶ್ವಿನೀ ದೇವತೆಗಳು, ವಸುಗಳು, ಆದಿತ್ಯರು, ಮರುದ್ಗಣಗಳೂ ಸಹ 
ಯಾರ ಸ್ವರೂಪವನ್ನರಿಯರೋ ಅಂತಹ ಶ್ರೀಹರಿಯು ನನಗೆ ಪ್ರತ್ಯಕ್ಷ 
ನಾಗುತ್ತಾನೆ! ಸರ್ವಾತ್ಮನೂ ಸರ್ವಜ್ಞನೂ ಸರ್ವನೂ ಸರ್ವಭೂತಗಳಲ್ಲಿ ನೆಲೆಸಿ 
ದವನೂ ಅಚಿಂತ್ಯನೂ ಅವ್ಯಯನೂ ವಿಭುವೂ ಆದ ಮಹಾತನು ನನ್ನೊಡನೆ 
ಸಂಭಾಷಿಸುತ್ತಾನೆ! (8-9). ಮತ್ಸ್ಯಕೂರ್ಮವರಾಹ ಹಯಗ್ರೀವ ನರಸಿಂಹಾದಿ 
ರೂಪಗಳಿಂದ ಯಾವಾತನು ಜಗತ್ತಿನ ಸಂರಕ್ಷಣೆಯನ್ನು ಮಾಡಿದನೋ ಅಂತಹ 


ಅಧ್ಯಾಯ 17 ಪಂಚಮಾಂಶಃ 329 


ಸಾಂಪ್ರತಂ ಚ ಜಗತ್ಸಾಮೀ ಕಾರ್ಯಮಾತ್ಮಹೃದಿ ಸಿತಿಮ್‌ | 


ಕರ್ತುಂ ಮನುಷ್ಯತಾಂ ಪ್ರಾಪ್ಪಸ್ನೇಚ್ಛಾದೇಹಧ್ಯಗವ್ಯಯಃ ॥ 11 
ಯೋಜನಂತಃ ಪೃಥಿವೀಂ ಧತ್ತೇ ಶೇಖರಸ್ಸಿತಿಸಂಸಿತಾಮ್‌ | 
ಸೋರವತೀರ್ಣೋ ಜಗತರ್ಥೇ ಮಾಮಕೂರೇತಿ ವಕ್ಷತಿ॥ 12 


ಪಿತೃಪುತ್ರಸುಹೃದ್‌ ಭ್ರಾತೃಮಾತೃಬಂಧುಮಯೀಮಿಮಾಮ್‌ | 
ಯನ್ಮಾಯಾಂ ನಾಲಮುತರ್ತುಂ ಜಗತ್ತಸ್ಮೈ ನಮೋ ನಮಃ॥ 13 


ತರತ್ಮವಿದ್ಧಾಂ ವಿತತಾಂ ಹೃದಿ ಯಸ್ಮಿನ್ನಿವೇಶಿತೇ। 
ಯೋಗಮಾಯಾಮಮೇಯಾಯ ತಸ್ಮೈ ವಎದ್ಯಾತ್ಮನೇ ನಮಃ॥ 14 


ಯಜ್ಗಭಿರ್ಯಜ್ಯಪುರುಷೋ ವಾಸುದೇವಶ್ಚ ಸಾತ್ವತೈಃ। 
ವೇದಾಂತವೇದಿಭಿರ್ವಿಷ್ಟು ಪೋಚತೇ ಯೋ ನತೋಸ್ಮಿ ತಮ್‌ ॥ 15 





ಅನಾದಿಪುರುಷನು ಇಂದು ನನ್ನೊಡನೆ ಮಾತಾಡುತ್ತಾನೆ! ಅವ್ಯಯನಾದ ಆ 
ಜಗದೀಶ್ವರನು ತನ್ನ ಮನಸ್ಸಿನಲ್ಲಿ ಚಿಂತಿಸಿದ ಕಾರ್ಯವನ್ನು ನೆರವೇರಿಸುವುದ 
ಕ್ಕಾಗಿ ಪ್ರಕೃತದಲ್ಲಿ ಇಚ್ಚಾನುಸಾರವಾಗಿ ಮನುಷ್ಯದೇಹವನ್ನು ಧರಿಸಿದ್ದಾನೆ 
(10-11). ಯಾವ ಅನಂತನು (ಶೇಷರೂಪದಿಂದ) ತನ್ನ ಮಸ್ತಕದಲ್ಲಿ 
ಕ್ಷೇಮವಾಗಿ ಇರಿಸಲ್ಪಟ್ಟ ಪೃಥ್ವಿಯನ್ನು ಧರಿಸಿರುತ್ತಾನೋ, ಜಗದ್ದಿತಕ್ಕಾಗಿ 
ಅವತರಿಸಿದ ಆ ಭಗವಂತನು ನನ್ನನ್ನು ನೋಡಿ "ಅಕ್ರೂರ' ಎಂದು ಸಂಬೋಧಿ 
ಸುವನು! (12). ತಂದೆ, ಮಗ, ಸ್ನೇಹಿತ, ಸೋದರ, ತಾಯಿ, ಬಂಧುಬಳಗ 
ರೂಪದಲ್ಲಿ ಮೆರೆಯುವ ಯಾವಾತನ ಮಾಯೆಯನ್ನು ಜಗತ್ತು ಉಲ್ಲಂಘಿಸಲು 
ಅಶಕವಾಗಿದೆಯೋ ಆ ಮಹಾಮಹಿಮನಿಗೆ ನಮೋ ನಮಃ (13). 
ಯಾವಾತನನ್ನು ಹೃದಯದಲ್ಲಿ ನೆಲೆಗೊಳಿಸಿದರೆ ಯೋಗಮಾಯಾರೂಪವಾದ 
ಅವಿದ್ಯೆಯನ್ನೂ ಮಾನವನು ದಾಟಬಲ್ಲನೋ ಅಂತಹ ಅಮೇಯನೂ ವಿದ್ಯಾ 
ಸ್ವರೂಪನೂ ಆದ ಶ್ರೀಹರಿಗೆ ನಮಸ್ಕಾರ! (14). ಯಾಜ್ಞಿಕರು ಯಜ್ಞಪುರುಷ 
ನೆಂದೂ ಭಾಗವತರು ವಾಸುದೇವನೆಂದೂ ವೇದಾಂತಿಗಳು ವಿಷ್ಣುವೆಂದೂ 
ಯಾರನ್ನು ಕರೆಯುತ್ತಾರೋ ಆತನಿಗೆ ಶರಣಾಗಿದ್ದೇನೆ. ಜಗದಾಧಾರವೂ 
ವಿಧಾತೃವೂ ಆದ ಯಾವ ಸತ್ಯದಲ್ಲಿ ಸದಸದ್ರೂಪವಾದ (ಕಾರ್ಯಕಾರಣಾತಕ್ರ 


330 ಶ್ರೀವಿಷ್ಣುಪುರಾಣಮ್‌ 


ಯಥಾ ಯತ್ರ ಜಗದ್ಭಾಮ್ನಿ ಧಾತರ್ಯೇತತ್‌ ಪ್ರತಿಷಿತಮ್‌ | 


ಸದಸತ್ತೇನ ಸತ್ಯೇನ ಮಯ್ಯಸೌ ಯಾತು ಸೌಮೃತಾಮ್‌ ॥ 16 
ಸ್ಮತೇ ಸಕಲಕಲ್ಮಾಣಭಾಜನಂ ಯತ್ರ ಜಾಯತೇ। 
ಪ್ರರುಷಸ್ತಮಜಂ ನಿತ್ಸಂ ವ್ರಜಾಮಿ ಶರಣಂ ಹರಿಮ್‌ ॥ 17 


ಶ್ರೀಪರಾಶರ ಉವಾಚ: 


ಇತ್ನಂ ಸಂಚಿಂತಯನ್‌ ವಿಷ್ಣುಂ ಭಕ್ತಿನಮ್ರಾತ್ಮಮಾನಸಃ | 
ಅಕ್ರೂರೋ ಗೋಕುಲಂ ಪ್ರಾಪ್ತಃ ಕಿಂಚಿತ್ಸೂರ್ಯೇ ವಿರಾಜತಿ॥ 18 


ಸ ದದರ್ಶ ತದಾ ಕೃಷ್ಣಮಾದಾವಾದೋಹನೇ ಗವಾಮ್‌!। 


ವತ್ಸಮಧ್ಯಗತಂ ಫುಲ್ಪನೀಲೋತ್ಪಲದಲಚ್ಛವಿಮ್‌॥ 19 
ಪ್ರಫುಲ್ಲಪದ್ಮಪತ್ರಾಕ್ಷಂ ಶ್ರೀವತ್ಸಾಂಕಿತವಕ್ಷಸಮ್‌ | 


ಪ್ರಲಂಬಬಾಹುಮಾಯಾಮತುಂಗೋರಃಸ್ಥಲಮುನ್ನಸಮ್‌ ॥ 20 


ವಾದ) ಈ ಜಗತ್ತು ಪ್ರತಿಷ್ಠಿತವಾಗಿದೆಯೋ ಆ ಸತ್ಯಬಲದಿಂದ-ಸರ್ವ 
ಸಾಕ್ಷಿತೆಯಿಂದ ಭಗವಂತನು ನನ್ನಲ್ಲಿ ಪ್ರಸನ್ನನಾಗಲಿ! (15-16). ಯಾರ ಸರಣ 
ಮಾತ್ರದಿಂದ ಮಾನವನು ಸಕಲಕಲ್ಯಾಣಗಳಿಗೆ ಪಾತ್ರನಾಗುತ್ತಾನೋ ಅಂತಹ 
ಅಜನೂ ನಿತ್ಯನೂ ಪುರುಷೋತ್ತಮನೂ ಆದ ಶ್ರೀಹರಿಗೆ ಶರಣಾಗಿದ್ದೇನೆ” 
ಎಂದುಕೊಳ್ಳುತ್ತಿದ್ದನು (17). ಈ ಪ್ರಕಾರದಲ್ಲಿ ಅಕ್ರೂರನು ಭಕ್ತಿಯಿಂದ ನಮ್ರ 
ಚಿತ್ತನಾಗಿ ಆಲೋಚಿಸುತ್ತ ಇನ್ನೂ ಸೂರ್ಯನು ಸ್ವಲ್ಪ ಪ್ರಕಾಶಿಸುತ್ತಿರುವಾಗ 
ಗೋಕುಲವನ್ನು ಸೇರಿದನು. ಗೋಕುಲದಲ್ಲಿ ಅಕ್ರೂರನು ಹಸುಗಳ ಹಾಲು 
ಹಿಂಡುವ ಸ್ಥಳದಲ್ಲಿ ಕರುಗಳ ನಡುವೆ ನಿಂತಿದ್ದ ನೀಲೋತ್ಸಲದಳಶ್ಯಾಮಲನಾದ 
ಶ್ರೀಕೃಷ್ಣನನ್ನು ಕಂಡನು! (18-19). ಶ್ರೀಕೃಷ್ಣನು ಪ್ರಫುಲ್ಲಪದ್ಮದಳಾಯತಾಕ್ಷನೂ 
ಶ್ರೀವತ್ಸಾಂಕಿತವಕ್ಷುಸ್ಥಳನೂ ದೀರ್ಫಬಾಹುವೂ ವಿಶಾಲೋನ್ನತವಾದ ಎದೆ 
ಯುಳ್ಳವನೂ ನೀಳವಾದ ನಾಸಿಕೆಯುಳ್ಳವನೂ ಆಗಿದ್ದನು (20). ಅವನ 


ಅಧ್ಯಾಯ 17 ಪಂಚಮಾಂಶಃ 331 


ಸವಿಲಾಸಸ್ಮಿತಾಧಾರಂ ಬಿಭ್ರಾಣಂ ಮುಖಪಂಕಜಮ್‌ | 


ತುಂಗರಕ್ಷನಖಂ ಪದ್‌ಭ್ಕಾಂ ಧರಣ್ಕಾಂ ಸುಪ್ರತಿಷಿತಮ್‌ ॥ 21 
ಬಿಭ್ರಾಣಂ ವಾಸಸೀ ಪೀತೇ ವನ್ಮಪುಷ್ಪವಿಭೂಷಿತಮ್‌ | 
ಸೇಂದುನೀಲಾಚಲಾಭಂ ತಂ ಸಿತಾಂಭೋಜಾವತಂಸಕಮ್‌ ॥ 22 
ಹಂಸಕುಂದೇಂದುಧವಲಂ ನೀಲಾಂಬರಧರಂ ದ್ವಿಜ! 

ತಸ್ಮಾನು ಬಲಭದ್ರಂ ಚ ದದರ್ಶ ಯದುನಂದನಮ್‌ ॥ 23 
ಪ್ರಾಂಶುಮುತ್ತುಂಗಬಾಹ್ಹಂಸಂ ವಿಕಾಸಿಮುಖಪಂಕಜಮ್‌ | 
ಮೇಘಮಾಲಾಪರಿವೃತಂ ಕೈಲಾಸಾದ್ರಿಮಿವಾಪರಮ್‌ ॥ 24 
ತೌ ದೃಷ್ಟ್ವಾ ವಿಕಸದ್ದಕ್ರಸರೋಜಃ ಸ ಮಹಾಮತಿಃ। 
ಪುಲಕಾಂಚಿತಸರ್ವಾಂಗಸ್ರದಾಕೂರೋಂಭವನ್‌ ಮುನೇ॥ 25 


ಮುಖಕಮಲದಲ್ಲಿ ವಿಲಾಸಪೂರ್ವಕವಾದ ಮುಗುಳ್ನಗೆ ಮಿನುಗುತ್ತಿತ್ತು. ಅವನ 
ಉಗುರುಗಳು ಸ್ಫುಟವಾಗಿ ಕಾಣಿಸುತ್ತ ಕೆಂಪಾಗಿದ್ದವು. ಆತನು ಬರಿಗಾಲುಗಳಿಂದ 
ನೆಲದ ಮೇಲೆ ನಿಂತುಕೊಂಡಿದ್ದನು (21) ಶ್ರೀಕೃಷ್ಣನು ಎರಡು ಪೀತಾಂಬರ 
ಗಳನ್ನೂ ಧರಿಸಿ ಕಾಡುಹೂಗಳಿಂದ ಅಲಂಕೃತನಾಗಿದ್ದನು. ಇಂದ್ರನೀಲಾ 
ಚಲದಂತೆ ಎತ್ತರವಾಗಿ ಶ್ಯಾಮಲವರ್ಣನಾಗಿದ್ದ ಆತನು ಒಂದು ಬಿಳಿಯತಾವರೆ 
ಯನ್ನು ತಲೆಯಲ್ಲಿ ಮುಡಿದುಕೊಂಡಿದ್ದನು (22). ಮೈತ್ರೇಯ, ಶ್ರೀಕೃಷ್ಣನ 
ಬಳಿಯಲ್ಲಿದ್ದ ಯದುನಂದನನಾದ ಬಲಭದ್ರನನ್ನೂ ಅಕ್ರೂರನು ನೋಡಿದನು. 
ಬಲಭದ್ರನು ಹಂಸದಂತೆಯೂ ಮಾಗಿಮಲ್ಲಿಗೆಯಂತೆಯೂ ಚಂದ್ರನಂತೆಯೂ 
ಧವಳಾಂಗನಾಗಿ ನೀಲಾಂಬರವನ್ನು ಧರಿಸಿದ್ದನು (23). ಆತನದು ಎತ್ತರವಾದ 
ನಿಲುವು. ಪುಷ್ಪವಾದ ತೋಳು. ಉತ್ತುಂಗವಾದ ಹೆಗಲು. (ಬಿಳಿಯ ಬಣ್ಣದವ 
ನಾಗಿ ಕೃಷ್ಣಾಂಬರವನ್ನು ಧರಿಸಿದ್ದ ಬಲಭದ್ರನು ಮೇಘಮಾಲಾಪರಿವೃತನಾದ 
ರಜತಾಚಲದಂತೆ ಕಂಗೊಳಿಸುತ್ತಿದ್ದನು (24). ಮೈತ್ರೇಯ, ಆ ಬಾಲಕರನ್ನು 
ನೋಡಿದೊಡನೆ ಪ್ರಾಜ್ಞನಾದ ಅಕ್ರೂರನ ಮುಖಕಮಲವರಳಿತು. ಸರ್ವಾಂಗ 
ಗಳಲ್ಲಿಯೂ ರೋಮಾಂಚವಾಯಿತು. ಅವನು ತನ್ನಲ್ಲಿ ಹೀಗೆಂದುಕೊಂಡನು: 


382 ಶ್ರೀವಿಷ್ಣುಪುರಾಣಮ್‌ 


ತದೇತತ್ಸರಮಂ ಧಾಮ ತದೇತತ್ಸ್ನರಮಂ ಪದಮ್‌! 
ಭಗವದ್ದಾಸುದೇವಾಂಶೋ ದ್ವಿಧಾ ಯೋ5ಯಂ ವೃವಸ್ಥಿತಃ॥ 26 


ಸಾಫಲ್ಯಮಕ್ಟೋರ್ಯುಗಮೇತದತ್ರ 

ದೃಷ್ಟೇ ಜಗದ್ಗಾತರಿ ಯಾತಮುಚ್ಚೈಃ। 
ಅಪ್ಕಂಗಮೇತದ್ಧ್ಭಗವತ್ಚಸಾದಾತ್‌ 

ತದಂಗಸಂಗೀ ಫಲವನ್ಮಮ ಸಾತ್‌ ॥ 27 


ಅಪಷ್ಕೇಷ ಪೃಷ್ಠೇ ಮಮ ಹಸ್ತಪದ್ಮಂ 

ಕರಿಷ್ಠತಿ ಶ್ರೀಮದನಂತಮೂರ್ತಿಃ। 
ಯಸ್ಕಾಂಗುಲಿಸ್ಪರ್ಶಹತಾಖಿಲಾಫೈ- 

ರವಾಪ್ಯತೇ ಸಿದ್ಧಿರಪಾಸ್ತದೋಷಾ॥ 28 


ಯೇನಾಗ್ನಿವಿದ್ಕುದ್ರವಿರಶ್ಶಿಮಾಲಾ- 
ಕರಾಲಮತ್ತುಗ್ರಮಪಾಸ್ಕ ಚಕ್ರಮ್‌ | 
ಚಕ್ರಂ ಫ್ಲತಾ ದೈತ್ಯಪತೇಹ್ಹತಾನಿ 
ದೈತ್ಮಾಂಗನಾನಾಂ ನಯನಾಂಜನಾನಿ ॥ 29 


“ಆ ಪರಮಧಾಮವೇ ಇದು. ಆ ಪರಮ ಪದವೇ ಇದು. ಭಗವಾನ್‌ 
ವಾಸುದೇವನ ಅಂಶವು ಎರಡು ರೂಪಗಳನ್ನು ಧರಿಸಿ ನಿಂತಿದೆ! (25-26). 
ವಿಶ್ವವಿಧಾತೃವಾದ ಈ ಪರವಸ್ತುವನ್ನು ನೋಡಿದ್ದರಿಂದ ನನ್ನ ನೇತ್ರಗಳು ಸಫಲ 
ವಾದವು! ನಾನು ಬಂದದ್ದು ಸಾರ್ಥಕವಾಯಿತು! ಭಗವಂತನ ಅನುಗ್ರಹದಿಂದ 
ಆತನ ಅಂಗಸಂಗವಾಗಿ ನನ್ನ ಈ ಅಂಗವೂ ಸಫಲವಾದೀತೇ? (27). ಈ 
ಅನಂತಮೂರ್ತಿಯು ನನ್ನ ಬೆನ್ನ ಮೇಲೆ ತನ್ನ ಶ್ರೀಮತ್ತಾದ ಕರಕಮಲವನ್ನು 
ಇಡುವನೆ? ಈ ಕರಕಮಲದ ಬೆರಳುಗಳ ಸ್ಪರ್ಶಮಾತ್ರದಿಂದ ಮಾನವರ 
ಸಮಸ್ತಪಾಪಗಳೂ ಶಮಿಸಿ ನಿರ್ದೋಷವಾದ ಕೈವಲ್ಯಸಿದ್ದಿ ಲಭಿಸುತ್ತದೆ (28). 
ಈ ಕರವು ವಸ್ನಿ ವಿದ್ಯುದಾದಿತ್ಯರ ಕಿರಣಗಳಂತೆ ಉಗ್ರವಾದ ಕಿರಣ 
ಮಾಲಾಕರಾಳವಾದ ಚಕ್ರವನ್ನೆಸೆದು,, ರಾಕ್ಬಸಾಧಿಪತಿಯಾದ ಕಾಲನೇಮಿ 
ಮೊದಲಾದವರ ಸೇನಾಚಕ್ರವನ್ನು ಧ್ವಂಸಮಾಡಿ ರಾಕ್ಷಸಾಂಗನೆಯರ ನಯನಗಳ 


ಅಧ್ಯಾಯ 17 ಪಂಚಮಾಂಶಃ 


ಯತ್ರಾಂಬು ವಿನ್ಮಸ್ಮ್ಥ ಬಲಿರ್ಮನೋಜ್ಞಾ- 
ನವಾಪ ಭೋಗಾನ್‌ ವಸುಧಾತಲಸ್ಸಃ | 
ತಥಾsಮರತ್ನಂ ತ್ರಿದಶಾಧಿಪತ್ಯಂ 
ಮನ್ಹಂತರಂ ಪೂರ್ಣಮಪೇತಶತ್ರುಮ್‌ ॥ 


ಅಪ್ಕೇಹ ಮಾಂ ಕಂಸಪರಿಗ್ರಹೇಣ 
ದೋಷಾಸದೀಭೂತಮದೋಹದುಷ್ಟಮ್‌! 
ಕರ್ತಾವಮಾನೋಪಹತಂ ಧಿಗಸ್ತು 


ತಜ್ಜನ್ಮ ಯತ್ನಾಧುಬಹಿಷ್ಕೃತಸ್ಯ॥ 


ಜ್ಞಾನಾತ್ಮಕಸ್ಕಾಮಲಸತ್ತ್ವ್ವರಾಶೇ- 
ರಪೇತದೋಹಷಸ್ಕ ಸದಾ ಸ್ಫುಟಸ್ಕ! 

ಕಂ ವಾ ಜಗತ್ಯತ್ರ ಸಮಸ್ತಪುಂಸಾ- 
ಮಜ್ಗಾತಮಸ್ಕಾಸ್ತಿ ಹೃದಿ ಸ್ಲಿತಸ್ಮ॥ 


333 


30 


31 


32 


ಕಾಡಿಗೆಯನ್ನು ಒರಿಸಿಹಾಕಿದೆ*! ಈ ಕರದಲ್ಲಿ ಬಲಿಚಕ್ರವರ್ತಿಯು ಒಂದು 
ತೊಟ್ಟು ನೀರನ್ನು ಬಿಟ್ಟು, ಭೂಮಿಯ ಕೆಳಗೆ ಪಾತಾಳದಲ್ಲಿದ್ದು ಉತ್ತಮವಾದ 
ಭೋಗಗಳನ್ನೂ ಅಮರತ್ವವನ್ನೂ ಒಂದು ಮನ್ವಂತರ ಪೂರ್ತಿಯಾಗುವವರೆಗೆ 
ಶತ್ರುರಹಿತವಾದ ದೇವೇಂದ್ರ ಪದವಿಯನ್ನೂ ಪಡೆದನು! (29-30). ಕಂಸನನ್ನಾ 
ಶ್ರಯಿಸಿದ್ದರಿಂದ ದೋಷಯುಕ್ತನಾದ ನನ್ನನ್ನು ಶ್ರೀಕೃಷ್ಣನು ಪರಿಶುದ್ಧನನ್ನಾಗಿ 
ಮಾಡುವನೆ? ಸಾಧು ಬಹಿಷ್ಕೃತನಾದ ನನ್ನ ಅವಮಾನದೂಷಿತವಾದ ಜನಕ್ಷಿ 
ಧಿಕ್ಕಾರವಿರಲಿ! (31). ಅಥವಾ ಜ್ಞಾನಸ್ತರೂಪನೂ ಶುದ್ಧಸತ್ತ್ವರಾಶಿಯೂ 
ದೋಷಹೀನನೂ ನಿತ್ಯಪ್ರಕಾಶನೂ ಸರ್ವಭೂತಹೃದಯಸ್ಥಿತನೂ ಆದ 
ಪ್ರಭುವಿಗೆ ಈ ಜಗತ್ತಿನಲ್ಲಿ ಗೊತ್ತಿಲ್ಲವಾದದ್ದು ಯಾವುದಿದೆ? (32). ಆದ್ದರಿಂದ 


* ರಾಕ್ಷಸರು ಸತ್ತುಹೋದ್ದರಿಂದ ಅವರ ಮಡದಿಯರು ಕಣ್ಣಿಗೆ ಕಾಡಿಗೆ 


ಹಚ್ಚುವುದನ್ನು ಬಿಟ್ಟರು ಎಂದು ಅಭಿಪ್ರಾಯ. 


334 ಶ್ರೀವಿಷ್ಣುಪುರಾಣಮ್‌ 


ತಸ್ಮಾದಹಂ ಭಕ್ತಿವಿನಮ್ರಚೇತಾ 
ವ್ರಜಾಮಿ ಸರ್ವೇಶ್ವರಮೀಶ್ಚರಾಣಾಮ್‌ | 
ಅಂಶಾವತಾರಂ ಪುರುಷೋತ್ತಮಸ್ಕ 
ಹೃನಾದಿಮಧ್ಕಾಂತಮಜಸ್ಕ ವಿಷ್ಟ್ಣೋಃ॥ 33 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಸಪ್ತದಶೋಇ5ಧ್ಯಾಯಃ 


ನಾನು ಅನಾದಿಯೂ ಪುರುಷೋತ್ತಮನೂ ಆದ ವಿಷ್ಣುವಿನ ಅಂಶಾವತಾರನೂ 
ಈಶ್ವರರಿಗೆ ಸರ್ವೇಶ್ವರನೂ ಆದಿಮಧ್ಯಾಂತರಹಿತನೂ ಆದ ಶ್ರೀಕೃಷ್ಣನ 


ಸಮೀಪಕ್ಕೆ ಭಕ್ತಿನಮ್ರನಾಗಿ ಹೋಗುವೆನು” ಎಂದು ಆಲೋಚಿಸಿದನು (33). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹದಿನೇಳನೆಯ ಅಧ್ಯಾಯ ಮುಗಿಯಿತು. 


ಸತ್ತೆ 


ಅಷ್ಟಾದಶೋಇನಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ಚಿಂತಯನ್ನಿತಿ ಗೋವಿಂದಮುಪಗಮ್ಮ ಸ ಯಾದವಃ। 





ಅಕ್ರೂರೋತಸ್ಮೀತಿ ಚರಣೌ ನನಾಮ ಶಿರಸಾ ಹರೇಃ॥ | 
ಸೋತಷ್ಠೇನಂ ಧ್ವಜವಜ್ರಾಬಕೃತಚಿಹ್ನೇನ ಪಾಣಿನಾ! 

ಸಂಸ್ಕೃಶ್ನಾಕೃಷ್ಠ ಚ ಪ್ರೀತ್ಕಾ ಸುಗಾಢಂ ಪರಿಷಸ್ವಜೇ॥ 2 
ಕೃತಸಂವಂದನೌ ತೇನ ಯಥಾವದ್ದಲಕೇಶವೌ | 

ತತಃ ಪ್ರವಿಷ್ವೌ ಸಂಹೃಷ್ಟೌ ತಮಾದಾಯಾತ್ಮಮಂದಿರಮ್‌ ॥ 3 
ಸಹ ತಾಭ್ಯಾಂ ತದಾ€ಕ್ರೂರಃ ಕೃತಸಂವಂದನಾದಿಕಃ | 

ಭುಕ್ತಭೋಜ್ಕೋ ಯಥಾನ್ಮಾಯಮಾಚಚಕ್ಷೇ ತತಸ್ತಯೋಃ॥ 4 

ಅಧ್ಯಾಯ 18 


ಶ್ರೀಕೃಷ್ಣನು ಬಲರಾಮನೊಡನೆ ಮಧುರೆಗೆ ಹೊರಡುವುದು. 
ಗೋಪಿಯರ ವಿರಹತಾಪ. ಯಮುನಾನದಿಯಲ್ಲಿ ಅದ್ಭುತ ದೃಶ್ಯವನ್ನು ಕಂಡ 
ಅಕ್ರೂರನು ವಿಸಿತನಾಗಿ ಭಗವಂತನನ್ನು ಸ್ತುತಿಸುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಈ ಪ್ರಕಾರವಾಗಿ ಆ 
ಯದುವಂಶೀಯನು ಆಲೋಚಿಸುತ್ತ ಗೋವಿಂದನ ಬಳಿಗೆ ಹೋಗಿ ತಲೆ ಬಾಗಿ 
“ನಾನು ಅಕ್ರೂರ” ಎಂದು ಹೇಳುತ್ತ ಶ್ರೀಹರಿಯ ಚರಣಗಳಿಗೆ ವಂದಿಸಿದನು 
(1). ಶ್ರೀಕೃಷ್ಣನು ತನ್ನ ಧ್ವಜವಜ್ರಪದ್ಮಚಿಹ್ನಾಂಕಿತವಾದ ಪಾಣಿಯಿಂದ ಅವನನ್ನು 
ಸ್ಪರ್ಶಿಸಿ ಎಳೆದುಕೊಂಡು ಪ್ರೀತಿಯಿಂದ ಗಾಢವಾಗಿ ಅಪ್ಪಿಕೊಂಡನು. ಆಮೇಲೆ 
ಬಲರಾಮನಿಗೂ ಶ್ರೀಕೃಷ್ಣನಿಗೂ ಕ್ರಮವಾಗಿ ನಮಿಸಿದ ಅಕ್ರೂರನನ್ನು 
ಅವರೀರ್ವರೂ ಸಂಪ್ರೀತರಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋದರು 
(2-3). ಅಲ್ಲಿ ಬಲರಾಮಕೃಷ್ಣರು ಅಕ್ರೂರನಿಗೆ ವಂದನಾಪೂರ್ವಕವಾಗಿ ಸತ್ಕರಿಸಿ 
ಭೋಜನ ಮಾಡಿಸಿದರು. ಅನಂತರ ಅಕ್ರೂರನು ಅವರಿಬ್ಬರಿಗೆ ಪೂರ್ಣ 


336 ಶ್ರೀವಿಷ್ಣುಪುರಾಣಮ್‌ 


ಯಥಾ ನಿರ್ಭರ್ತಿತಸ್ಟೇನ ಕಂಸೇನಾನಕದುಂದುಭಿಃ। 


ಯಥಾ ಚ ದೇವಕೀ ದೇವೀ ದಾನವೇನ ದುರಾತ್ಮನಾ॥ 5 
ಉಗ್ರಸೇನೇ ಯಥಾ ಕಂಸಸ್ಸ ದುರಾತ್ಮಾ ಚ ವರ್ತತೇ! 

ಯಂ ಚೈವಾರ್ಥಂ ಸಮುದ್ದಿಶ್ಶ ಕಂಸೇನ ತು ವಿಸರ್ಜಿತಃ॥ 6 
ತತ್ಸರ್ವಂ ವಿಸ್ತರಾತ್‌ ಶ್ರುತ್ವಾ ಭಗವಾನ್‌ ದೇವಕೀಸುತಃ। 
ಉವಾಚಾಖಿಲಮಪ್ಯೇತಜ್ಜಾತಂ ದಾನಪತೇ ಮಯಾ॥ 7 
ಕರಿಷ್ಠ್ಟೇ ತನ್ಮಹಾಭಾಗ ಯದತ್ರೌಪಯಿಕಂ ಮತಮ್‌!। 

ಎಚಿಂತ್ಯಂ ನಾನ್ಮಥೈತತ್ತೇ ವಿದ್ಧಿ ಕಂಸಂ ಹತಂ ಮಯಾ ॥ 8 
ಅಹಂ ರಾಮಶ್ಚ ಮಥುರಾಂ ಶ್ಹೋ ಯಾಸ್ಕಾವಸ್ಸಹ ತ್ವಯಾ! 
ಗೋಪವೃದ್ಧಾಶ್ಚ ಯಾಸ್ಕಂತಿ ಹ್ಯಾದಾಯೋಪಾಯನಂ ಬಹು ॥ 9 
ನಿಶೇಯಂ ನೀಯತಾಂ ವೀರ ನ ಚಿಂತಾಂ ಕರ್ತುಮರ್ಹಸಿ! 
ತ್ರಿರಾತ್ರಾಭಂತರೇ ಕಂಸಂ ನಿಹನಿಷ್ಮಾಮಿ ಸಾನುಗಮ್‌ ॥ 10 


ವೃತ್ತಾಂತವನ್ನು ನಡೆದಂತೆ ಹೇಳಲುಪಕ್ರಮಿಸಿದನು. ದುರಾತ್ಮನೂ ದಾನವನೂ 
ಆದ ಕಂಸನು 'ವಸುದೇವನನ್ನು ಗದರಿಸಿದ್ದು, ದೇವಕೀದೇವಿಯನ್ನು ನಿಂದಿಸಿದ್ದು, 
(ತಂದೆಯಾದ) ಉಗ್ರಸೇನನ ವಿಷಯದಲ್ಲಿ ಅವನ ವರ್ತನೆ ಇವುಗಳನ್ನೂ, 
ಯಾವ ಉದ್ದೇಶದಿಂದ ಕಂಸನು ತನ್ನನ್ನು ಕಳಿಸಿದ್ದಾನೆಯೆಂಬುದನ್ನೂ ತಿಳಿಸಿದನು 
(4-6). ಅದೆಲ್ಲವನ್ನೂ ವಿವರವಾಗಿ ಕೇಳಿದ ಮೇಲೆ ಭಗವಾನ್‌ ದೇವಕೀಸುತನು 
“ಹೇ ದಾನಪತಿ, ಇವೆಲ್ಲವೂ ನನಗೆ ಗೊತ್ತಾಯಿತು. ಹೇ ಮಹಾಭಾಗ, ಈ 
ವಿಷಯದಲ್ಲಿ ನನಗೆ ಯುಕ್ತವಾಗಿ ತೋರಿದ್ದನ್ನು ಮಾಡುವೆನು. ಅನ್ಯಥಾ ಭಾವಿಸ 
ಬಾರದು. ಕಂಸನು ನನ್ನಿಂದ ಹತನಾದನೆಂದು ತಿಳಿ! (7-8). ನಾನೂ 
ಬಲರಾಮನೂ ನಾಳೆ ನಿನ್ನೊಡನೆ ಮಧುರೆಗೆ ಬರುತ್ತೇವೆ. ಹಿರಿಯರಾದ 
ಗೋಪಾಲರು ಯಥೇಚ್ಛವಾಗಿ ಕಾಣಿಕೆಗಳನ್ನು ತೆಗೆದುಕೊಂಡು ಬರುತಾರೆ. ಓ 
ವೀರ, ಈ ರಾತ್ರಿಯನ್ನು ಕಳೆ. ನೀನು ಚಿಂತಿಸ ಬೇಕಾದ್ದಿಲ್ಲ. ಇನ್ನು ಮೂರು 
ರಾತ್ರಿಗಳೊಳಗೆ ಕಂಸನನ್ನು ಅವನ ಪರಿವಾರ ಸಮೇತವಾಗಿ ಸಂಹರಿಸುವೆನು” 
ಎಂದು ನುಡಿದನು (9-10). ಅನಂತರ ಅಕ್ರೂರನೂ ಕೇಶವಬಲಭದ್ರರೂ 


ಅಧ್ಯಾಯ 18 ಪಂಚಮಾಂಶಃ 337 
ಶೀಪರಾಶರ ಉವಾಚ: 


ಸಮಾದಿಶ್ಯ ತತೋ ಗೋಪಾನಕ್ರೂರೋಅಪಿ ಚ ಕೇಶವಃ! 
ಸುಷ್ಟಾಪ ಬಲಭದ್ರಶ್ಚ ನಂದಗೋಪಗೃಹೇ ತತಃ ॥ 11 


ತತಃ ಪ್ರಭಾತೇ ವಿಮಲೇ ಕೃಷ್ಣರಾಮೌ ಮಹಾದ್ಯುತೀ। 
ಅಕ್ರೂರೇಣ ಸಮಂ ಗಂತುಮುದತೌ ಮಥುರಾಂ ಪುರೀಮ್‌ ॥ 12 


ದೃಷ್ಟ್ವಾ ಗೋಪೀಜನಸ್ಸಾಸ್ರಃ ಶಥದ್ದಲಯಬಾಹುಕಃ। 
ನಿಃಶಶ್ಚಾಸಾತಿದುಃಖಾರ್ತಃ ಪ್ರಾಹ ಚೇದಂ ಪರಸ್ಪರಮ್‌ ॥ 13 


ಮಥುರಾಂ ಪ್ರಾಪ್ಮ ಗೋವಿಂದಃ ಕಥಂ ಗೋಕುಲಮೇಹ್ಕತಿ। 
ನಗರಸ್ರೀಕಲಾಲಾಪಮಧು ಶ್ರೋತ್ರೇಣ ಪಾಸ್ಕತಿ॥ 14 


ವಿಲಾಸವಾಕೃಪಾನೇಷು ನಾಗರೀಣಾಂ ಕೃತಾಸ್ಪದಮ್‌। 
ಚಿತ್ರಮಸ್ಕ ಕಥಂ ಭೂಯೋ ಗ್ರಾಮಗೋಪೀಷು ಯಾಸ್ಕತಿ॥ 15 


ಗೋಕುಲದಲ್ಲಿದ್ದ ಸಮಸ್ತ ಗೋಪಾಲರಿಗೂ ಕಂಸನ ಸಂದೇಶವನ್ನು ತಿಳಿಯ 
ಪಡಿಸಿ ನಂದಗೋಪನ ಗೃಹದಲ್ಲಿ ಮಲಗಿ ನಿದ್ರಿಸಿದರು (11). ತರುವಾಯ 
ಸ್ವಚ್ಚವಾಗಿ ಬೆಳಗಾದ ಮೇಲೆ ಮಹಾತೇಜಸ್ವಿಗಳಾದ ಬಲರಾಮಕೃಷ್ಣರು ಅಕ್ರೂರ 
ನೊಡನೆ ಮಧುರಾನಗರಿಗೆ ಹೊರಡಲು ಸಿದ್ಧರಾದರು. ಅದನ್ನು ನೋಡಿದ 
ಗೋಪಿಯರ ಕೈಬಳೆಗಳು ತೋಳುಗಳಿಂದ ಸಡಿಲವಾಗಿ ಜಾರುತ್ತಿರಲು ಕಣ್ಣೀರು 
ತುಂಬಿಕೊಂಡು ನಿಟ್ಟುಸಿರು ಬಿಡುತ್ತ ದುಃಖಾರ್ತರಾಗಿ ಅವರು ತಮಲ್ಲಿ ಈ ರೀತಿ 
ಮಾತಾಡಿಕೊಳ್ಳುತ್ತಿದ್ದರು (12-13). ಏನೆಂದರೆ, “ಗೋವಿಂದನು ಮದುರೆಗೆ 
ಹೋದಮೇಲೆ ತಿರುಗಿ ಗೋಕುಲಕ್ಕೆ ಹೇಗೆ ಬಂದಾನು? ನಗರಸ್ತ್ರೀಯರ ಮಂಜು 
ಭಾಷಿತದ ಮಧುವನ್ನು ಕಿವಿಯಿಂದ ಕುಡಿಯುತ್ತ ಇರುವನು! ನಾಗರೀಜನರ 
ವಿಲಾಸವಚನಗಳನ್ನು ಕೇಳಿ ಪರಿಚಯವಾದಮೇಲೆ ಇವನ ಚಿತ್ತವು ಹಳ್ಳಿಯ 
ಗೊಲ್ಲತಿಯರ ಕಡೆಗೆ ಎಂದಾದರೂ ಹರಿದೀತೇ? (14-15). ಸಮಸ್ತ 
ಗೋಕುಲದಲ್ಲಿ ಸಾರಭೂತನಾದವನೆಂದರೆ ಕೃಷ್ಣ! ವಿಧಾತನು ಅವನನ್ನು 


388 ಶ್ರೀವಿಷ್ಣುಪುರಾಣಮ್‌ 


ಸಾರಂ ಸಮಸ್ತಗೋಪಸ್ಕ ವಿಧಿನಾ ಹರತಾ ಹರಿಮ್‌। 


ಪ್ರಹೃತಂ ಗೋಪಯೋಷಿತ್ಸು ನಿರ್ಫಣೇನ ದುರಾತ್ಮನಾ॥ 16 
ಭಾವಗರ್ಭಸ್ಸಿತಂ ವಾಕ್ಕಂ ವಿಲಾಸಲಲಿತಾ ಗತಿಃ! 
ನಾಗರೀಣಾಮತೀವೈತತೃಟಾಕ್ಷೇಕ್ಷತಮೇವ ಚ॥ 17 


ಗ್ರಾಮ್ಮೋ ಹರಿರಯಂ ತಾಸಾಂ ವಿಲಾಸನಿಗಡೈರ್ಯುತಃ। 
ಭವತೀನಾಂ ಪುನಃ ಪಾರ್ಶಂ ಕಯಾ ಯುಕ್ತಾ ಸಮೇಷ್ಠತಿ॥ 18 


ಏಷೆ ಸ ರಥಮಾರುಹ್ಕ ಮಥುರಾಂ ಯಾತಿ ಕೇಶವಃ! 
ಕ್ರೂರೇಣಾಕ್ರೂರಕೇಣಾತ್ರ ನಿರ್ಫಣೇನ ಪುತಾರಿತಃ ॥| 19 


ಕಿಂ ನ ವೇತ್ತಿ ನೃಶಂಸೋ5ಯಮನುರಾಗಪರಂ ಜನಮ್‌! 
ಯೇನೈವಮಕ್ಟೋರಾಹ್ಲಾದಂ ನಯತ್ಕನತ್ರ ನೋ ಹರಿಮ್‌॥ 20 


ಏಷ ರಾಮೇಣ ಸಹಿತಃ ಪ್ರಯಾತೃತಂತನಿರ್ಫಣಃ| 
ರಥಮಾರುಹ್ಮ ಗೋವಿಂದಸ್ಥರ್ಯತಾಮಸ್ಮ ವಾರಣೇ ॥ 21 


ಇನ್ನೊಂದೆಡೆಗೆ ಕರೆದೊಯ್ಯುತ್ತಿದ್ದಾನೆ. ನಿರ್ದಯನೂ ದುರಾತ್ಮನೂ ಆದ 
ವಿಧಾತನು ಗೋಪೀಜನರಿಗೆ ಬಲವಾದ ಪೆಟ್ಟು ಕೊಟ್ಟನು! (16). ನಗರ 
ವಾಸಿಗಳಾದ ಯುವತಿಯರಾದರೋ ಭಾವಗರ್ಭಿತವಾಗಿ ಮುಗುಳ್ನಗೆ ಬೀರುತ್ತ 
ಮಾತನ್ನಾಡುತ್ತಾರೆ! ಅವರ ನಡಿಗೆಯ ವಿಲಾಸ ಮನೋಜ್ಲವಾದುದು. ಬಹು 
ಸೊಗಸಾದ ಓರೆಗಣ್ಣಿನ ನೋಟ! ಗ್ರಾಮದಲ್ಲಿ ಬೆಳೆದ ಕೃಷ್ಣನು ಅವರ 
ಲೀಲೆಗಳೆಂಬ ಸಂಕೋಲೆಗಳಿಗೆ ಸಿಕ್ಕಿಕೊಂಡುಬಿಡುತ್ತಾನೆ! ನಿಮ್ಮ ಬಳಿಗೆ ಯಾವ 
ಕಾರಣದಿಂದ ಬಂದಾನು? (17-18). ಇದೋ ಇದೋ! ಕೃಷ್ಣನು ರಥವೇರಿ 
ಮಧುರೆಗೆ ಹೊರಟಿದ್ದಾನೆ. ದಯಾಹೀನನಾದ ಅಕ್ರೂರನೆಂಬ ಕ್ರೂರನಿಂದ 
ಮೋಸಹೋಗಿದ್ದಾನೆ! ನಾವು ಕೃಷ್ಣನಲ್ಲಿ ಎಷ್ಟು ಅನುರಕ್ತರಾಗಿದ್ದೇವೆಂಬುದು ಈ 
ಘಾತುಕನಾದ ಅಕ್ರೂರನಿಗೆ ಗೊತ್ತಿಲ್ಲವೆ? ನಮ್ಮ ನಯನಗಳಿಗೆ ಅನಂದವರ್ಧನ 
ನಾದ ನಂದನಂದನನನ್ನು ಅನ್ಯತ್ರ ಕರೆದೊಯ್ಯುತ್ತಿರುವನಲ್ಲ! (19-20). ಈ 
ಗೋವಿಂದನೂ ಅತ್ಯಂತ ನಿಘನ್ಯಣ! ಆಗಲೇ ರಾಮನೊಡನೆ ರಥವೇರಿ 
ಹೊರಟುಬಿಟ್ಟಿದ್ದಾನೆ. ಬೇಗ ಹೋಗಿ ಅವನನ್ನು ತಡೆಯಿರಿ! ಹೇ ಗೋಪಿ, 
ಗುರುಜನರೆದುರಿಗೆ ಹಾಗೆ ಹೋಗಿ ಹೇಳಲು ನಮಗೆ ಶಕ್ಕವಿಲ್ಲ , ಎನ್ನುವೆಯಾ? 


ಅಧ್ಯಾಯ 18 ಪಂಚಮಾಂಶಃ 339 


ಗುರೂಣಾಮಗ್ರತೋ ವಕ್ತುಂ ಕಿಂ ಬ್ರವೀಷಿ ನ ನಃ ಕ್ಷಮಮ್‌!। 


ಗುರವಃ ಕಿಂ ಕರಿಷ್ಕಂತಿ ದಗ್ಗಾನಾಂ ವಿರಹಾಗ್ನಿನಾ॥ 22 
ನಂದಗೋಪಮುಖಾ ಗೋಪಾ ಗಂತುಮೇತೇ ಸಮುದತಾಃ। 
ನೋದ್ದಮಂ ಕುರುತೇ ಕಶ್ಲಿದ್ದೋವಿಂದವಿನಿವರ್ತನೇ ॥ 23 
ಸುಪ್ರಭಾತಾದ್ಯ ರಜನೀ ಮಥುರಾವಾಸಿಯೋಷಿತಾಮ್‌। 
ಪಾಸ್ಕಂತ್ಯಚ್ಯುತವಕ್ರ್ರಾಬ್ಬಂ ಯಾಸಾಂ ನೇತ್ರಾಲಿಪಂಕ್ಷಯಃ ॥ 24 
ಧನ್ಯಾಸ್ತೇ ಪಥಿ ಯೇ ಕೃಷ್ಣಮಿತೋ ಯಾಂತ,ನಿವಾರಿತಾಃ।| 
ಉದ್ದಹಿಷ್ಕಂತಿ ಪಶ್ಮಂತಸ್ಸೃದೇಹಂ ಪುಲಕಾಂಚಿತಮ್‌॥ 25 
ಮಹಥುರಾನಗರೀಪೌರನಯನಾನಾಂ ಮಹೋತ್ಸವಃ! 
ಗೋವಿಂದಾವಯವೈದರ್ದಷ್ಟೈರತೀವಾದ್ಕ ಭವಿಷ್ಯತಿ ॥ 26 
ಕೋ ನು ಸ್ವಪ್ನಃ ಸಭಾಗ್ಯಾಭಿರ್ದಷ್ಟಸ್ತಾಭಿರಧೋಕ್ಷಜಮ್‌ | 
ಎಸ್ತಾರಿಕಾಂತಿನಯನಾ ಯಾ ದ್ರಕ್ಷ್ಮಂತ್ಮನಿವಾರಿತಾಃ ॥॥ 27 


ಭಲಾ, ವಿರಹಾಗ್ನಿಯಿಂದ ನಾವು ಸುಟ್ಟು ಬೂದಿಯಾಗುತ್ತಿದ್ದೇವಲ್ಲ , ಅದಕ್ಕೆ 
ಗುರುಜನರು ಯಾವ ಪರಿಹಾರ ಮಾಡುವರು? (21-22). ಓಹೋ! ನಂದ 
ಗೋಪನೇ ಮೊದಲಾದ ಗೋಪಾಲರೂ ಸಹ ಮಧುರೆಗೆ ಹೋಗಲು 
ಸಜ್ಜಾಗುತ್ತಿದ್ದಾರೆ! ಗೋವಿಂದನನ್ನು ತಡೆಯಲು ಯಾವನೂ ಯತ್ನಿಸುವುದೇ 
ಇಲ್ಲ! ಮಧುರೆಯಲ್ಲಿರುವ ಮಾನಿನಿಯರಿಗೆ ಇಂದು ರಾತ್ರಿ ಕಳೆದು ಸುಪ್ರಭಾತ 
ವಾಯಿತು! ಅವರ ನಯನಪಂಕ್ತಿಗಳು ದುಂಬಿಗಳಂತೆ ಕೃಷ್ಣನ ಮುಖಕಮಲವನ್ನು 
ಹೀರುವುವು! (23-24). ಯಾರ ತಡೆಯೂ ಇಲ್ಲದೆ ಇಲ್ಲಿಂದ ಕೃಷ್ಣನ ಜೊತೆಗೆ 
ಹೋಗತಕ್ಕವರೆ ಧನ್ಯರು. ಅವರು ದಾರಿಯಲ್ಲಿ ಕೃಷ್ಣನನ್ನು ನೋಡುತ್ತ 
ರೋಮಾಂಚಿತ ಗಾತ್ರರಾಗುವರು, ಧನ್ಯರವರು (25). ಈ ದಿನ ಕೃಷ್ಣನ 
ಸುಂದರಾಂಗಗಳನ್ನು ನೋಡುವ ಮಧುರಾನಗರದ ಪೌರರ ಕಣ್ಣುಗಳಿಗೆ ದೊಡ್ಡ 
ಹಬ್ಬವಾಗುವುದು! ಭಾಗ್ಯಶಾಲಿನಿಯರಾದ ನಗರಾಂಗನೆಯರು ಶುಭಕರವಾದ 
ಯಾವ ಸ್ವಪ್ನವನ್ನು ಕಂಡಿರಬಹುದು! ಅವರು ಯಾವ ಅಡ್ಡಿಯೂ ಇಲ್ಲದೆ 
ಕಾಂತಿಮಯವಿಶಾಲನಯನೆಯರಾಗಿ ಕೃಷ್ಣನನ್ನು ನೋಡುವರು! (26-27). 


340 ಶ್ರೀವಿಷ್ಣುಪುರಾಣಮ್‌ 
ಅಹೋ ಗೋಪೀಜನಸ್ಕಾಸ್ಮ ದರ್ಶಯಿತ್ವಾ ಮಹಾನಿಧಿಮ್‌ | 
ಉತ್ಕೃತ್ತಾನದ್ಕ ನೇತ್ರಾಣಿ ವಿಧಿನಾಂಕರುಣಾತ್ಮನಾ॥ 28 


ಅನುರಾಗೇಣ ಶೈಥಿಲ್ಯಮಸ್ಮಾಸು ವ್ರಜಿತೇ ಹರೌ! 
ಶೈಥಿಲ್ಮಮುಪಯಾಂತ್ಕಾಶು ಕರೇಷು ವಲಯಾನ್ಯಸಿ ॥| 29 


ಅಕ್ರೂರಃ ಕ್ರೂರಹೃದಯಶ್ಶೀಫ್ರಂ ಪ್ರೇರಯತೇ ಹಯಾನ್‌ 
ಏವಮಾರ್ತ್ರಾಸು ಯೋಷಿತ್ಸು ಕೃಪಾ ಕಸ್ಕ ನ ಜಾಯತೇ ॥ 30 


ಏಷ ಕೃಷ್ಣರಥಸ್ಕೋಚ್ಚೈಶ್ಚಕ್ರರೇಣುರ್ನಿರೀಕ್ಷ್ಯತಾಮ್‌। 
ದೂರೀಭೂತೋ ಹರಿರ್ಯೇನ ಸೋಐಪಿ ರೇಣುರ್ನ ಲಕ್ಷ್ಮತೇ॥ 31 
ಶ್ರೀಪರಾಶರ ಉವಾಚ: 


ಇತ್ಯೇವಮತಿಹಾರ್ದೇನ ಗೋಪೀಜನನಿರೀಕ್ಷಿತಃ | 
ತತ್ಕಾಜ ವ್ರಜಭೂಭಾಗಂ ಸಹ ರಾಮೇಣ ಕೇಶವಃ॥ 32 





ಅಯ್ಯೋ! ವಿಧಿಗೆ ಕರುಣೆಯಿಲ್ಲ. ಗೋಪಿಯರಾದ ನಮಗೆ ಒಂದು 
ಮಹಾನಿಧಿಯನ್ನು ತೋರಿಸಿ, ಆಮೇಲೆ ನಮ್ಮ ಕಣ್ಣುಗಳನ್ನೇ ಕಿತ್ತುಹಾಕಿದನು! 
ಹರಿಯು ಹೊರಟಮೇಲೆ ನಮ್ಮ ವಿಷಯದಲ್ಲಿ ಅವನ ಅನುರಾಗ ಸಡಿಲಿತು. 
(ನೋಡಿರಿ) ಒಡನೆಯೇ ನಮ್ಮ ಕೈಗಳಲ್ಲಿರುವ ಬಳೆಗಳೂ ಸಡಿಲವಾದವು! 
(28-29). ಅದೋ, ಕ್ರೂರಹೃದಯನಾದ ಅಕ್ರೂರನು ರಥಾಶ್ವಗಳನ್ನು 
ದೌಡಾಯಿಸುತ್ತಿದ್ದಾನೆ! ಈ ಪ್ರಕಾರವಾಗಿ ನೊಂದು ಬೆಂದಿರುವ ಅಬಲೆಯರಲ್ಲಿ 
ಬೇರೆ ಯಾವನಿಗೆ ಮರುಕ ಹುಟ್ಟದೆ ಇದ್ದೀತು? ಅಲ್ಲಿ ನೋಡಿರಿ, ಕೃಷ್ಣನ ರಥದ 
ಗಾಲಿಗಳಿಂದೆದ್ದ ಧೂಳಿ ಮೇಲೆ ಕಾಣಿಸುತ್ತಿದೆ. ಅಯ್ಯೋ! ಕೃಷ್ಣನು 
ದೂರವಾದನು! ಈಗ ಧೂಳಿಯೂ ಕಾಣುವುದಿಲ್ಲ!” (30-31). ಈ ರೀತಿಯಲ್ಲಿ 
ತೀವ್ರಾನುರಾಗವಿದ್ದ ಗೋಪಿಯರಿಂದ ವೀಕ್ಷಿತನಾದ ಶ್ರೀಕೃಷ್ಣನು ಬಲರಾಮ 
ನೊಡನೆ ವ್ರಜಭೂಮಿಯನ್ನು ತ್ಯಜಿಸಿದನು. ಶೀಘ್ರಗಾಮಿಗಳಾದ ಅಶ್ವಗಳನ್ನು 


ಅಧ್ಯಾಯ 18 ಪಂಚಮಾಂಶಃ 341 


ಗಚ್ಛಂತೌ ಜವನಾಶ್ಚೇನ ರಥೇನ ಯಮುನಾತಟಮ್‌ | 


ಪ್ರಾಪ್ತಾ ಮಧ್ಮಾಹ್ನಸಮಯೇ ರಾಮಾಕ್ರೂರಜನಾರ್ದನಾಃ॥ 33 
ಅಥಾಹ ಕೃಷ್ಣಮಕ್ರೂರೋ ಭವದ್ಭ್ರಾಂ ತಾವದಾಸತಾಮ್‌ | 
ಯಾವತ್ಕರೋಮಿ ಕಾಲಿಂದ್ಕಾ ಆಹ್ಮಿಕಾರ್ಹಣಮಂಭಸಿ॥ 34 


ಶ್ರೀಪರಾಶರ ಉವಾಚ: 
ತಥ್ಮೇತ್ಯುಕಸ್ತತಸ್ಸಾತಸ್ಸಾಚಾಂತಸ್ಸ ಮಹಾಮತಿಃ। 


ದಧ್ಮೌ ಬ್ರಹ್ಮಪರಂ ವಿಪ್ರ ಪ್ರವಿಷ್ಠೋ ಯಮುನಾಜಲೇ॥ 35 
ಫಣಾಸಹಸ್ರಮಾಲಾಢ್ಯೂ ಬಲಭದ್ರಂ ದದರ್ಶ ಸಃ। 
ಕುಂದಮಾಲಾಂಗಮುನ್ನಿದ್ರಪದ್ಮಪತ್ರಾಯತೇಕ್ಷಣಮ್‌ ॥ 36 
ವೃತಂ ವಾಸುಕಿರಂಭಾದ್ಕೆ ರ್ಮಹದ್ದಿಃ ಪವನಾಶಿಭಿಃ | 
ಸಂಸ್ತೂಯಮಾನಮುದ್ಧಂಧಿವನಮಾಲಾವಿಭೂಷಿತಮ್‌ ॥ 37 


೬೨ 
ಮಧ್ಯಾಹ್ನದ ಹೊತ್ತಿಗೆ ಯಮುನಾ ತೀರವನ್ನು ಸೇರಿದರು (32-33). ಆಗ 
ಅಕ್ರೂರನು ಶ್ರೀಕೃಷ್ಣನನ್ನು ಕುರಿತು “ನೀವಿಬ್ಬರೂ ಇಲ್ಲೇ ಕುಳಿತಿರಿ. ನಾನು 
ಯಮುನಾಜಲದಲ್ಲಿ ಮಾಧ್ಯಾಹ್ನಿಕವನ್ನು ಮುಗಿಸಿ ಬರುವೆನು” ಎಂದನು. 
"ಆಗಲಿ' ಎಂದು ಕೃಷ್ಣನು ಹೇಳಲಾಗಿ, ಪ್ರಾಜ್ಞನಾದ ಅಕ್ರೂರನು ಸ್ನಾನಾಚಮನ 
ಗಳನ್ನು ಮಾಡಿ ಯಮುನಾಜಲದಲ್ಲಿ ನಿಂತು, ಮೈತ್ರೇಯ, ಪರಬ್ರಹ್ಮವಸ್ತುವನ್ನು 
ಧ್ಯಾನಿಸಿತೊಡಗಿದನು (34-35). ಆಗ ಅಕ್ರೂರನು ಸಾವಿರ ಹೆಡೆಗಳ ಸಾಲಿ 
ನಿಂದ ವಿರಾಜಿಸತಕ್ಕವನೂ ಕುಂದಕುಸುಮದ ಮಾಲೆಯಂತೆ ಶುಭ್ರಾಂಗನೂ 
ಅರಳಿದ ಪದಪತ್ರದಂತೆ ವಿಶಾಲ ನೇತ್ರವುಳ್ಳವನೂ ಆದ ಬಲಭದ್ರನನ್ನು 
ಕಂಡನು! (36).ಆ ಬಲಭದ್ರನು ವಾಸುಕಿ, ರಂಭ--ಮೊದಲಾದ ಮಹಾಸರ್ಪ 
ಗಳಿಂದ ಪರಿವೃತ್ತನಾಗಿ ಸ್ತುತಿಸಲ್ಪಡುತ್ತ , ಪರಿಮಳವನ್ನು ಬೀರುವ ವನಮಾಲೆ 
ಯಿಂದ ವಿಭೂಷಿತನಾಗಿದ್ದನು. ಅಲ್ಲದೆ ಶ್ಯಾಮವರ್ಣದ ಎರಡು ವಸ್ತ್ರಗಳನ್ನು 
ಧರಿಸಿ ಸುಂದರವಾದ ಪದ್ಮಮಾಲೆಯನ್ನು ಶಿರಸ್ಸಿನಲ್ಲಿ ಮುಡಿದಿದ್ದನು. 


ಹೂಡಿದ್ದ ರಥದಲ್ಲಿ ಪ್ರಯಾಣ ಮಾಡುತ್ತ ರಾಮ, ಕೃಷ್ಣ, ಅಕ್ರೂರರು 


342 ಶ್ರೀವಿಷ್ಣುಪುರಾಣಮ್‌ 


ದಧಾನಮಸಿತೇ ವಸ್ತ್ರ ಚಾರುಪದ್ಮಾವಸಂತಕಮ್‌!। 
ಚಾರುಕುಂಡಲಿನಂ ಭಾಂತಮಂತರ್ಜಲತಲೇ ಸಿತಮ್‌ | 38 


ತಸ್ಕ್ಯೋತ್ಸಂಗೇ ಫನಶ್ಶಾಮಮಾತಾಮ್ರಾಯತಲೋಚನಮ್‌! 
ಚತುರ್ಬಾಹುಮುದಾರಾಂಗಂ ಚಕ್ರಾದ್ಯಾಯುಧಭೂಷಣಮ್‌ ॥ 39 


ಪೀತೇ ವಸಾನಂ ವಸನೇ ಚಿತ್ರಮಾಲ್ಕೋಪಶೋಭಿತಮ್‌!। 


ಶಕ್ರಚಾಪತಡಿನ್ಮಾಲಾವಿಚಿತ್ರಮುವ ತೋಯದಮ್‌ ॥ 40 
ಶ್ರೀವತ್ಸವಕ್ಷಸಂ ಚಾರುಕೇಯೂರಮುಕುಟೋಜ್ಜಲಮ್‌ | 

ದದರ್ಶ ಕೃಷ್ಣಮಕ್ಸಿಷ್ಟಪುಂಡರೀಕಾವತಂಸಕಮ್‌ ॥ 41 
ಸನಂದನಾದೈೈರ್ಮುನಿಭಿಸ್ಸಿದ್ದಯೋಗೈರಕಲ್ಮಷ್ಟೆಃ | 

ಸಂಚಿಂತ್ಯಮಾನಂ ತತ್ರಸ್ಥೈರ್ನಾಸಾಗ್ರನಸ್ತಲೋಚನೈಃ॥ 42 
ಬಲಕೃಷ್ಣೌ ತಥಾಕ್ರೂರಃ ಪ್ರತೃಭಿಜ್ಞಾಯ ಎಸ್ಮಿತಃ। 
ಅಚಿಂತಯದ್ರಥಾಚ್ಛೀಘುಂ ಕಥಮತ್ರಾಗತಾವಿತಿ॥ 43 


ಮನೋಹರವಾದ ಕುಂಡಲಗಳಿಂದ ಅಲಂಕೃತನಾಗಿ ನೀರಿನ ತಳದಲ್ಲಿ ವಿರಾಜಿ 
ಸುತ್ತಿದ್ದನು (37-38). ಬಲಭದ್ರನ ಉತ್ಸಂಗದಲ್ಲಿ ಮೇಘಶ್ಯಾಮನೂ ಸ್ವಲ್ಪ 
ಕೆಂಪಾದ ವಿಶಾಲನೇತ್ರವುಳ್ಳವನೂ ಚತುರ್ಭುಜನೂ ಮನೋಜ್ಞಶರೀರನೂ 
ಶಂಖಚಕ್ರಾದ್ಯಾಯುಧಗಳಿಂದ ಪೀತಾಂಬರಧಾರಿಯೂ ನಾನಾ ಬಣ್ಣದ 
ಹೂಮಾಲೆಗಳಿಂದ ಶೋಭಿತನೂ ಆದ ಶ್ರೀಕೃಷ್ಣನು ಕಾಮನಬಿಲ್ಲು ಮತ್ತು 
ಮಿಂಚಿನ ಗೊಂಚಲುಗಳಿಂದ ಪ್ರಕಾಶಿಸುವ ಮೇಘದಂತೆ ವಿರಾಜಮಾನ 
ನಾಗಿದ್ದನು (40). ವಕ್ಷಃಸ್ಥಳದಲ್ಲಿ ಶ್ರೀವತ್ಸಚಿಹ್ನಾಂಕಿತತಕೂ ಸುಂದರವಾದ 
ಕೇಯೂರಗಳನ್ನು ಧರಿಸಿ ಕಿರೀಟದಿಂದ ದೇದೀಪ್ಯಮಾನನೂ ಅರಳಿದ 
ಬಿಳಿದಾವರೆಯನ್ನು ಶಿರಸ್ಸಿನಲ್ಲಿ ಮುಡಿದವನೂ ಆದ ಶ್ರೀಕೃಷ್ಣನನ್ನು ಅಕ್ರೂರನು 
ನೋಡಿದನು (41). ಬಳಿಯಲ್ಲಿದ್ದ ಯೋಗಸಿದ್ಧರೂ ಶುದ್ಧಾತರೂ ಆದ 
ಸನಂದನಾದಿಮುನಿಗಳು ನಾಸಾಗ್ರದೃಷ್ಟಿಯುಳ್ಳವರಾಗಿ ಶ್ರೀಕೃಷ್ಣನನ್ನು ಧ್ಯಾನಿಸು 
ತ್ತಿದ್ದರು. ಅಕ್ರೂರನು ಅವರೇ ಬಲಭದ್ರ ಶ್ರೀಕೃಷ್ಣರೆಂದು ಗುರುತು ಹಿಡಿದು 
ವಿಸಿತನಾಗಿ “ರಥದಲ್ಲಿದ್ದವರು ಇಷ್ಟುಬೇಗನೆ ಇಲ್ಲಿಗೆ ಹೇಗೆ ಬಂದರು?' ಎಂದು 


ಅಧ್ಯಾಯ 18 ಪಂಚಮಾಂಶ। 343 


ವಿವಕ್ಷೋಃ ಸ್ಪಂಭಯಾಮಾಸ ವಾಚಂ ತಸ್ಕ ಜನಾರ್ದನಃ। 


ತತೋ ನಿಷ್ಕಮ್ಮ ಸಲಿಲಾದ್ರಥಮಭ್ಯಾಗತಃ ಪುನಃ॥ 44 
ದದರ್ಶ ತತ್ರ ಚೈವೋಭೌ ರಥಸ್ಕೋಪರಿ ನಿಷಿತೌ। 

ರಾಮಕೃಷ್ಣೊ ಯಥಾಪೂರ್ವಂ ಮನುಷ್ಯವಪುಷಾನ್ಸಿತೌ ॥॥ 45 
ನಿಮಗ್ನಶ್ಚ ಪುನಸ್ತೋಯೇ ದದರ್ಶ ಚ ತಥೈವ ತೌ! 
ಸಂಸ್ತೂಯಮಾನೌ ಗಂಧವ್ವೈರ್ಮುನಿಸಿದ್ದಮಹೋರಗೈಃ॥ 46 
ತತೋ ವಿಜ್ಞಾತಸದ್ಭಾವಸ್ಸ ತು ದಾನಪತಿಸ್ತದಾ | 

ತುಷ್ಟಾವ ಸರ್ವವಿಜ್ಞಾನಮಯಮಚ್ಕುತಮೀಶ್ವರಮ್‌ ॥ 47 
ಅಕ್ರೂರ ಉವಾಚ: 

ಸನ್ಮಾತ್ರರೂಪಿಣೇನಚಿಂತ್ಯಮಹಿಮ್ನೇ ಪರಮಾತ್ಮನೇ। 

ವ್ಯಾಪಿನೇ ನೈಕರೂಪೈಕಸ್ತರೂಪಾಯ ನಮೋ ನಮಃ॥ 48 


ಚಿಂತೆಗೊಳಗಾದನು (42-43). ಏನನ್ನೋ ಹೇಳಬೇಕೆಂದು ಅಕ್ರೂರನು 
ಉದ್ದೇಶಿಸಿದಾಗ ಜನಾರ್ದನನು ಅವನಿಂದ ಮಾತು ಹೊರಡದಂತೆ ತಡೆದನು! 
ಅನಂತರ ಅಕ್ರೂರನು ಯಮುನಾ ಜಲದಿಂದ ಈಚೆಗೆ ಬಂದು ರಥದ ಬಳಿಗೆ 
ಹೋಗಿ, ಅಲ್ಲಿಮೊದಲಿನಂತೆ ರಥದಲ್ಲಿಯೇ ಅವರಿಬ್ಬರೂ ಮನುಷ್ಯಾಕೃತಿಯಲ್ಲಿ 
ಕುಳಿತಿರುವುದನ್ನು ನೋಡಿದನು! (44-45). ಮತ್ತೆ ಹಿಂದಕ್ಕೆ ಹೋಗಿ 
ಯಮುನಾಜಲದಲ್ಲಿಳಿದಾಗ ಹಿಂದಿನಂತೆ ಅವರಿಬ್ಬರೂ ಜಲದಲ್ಲಿ ಕಾಣಿಸಿದರು! 
ಗಂಧರ್ವರೂ ಮುನಿಗಳೂ ಸಿದ್ದರೂ ಮಹಾಸರ್ಪಗಳೂ ಸ್ತೋತ್ರ ಮಾಡು 
ತ್ರಿರುವುದನ್ನು ಕಂಡನು! ಆಗ ವಾಸ್ತವಿಕವಾದ ಸತ್ಯವೇನೆಂಬುದು ದಾನಪತಿಗೆ 
ಹೊಳೆಯಿತು. ಸರ್ವವಿಜ್ಞಾನಮಯನೂ ಲೋಕೇಶ್ವರನೂ ಆದ ಅಚ್ಯುತನನ್ನು 
ಈ ಪ್ರಕಾರ ಸ್ತೋತ್ರಮಾಡುವುದಕ್ಕೆ ಆರಂಭಿಸಿದನು (46-47): "“ಸತ್ತಾಮಾತ್ರಸ್ವ 
ರೂಪನೂ ಅಚಿಂತ್ಯಮಹಿಮನೂ ಆದ ಪರಮಾತನಿಗೆ ನಮಸ್ಕಾರ. (ಕಾರ್ಯ 
ರೂಪದಿಂದ) ಅನೇಕನೂ (ಕಾರಣರೂಪದಿಂದ) ಏಕನೂ ಆದ ವಿಭುವಿಗೆ 


344 ಶ್ರೀವಿಷ್ಣುಪುರಾಣಮ್‌ 


ಸರ್ವರೂಪಾಯ ತೇಇಚಿಂತ್ಕಾ ಹವಿರ್ಭೂತಾಯ ತೇ ನಮಃ। 


ನಮೋತವಿಜ್ಞಾತಪಾರಾಯ ಪರಾಯ ಪ್ರಕೃತೇಃ ಪ್ರಭೋ॥ 49 
ಭೂತಾತ್ಮಾ ಚೇಂದ್ರಿಯಾತ್ಮಾ ಚ ಪ್ರಧಾನಾತ್ಮಾ ತಥಾ ಭವಾನ್‌। 
ಆತ್ಮಾ ಚ ಪರಮಾತ್ಮಾ ಚ ತ್ಹಮೇಕಃ ಪಂಚಧಾ ಸಿತಃ | 50 
ಪ್ರಸೀದ ಸರ್ವ ಸರ್ವಾತ್ಮನ್‌ ಕ್ಷರಾಕ್ಷರಮಯೇಶ್ವರ | 
ಬ್ರಹ್ಮವಿಷ್ಣುಶಿವಾಖ್ಯಾಭಿಃ ಕಲ್ಪನಾಭಿರುದೀರಿತಃ॥ 51 
ಅನಾಖ್ಕೇಯಸ್ಡರೂಪಾತ್ಮನ್ನನಾಖ್ಯೇಯಪ್ರಯೋಜನ!। 
ಅನಾಖ್ಕೇಯಾಭಿಧಾನಂ ತಾಂ ನತೋಜಇಸ್ಮಿ ಪರಮೇಶ್ವರ ॥ 52 
ನ ಯತ್ರ ನಾಥ ವಿದ್ಧಂತೇ ನಾಮಜಾತ್ಮಾದಿಕಲ್ಲನಾಃ | 

ತದ್‌ಬ್ರಹ್ಮ ಪರಮಂ ನಿತ್ಯಮವಿಕಾರಿ ಭವಾನಜಃ॥ ಬ 


ನಮಸ್ಕಾರ (48). ಹೇ ಅಚಿಂತನೀಯ ಪ್ರಭುವೆ, ಸರ್ವರೂಪನೂ ಹವಿಃ 
ಸ್ವರೂಪನೂ* ಆದ ನಿನಗೆ ನಮಸ್ಕಾರ. ಪ್ರಕೃತಿಯ ಆಚೆಗಿರುವ ನಿನ್ನ 
ಸ್ವರೂಪವನ್ನು ತಿಳಿಯಲು ಶಕ್ಕವಿಲ್ಲ. ಪಂಚಭೂತ, ಇಂದ್ರಿಯ ಪ್ರಕೃತಿ, 
ಜೀವಾತ್ಮ, ಪರಮಾತ್ಮ ಹೀಗೆ ಐದು ಪ್ರಕಾರವಾಗಿ ನಿನೊಬ್ಬನೇ ವ್ಯವಸ್ಥಿತ 
ನಾಗಿದ್ದೀಯೆ (49-50). ಹೇ ಸರ್ವ, ಸರ್ವಾತ್ಮ, ಕ್ಷರಾಕ್ಷರಮಯ, ಈಶ್ವರ, 
ಪ್ರಸನ್ನನಾಗು. ಬ್ರಹ್ಮ, ವಿಷ್ಣು, ಶಿವ--ಎಂಬ ಸಂಜ್ಞಾಕಲ್ಪನೆಗಳಿಂದ ನೀನೇ 
ವರ್ಣಿಸಲ್ಪಟ್ಟಿದ್ದೀಯೆ. ಹೇ ಪರಮೇಶ್ವರ, ನಿನ್ನ ಸ್ವರೂಪವು ಅನಿರ್ವಚನೀಯ 
ವಾದುದು. (ಸೃಷ್ಟಿಯೇ ಮೊದಲಾದವುಗಳಲ್ಲಿ ) ನಿನ್ನ ಉದ್ದೇಶವೂ ಅನಿರ್ವಾಚ್ಯ 
ವಾದುದು. ನಿನ್ನ ನಾಮಧೇಯವೂ 8 ಅನಿರ್ವಾಚ್ಯವೇ ಸರಿ. ನಿನಗೆ 
ನಮಸ್ಕರಿಸಿದ್ದೇನೆ (51-52). ಹೇ ಸ್ವಾಮಿ, ನಾಮ ಜಾತಿ (ಗುಣ, ಕ್ರಿಯೆ) 
ಎಂಬ ಯಾವ ಕಲ್ಪನೆಗೂ ಅತೀತವಾದ ಅವಿಕಾರಿಯೂ ನಿತ್ಯವೂ ಆದ 


* ಯತ್ಪುರುಷೇಣ ಹವಿಷಾ (ಪುರುಷಸೂಕ್ತ). 


$ ಭಗವಂತನ ನಾಮಾವಳಿ ಅನಂತವಾದ್ದರಿಂದ ಎಣಿಸಲು ಸಾಧ್ಯವಿಲ್ಲವೆಂದು 
ಅಭಿಪ್ರಾಯ. ಅಥವಾ ಯಾವ ನಾಮವೂ ಅವನನ್ನು ಗುರುತಿಸಿ ಹೇಳಲು ಅಸಮರ್ಥ 
ವಾದ್ದರಿಂದ ಸಮರ್ಥವಾದ ಯಾವ ನಾಮಧೇಯವೂ ಇಲ್ಲವೆಂಬುದು ಅಭಿಪ್ರಾಯ. 


ಅಧ್ಯಾಯ 18 ಪಂಚಮಾಂಶಃ 345 


ನ ಕಲ್ಪನಾಮೃತೇನರ್ಥಸ್ಕ ಸರ್ವಸ್ಮಾಧಿಗಮೋ ಯತಃ। 
ತತಃ ಕೃಷ್ಣಾಚ್ಛುತಾನಂತವಿಷ್ಣುಸಂಜ್ಗಾಭಿರೀಡತೇ॥ 54 


ಸರ್ವಾರ್ಥಾಸ್ತಮಜ ವಿಕಲ್ಲನಾಭಿರೇತೈ- 
ರ್ದೇವಾದ್ಮೈರ್ಭವತಿ ಹಿ ಯೈರನಂತವಿಶ್ವಮ್‌ | 
ವಿಶ್ವಾತ್ಮಾ ತ್ವಮಿತಿ ವಿಕಾರಹೀನಮೇತ- 
ತ್ಸರ್ವಸ್ಮಿನ್ನ ಹಿ ಭವತೋಸ್ತಿ ಕಿಂಚಿದನತ್‌ ॥ 55 


ತ್ಚಂ ಬ್ರಹ್ಮಾ ಪಶುಪತಿರರ್ಯಮಾ ವಿಧಾತಾ! 
ಧಾತಾ ತ್ವಂ ತ್ರಿದಶಪತಿಸ್ಸಮೇರಣೋಂಗ್ನಿಃ | 

ತೋಯೇಶೋ ಧನಪತಿರಂತಕಸ್ಸಮೇಕೋ 
ಭಿನ್ನಾರ್ಥೈರ್ಜಗದಭಿಪಾಸಿ ಶಕ್ತಿಭೇದೈಃ ॥ 56 


ವಿಶ್ಚಂ ಭವಾನ್‌ ಸೃಜತಿ ಸೂರ್ಯಗಭಸ್ತಿರೂಪೋ 
ವಿಶ್ವೇಶ ತೇ ಗುಣಮಯೋಇಆಯಮತಃ ಪ್ರಪಂಚಃ। 


ಪರಬ್ರಹ್ಮ ನೀನು. ಜನರಹಿತನು ನೀನು. ಆದರೆ ಯಾವುದಾದರೊಂದು 
ಕಲ್ಪನೆಯಿಲ್ಲದಿದ್ದರೆ ಸರ್ವಾತ್ಮನಾದ ನಿನ್ನ ಸಾಮಾನ್ಯಜ್ಞಾನವಾಗುವುದಿಲ್ಲವಾದ 
ಕಾರಣ, ಕೃಷ್ಣ ಅಚ್ಯುತ ಅನಂತ ವಿಷ್ಣು- ಇತ್ಯಾದಿ ನಾಮಗಳಿಂದ ನೀನು 
ಸ್ತುತನಾಗಿದ್ದೀಯೆ (53-54). ಹೇ ಅಜ, ಸರ್ವಪದಾರ್ಥಗಳೂ ನೀನೇ. 
ದೇವತೆ, (ರಾಕ್ಷಸ, ಮನುಷ್ಯ ಪಶು) ಇತ್ಯಾದಿ ಕಲ್ಪನಾಮಯ ಪದಾರ್ಥ 
ಗಳಿಂದ ಈ ಅನಂತ ವಿಶ್ವವಾಗಿರುತ್ತದೆಯಲ್ಲವೆ? ಆದ್ದರಿಂದಲೇ ನೀನು ವಿಶ್ವಾತ್ಮ 
ಸರ್ವಪದಾರ್ಥಗಳಲ್ಲಿಯೊ ವಿಕಾರಹೀನವಾದ ಈ ಬ್ರಹವಸುವೊಂದೇ ಇದೆ. 
ನಿನ್ನ ಹೊರತಾಗಿ ಇನ್ನು ಏನೇನೂ ಇಲ್ಲ (55). ನೀನೇ ಬ್ರಹ್ಮ, ಶಿವ, ಸೂರ್ಯ, 
ವಿಧಾತ, ಧಾತ, ಇಂದ್ರ, ವಾಯು, ಅಗ್ನಿ. ನೀನೇ ವರುಣ, ಕುಬೇರ ಮತ್ತು 
ಯಮ. ನೀನೊಬ್ಬನೇ ಶಕ್ತಿಭೇದಗಳಿಂದ ನಾನಾ ವ್ಯಕ್ತಿರೂಪನಾಗಿ ಜಗತ್ತನ್ನು 
ಪಾಲಿಸುತ್ತಿದ್ದೀಯೆ (56). ಹೇ ವಿಶ್ವೇಶ, ನೀನು ಸೂರ್ಯಕಿರಣರೂಪನಾಗಿ 
ವಿಶ್ವವನ್ನು ಸೃಜಿಸುತ್ತೀಯೆ. ಆದ್ದರಿಂದ ಈ ಗುಣಮಯ ಪ್ರಪಂಚವು ನಿನ್ನ 


846 ಶ್ರೀವಿಷ್ಣುಪುರಾಣಮ್‌ 


ರೂಪಂ ಪರಂ ಸದಿತಿ ವಾಚಕಮಕ್ಷರಂ ಯ- 
ಜ್ಞ್ಯಾನಾತ್ಮನೇ ಸದಸತೇ ಪ್ರಣತೋಸ್ಮಿ ತಸ್ಮೈ! 57 


ಓಂ ನಮೋ ವಾಸುದೇವಾಯ ನಮಸ್ಸಂಕರ್ಷಣಾಯ ಚ! 
ಪ್ರದ್ಭುಮ್ನಾಯ ನಮಸ್ತುಭ್ಯಮನಿರುದ್ದಾಯ ತೇ ನಮಃ॥ 58 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಅಷ್ಟಾದಶೋsಧ್ಯಾಯಃ 


ಇನ್ನೊಂದು ರೂಪವೇ ಆಗಿದೆ. ಬ್ರಹವಾಚಕವಾದ "ಸತ್‌' ಎಂಬ ಯಾವ ಅಕ್ಷರ 
ಉಂಟೋ ಆ ಅಕ್ಷರ ಸ್ವರೂಪನೂ ಸದಸದ್ರೂಪನೂ ಜ್ಞಾನಾತ್ಮನೂ ಆದ ನಿನಗೆ 
ಶರಣಾಗಿದ್ದೇನೆ (57). ಓಂ ನಮೋ ವಾಸುದೇವಾಯ; ಓಂ ನಮಃ 
ಸಂಕರ್ಷಣಾಯ; ಓಂ ನಮಃ ಪ್ರದ್ಯುಮ್ನಾಯ; ಅನಿರುದ್ದನೂ* ಆದ ನಿನಗೆ 
ನಮೋ ನಮಃ” ಎಂದು ಸ್ತುತಿಸಿದನು (58). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹದಿನೆಂಟನೆಯ ಅಧ್ಯಾಯ ಮುಗಿಯಿತು. 


x ೫ 
XK 


* ವಾಸುದೇವ, ಸಂಕರ್ಷಣ, ಪ್ರದ್ಭುಮ್ನ 


ಮ್ನ ಅನಿರುದ್ಧ--ಎಂಬವು ಭಗವಂತನ 
ಚತುರ್ವ್ಮೂಹಗಳು. 


ಏಕೋನವಿಂಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ಏವಮಂತರ್ಜಲೇ ವಿಷ್ಣುಮಭಿಷ್ಟೂಯ ಸ ಯಾದವಃ। 
ಅರ್ಚೆಯಾಮಾಸ ಸರ್ವೇಶಂ ಧೂಪಪುಷ್ಬೈರ್ಮನೋಮಯೈಃ॥ 1 


ಪರಿತಕ್ಷಾನವಿಷಯೋ ಮನಸ್ತತ್ರ ನಿವೇಶ್ಶ ಸಃ! 


ಬ್ರಹ್ಮಭೂತೇ ಚರಂ ಸ್ಲಿತ್ಥಾ ವಿರರಾಮ ಸಮಾಧಿತಃ॥ 2 

ಕೃತಕೃತ್ಕಮಿವಾತ್ಮಾನಂ ಮನ್ನಮಾನೋ ಮಹಾಮತಿಃ | 

ಆಜಗಾಮ ರಥಂ ಭೂಯೋ ನಿರ್ಗಮ್ಮ ಯಮುನಾಂಭಸಃ॥ 3 

ದದರ್ಶ ರಾಮಕೃಷ್ಣೌ ಚ ಯಥಾಪೂರ್ವಮವಸ್ಥಿತೌ | 

ವಿಸ್ಮಿತಾಕ್ಷಸದಾಕ್ರೂರಸ್ತಂ ಚ ಕೃಷ್ಣೋಂಭಭಾಷತ ॥| 4 
ಅಧ್ಯಾಯ 19 


ಶ್ರೀಕೃಷ್ಣನು ಬಲರಾಮನೊಡನೆ ಮಧುರೆಯನ್ನು ಪ್ರವೇಶಿಸುವುದು; 
ರಜಕನ ವಧೆ, ಮಾಲಾಕಾರನ ವಿಷಯದಲ್ಲಿ ಕೃಪೆ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಯಾದವನಾದ 
ಅಕ್ರೂರನು ಈ ಪ್ರಕಾರವಾಗಿ ಜಲಮಧ್ಯದಲ್ಲಿ ನಿಂತು ವಿಷ್ಣುವನ್ನು ಸ್ತುತಿಸಿ, ಆ 
ಸರ್ವೇಶ್ವರನನ್ನು ಮನಃಕಲ್ಪಿತವಾದ ಧೂಪ ಪಷ್ಟಾದಿಗಳಿಂದ ಅರ್ಚಿಸಿದನು. 
ಎಲ್ಲ ವಿಷಯಗಳನ್ನೂ ಮನಸ್ಸಿನಿಂದ ದೂರವಿಟ್ಟು ಬ್ರಹವಸ್ತುವಿನಲ್ಲಿ ಬಹುಕಾಲ 
ಮನಸ್ಸನ್ನು ನಿಲ್ಲಿಸಿ ಸಮಾಧಿಯಿಂದ ಎಚ್ಚಿತ್ತನು (1-2). ಆ ಪ್ರಜ್ಞಾವಂತನು ತಾನು 
ಕೃತಕೃತ್ಯನಾದೆನೆಂದು ಭಾವಿಸಿಕೊಳ್ಳುತ್ತ ಯಮುನಾ ಜಲದಿಂದ ಹೊರಗೆ ಬಂದು 
ರಥದ ಕಡೆಗೆ ಮತ್ತೆ ನಡೆದನು. ಅಲ್ಲಿ ಯಥಾಪೂರ್ವದಂತೆ ಬಲರಾಮ ಕೃಷ್ಣರು 
ಕುಳಿತಿರುವುದನ್ನು ಅಕ್ರೂರನು ವಿಸ್ಥಿತ ನೇತ್ರನಾಗಿ ನೋಡುತ್ತಿರಲಾಗಿ, ಶ್ರೀಕೃಷ್ಣನು 


ಮಖ ಖಣ 


“ಅಕ್ರೂರ, ಯಮುನಾ ಜಲದಲ್ಲಿ ನೀನು ಏನೋ ಒಂದು ಆಶ್ಚರ್ಯವನ್ನು 


348 ಶ್ರೀವಿಷ್ಣುಪುರಾಣಮ್‌ 


ಣಿ 
ಶ್ರೀಕೃಷ್ಣ ಉವಾಚ: 


ನೂನಂ ತೇ ದೃಷ್ಟಮಾಶ್ಚರ್ಯಮಕ್ರೂರ ಯಮುನಾಜಲೇ। 
ವಿಸ್ಮೆಯೋತ್ಸುಲ್ಲನಯನೋ ಭವಾನ್‌ ಸಂಲಕ್ಷ್ಮತೇ ಯತಃ॥ 5 


ಅಕ್ರೂರ ಉವಾಚ: 
ಅಂತರ್ಜಲೇ ಯದಾಶ್ಚರ್ಯಂ ದೃಷ್ಟಂ ತತ್ರ ಮಯಾಚ್ಕುತ। 


ತದತ್ರಾಪಿ ಹಿ ಪಶ್ಮಾಮಿ ಮೂರ್ತಿಮತ್ನುರತಃ ಸ್ಥಿತಮ್‌ ॥ 6 
ಜಗದೇತನ್ಮಹಾಶ್ಚರ್ಯರೂಪಂ ಯಸ್ಕ ಮಹಾತ್ಮನಃ! 
ತೇನಾಶ್ಚರ್ಯಪರೇಣಾಹಂ ಭವತಾ ಕೃಷ್ಣ ಸಂಗತಃ॥ 7 
ತತ್ಕಿಮೇತೇನ ಮಥುರಾಂ ಯಾಸ್ಕಾಮೋ ಮಧುಸೂದನ! 

ಬಿಭೇವಿ ಕಂಸಾದ್ದಿಗ್ದನ್ನ ಪರಪಿಂಡೋಪಜೀವಿನಾಮ್‌ ॥ 8 


ಇತ್ತ್ಸುಕ್ಕಾ ಚೋದಯಾಮಾಸ ಸ ಹಯಾನ್‌ ವಾತರಂಹಸಃ। 
ಸಂಪ್ರಾಪ್ತಶ್ಚಾಪಿ ಸಾಯಾಹ್ನೇ ಸೋ5ಕ್ರೂರೋ ಮಥುರಾಂ ಪುರೀಮ್‌ ॥ 9 


ಕಂಡಿರಬೇಕು! ಏಕೆಂದರೆ ನಿನ್ನ ಕಣ್ಣುಗಳು ಆಶ್ಚರ್ಯಚಕಿತವಾಗಿವೆಯೆಂಬುದು 
ಕಂಡುಬರುತ್ತಿದೆ!” ಎಂದನು (3-5). ಅದಕ್ಕೆ ಅಕ್ರೂರನು “ಅಚ್ಯುತ, 
ನೀರಿನೊಳಗೆ ನಾನು ಯಾವ ಆಶ್ಚರ್ಯವನ್ನು ಕಂಡೆನೋ ಅದೇ ಆಶ್ಚರ್ಯವು 
ಈಗ ನನ್ನೆದುರಿಗೆ ಮೂರ್ತಿಮತ್ತಾಗಿರುವುದನ್ನು ನೋಡುತ್ತಿದ್ದೇನೆ! (6). 
ಮಹಾಶ್ಚರ್ಯರೂಪವಾದ ಈ ಜಗತ್ತು ಯಾವ ಮಹಾತ್ಮನ ಸ್ವರೂಪ 
ವಾಗಿದೆಯೋ ಅಂತಹ ಆಶ್ಚರ್ಯಸ್ತ್ವರೂಪವಾದ ನಿನ್ನೊಡನೆ, ಕೃಷ್ಣ , ನನಗೆ 
ಸಮಾಗಮ ಒದಗಿತು! ಮಧುಸೂದನ, ಈ ಆಶ್ಚರ್ಯದ ವಿಚಾರದಿಂದ ಈಗ 
ಆಗಬೇಕಾದ್ದೇನು? ಈಗ ಮಧುರೆಗೆ ಹೋಗೋಣ. ಕಂಸನಿಗೆ ನಾನು ಹೆದರು 
ತ್ತಿದ್ದೇನೆ. ಪರಾನ್ನದಿಂದ ಜೀವಿಸತಕ್ಕ ಜನರ ಜನಕ್ಷಿ ಧಿಕ್ಕಾರ!” (7-8). ಹೀಗೆ 
ಹೇಳಿ ಅಕ್ರೂರನು ವಾಯುವೇಗಶಾಲಿಗಳಾದ ರಥಾಶ್ವಗಳನ್ನು ದೌಡಾಯಿಸಿ, 
ಸಾಯಂಕಾಲದ ವೇಳೆಗೆ ಮಧುರಾನಗರಕ್ಕೆ ಬಂದು ಸೇರಿದನು. ಆತನು 
ಮಧುರೆಯ ಕಡೆಗೆ ನೋಡುತ್ತ ಬಲರಾಮ ಕೃಷ್ಣರನ್ನು ಕುರಿತು “ನೀವಿಬ್ಬರೂ 


ಅಧ್ಯಾಯ 19 ಪಂಚಮಾಂಶಃ 349 


ವಿಲೋಕ್ಕ ಮಥುರಾಂ ಕೃಷ್ಣಂ ರಾಮಂ ಚಾಹ ಸ ಯಾದವಃ! 
ಪದ್‌ಭ್ಕಾಂ ಯಾತಂ ಮಹಾವೀರ್‌ ರಥೇನೆ ಕೋ ವಿಶಾಮ್ಮಹಮ್‌ ॥ 10 


ಗಂತವ್ಯಂ ವಸುದೇವಸ್ಕ ನೋ ಭವದ್‌ಭ್ಕಾಂ ತಥಾ ಗೃಹಮ್‌। 
ಯುವಯೋರ್ಶಿ ಕೃತೇ ವೃದ್ಧಸ್ಸ ಕಂಸೇನ ನಿರಸ್ಕತೇ॥ 11 


ಶ್ರೀಪರಾಶರ ಉವಾಚ: 


ಇತ್ಯುಕ್ತ್ವಾ ಪ್ರವಿವೇಶಾಥ ಸೋ5ಕ್ರೂರೋ ಮಥುರಾಂ ಪುರೀಮ್‌। 
ಪ್ರವಿಷ್ಠೌ ರಾಮಕೃಷ್ಣೌ ಚ ರಾಜಮಾರ್ಗಮುಪಾಗತೌ ॥ 12 


ಸ್ತ್ರೀಭಿರ್ನರೆ ಶ್ನೆ ಸಾನಂದಂ ಲೋಚನೈರಭಿವೀಕ್ಷಿತೌ। 
ಜಗ್ಮತುರ್ಲೀಲಯಾ ವೀರೌ ಮತ್ತೌ ಬಾಲಗಜಾವಿವ॥ 13 


ಭ್ರಮಮಾಣೌ ತತೋ ದೃಷ್ಟಾಂ ರಜಕಂ ರಂಗಕಾರಮ್‌ | 
ಅಯಾಚೇತಾಂ ಸುರೂಪಾಣಿ ವಾಸಾಂಸಿ ರುಚಿರಾಣಿ ತೌ॥ 14 


ಪಾದಚಾರಿಗಳಾಗಿ ಮುಂದೆ ಹೋಗಿರಿ. ನಾನೊಬ್ಬನೇ ರಥದಲ್ಲಿ ನಗರವನ್ನು 
ಪ್ರವೇಶಿಸುವೆನು (9-10). ನೀವು ವಸುದೇವನ ಮನೆಗೆ ಹೋಗಬಾರದು! 
ನಿಮ್ಮಿಬ್ಬರ ನಿಮಿತ್ತದಿಂದಲೇ ಆ ವೃದ್ಧನನ್ನು ಕಂಸನು ದೂರೀಕರಿಸಿದ್ದಾನೆ” 
ಎಂದನು (11). ಹೀಗೆ ಹೇಳಿ ಆ ಅಕ್ರೂರನು ಮಧುರಾಪುರದೊಳಗೆ ನಡೆದನು. 
ರಾಮಕೃಷ್ಣರು ಕಾಲ್ನಡಿಗೆಯಿಂದ ನಗರವನ್ನು ಪ್ರವೇಶಿಸಿ ರಾಜಮಾರ್ಗವನ್ನು 
ಸೇರಿದರು. ಅಲ್ಲಿ ಪೌರನಾರಿಯರೂ ಪುರುಷರೂ ಆನಂದದಿಂದ ಕಣ್ಣರಳಿಸಿ 
ನೋಡುತ್ತಿರಲಾಗಿ, ಈ ವೀರರು ಮದಿಸಿದ ಬಾಲಗಜಗಳಂತೆ ಗಂಭೀರವಾಗಿ 
ಲೀಲೆಯಿಂದ ರಾಜಮಾರ್ಗದಲ್ಲಿ ಸಾಗುತ್ತಿದ್ದರು (12-13). ಹೀಗೆ ಹೋಗುತ್ತಿರು 
ವಾಗ ಬಟ್ಟೆಗಳಿಗೆ ಬಣ್ಣಹಾಕುವ ಒಬ್ಬ ರಜಕನನ್ನು* ನೋಡಿ ತಮಗೆ ಬೇಕಾದ 
ಕೆಲವು ಸುಂದರ ವಸ್ತ್ರಗಳನ್ನು ಯಾಚಿಸಿದರು. ಆ ರಜಕನು ಕಂಸನ ಅರಮನೆಗೆ 
ಸಂಬಂಧಿಸಿದವನು. ರಾಜಾನುಗ್ರಹವಿದೆಯೆಂದು ದುರಹಂಕಾರಿಯಾದವನು. 


* ರಜಕ ಇ ಬಟ್ಟೆಗಳನ್ನೊಗೆದು ಬಣ್ಣ ಹಾಕತಕ್ಕವನು; ಅಗಸ. 


350 ಶ್ರೀವಿಷುಪುರಾಣಮ್‌ 


ಕಂಸಸ್ಕ ರಜಕಃ ಸೋವಂಥ ಪ್ರಸಾದಾರೂಢವಿಸ್ಮಯಃ। 


ಬಹೂನ್ಮಾಕ್ಷೇಪವಾಕ್ಕಾನಿ ಪ್ರಾಹೋಚ್ಚೈ ರಾಮಕೇಶವೌ॥ 15 
ತತಸ್ತಲಪ್ರಹಾರೇಣ ಕೃಷ್ಣಸ್ತಸ್ಕ ದುರಾತ್ಮನಃ। 
ಪಾತಯಾಮಾಸ ರೋಷೇಣ ರಜಕಸ್ಕ ಶಿರೋ ಭುವಿ॥ 16 


ಹತ್ವಾಂ೦ದಾಯ ಚ ವಸ್ತಾಣಿ ಪೀತನೀಲಾಂಬರೌ ತತಃ! 
ಕೃಷ್ಣರಾಮೌ ಮುದಾ ಯುಕ್ತೌ ಮಾಲಾಕಾರಗೃಹಂ ಗತೌ॥ 17 


ವಿಕಾಸಿನೇತ್ರಯುಗಲೋ ಮಾಲಾಕಾರೋಂತತಿವಿಸ್ಕಿತಃ | 
ಏತೌ ಕಸ್ಕ ಸುತೌ ಯಾತೌ ಮೆ ತ್ರೇಯಾಚಂತಯತದಾ | 18 


ಪೀತನೀಲಾಂಬರಧರೌ ತೌ ದೃಷ್ಟ್ವಾಂತಿಮನೋಹರೌ। 
ಸ ತರ್ಕಯಾಮಾಸ ತದಾ ಭುವಂ ದೇವಾವುಪಾಗತೌ ॥ 20 


ಅವನು ಗಟ್ಟಿಯಾಗಿ ಬಹಳ ಕೆಟ್ಟ ಮಾತುಗಳನ್ನಾಡಿ ರಾಮಕೃಷ್ಣರನ್ನು 
ಹಂಗಿಸಿದನು (14-15). ಆಗ ಶ್ರೀಕೃಷ್ಣನು ಕ್ರುದ್ಧನಾಗಿ ದುರಾತ್ಮನಾದ ಆ ರಜಕನ 
ಶಿರಸ್ಸನ್ನು ಕರತಳ ಪ್ರಹಾರದಿಂದ ನೆಲಕ್ಕುರುಳಿಸಿದನು. ರಜಕನನ್ನು ಹೊಡೆದು 
ಹಾಕಿ ತಮಗೆ ಬೇಕಾದ ವಸ್ತ್ರಗಳನ್ನು ತೆಗೆದುಕೊಂಡು, ಶ್ರೀಕೃಷ್ಣನು ಪೀತಾಂಬರ 
ಧಾರಿಯಾಗಿಯೂ ಬಲರಾಮನು ನೀಲಾಂಬರಧಾರಿಯಾಗಿಯೂ, ಸಂತೋಷ 
ದಿಂದ ಮುಂದೆ ನಡೆದರು. ಹೋಗುತ್ತ ಒಬ್ಬ ಹೂವಾಡಿಗನ ಮನೆಗೆ ಬಂದರು 
(16-17). ಮೈತ್ರೇಯ, ಆ ಮಾಲಾಕಾರನು ಅತ್ಯಂತ ವಿಸ್ಮಯದಿಂದ ಕಣ್ಣರಳಿಸಿ 
ಅವರನ್ನು ನೋಡುತ್ತ ಇವರು ಯಾರ ಮಕ್ಕಳಿರಬಹುದು? ಎಂದು ಚಿಂತಿ 
ಸಿದನು. ಅತ್ಯಂತ ಸುಂದರರೂ ಪೀತಾಂಬರ ನೀಲಾಂಬರಧಾರಿಗಳೂ ಆದ 
ಶ್ರೀಕೃಷ್ಣ ಬಲರಾಮರನ್ನು ನೋಡುತ್ತ “ಇವರು ಧರೆಗಿಳಿದು ಬಂದ ದೇವತೆಗಳು'' 
ಎಂದು ತರ್ಕಿಸಿದನು (18-19). ಅವರಿಬ್ಬರೂ ಅರಳಿದ ಮುಖಪದಗಳಿಂದ 
ಹೂಗಳನ್ನು ಯಾಚಿಸಲಾಗಿ ಹೂವಾಡಿಗನು ಎರಡೂ ಕೈಗಳನ್ನೂ ನೆಲದ 
ಮೇಲೂರಿ ತಲೆಯನ್ನು ಭೂಮಿಗೆ ಮುಟ್ಟಿಸಿ ನಮಸ್ಕರಿಸಿ “ಸ್ವಾಮಿಯವರು ನನ್ನ 
ಮನೆಗೆ ಬಂದದ್ದು ಪರಮಾನುಗ್ರಹವಾಯಿತು. ನಾನು ಧನ್ಯನಾದೆ. ನಿಮನ್ನು 


ಅಧ್ಯಾಯ 19 ಪಂಚಮಾಂಶಃ 351 


ವಿಕಾಸಿಮುಖಪದ್ಮಾಭ್ಕಾಂ ತಾಭ್ಯಾಂ ಪುಷ್ಪಾಣಿ ಯಾಚತಃ। 


ಭುವಂ ವಿಷ್ಟಭ್ಮ ಹಸ್ತಾಭ್ಮಾಂ ಪಸ್ಪರ್ಶ ಶಿರಸಾ ಮಹೀಮ್‌ ॥ 21 
ಪ್ರಸಾದಪರಮೌ ನಾಥೌ ಮಮ ಗೇಹಮುಪಾಗತೌ। 
ಧನ್ಕೋಂಹಮರ್ಚಯಿಷ್ಕಾಮೀತ್ಕಾಕ ತೌ ಮಾಲ್ಯಜೀವನಃ॥ 21 
ತತಃ ಪ್ರಹೃಷ್ಟವದನಸ್ತಯೋಃ ಪುಷ್ಪಾಣಿ ಕಾಮತಃ। 

ಚಾರೂಣ್ಯೇತಾನೃಥೆ ತಾನಿ ಪ್ರದದೌ ಸ ಪ್ರಲೋಭಯನ್‌ ॥ 22 
ಪುನಃ ಪುನಃ ಪ್ರಣಮ್ಮೋಚಭೌ ಮಾಲಾಕಾರೋ ನರೋತಮೌ। 

ದದೌ ಪುಷ್ಪಾಣಿ ಚಾರೂಣಿ ಗಂಧವಂತ್ಯಮಲಾನಿ ಚ॥ 23 
ಮಾಲಾಕಾರಾಯ ಕೃಷ್ಣೋಇಪಿ ಪ್ರಸನ್ನಃ ಪ್ರಪದೌ ವರಾನ್‌। 

ಶ್ರೀಸ್ತ್ವಾಂ ಮತ್ಸಂಶ್ರಯಾ ಭದ್ರ ನ ಕದಾಚತ್ತ್ಯಜಿಷೃತಿ॥ 24 
ಬಲಹಾನಿರ್ನ ತೇ ಸೌಮ್ಮ ಧನಹಾನಿರಥಾನಪಿ ವಾ! 

ಯಾವದ್ಧಿನಾನಿ ತಾವಚ್ಚ ನ ನಶಿಷ್ಮತಿ ಸಂತತಿಃ॥ 25 
ಭುಕ್ತ್ವಾ ಚ ವಿಪುಲಾನ್‌ ಭೋಗಾಂಸ್ತಮಂತೇ ಮತ್ತಸಾದತಃ! 
ಮಮಾನುಸ್ಮರಣಂ ಪ್ರಾಪ್ಕ ದಿವಂ ಲೋಕಮವಾಪ್ಸಸಿ॥॥ 26 


ಪೂಜಿಸಲು ನನಗೆ ಶಕ್ಕವಾಯಿತು'” ಎಂದು ನುಡಿದನು (20-21). ಅನಂತರ 
ಹರ್ಷದಿಂದ ಬೇಕುಬೇಕಾದ ಹೂಗಳನ್ನು ತೋರಿಸುತ್ತ “ಇವು ಚೆನ್ನಾಗಿವೆ. ಇವು 
ನಿಮಗೆ ಒಪ್ಪುತ್ತವೆ” ಎಂದು ಹೇಳಿ ಒತ್ತಾಯಿಸಿ, ಮತ್ತೆ ಮತ್ತೆ ಕೈ ಮುಗಿದು, 
ಪರಿಮಳಭರಿತವಾಗಿ ನಳನಳಿಸುವ ಸುಂದರ ಪುಷ್ಪಗಳನ್ನು ರಾಮಕೃಷ್ಣರಿಗೆ 
ಕೊಟ್ಟನು (22-23). ಆಗ ಶ್ರೀಕೃಷ್ಣನು ಪ್ರಸನ್ನನಾಗಿ ಹೂವಾಡಿಗನಿಗೆ ವರಗಳ 
ನ್ನಿತ್ತನು: “ಸೌಮ್ಯ, ನನ್ನನ್ನಾಶ್ರಯಿಸಿದ ಲಕ್ಷ್ಮಿಯು ನಿನ್ನನ್ನೆಂದೂ ತೊರೆಯದಿರಲಿ. 
ನಿನಗೆ ಬಲಹಾನಿಯೂ ಧನಹಾನಿಯೂ ಎಂದೆಂದಿಗೂ ಆಗುವುದಿಲ್ಲ. 
ಎಲ್ಲಿಯವರೆಗೆ ಹಗಲುಗಳಾಗುತ್ತಿರುವುವೋ ಅಲ್ಲಿಯವರೆಗೆ ನಿನ್ನ ಸಂತತಿಯು 
ನಶಿಸದೆ ನಡೆಯುತ್ತ ಹೋಗುವುದು! (24-25). ಈ ಲೋಕದಲ್ಲಿ ಪುಷ್ಕಳ 
ಭೋಗಗಳನ್ನನುಭವಿಸಿದ ಮೇಲೆ ಕಡೆಯ ಕಾಲದಲ್ಲಿನನ್ನ ಅನುಗ್ರಹದಿಂದ ನಿನಗೆ 


352 ಶ್ರೀವಿಷ್ಣುಪುರಾಣಮ್‌ 


ಧರ್ಮೇ ಮನಶ್ಚ ತೇ ಭದ್ರ ಸರ್ವಕಾಲಂ ಭವಿಷ್ಯತಿ। 


ಯುಷ್ಮತ್ಸಂತತಿಜಾತಾನಾಂ ದೀರ್ಥಮಾಯುರ್ಭವಿಷೃತಿ ॥ 27 
ನೋಪಸರ್ಗಾದಿಕಂ ದೋಷಂ ಯುಷ್ಮತ್ಸಂತತಿಸಂಭವಃ | 
ಅವಾಪ್ಸತಿ ಮಹಾಭಾಗ ಯಾವತ್ಸೂರ್ಯೋ ಭವಿಷ್ಮತಿ ॥ 28 


ಶ್ರೀಪರಾಶರ ಉವಾಚ: 


ಇತ್ಯುಕ್ತ್ವಾ ತದ್‌ಗೃಹಾತ್‌ ಕೃಷ್ಣೋ ಬಲದೇವಸಹಾಯವಾನ್‌!। 
ನಿರ್ಜಗಾಮ ಮುನಿಶ್ರೇಷ್ಠ ಮಾಲಾಕಾರೇಣ ಪೂಜಿತಃ॥ 29 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಏಕೋನವಿಂಶೋsಧ್ಯಾಯಃ 


ನನ್ನ ಸರಣೆಯುಂಟಾಗುವುದಲ್ಲದೆ ದಿವ್ಯಲೋಕವನ್ನು ಪಡೆಯುವೆ. ಹೇ ಸೌಮ್ಯ, 
ಸರ್ವಕಾಲದಲ್ಲಿಯೂ ನಿನಗೆ ಧರ್ಮದಲ್ಲಿ ಸಿರವಾಗಿ ಮನಸ್ಸು ನೆಟ್ಟಿರುವುದು. 
ನಿನ್ನ ಸಂತತಿಯಲ್ಲಿ ಜನಿಸಿದವರಿಗೆ ದೀರ್ಫಾಯುಸ್ಸು ಲಭಿಸುವುದು (26-27). 
ಹೇ ಮಹಾಭಾಗ, ಸೂರ್ಯನಿರುವವರೆಗೆ ನಿನ್ನ ವಂಶದಲ್ಲಿ ಜನಿಸಿದ ಯಾರಿಗೂ 
ವಿಪತ್ಕಾರಿಯಾದ ರೋಗಾದಿಗಳ ಬಾಧೆಯುಂಟಾಗದಿರಲಿ” ಎಂದು 
ನುಡಿದನು. ಮೈತ್ರೇಯ, ಶ್ರೀಕೃಷ್ಣನು ಈ ಪ್ರಕಾರವಾಗಿ ನುಡಿದು ಮಾಲಾಕಾರ 


ಲಣ 


ನಿಂದ ಪೂಜಿತನಾಗಿ ಬಲದೇವನೊಡನೆ ಅಲ್ಲಿಂದ ಹೊರಟನು (28-29). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 


ನೊ 


UN 


ವಂಶೋಂಧ್ಯಾಯಃ 


ಶ್ರೀಪರಾಶರ ಉವಾಚ: 
ರಾಜಮಾರ್ಗೇ ತತಃ ಕೃಷ್ಣಾಸ್ಸಾನುಲೇಪನಭಾಜನಾಮ್‌!। 


ದದರ್ಶ ಕುಬ್ಬಾಮಾಯಾಂತೀಂ ನವಯೌವನಗೋಚರಾಮ್‌ ॥ | 
ತಾಮಾಹ ಲಲಿತಂ ಕೃಷ್ಣಃ ಕಸ್ನೇದಮನುಲೇಪನಮ್‌ | 

ಭವತ್ಕಾ ನೀಯತೇ ಸತ ವದೇಂದೀವರಲೋಚನೇ॥ 2 
ಸಕಾಮೇನೇವ ಸಾ ಪ್ರೋಕ್ತಾ ಸಾನುರಾಗಾ ಹರಿಂ ಪತಿ! 

ಪ್ರಾಹ ಸಾ ಲಲಿತಂ ಕುಬ್ಬಾ ತದ್ದರ್ಶನಬಲಾತ್ಕತಾ॥ 3 
ಕಾಂತ ಕಸ್ಮಾನ್ನ ಜಾನಾಸಿ ಕಂಸೇನ ವಿನಿಯೋಜಿತಾಮ್‌ | 

ನೈಕವಕ್ರೇತಿ ವಿಖ್ಯಾತಾಮನುಲೇಪನಕರ್ಮಣಿ ॥ 4 

ಅಧ್ಯಾಯ 20 


ಕುಬ್ದೆಯಲ್ಲಿ ಕಾರುಣ್ಯ, ಧನುರ್ಭಂಗ, ಕುವಲಯಾಪೀಡವೆಂಬ ಆನೆ ಮತ್ತು 
ಚಾಣೂರಾದಿ ಮಲ್ಲರ ಸಂಹಾರ; ಕಂಸವಧೆ. 


ಪರಾಶರಮಹರ್ಷಿಗಳು ನುಡಿದರು: ಮೈತ್ರೇಯ, ಅನಂತರ ರಾಜ 
ಮಾರ್ಗದಲ್ಲಿ ಚಂದನವೇ ಮೊದಲಾದ ಅನುಲೇಪನಪಾತ್ರೆಯನ್ನು ಹಿಡಿದು 
ಕೊಂಡು ಬರುತ್ತಿದ್ದ ನವಯೌವನಶಾಲಿನಿಯಾದ ಒಬ್ಬ ಕುಬ್ಬ ಸ್ತ್ರೀಯನ್ನು 
ಶ್ರೀಕೃಷ್ಣನು ಕಂಡನು (1). ಅವಳನ್ನು ಕುರಿತು ಮೃದುವಾಗಿ “ಎಲೌ ಇಂದೀವರ 
ಲೋಚನೆ! ಈ ಅನುಲೇಪನವನ್ನು ಯಾರಿಗಾಗಿ ಒಯ್ಯುತ್ತಿದ್ದೀಯೇ? ಸತ್ಯವಾಗಿ 
ಹೇಳು!” ಎಂದು ಕೇಳಿದನು. ಕಾಮುಕನಂತೆ ಕೃಷ್ಣನು ಹೀಗೆ ಕೇಳಿದಾಗ, ಅವನ 
ದರ್ಶನದಿಂದ ಪರವಶಳಾದ ಕುಬ್ಬೆಯು ಶ್ರೀಕೃಷ್ಣನಲ್ಲಿ ಅನುರಾಗವನ್ನು ತಳೆದು 
ಮೃದುವಾಗಿ "“ಓ ಕಾಂತ! ನಾನು ಯಾರೆಂದು ಗೊತ್ತಿಲ್ಲವೆ? ಕಂಸಮಹಾ 
ರಾಜನಿಂದ ಅನುಲೇಪನಕಾರ್ಯದಲ್ಲಿ ನಿಯುಕ್ತಳಾದವಳು ನಾನು! ಅನೇಕ 
ವಕ್ರೆ--ಕುಬ್ಹೆ ಎಂದು ವಿಖ್ಯಾತಳಾಗಿದ್ದೇನೆ! (2-4). ನಾನಲ್ಲದೆ ಇನ್ನೊಬ್ಬರು 


354 ಶ್ರೀವಿಷ್ಣುಪುರಾಣಮ್‌ 


ನಾನ್ಮಪಿಷ್ಟಂ ಹಿ ಕಂಸಸ್ಕ ಪ್ರೀತಯೇ ಹೈನುಲೇಪನಮ್‌ | 
ಭವಾಮ್ಮಹಮತೀವಾಸ್ಮ ಪ್ರಸಾದಘನಭಾಜನಮ್‌ ॥ 5 


ಶ್ರೀಕೃಷ್ಣ ಉವಾಚ: 


ಸುಗಂಧಮೇತದ್ರಾಜಾರ್ಹಂ ರುಚರಂ ರುಚರಾನನೇ 
ಆವಯೋರ್ಗಾತ್ರಸದೃಶಂ ದೀಯತಾಮನುಲೇಪನಮ್‌ ॥ 6 


ಶ್ರೀಪರಾಶರ ಉವಾಚ: 


ಶುತ್ವೆ ಪತದಾಹ ಸಾ ಕುಬ್ಬಾ ಗೃಹೃತಾಮಿತಿ ಸಾದರಮ್‌। 
ಅನುಲೇಪನಂ ಚ ಪ್ರದದೌ ಗಾತ್ರಯೋಗೃ್ರಮಥೋಭಯೋಃ॥ 7 


ಭಕ್ತಿಚ್ಛೇದಾನುಲಿಪ್ತಾಂಗೌ ತತಸ್ತೌ ಪುರುಷರ್ಷಭೌ | 
ಸೇಂದ್ರಚಾಪೌ ವರಾಜೇತಾಂ ಸಿತಕೃಷ್ಣಾವಿವಾಂಬುದೌ ॥ 8 


ತತಸ್ತಾಂ ಚಿಬುಕೇ ಶೌರಿರುಲ್ಲಾಪನವಿಧಾನವಿತ್‌ | 
ಉತ್ಪಾಟ್ಕ ತೋಲಯಾಮಾಸ ದ್ವಂಗುಲೇನಾಗ್ರಪಾಣಿನಾ ॥ 9 


ತಯಾರಿಸಿದ ಅನುಲೇಪನವು ಕಂಸಮಹಾರಾಜನಿಗೆ ಪ್ರಿಯವಾಗದು! ಅವನ 
ಅತ್ಯಂತ ಕೃಪೆಗೆ ಪಾತ್ರಳಾಗಿಬಿಟ್ಟಿದ್ದೇನೆ!'' ಎಂದಳು. ಆಗ ಶ್ರೀಕೃಷ್ಣನು “ಸುಂದರಿ, 
ರಾಜಾರ್ಹವಾದ ಈ ಸುಗಂಧದ್ರವ್ಯವು ಬಹಳ ಚೆನ್ನಾಗಿರುತ್ತದೆ. ನಮ್ಮಿಬ್ಬರ 
ದೇಹಕ್ಕೆ ಯೋಗ್ಯವೆನಿಸುವ ಅನುಲೇಪನವನ್ನು ಕೊಡು!” ಎಂದನು (5-6). ಆ 
ಮಾತನ್ನು ಕೇಳಿ ಕುಬ್ಬೆಯು “ಓಹೊ! ತೆಗೆದುಕೊಳ್ಳೋಣವಾಗಲಿ!? ಎಂದು 
ನುಡಿದು ಅವರಿಬ್ಬರಿಗೂ ದೇಹಯೋಗ್ಯವಾದ ಅನುಲೇಪನವನ್ನು ಕೊಟ್ಟಳು. ಆ 
ಪುರುಷಶ್ರೇಷ್ಠರು. ಯೋಗ್ಯವಾದ ಸುಗಂಧದ್ರವ್ಯವನ್ನು ತೆಗೆದುಕೊಂಡು, 
ಕಪೋಲಾದ್ಯಂಗಗಳಿಗೆ ವಿಭಿನ್ನರೀತಿಯಲ್ಲಿ ಬಳಿದುಕೊಂಡು, ಇಂದ್ರಚಾಪದಿಂದ 
ವಿರಾಜಿಸುವ ಬಿಳಿಯ ಮೋಡದಂತೆಯೂ ಕಪ್ಪು ಮೋಡದಂತೆಯೂ 
ಶೋಭಿಸಿದರು (7-8). ಆಮೇಲೆ ದೇಹದ ಸೊಟ್ಟನ್ನು ನೇರವಾಗಿ ಮಾಡುವ 
ವಧಾನವನ್ನರಿತಿದ್ದ ಶ್ರೀಕೃಷ್ಣನು ತನ್ನ ಕೈಯ ಎರಡು ಬೆರಳುಗಳಿಂದ ಕುಬ್ಬೆಯ 


ಅಧ್ಯಾಯ 20 ಪಂಚಮಾಂಶಃ 355 


ಚಕರ್ಷ ಪದಾಂ ಚ ತದಾ ಯಜುತ್ನಂ ಕೇಶವೋತನಯತ್‌ । 
ತತಸ್ಸಾ ಯಜುತಾಂ ಪ್ರಾಪ್ತಾ ಯೋಷಿತಾಮಭವದ್ದರಾ॥ 10 


ಎಲಾಸಲಲಿತಂ ಪ್ರಾಹ ಪ್ರೇಮಗರ್ಭಭರಾಲಸಮ್‌ | 
ವಸ್ತ್ರೇ ಪ್ರಗೃಹ್ಯ ಗೋವಿಂದಂ ಮಮ ಗೇಹಂ ವುಜೇತಿ ವೈ॥ 11 


ಏವಮುಕ್ತಸ್ನಯಾ ಶೌರೀ ರಾಮಸ್ಕಾಲೋಕ್ಕ ಚಾನನಮ್‌ | 


ಪ್ರಹಸ್ಕ ಕುಬ್ಬಾಂ ತಾಮಾಹ ನೆ ೃಕವಕ್ರಾಮನಿಂದಿತಾಮ್‌ ॥ 12 
ಆಯಾಸ್ಕೇ ಭವತೀಗೇಹಮಿತಿ ತಾಂ ಪ್ರಹಸನ್‌ ಹರಿಃ! 
ವಿಸಸರ್ಜ ಜಹಾಸೋಚ್ಚೈ ರಾಮಸ್ಕಾಲೋಕ್ಕ ಚಾನನಮ್‌ ॥ 13 


ಭಕ್ತಿಭೇದಾನುಲಿಪ್ತಾಂಗೌ ನೀಲಪೀತಾಂಬರೌ ತು ತೌ। 
ಧನುಶ್ಕಾಲಾಂ ತತೋ ಯಾತೌ ಚಿತ್ರಮಾಲ್ಕೋಪಶೋಭಿತೌ॥ 14 


ಗಲ್ಲವನ್ನಲುಗಿಸಿ ಅವಳನ್ನು ಎತ್ತಿಹಿಡಿದು ತೂಗಾಡಿಸಿ, ಕಾಲುಗಳನ್ನು ಕೆಳಗೆ 
ಜಗ್ಗಿದನು! ಹೀಗೆ ಅವಳ ಡೊಂಕನ್ನು ತಿದ್ದಿದನು! ಆಗ ಅವಳು ಸ್ತ್ರೀಯರಲ್ದೊಬ್ಬ 
ಸುಂದರಿಯಾದ ತರುಣಿಯಾದಳು! (9-10). ಅನಂತರ ಕುಬ್ಬೆಯು ಶ್ರೀಕೃಷ್ಣನ 
ವಸ್ತ್ರವನ್ನು ಹಿಡಿದು ಪ್ರೇಮಭರದಿಂದ ವಿಲಾಸಯುಕ್ತವಾಗಿ “ನನ್ನ ಮನೆಗೆ ಬಾ!” 
ಎಂದಳು. ಶ್ರೀಕೃಷ್ಣನು ಬಲರಾಮನ ಮುಖವನ್ನು ನೋಡಿ ನಗುತ್ತ , ಸುಂದರಾ 
ಕೃತಿಯನ್ನು ಪಡೆದಿದ್ದ ಕುಬ್ಬೆಗೆ “ಆಗಲಿ, ನಿನ್ನ ಮನೆಗೆ ಇನ್ನೊಮ್ಮೆ ಬರುವೆನು!” 
ಎಂದು ಹೇಳಿ ಅವಳನ್ನು ಕಳಿಸಿದನು. ಆಮೇಲೆ ಬಲರಾಮನ ಮುಖವನ್ನು 
ನೋಡಿ ಗಟ್ಟಿಯಾಗಿ ನಗತೊಡಗಿದನು (11-13). ಅನಂತರ ಸುಗಂಧದ್ರವ್ಯ 
ಗಳಿಂದ ಅನುಲಿಪ್ತಾಂಗರೂ* ನೀಲಪೀತಾಂಬರಧಾರಿಗಳೂ ವಿಚಿತ್ರಾಕಾರದ 
ಪುಷ್ಪಮಾಲೆಗಳಿಂದ ಭೂಷಿತರೂ ಆದ ರಾಮಕೃಷ್ಣರು ಧನುಃಶಾಲೆಗೆ ಹೋದರು 


* ಭಕ್ತಿ ಭೇದ ವಿಧಿಯಿಂದ ಅನುಲಿಪ್ಪಾಂಗರಾಗಿದ್ದರು. ಭಕ್ತಿ ಭೇದ * ಕುಂಕುಮ 
ಕಸ್ತೂರೀ ಮೊದಲಾದವುಗಳಿಂದ ಕಪೋಲ, ವೃಕ್ಷಸ್ಥಳ, ಭುಜಾದಿಗಳಲ್ಲಿ ಚಿತ್ರಿಸಿ 
ಕೊಳ್ಳುವುದು. 


356 ಶ್ರೀವಿಷ್ಣುಪುರಾಣಮ್‌ 


ಆಯಾಗಂ ತದ್ದನೂರತ್ನಂ ತಾಭ್ಯಾಂ ಪೃಷ್ಟೈಸ್ತು ರಕ್ಷಿಭಿಃ | 


ಆಖ್ಯಾತೇ ಸಹಸಾ ಕೃಷ್ಣೋ ಗೃಹೀತ್ಸಾಪೂರಯದನುಃ ॥ 15 
ತತಃ ಪೂರಯತಾ ತೇನ ಭಜ್ಯಮಾನಂ ಬಲಾದನುಃ। 
ಚಕಾರ ಸುಮಹಚ್ಛಬ್ಬಂ ಮಥುರಾ ಯೇನ ಪೂರಿತಾ॥ 16 


ಅನುಯುಕ್ಕೌ ತತಸ್ತೌ ತು ಭಗ್ನೇ ಧನುಷಿ ರಕ್ಷಿಭಃ 
ರಕ್ಷಿಸೈನ್ನಂ ನಿಹತ್ಕೋಭೌ ನಿಷ್ಕಾಂತೌ ಕಾರ್ಮುಕಾಲಯಾತ್‌ ॥ 17 


ಅಕ್ರೂರಾಗಮವೃತ್ತಾಂತಮುಪಲಭ್ಯ ಮಹದನುಃ। 
ಭಗ್ನಂ ಶ್ರುತ್ವಾ ಚ ಕಂಸೋಇಪಿ ಪ್ರಾಹ ಚಾಣೂರಮುಷ್ಟಿಕೌ॥ 18 


ಕಂಸ ಉವಾಚ: 


ಗೋಪಾಲದಾರಕೌ ಪ್ರಾಪ್ತೌ ಭವದ್ಗಾಂ ತು ಮಮಾಗ್ರತಃ। 
ಮಲ್ಲಯುದ್ದೇನ ಹಂತವ್ಕೌ ಮಮ ಪ್ರಾಣಹರೌ ಹಿ ತೌ॥ 19 


(14). ಅಲ್ಲಿ ಬಿಲ್ಲುಹಬ್ಬಕ್ಕಾಗಿ ಗೊತ್ತಾದ ಶ್ರೇಷ್ಠ ಧನುಸ್ಸು ಯಾವುದೆಂದು 
ಕಾವಲುಗಾರರನ್ನು ಕೇಳಿ ತಿಳಿದುಕೊಂಡು ಶ್ರೀಕೃಷ್ಣನು ಆ ಧನುಸ್ಸನ್ನೆತ್ತಿ 
ಹೆದೆಯೇರಿಸತೊಡಗಿದನು. ಬಲಾತ್ಕಾರವಾಗಿ ಹೆದೆಯನ್ನೆಳೆದು ಜಗ್ಗಲಾಗಿ 
ಧನುಸ್ಸು ಧಡಾರನೆ ಮುರಿದು ಭಯಂಕರವಾದ ಶಬ್ದವಾಯಿತು. ಆ ಶಬ್ದದಿಂದ 
ಮಧುರಾ ನಗರವೇ ಮೊಳಗಿ ಹೋಯಿತು! (15-16). ಧನುಸ್ಸನ್ನು ಮುರಿದದ್ದ 
ರಿಂದ ಕಾವಲುಗಾರರು ರಾಮಕೃಷ್ಣರನ್ನು ಹಿಡಿಯಲು ಆಕ್ರಮಣ ಮಾಡಿದರು. 
ಇವರಿಬ್ಬರು ಆ ಕಾವಲುಗಾರರ ಪಡೆಯನ್ನು ಧ್ವಂಸಗೊಳಿಸಿ ಧನುಗನ್ಣಹದಿಂದ 
ಹೊರಟುಹೋದರು (17). ಕಂಸನಿಗೆ ಅಕ್ರೂರನು ಹಿಂದಿರುಗಿ ಬಂದ 
ವೃತ್ತಾಂತದ ವಿವರ ದೊರೆಯಿತು. ಮಹತ್ತರವಾದ ಧನುಸ್ಸನ್ನು ಮುರಿದು ಹಾಕಿದ 
ಸುದ್ದಿಯೂ ತಲುಪಿತು. ಆಗ ಕಂಸನು ಚಾಣೂರ ಮುಷ್ಟಿಕರನ್ನು ಕರೆಸಿ 
ಹೀಗೆಂದನು (18): “ಗೊಲ್ಲರ ಬಾಲಕರು ಬಂದಿದ್ದಾರೆ. ಅವರಿಬ್ಬರು ನನ್ನ 
ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ! ನೀವಿಬ್ಬರೂ ಮಲ್ಲಯುದ್ಧದಲ್ಲಿ ಅವರನ್ನು 
ನನ್ನೆದುರಿಗೆ ಕೊಂದು ಹಾಕತಕ್ಕದ್ದು. ಮಲ್ಲಯುದ್ಧದಲ್ಲಿ ನೀವು ಅವರನ್ನು ಕೊಂದು 


ಅಧ್ಯಾಯ 20 ಪಂಚಮಾಂಶಃ 357 


ನಿಯುದ್ಧೇ ತದ್ದಿನಾಶೇನ ಭವದ್ಧಾಂ ತೋಷಿತೋ ಹೈಹಮ್‌!। 
ದಾಸ್ಕಾಮ್ಯಭಿಮತಾನ್‌ ಕಾಮಾನ್ನಾನಥೈತೌ ಮಹಾಬಲೌ ॥ 20 


ನ್ಯಾಯತೋತನ್ಮಾಯತೋ ವಾಪಿ ಭವದ್ಧಾಂ ತೌ ಮಮಾಹಿತೌ। 
ಹಂತವಮ್ಮೌ ತದ್ದಧಾದ್ರಾಜಂ ಸಾಮಾನ್ಕಂ ವಾಂ ಭವಿಷ್ಯತಿ ॥॥ 21 


ಇತ್ಯಾದಿಶ್ಶ ಸ ತೌ ಮಲ್ಲೌ ತತಶ್ಚಾಹೂಯ ಹಸ್ತಿಹಮ್‌ | 
ಪ್ರೋವಾಚೋಚ್ಚೈಸ್ತ್ಹಯಾ ಮಲ್ಲಸಮಾಜದ್ದಾರಿ ಕುಂಜರಃ॥ 22 


ಸ್ಥಾಪ್ಗ ಕುವಲಯಾಪೀಡಸ್ತೇನ ತೌ ಗೋಪದಾರಕೌ। 
ಘಾತನೀಯೌ ನಿಯುದ್ಧಾಯ ರಂಗದ್ದಾರಮುಪಾಗತೌ ॥ 23 


ತಮಪ್ಮಾಜ್ಞಾಪಸ್ಮ ದೃಷ್ಟ್ವಾ ಚ ಸರ್ವಾನ್‌ ಮಂಚಾನುಪಾಕೃತಾನ್‌ | 
ಆಸನ್ನಮರಣಃ ಕಂಸಃ ಸೂರ್ಯೋದಯಮುದೈಕ್ಷತ ॥ 24 


ಹಾಕಿ ನನಗೆ ಸಂತೋಷವನ್ನುಂಟುಮಾಡಿದರೆ, ನಿಮ್ಮ ಇಷ್ಟಾರ್ಥಗಳನ್ನು ನಡೆಸಿ 
ಕೊಡುವೆನು. ಅನ್ಯಥಾ ತಿಳಿಯಬೇಡಿರಿ, ಆ ಬಾಲಕರು ಬಲಾಢ್ಯರು (19-20). 
ಯುದ್ಧಸಮಯದಲ್ಲಿ ನ್ಯಾಯವೋ ಅನ್ಯಾಯವೋ--ಯಾವುದೋ ಒಂದು 
ವಿಧಾನದಿಂದ ನನ್ನ ಆ ವೈರಿಗಳನ್ನು ವಧಿಸಬೇಕು. ಅವರನ್ನು ವಧಿಸಿದರೆ ಈ 
ರಾಜ್ಯವು ನನಗೂ ನಿಮಗೂ ಸಮಾನವಾಗಿ ಸೇರಿದ್ದೆಂದು ಭಾವಿಸುತ್ತೇನೆ!” (21) 
ಎಂದು ಆ ಜಟ್ಟಿಗಳಿಗೆ ಆಜ್ಞೆ ಮಾಡಿದನು. ಆಮೇಲೆ ಮಾವುತನನ್ನು ಬರಮಾಡಿ 
ಕೊಂಡು “ಎಲೈ, ಜಟ್ಟಿಕಾಳಗ ನಡೆಯುವ ರಂಗಮಂದಿರ ಉಂಟಷ್ಟೆ. ಅದರ 
ದ್ವಾರದೇಶದಲ್ಲಿ ನೀನು ಕುವಲಯಾಪೀಡವೆಂಬ ಉನ್ನತವಾದ ಮಹಾಗಜವನ್ನು 
ನಿಲ್ಲಿಸಿಕೊಂಡಿರತಕ್ಕದ್ದು. ಆ ಇಬ್ಬರು ಗೊಲ್ಲರ ಹುಡುಗರು ಜಟ್ಟಿಕಾಳಗಕ್ಕಾಗಿ 
ರಂಗಮಂಟಪದ ದ್ವಾರದ ಬಳಿ ಬಂದಾಗ ಆನೆಯನ್ನು ನುಗ್ಗಿಸಿ ಆ ಹುಡುಗರನ್ನು 
ಕೊಂದುಬಿಡು” ಎಂದು ಆದೇಶವಿತ್ತನು (22-23). ಹೀಗೆ ಮಾವುತನಿಗೆ 
ಆಜ್ಞಾಪಿಸಿ, ರಂಗಮಂಟಪದಲ್ಲಿ ಸ್ಥಾಪಿಸಿದ ಪೀಠೋಪಕರಣಗಳನ್ನೆಲ್ಲಾ 
ಪರೀಕ್ಷಿಸಿ, ಮೃತ್ಯು ಸಮೀಪಿಸಿದ್ದ ಕಂಸನು ಬೆಳಗಾಗುವುದನ್ನೇ ನಿರೀಕ್ಷಿಸುತ್ತಿದ್ದನು 
(24). ಬೆಳಗಾಯಿತು. ಸಮಸ್ತ ಪೌರಜನರೂ ಬಂದು ತಮ್ಮ ಪೀಠಗಳಲ್ಲಿ 


358 ಶ್ರೀವಿಷ್ಣುಪುರಾಣಮ್‌ 


ತತಃ ಸಮಸ್ತಮಂಚೇಷು ನಾಗರಸ್ಸ ತದಾ ಜನಃ। 


ರಾಜಮಂಚೇಷು ಚಾರೂಢಾಸ್ಸಹ ಭೃತ್ಮೆ ರ್ನರಾಧಿಪಾಃ ॥ 25 
ಮಲ್ಲಪ್ರಾಶ್ನಿಕವರ್ಗಶ್ಚ ರಂಗಮಧ್ಯಸಮೀಪಗಃ। 

ಕೃತಃ ಕಂಸೇನ ಕಂಸೋತsಪಿ ತುಂಗಮಂಚೇ ವ್ಯವಸ್ಥಿತಃ ॥ 26 
ಅಂತಃಪುರಾಣಾಂ ಮಂಚಾಶ್ಚ ತಥಾನ್ಕೇ ಪರಿಕಲ್ಪಿತಾಃ। 

ಅನ್ನೇ ಚ ವಾರಮುಖ್ಯಾನಾಮನ್ಯೇ ನಾಗರಯೋಷಿತಾಮ್‌ ॥ 27 
ನಂದಗೋಪಾದಯೋ ಗೋಪಾ ಮಂಚೇಷ್ಟನ್ಯೇಷ್ಠವಸಿತಾಃ। 
ಅಕ್ರೂರವಸುದೇವೌ ಚೆ ಮಂಚಿಪ್ರಾಂತೇ ವ್ಯವಸ್ಥಿತೌ ॥ 28 
ನಾಗರೀಯೋಷಿತಾಂ ಮಧ್ಯೇ ದೇವಕೀ ಪುತ್ರಗರ್ಧಿನೀ। 
ಅಂತಕಾಲೇಇಪಿ ಪುತ್ರಸ್ಮ ದ್ರಕ್ಷ್ಯಾಮೀತಿ ಮುಖಂ ಸಿತಾ॥ 29 
ವಾದಮಾನೇಷು ತೂರ್ಯೇಷು ಚಾಣೂರೋ ಚಾಪಿ ವಲ್ಸತಿ। 
ಹಾಹಾಕಾರಪರೇ ಲೋಕೇ ಹ್ಯಾಸ್ಫೋಟಯತಿ ಮುಖ್ಟಿಕೇ ॥ 30 


ಕುಳಿತರು. ರಾಜರು ತಮ್ಮ ಭೃತ್ಯರೊಡನೆ ಆಗಮಿಸಿ ಗೊತ್ತಾಗಿದ್ದ ರಾಜಪೀಠ 
ಗಳಲ್ಲಿ ಮಂಡಿಸಿದರು. ಮಲ್ಲಯುದ್ದದಲ್ಲಿ ಯುಕ್ತಾಯುಕ್ತವನ್ನು ಪರೀಕ್ಷಿಸಿ 
ಹೇಳುವ ತೀರ್ಪುಗಾರರು ರಂಗಮಧ್ಯಕ್ಕೆ ಸಮೀಪದಲ್ಲಿ ಬಂದು ಕುಳಿತು 
ಕೊಳ್ಳುವಂತೆ ಕಂಸನು ಸೂಚನೆಯಿತ್ತನು. ಮತ್ತು ತಾನು ಎತ್ತರದಲ್ಲಿ ಉನ್ನತ 
ಸಿಂಹಾಸನದಲ್ಲಿ ಕುಳಿತನು (25-26). ಅಂತಃಪುರದ ಸ್ತ್ರೀಯರಿಗಾಗಿ ಬೇರೆ 
ಪೀಠಗಳು ವ್ಯವಸ್ಥಿತವಾಗಿದ್ದವು. ಹಾಗೆಯೇ ವೇಶ್ಯಾಸ್ತೀಯರೂ ಪೌರಸ್ತೀಯರೂ 
ಕುಳಿತುಕೊಳ್ಳುವುದಕ್ಕಾಗಿ ಬೇರೆ ಬೇರೆ ಮಂಚಗಳನ್ನು ಗೊತ್ತು ಮಾಡಲಾಗಿತ್ತು 
(27). ನಂದಗೋಪನೆ ಮೊದಲಾದ ಗೋಪಾಲರು ಬಂದು ಒಂದು ಕಡೆ 
ಪೀಠಗಳಲ್ಲಿ ಕುಳಿತಿದ್ದರು. ಅವರ ಪೀಠಗಳ ಬಳಿಯಲ್ಲಿಯೇ ಅಕ್ರೂರ 
ವಸುದೇವರು ಕುಳಿತಿದ್ದರು. ದೇವಕಿಯು ಪುತ್ರದರ್ಶನಲಾಲಸೆಯಿಂದ 
“ಕಡೆಯಲ್ಲಾದರೂ ಮಗನ ಮುಖವನ್ನೊಮ್ಮೆ ನೋಡುವೆನು ” ಎಂದುಕೊಂಡು 
ನಗರ ಸ್ತ್ರೀಯರ ನಡುವೆ ಕುಳಿತಿದ್ದಳು (28-29). ವಾದ್ಯಗಳು ಮೊಳಗಲಾರಂಭಿ 
ಸಿದವು. ಚಾಣೂರನು ರಂಗಸ್ಥಳಕ್ಕೆ ಬಂದು ಹೂಂಕರಿಸಿದನು. ಮುಷ್ಟಿಕನು 
ಸೆಡ್ಡುಹೊಡೆದು ನಿಂತನು. ಜನರ ನಡುವೆ ಗದ್ದಲವೆದ್ದಿತು (30). ಗೋಪವೇಷ 


ಅಧ್ಯಾಯ 20 ಪಂಚಮಾಂಶಃ 359 
ಈಷದ್ಧಸಂತೌ ತೌ ವೀರೌ ಬಲಭದ್ರಜನಾರ್ದನೌ | 


ಗೋಪವೇಷಧರೌ ಬಾಲೌ ರಂಗದ್ದಾರಮುಪಾಗತೌ ॥॥ 31 
ತತಃ ಕುವಲಯಾಪೀಡೋ ಮಹಾಮಾತ್ರಪ್ರಚೋದಿತಃ। 
ಅಭಧಾವತ ವೇಗೇನ ಹಂತುಂ ಗೋಪಕುಮಾರಕೌ ॥॥ 32 


ಹಾಹಾಕಾರೋ ಮಹಾಂಜಜ್ಞೇ ರಂಗಮಧ್ಯೇ ದ್ವಿಜೋತ್ತಮ। 
ಬಲದೇವೋಇನುಜಂ ದೃಷ್ಟ್ವಾ ವಚನಂ ಚೇದಮಬ್ರವೀತ್‌॥ 33 


ಹಂತವ್ಯೋ ಹಿ ಮಹಾಭಾಗ ನಾಗೋ5ಯಂ ಶತ್ರುಚೋದಿತಃ॥ 34 
ಇತ್ಯುಕಸ್ಫೋ5ಗ್ರಜೇನಾಥ ಬಲದೇವೇನ ವೆ ಲ ದ್ವಿಜ! 


ಸಿಂಹನಾದಂ ತತಶ್ಚಕ್ರೇ ಮಾಧವಃ ಪರವೀರಹಾ ॥ 35 
ಕರೇಣ ಕರಮಾಕೃಷ್ಠ್ಕ ತಸ್ಕ ಕೇಶಿನಿಷೂದನಃ। 

ಭ್ರಾಮಯಾಮಾಸ ತಂ ಶೌರಿರೈರಾವತಸಮಂ ಬಲೇ॥ 36 
ಈಶೋಪಪಿ ಸರ್ವಜಗತಾಂ ಬಾಲಲೀಲಾನುಸಾರತಃ। 

ಕ್ರೀಡಿತ್ವಾ ಸುಚಿರಂ ಕೃಷ್ಣ; ಕರಿದಂತಪದಾಂತರೇ ॥ 37 


ಧಾರಿಗಳೂ ವೀರಬಾಲಕರೂ ಆದ ಬಲಭದ್ರಶ್ರೀಕೃಷ್ಣರು ಮುಗುಳ್ನಗೆ ಬೀರುತ್ತಾ 
ರಂಗಮಂಟಪದ ಬಾಗಿಲ ಬಳಿ ಬಂದರು. ಒಡನೆಯೇ ಮಾವುತನು 
ಕುವಲಯಾಪೀಡವನ್ನು ತಿವಿದು ದೌಡಾಯಿಸಿದನು. ಅದು ಈ ಗೋಪಬಾಲಕ 
ರನ್ನು ಕೊಲ್ಲುವುದಕ್ಕಾಗಿ ನುಗ್ಗಿ ಬಂದಿತು (31-32). ಮೈತ್ರೇಯ, ರಂಗಮಂಟಪ 
ದಲ್ಲಿ ಮಹತ್ತರವಾದ ಹಾಹಾಕಾರವೆದ್ದಿತು. ಬಲರಾಮನು ತಮ್ಮನನ್ನು ಕುರಿತು 
“ಕೃಷ್ಣ, ಶತ್ರು ಪ್ರೇರಣೆಯಿಂದ ಈ ಆನೆ ನುಗ್ಗಿ ಬರುತ್ತಿದೆ, ಇದನ್ನು ಕೊಲ್ಲಬೇಕು” 
ಎಂದನು. ಅಣ್ಣನ ಮಾತಿನಂತೆ ಪರಂತಪನಾದ ಶ್ರೀಕೃಷ್ಣನು ಸಿಂಹನಾದಮಾಡಿ 
ಸಿದ್ಧನಾದನು (33-35). ಆನೆ ಹತ್ತಿರ ಬಂದೊಡನೆ ಕೇಶಿನಿಷೂದನನಾದ ಕೃಷ್ಣನು 
ಕೈಯಿಂದ ಆದರ ಸೊಂಡಿಲನ್ನು ಹಿಡಿದು ಜಗ್ಗಿ, ಐರಾವತದಂತೆ ಬಲಶಾಲಿ 
ಯಾಗಿದ್ದ ಕುವಲಯಾಪೀಡವನ್ನು ಗಿರ್ರನೆ ತಿರುಗಿಸಿದನು (36). ಆತನು ಸಮಸ್ತ 
ಜಗತ್ತುಗಳಿಗೆ ಒಡೆಯನಾಗಿದ್ದರೂ ಸಹ ಬಾಲಲೀಲೆಯನ್ನನುಸರಿಸಿ ಬಹಳ 


360 ಶ್ರೀವಿಷ್ಣುಪುರಾಣಮ್‌ 


ಉತ್ಸಾಟ್ಮ ವಾಮದಂತಂ ತು ದಕ್ಷಿಣೇನೈವ ಪಾಣಿನಾ! 


ತಾಡಯಾಮಾಸ ಯನ್ನಾರಂ ತಸ್ಕಾಸೀಚ್ಛತಧಾ ಶಿರಃ॥ 38 
ದಕ್ಷಿಣಂ ದಂತಮುತ್ನಾಟ್ಮ ಬಲಭದ್ರೋsಪಿ ತತ್‌ಕ್ಷಣಾತ್‌ | 
ಸರೋಷಸ್ಟೇನ ಪಾರ್ಶ್ವಸ್ಥಾನ್‌ ಗಜಪಾಲಾನಪೋಥಯತ್‌॥ 39 
ತತಸ್ತೂತ್ಸುತ್ಕ ವೇಗೇನ ರೌಹಿಣೇಯೋ ಮಹಾಬಲಃ! 

ಜಘಾನ ವಾಮಪಾದೇನ ಮಸಕೇ ಹಸ್ತಿನಂ ರುಷಾ॥ 40 
ಸ ಪಪಾತ ಹತಸ್ತೇನ ಬಲಭದ್ರೇಣ ಲೀಲಯಾ। 

ಸಹಸ್ರಾಕ್ಷೇಣ ವಜ್ರೇಣ ತಾಡಿತಃ ಪರ್ವತೋ ಯಥಾ॥ 41 
ಹತ್ವಾ ಕುವಲಯಾಪೀಡಂ ಹಸ್ತ್ಯಾರೋಹಪ್ರಚೋದಿತಮ್‌ | 
ಮದಾಸೃಗನುಲಿಪ್ಲಾಂಗೌ ಹಸಿದಂತವರಾಯುಧೌ ॥ 42 


ಹೊತ್ತು ಕುವಲಯಾಪೀಡದ ಕೋರೆಹಲ್ಲು-ಪಾದಗಳ ನಡುವೆ ಕ್ರೀಡಿಸಿ, 
ಅನಂತರ ಅದರ ಎಡಕೊರೆಯನ್ನು ಬಲಗೈಯಿಂದ ಕಿತ್ತು ಅದರಿಂದ 
ಮಾವಟಿಗನ ತಲೆಗೆ ಬಡಿದನು! ತಲೆ ನೂರು ಚೂರಾಯಿತು! (37-38). 
ಕ್ರುದ್ಧರಾದ ಬಲರಾಮನು ಆನೆಯ ಬಲಗಡೆಯ ದಂತವನ್ನು ಒಡನೆಯೇ ಕಿತ್ತು 
ಹತ್ತಿರದಲ್ಲಿದ್ದ ಇತರ ಮಾವುತರನ್ನು ಬಡಿದು ಕೊಂದನು. ಅನಂತರ 
ಮಹಾಬಲಾಢ್ಯನಾದ ರೌಹಿಣೇಯನು ರೋಷಾವಿಷ್ಣನಾಗಿ ರಭಸದಿಂದ ನೆಗೆದು 
ಮತಂಗಜದ ಮಸ್ತಕವನ್ನು ಎಡಗಾಲಿನಿಂದ ಒದ್ದನು (39-40). ಸಹಸ್ರಾಕ್ಷನಾದ 
ದೇವೇಂದ್ರನ ವಜ್ರಾಯುಧದ ಹೊಡೆತಕ್ಕೆ ಸಿಕ್ಕಿ ಪರ್ವತವು ಉರುಳಿದಂತೆ, 
ಬಲಭದ್ರನ ಲೀಲಾಘಾತಕ್ಕೆ ಸಿಕ್ಕಿದ ಕುವಲಯಾಪೀಡವು ಸತ್ತು ಉರುಳಿಬಿತ್ತು 
(41). ಈ ಪ್ರಕಾರವಾಗಿ ಮಾವಟಿಗನಿಂದ ಪ್ರೇರಿತವಾದ ಕುವಲಯಾ 
ಪೀಡವನ್ನು ಕೊಂದು ಹಾಕಿ, ಅದರ ಮದೋದಕದಿಂದಲೂ ನೆತ್ತರಿಂದಲೂ 
ಲಿಪ್ತಗಾತ್ರರಾಗಿ, ಅದರ ದಂತಗಳನ್ನೇ ಆಯುಧಗಳಂತೆ ಕೈಯಲ್ಲಿ ಹಿಡಿದು, 
ಮೃಗಗಳ ಮಧ್ಯದಲ್ಲಿ ಗಂಭೀರಲೀಲೆಯಿಂದ ಸುತ್ತಲೂ ನೋಡುವ ಗರ್ವಿತ 


p13* 


ಅಧ್ಯಾಯ 20 ಪಂಚಮಾಂಶಃ 361 


ಮೃಗಮಧ್ಯೇ ಯಥಾ ಸಿಂಹೌ ಗರ್ವಲೀಲಾವಲೋಕಿನೌ। 
ಪ್ರವಿಷ್ಟೌ ಸುಮಹಾರಂಗಂ ಬಲಭದ್ರಜನಾರ್ದನೌ ॥ 43 


ಹಾಹಾಕಾರೋ ಮಹಾಂಜಜ್ಞೇ ಮಹಾರಂಗೇ ತ್ಹನಂತರಮ್‌ | 
ಕೃಷ್ಣೋಂಯಂ ಬಲಭದ್ರೋಂಯಮಿತಿ ಲೋಕಸ್ಕ ವಿಸ್ಮಯಃ॥ 44 


ಸೋsಯಂ ಯೇನ ಹತಾ ಘೋರಾ ಪೂತನಾ ಬಾಲಫಾತಿನೀ। 
ಕ್ಷಿಪ್ರಂ ತು ಶಕಟಂ ಯೇನ ಭಗ್ನೌ ತು ಯಮಲಾರ್ಜಾನೌ॥ 45 


ಸೋsಯಂ ಯಃ ಕಾಲಿಯಂ ನಾಗಂ ಮಮರ್ದಾರುಹ್ಮ ಬಾಲಕಃ। 
ಧೃತೋ ಗೋವರ್ಧನೋ ಯೇನ ಸಪ್ಪರಾತ್ರಂ ಮಹಾಗಿರಿಃ॥ 46 


ಅರಿಷ್ಟೋ ಧೇನುಕಃ ಕೇಶೀ ಲೀಲಯೈವ ಮಹಾತ್ಮನಾ। 


ನಿಹತಾ ಯೇನ ದುರ್ವತ್ತಾ ದೃಶ್ಯಕಾಮೇಷ ಸೋಇಚ್ಕುತಃ ॥ 47 
ಅಯಂ ಚಾಸ್ಕ ಮಹಾಬಾಹುರ್ಬಲಭದ್ರೋಂಗ್ರತೋಇಂಗ್ರಜಃ | 
ಪ್ರಯಾತಿ ಲೀಲಯಾ ಯೋಷಿನ್ಮನೋನಯನನಂದನಃ ॥ 48 





ಸಿಂಹಗಳಂತೆ ನೋಡುತ್ತ, ಬಲಭದ್ರನೂ ಶ್ರೀಕೃಷ್ಣನೂ ವಿಶಾಲವಾದ 
ರಂಗಮಂಟಪವನ್ನು ಪ್ರವೇಶಿಸಿದರು (42-43). ಒಡನೆಯೇ ರಂಗಮಂಟಪದಲ್ಲಿ 
"ಇವನು ಕೃಷ್ಣ! ಇವನು ಬಲಭದ್ರ!' ಎಂದು ಭಾರಿ ಗದ್ದಲವೆದ್ದಿತು. 
“ಬಾಲಘಾತಿನಿಯಾದ ಘೋರಪೂತನೆಯನ್ನು ಕೊಂದವನಿವನು! ಶಕಟನನ್ನು 
ಒದ್ದು ಹಾರಿಸಿದವನು ಈತ! ಜೋಡಿ ಮತ್ತಿಮರಗಳನ್ನು ಇವನೇ ಮುರಿದು 
ಕೆಡವಿದವನು! (44-45). ಕಾಳಿಯನಾಗವನ್ನು ಹತ್ತಿನಿಂತು ಅದನ್ನು ಮರ್ದಿಸಿದ 
ನಲ್ಲ, ಆ ಹುಡುಗ ಈತನೇ! ಗೋವರ್ಧನಮಹಾಗಿರಿಯನ್ನು ಏಳು ರಾತ್ರಿಗಳ 
ವರೆಗೆ ಎತ್ತಿ ಹಿಡಿದಿದ್ದನಲ್ಲ , ಆ ಹುಡುಗ ಇವನು! ಅರಿಷ್ಟ, ಧೇನುಕ, ಕೇಶಿ-- 
ಎಂಬ ದುಷ್ಟರನ್ನು ಯಾವ ಮಹಾತ್ಮನು ಲೀಲೆಯಿಂದಲೇ ಕೊಂದುಹಾಕಿದನೋ 
ಆ ಅಚ್ಯುತನೆಂಬವನು ಈತನೇ, ನೋಡಿರಿ! (46-47). ಇವನ ಮುಂದೆ 
ಇರತಕ್ಕವನು ಇವನ ಅಣ್ಣನಾದ ಬಲಭದ್ರ; ಆಜಾನುಬಾಹು. ತರುಣಿಯರ 
ಮನೋನಯನಗಳನ್ನು ರಂಜಿಸುತ್ತ ಎಷ್ಟು ಲೀಲೆಯಿಂದ ನಡೆದುಹೋಗು 
ತ್ರಿದ್ದಾನೆ! (48). ಕೆಳಗೆ ಬಿದ್ದ ಯಾದವವಂಶವನ್ನು ಗೋಪಾಲನೊಬ್ಬನು 


362 ಶ್ರೀವಿಷ್ಣುಪುರಾಣಮ್‌ 


ಅಯಂ ಸ ಕಥ್ಯತೇ ಪ್ರಾಜ್ಞಃ ಪುರಾಣಾರ್ಥವಿಶಾರದೆ | 
ಗೋಪಾಲೋ ಯಾದವಂ ವಂಶಂ ಮಗ್ನಮಭ್ಯೈದರಿಷೃತಿ ॥ 49 


ಅಯಂ ಹಿ ಸರ್ವಲೋಕಸ್ಕ ವಿಷ್ಣೋರಖಲಜನ್ಮನಃ | 
ಅವತೀರ್ಣೋ ಮಹೀಮಂಶೋ ನೂನಂ ಭಾರಹರೋ ಭುವಃ ॥ 50 


ಇತ್ಯೇವಂ ವರ್ಣಿತೇ ಪೌರೈ ರಾಮೇ ಕೃಷ್ಣೇ ಚ ತತ್‌ಕ್ಷಣಾತ್‌। 
ಉರಸ್ತತಾಪ ದೇವಕ್ಕಾಃ ಸ್ನೇಹಸ್ರುತಪಯೋಧರಮ್‌ ॥ 51 


ಮಹೋತ್ಸವಮಿವಾಸಾದ್ಕ ಪುತ್ರಾನನವಿಲೋಕನಾತ್‌ | 
ಯುವೇವ ವಸುದೇವೋಇಭೂದ್ವಿಹಾಯಾಭ್ಯಾಗತಾಂ ಜರಾಮ್‌ ॥ 52 


ಎಸ್ತಾರಿತಾಕ್ಷಿಯುಗಲೋ ರಾಜಾಂತಃಪುರಯೋಷಿತಾಮ್‌ | 


ನಾಗರಸ್ತ್ರೀಸಮೂಹಶ್ಚ ದ್ರಷ್ಟುಂ ನ ವಿರರಾಮ ತಮ್‌॥ 53 
ಸಖ್ಯ ಪಶ್ಶತ ಕೃಷ್ಣಸ್ಯ ಮುಖಮತರುಣೇಕ್ಷಣಮ್‌। 
ಗಜಯುದ್ಧಕೃತಾಯಾಸಸ್ಟೇದಾಂಬುಕಣಿಕಾಚಿತಮ್‌ ॥ 54 


ಉದ್ದರಿಸುವನೆಂದು ಪುರಾಣಾರ್ಥವಿಶಾರದರಾದ ಪ್ರಾಜ್ಞರು ಹೇಳುತ್ತಿದ್ದಾರಲ್ಲ , 
ಆತನೇ ಇವನು! ಇವನು ಸರ್ವಲೋಕಮಯನೂ ಸರ್ವಕಾರಣನೂ ಆದ 
ಭಗವಾನ್‌ ವಿಷ್ಣುವಿನ ಅಂಶವಾಗಿ ಭೂಮಿಯಲ್ಲಿ ಅವತರಿಸಿರಬೇಕು. 
ನಿಜವಾಗಿಯೂ ಭೂಮಿಯ ಹೊರೆಯನ್ನು ಇಳಿಸಲು ಬಂದಿರಬೇಕು!” 
(49-50). ಈ ರೀತಿಯಲ್ಲಿ ಬಲರಾಮನನ್ನೂ ಶ್ರೀಕೃಷ್ಣನನ್ನೂ ವರ್ಣಿಸಿ 
ಪೌರಜನರು ಮಾತಾಡಿಕೊಳ್ಳುತ್ತಿರುವಾಗ, ಪುತ್ರವಾತ್ಸಲ್ಯದಿಂದ ದೇವಕಿಯ 
ಸ್ಪವ್ಯವು ಸುರಿದು ಎದೆ ಒದ್ದೆಯಾಯಿತು. ಅನುತಾಪದಿಂದ ಬೆಂದುಹೋಯಿತು 
(51). ವಸುದೇವನು ಪುತ್ರರ ಮುಖಾವಲೋಕನದಿಂದ ಅತ್ಯಂತ ಉಲ್ಲಸಿತ 
ನಾದನು. ಮುಪ್ಪುಕಳೆದುಹೋಗಿ ಮತ್ತೆ ಯುವಕನಂತಾದನು! ರಾಜಾಂತಃಪುರದ 
ಸುಂದರಿಯರೂ ಪೌರಸ್ತ್ರೀಯರೂ ಕಣ್ಣುಗಳನ್ನು ಹಿಗ್ಗಿಸಿ ಹಿಗ್ಗಿಸಿ ಶ್ರೀಕೃಷ್ಣನನ್ನು 
ನೋಡುತ್ತಲೇ ಇದ್ದರು. ನೋಡಿ ತಣಿಯಲೇ ಇಲ್ಲ! (52-53). ಅವರು ಹೀಗೆ 
ಮಾತಾಡಿಕೊಳ್ಳುತ್ತಿದ್ದರು: “ಗೆಳತಿಯರೆ, ಅರುಣನಯನಮನೋಹರವಾದ 
ಕೃಷ್ಣನ ಮುಖವನ್ನು ನೋಡಿರಿ! ಗಜಯುದ್ಧದ ಆಯಾಸದಿಂದ ಬೆವರಿನ ಹನಿ 


ಅಧ್ಯಾಯ 20 ಪಂಚಮಾಂಶಃ 363 
ವಿಕಾಸಿಶರದಂಭೋಜಮವಶ್ಶಾಯಜಲೋಕ್ಷಿತಮ್‌ | 


ಪರಿಭೂಯ ಸ್ಥಿತಂ ಜನ್ಮ ಸಫಲಂ ಕ್ರಿಯತಾಂ ದೃಶಃ॥ 55 
ಶ್ರೀವತ್ಸಾಂಕಂ ಮಹದ್ದಾಮ ಬಾಲಸ್ಕೈತದ್ದಿಲೋಕ್ಕತಾಮ್‌ | 
ವಿಪಕ್ಷಕ್ಷಪಣಂ ವಕ್ಷೋ ಭುಜಯುಗ್ಮಂ ಚ ಭಾಮಿನಿ॥ 56 


ಕಿಂ ನ ಪಶ್ಯಸಿ ದುಗ್ಬೇಂದುಮೃಣಾಲಧವಲಾಕೃತಿಮ್‌ | 
ಬಲಭದ್ರಮಿಮಂ ನೀಲಪರಿಧಾನಮುಪಾಗತಮ್‌ ॥ 57 


ವಲ್ಲತಾ ಮುಷ್ಟಿಕೇನೈವ ಚಾಣೂರೇಣ ತಥಾ ಸಖ! 
ಕ್ರೀಡತೋ ಬಲಭದ್ರಸ್ಕ ಹರೇರ್ಹಾಸ್ಮಂ ವಿಲೋಕ್ಕತಾಮ್‌ ॥ 58 


ಸಖ್ಯ ಪಶ್ಯತ ಚಾಣೂರಂ ನಿಯುದ್ಧಾರ್ಥಮಯಂ ಹರಿಃ। 
ಸಮುಖೈತಿ ನ ಸಂತೃತ್ರ ಕಿಂ ವೃದ್ಧಾ ಮುಕ್ತಕಾರಿಣಃ॥ 59 


ಮುಖದಲ್ಲಿ ಮಿನುಗುತ್ತಿದೆ (54). ಮಂಜಿನಹನಿ ಮುಸುಕಿದ, ಶರತ್ಕಾಲ 
ದಲ್ಲರಳಿದ ತಾವರೆಯ ಹೂವನ್ನು ನಾಚಿಸುತ್ತದೆ ಈ ಮುಖ! ಇದನ್ನು ನೋಡಿ 
ನಿಮಗೆ ಕಣ್ಣಿರುವುದನ್ನು ಸಾರ್ಥಕಪಡಿಸಿಕೊಳ್ಳಿರಿ? (55). (ಒಬ್ಬಳು ಹೇಳಿದಳು) 
ಹೇ ಭಾಮಿನಿ, ಈ ಬಾಲಕನ ಶ್ರೀವತ್ಸಾಂಕಯುಕ್ತವೂ ಪರಮತೇಜಸ್ವಿಯೂ ಆದ 
ಎದೆಯನ್ನು ನೋಡು! ವೈರಿವಿದ್ದಂಸಕವಾದ ಭುಜಯುಗಳವನ್ನು ನೋಡು! 
(56). (ಇನ್ನೊಬ್ಬಳು ಹೇಳಿದಳು) ಏನೆ! ಹಾಲಿನಂತೆ ಚಂದ್ರನಂತೆ ತಾವರೆಯ 
ದಂಟಿನಂತೆ ಬೆಳ್ಳಗಿರುವ ಆ ಹುಡುಗನನ್ನು ನೋಡಬಾರದೆ? ನೀಲವಸ್ತಿವನ್ನುಟ್ಟಿ 
ದ್ದಾನೆ! ಅವನೇ ಬಲಭದ್ರ (57). (ಮತ್ತೊಬ್ಬಳು ನುಡಿದಳು) ಸಖಿ, ಮುಷ್ಟಿಕನೂ 
ಚಾಣೂರನೂ ಮೈಮೇಲೆ ಎರಗಿ ಬೀಳುತ್ತಿರುವಾಗ ಅವರೊಡನೆ ಕ್ರೀಡಿಸುವ 
ಬಲಭದ್ರನನ್ನು ನೋಡಿ ಕೃಷ್ಣನು ಹೇಗೆ ನಗುತ್ತಿದ್ದಾನೆ, ನೋಡು! (58). 
(ಮಗದೊಬ್ಬಳು ಎಂದಳು) ಅಯ್ಯೊ ಸಖಿಯರೆ, ನೋಡಿರಿ. ಚಾಣೂರನೊಡನೆ 
ಕುಸ್ತಿಯಾಡುವುದಕ್ಕೆ ಕೃಷ್ಣನು ಬರುತ್ತಿದ್ದಾನೆ. ಇದನ್ನು ತಡೆಯುವ ಹಿರಿಯರು 
ಯಾರೂ ಇಲ್ಲಿಲ್ಲವೆ? (59). ಈಗಷ್ಟೇ ಯೌವನಕ್ಕೆ ಕಾಲಿಡುತ್ತಿರುವ ಸುಕುಮಾರ 


364 ಶ್ರೀವಿಷ್ಣುಪುರಾಣಮ್‌ 


ಕ್ಷ ಯೌವನೋನ್ಮುಖೀಭೂತಸುಕುಮಾರತನುರ್ಹರಿಃ। 
ಕ್ಸ ವಜ್ರಕಠಿನಾಭೋಗಶರೀರೋ5ಯಂ ಮಹಾಸುರಃ ॥ 60 


ಇಮೌ ಸುಲಲಿತೈರಂಗೈರ್ವರ್ತೇತೇ ನವಯೌವನೌ | 
ದೈತೇಯಮಲ್ಲಾಶ್ಚಾಣೂರಪ್ರಮುಖಾಸ್ಟೃತಿದಾರುಣಾಃ॥ 61 


ನಿಯುದ್ಧಪ್ರಾಶ್ನಿಕಾನಾಂ ತು ಮಹಾನೇಷ ವೃತಿಕ್ರಮಃ। 
ಯದ್ಧಾಲಬಲಿನೋರ್ಯದ್ದಂ ಮಧ್ಯಸ್ಸೈಸ್ಸಮುಪೇಕ್ಷ್ಯತೇ॥ 62 


ಶ್ರೀಪರಾಶರ ಉವಾಚ: 
ಇತ್ಸಂ ಪುರಸ್ತೀಲೋಕಸ್ಕ ವದತಶ್ಚಾಲಯನ್‌ ಭುವಮ್‌। 
ವವಲ್ಲ ಬದ್ಧಕಕ್ನೋ5ಂತರ್ಜನಸ್ಕ ಭಗವಾನ್‌ ಹರಿಃ ॥ 63 


ಬಲಭದ್ರೋಪತಪಿ ಚಾಸ್ಫೋಟ್ಕ ವವಲ್ಲ ಲಲಿತಂ ತಥಾ! 
ಪದೇ ಪದೇ ತಥಾ ಭೂಮಿರ್ಯನ್ನ ಶೀರ್ಣಾ ತದದ್ಯುತಮ್‌ | 64 


ಶರೀರನಾದ ಕೃಷ್ಣನೆಲ್ಲಿ? ವಜ್ರದಂತೆ ಕಠೋರವಾದ ಮಹಾಶರೀರವುಳ್ಳ ಆ 
ದೊಡ್ಡ ರಾಕ್ಷಸನೆಲ್ಲಿ? (60). ಇವರಾದರೋ ಕೋಮಲಾಂಗದ ನವಯುವಕರು! 
ಚಾಣೂರನೇ ಮೊದಲಾದವರು ಬಹುಭಯಂಕರರಾದ ದೈತ್ಯಜಟ್ಟಿಗಳು! ಕುಸ್ತಿ 
ಕಾಳಗದಲ್ಲಿ ಮಧ್ಯಸ್ಥರಾದವರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. 
ಬಾಲಕರಿಗೂ ಬಲಿಷ್ಠರಿಗೂ ಕುಸ್ತಿ ಸರಿಯಲ್ಲವೆಂಬುದನ್ನು ಉಪೇಕ್ಷಿಸಿದ್ದಾರೆ” 
(61-62). ಹೀಗೆ ಪುರಸ್ತ್ರೀಯರು ಮಾತಾಡಿಕೊಳ್ಳುತ್ತಿರುವಾಗಲೇ ಶ್ರೀಕೃಷ್ಣನು 
ಸೊಂಟದಪಟ್ಟಿಯನ್ನು ಬಿಗಿದುಕಟ್ಟಿ ನೆಲವನ್ನದುರಿಸುತ್ತ ಪ್ರೇಕ್ಷಕರೆದುರಿಗೆ 
ರಂಗಸ್ಥಳಕ್ಕೆ ನೆಗೆದನು.  ಬಲಭದ್ರನೂ ಸಹ ಭುಜವನ್ನು ಚಪ್ಪರಿಸಿ 
ಮನೋಜ್ಲವಾದ ರೀತಿಯಿಂದ ರಂಗಸ್ಥಳದಲ್ಲಿ ಸುಳಿದಾಡಿದನು. ಅವನ 
ಒಂದೊಂದು ಹೆಜ್ಜೆಗೂ ನೆಲವು ಸೀಳಿಹೋಗದಿದ್ದುದೇ ಆಶ್ಚರ್ಯ! (63-64). 
ಅನಂತರ ಅಮಿತ ಪರಾಕ್ರಮಿಯಾದ ಶ್ರೀಕೃಷ್ಣನು ಚಾಣೂರನೊಡನೆ ಕುಸ್ತಿಯ 


ಅಧ್ಯಾಯ 20 ಪಂಚಮಾಂಶಃ 365 


ಚಾಣೂರೇಣ ತತಃ ಕೃಷ್ಣೋ ಯುಯುಧೇಇ೦ಮಿತವಿಕ್ರಮಃ। 


ನಿಯುದ್ಧಕುಶಲೋ ದೆ ತೋ ಬಲಭದ್ರೇಣ ಮುಷ್ಟಿಕಃ॥ 65 
ಸನ್ನಿಪಾತಾವಧೂತೈಸ್ತು ಚಾಣೂರೇಣ ಸಮಂ ಹರಿಃ। 
ಪ್ರಕ್ಷೇಪಣೈರ್ಮುಷ್ಟಿಭಿಶ್ಚ ಕೀಲವಜ್ರನಿಪಾತನೈಃ ॥ 66 


ಪಾದೋದ್ಧೂತೆ J ಪ್ರಮೃಷ್ಟೆ ಶೆ ತಯೋರ್ಯದ್ದಮಭೂನ್ಮಹತ್‌ ॥ 67 
ಅಶಸ್ತಮತಿಘೋರಂ ತತ್ತಯೋರ್ಯುದ್ಧಂ ಸುದಾರುಣಮ್‌ | 


ಬಲಪ್ರಾಣವಿನಿಷ್ಟಾದಂ ಸಮಾಜೋತ್ಸವಸನ್ನಿಧೌ ॥ 68 
ಯಾವದ್ಯಾವಚ್ಚ ಚಾಣೂರೋ ಯುಯುಧೇ ಹರಿಣಾ ಸಹ। 
ಪ್ರಾಣಹಾನಿಮವಾಪಾಗ್ರಾ ೦ ತಾವತ್ತಾವಲ್ಲವಾಲ್ಲವಮ್‌ ॥ 69 
ಕೃಷ್ಣೋಂಪಿ ಯುಯುಧೇ ತೇನ ಲೀಲಯೈವ ಜಗನ್ಮಯಃ। 
ಖೇದಾಚ್ಛಾಲಯತಾ ಕೋಪಾನ್ನಿಜಶೇಖರಕೇಸರಮ್‌ ॥ 70 


ನ್ನಾರಂಭಿಸಿದನು. ಕುಸ್ತಿಯಲ್ಲಿ ಪಟುವಾಗಿದ್ದ ದೈತ್ಕಾಕೃತಿಯ ಮುಷ್ಟಿಕನು 
ಬಲಭದ್ರನೊಡನೆ ಕುಸ್ತಿಯಲ್ಲಿ ತೊಡಗಿದನು (65). ಶ್ರೀಕೃಷ್ಣನು ಚಾಣೂರ 
ನೊಡನೆ ಪರಸ್ಪರ ಹಸ್ತ ಸಂಘಟ್ಟನ ಹಸ್ತಗಳನ್ನು ಕೊಡಹುವುದು, ಜಗ್ಗಿ ಎಳೆದು 
ತಳ್ಳುವುದು, ಮುಷ್ಟಿಗಳಿಂದ ಗುದ್ದುವುದು, ಮೊಳಕೈಕೀಲಿನಿಂದ ಚಚ್ಚುವುದು, 
ಎರಡು ಮೊಳಕೈಗಳಿಂದಲೂ ಇಡಿಯುವುದು, ಕಾಲಿನಿಂದ ಎತ್ತಿ ಎಸೆಯು 
ವುದು, ಹಿಡಿದು ಅಮುಕುವುದು-- ಈ ಪ್ರಕಾರಗಳಿಂದ ಮಹತ್ತರವಾದ ಕುಸ್ತಿ 
ಕಾಳಗವನ್ನು ನಡೆಸಿದನು (66-67). ಅವರಿಬ್ಬರ ಕುಸ್ತಿಯು ಆಯುಧವಿಲ್ಲದ ಅತಿ 
ಘೋರವೂ ಭೀಕರವೂ ಆದ ಯುದ್ಧವೇ ಆಯಿತು. ಜನಸಮಾಜದ ಉತ್ಸವ 
ಸಮಯದಲ್ಲಿ ಪರಾಕ್ರಮದಿಂದಲೂ ದೇಹಶಕ್ತಿಯಿಂದಲೂ ನಡೆಸುವ 
ಹೊಡೆದಾಟವಾಯಿತು (68). ಚಾಣೂರನು ಶ್ರೀಕೃಷ್ಣನೊಡನೆ ಮಲ್ಲಯುದ್ಧ 
ಮಾಡುತ್ತ ಮಾಡುತ್ತ (ತನ್ನ ಜೀವನದಲ್ಲಿ) ಮೊದಲನೆಯ ಬಾರಿಗೆ ಕ್ಷಣ ಕ್ಷಣಕ್ಕೂ 
ಬಲಗುಂದುತ್ತ ಹೋದನು. ಆಯಾಸದಿಂದಲೂ ಕ್ರೋಧದಿಂದಲೂ ತನ್ನ 
ಶಿರೋಭೂಷಣವಾದ ಕೇಸರವನ್ನು ಅಲ್ಲಾಡಿಸುತ್ತಿದ್ದ ಚಾಣೂರನೊಡನೆ 
ಜಗನ್ಮಯನಾದ ಶ್ರೀಕೃಷ್ಣನು ಲೀಲೆಯಿಂದಲೇ ಹೋರಾಡುತ್ತಿದ್ದನು (69-70). 


866 ಶ್ರೀವಿಷ್ಣುಪುರಾಣಮ್‌ 


ಬಲಕ್ಷಯಂ ವಿವೃದ್ಧಿಂ ಚ ದೃಷ್ಟಾ ಚಾಣೂರಕೃಷ್ಣಯೋಃ।| 


ವಾರಯಾಮಾಸ ತೂರ್ಯಾಣಿ ಕಂಸಃ ಕೋಪಪರಾಯಣಃ॥ 71 
ಮೃದಂಗಾದಿಷು ತೂರ್ಯೀಷು ಪ್ರತಿಷಿದ್ದೇಷು ತತ್‌ಕ್ಷಣಾತ್‌ | 

ಖೇ ಸಂಗತಾನ್ಯವಾದಂತ ದೇವತೂರ್ಯಾಣ್ಯನೇಕಶಃ॥ 72 
ಜಯ ಗೋವಿಂದ ಚಾಣೂರಂ ಜಹಿ ಕೇಶವ ದಾನವಮ್‌ | 
ಅಂತರ್ದ್ವಾನಗತಾ ದೇವಾಸ್ತಮೂಚುರತಿಹರ್ಷಿತಾಃ ॥ 73 
ಚಾಣೂರೇಣ ಚಿರಂ ಕಾಲಂ ಕ್ರೀಡಿತ್ಸಾ ಮಧುಸೂದನಃ! 

ಉತ್ಥಾಪ್ಕ ಭ್ರಾಮಯಾಮಾಸ ತದ್ದಧಾಯ ಕೃತೋದ್ಯಮಃ॥ 74 
ಭ್ರಾಮಯಿತ್ಹಾ ಶತಗುಣಂ ದೆ ಪತ್ತಮಲ್ಲಮಮಿತಿಜಿತ್‌ | 
ಭೂಮಾವಾಸ್ಫೋಟಯಾಮಾಸ ಗಗನೇ ಗತಜೀವಿತಮ್‌ ॥ 75 
ಭೂಮಾವಾಸ್ಫೋಟತಸ್ತೇನ ಚಾಣೂರಃ ಶತಧಾsಭವತ್‌ | 
ರಕ್ತಸ್ರಾವಮಹಾಪಂಕಾಂ ಚಕಾರ ಚ ತದಾ ಭುವಮ್‌!॥ 76 


ಜಾಣೂರನು ಬಲದಲ್ಲಿ ಕುಗ್ಗುತ್ತಿರುವುದನ್ನೂ ಶ್ರೀಕೃಷ್ಣನ ಕೈ ಮೇಲಾಗುತ್ತಿರುವು 
ದನ್ನೂ ನೋಡಿದ ಕಂಸನು ಕ್ರುದ್ಧನಾಗಿ ಉತ್ಸವದ ವಾದ್ಯಗಳನ್ನು ನಿಲ್ಲಿಸಬೇಕೆಂದು 
ಆಜ್ಞಾಪಿಸಿದನು! ಮೃದಂಗಾದಿ ವಾದ್ಯಗಳು ನಿಂತುಹೋಗಲು, ಒಡನೆಯೇ 
ಆಕಾಶದಲ್ಲಿ ನೆರೆದಿದ್ದ ನಾನಾ ವಿಧ ದೇವವಾದ್ಯಗಳು ಮೊಳಗಲಾರಂಭಿಸಿದವು! 
(71-72. “ಜಯ ಗೋವಿಂದ! ಜಯ ಕೇಶವ! ಚಾಣೂರದಾನವನನ್ನು 
ಕೊಂದುಹಾಕು!'' ಎಂಬುದಾಗಿ ಅಂತರ್ಥಾನದಿಂದ ಉಪಸ್ಥಿತರಾಗಿದ್ದ 
ದೇವತೆಗಳು ಆನಂದಾತಿರೇಕದಿಂದ ಉಗ್ಗಡಿಸಿದರು (73). ಶ್ರೀಕೃಷ್ಣನು 
ಚಾಣೂರನೊಡನೆ ಹೀಗೆ ಬಹಳ ಹೊತ್ತು ಮಲ್ಲಯುದ್ಧವೆಂಬ ಕ್ರೀಡೆಯನ್ನಾಡಿದ 
ಮೇಲೆ ಅವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿದನು. ಆ ಶತ್ರುವಿಧ್ವಂಸಿಯು 
ದೈತ್ಯಮಲ್ಲನಾದ ಚಾಣೂರನನ್ನು ಗಪ್ಪನೆ ಹಿಡಿದೆತ್ತಿ ಒಂದುನೂರು ಸುತ್ತು 
ಗಗನದಲ್ಲಿ ಗಿರ್ರೆಂದು ತಿರುಗಿಸಲು ಚಾಣೂರನ ಪ್ರಾಣ ಹೋಯಿತು. ಅವನ 
ದೇಹವನ್ನು ದೊಪ್ಪನೆ ನೆಲದ ಮೇಲೆ ಬಡಿದನು (74-75). ನೆಲದಮೇಲೆ ಸಿಡಿದ 
ಚಾಣೂರನ ದೇಹವು ನೂರಾರು ಸೀಳಾಯಿತು. ನೆತ್ತರು ಹರಿದು ನೆಲವೆಲ್ಲ 


ಅಧ್ಯಾಯ 20 ಪಂಚಮಾಂಶಃ 367 


ಬಲದೇವೋಇಪಿ ತತ್ಕಾಲಂ ಮುಷ್ಟಿಕೇನ ಮಹಾಬಲಃ। 


ಯುಯುಧೇ ದೈತ್ಯಮಲ್ಲೇನ ಚಾಣೂರೇಣ ಯಥಾ ಹರಿಃ॥ 77 
ಸೋಪಷ್ಯೇನಂ ಮುಷ್ಟಿನಾ ಮೂರ್ಧ್ನಿ ವಕ್ಷಸ್ಕಾಹತ್ಕ ಜಾನುನಾ | 
ಪಾತಯಿತ್ಹಾ ಧರಾಷೃಷ್ಠೇ ನಿಷ್ಟಿಪೇಷ ಗತಾಯುಷಮ್‌ ॥| 78 
ಕೃಷಸ್ನೋಶಲಕಂ ಭೂಯೋ ಮಲ್ಲರಾಜಂ ಮಹಾಬಲಮ್‌!। 
ವಾಮಮುಷ್ಟಿಪ್ರಹಾರೇಣ ಪಾತಯಾಮಾಸ ಭೂತಲೇ॥ 79 


ಚಾಣೂರೇ ನಿಹತೇ ಮಲ್ಲೇ ಮುಖಷ್ಟಿಕೇ ವಿನಿಪಾತಿತೇ। 
ನೀತೇ ಕ್ಷಯಂ ತೋಶಲಕೇ ಸರ್ವೇ ಮಲ್ಲಾಃ ಪ್ರದುದ್ರುವುಃ॥! 80 


ವವಲ್ಲತುಸ್ತತೋ ರಂಗೇ ಕೃಷ್ಣಸಂಕರ್ಷಣಾವುಭೌ। 


ಸಮಾನವಯಸೋ ಗೋಪಾನ್‌ ಬಲಾದಾಕೃಷ್ಠ ಹರ್ಷಿತೌ॥ 81 
ಕಂಸೋsಪಿ ಕೋಪರಕ್ಷಾಕ್ಷಃ ಪ್ರಾಹೋಚ್ಚೈರ್ವ್ಮಾಯತಾನ್ನರಾನ್‌ | 
ಗೋಪಾವೇತೌ ಸಮಾಜೌಘಾನ್ನಿಷ್ಟಾಮ್ಮೇತಾಂ ಬಲಾದಿತಃ॥ 82 


ಕೆಸರಾಯಿತು. ಶ್ರೀಕೃಷ್ಣನು ಚಾಣೂರನೊಡನೆ ಹೋರಾಡಿದಂತೆ ಅದೇ 
ಸಮಯದಲ್ಲಿ ಬಲಾಢ್ಯನಾದ ಬಲದೇವನು ದೈತ್ಯಮಲ್ಲನಾದ ಮುಷ್ಟಿಕನೊಡನೆ 
ಹೋರಾಡುತ್ತಿದ್ದನು (76-77). ಅವನೂ ಸಹ ಮುಷ್ಟಿಕನ ತಲೆಯನ್ನು 
ಮುಷ್ಟಿಯಿಂದ ಗುದ್ದಿ, ಎದೆಯನ್ನು ಮೊಳಕಾಲಿನಿಂದ ಒದ್ದು ನೆಲದ 
ಮೇಲುರುಳಿಸಿ ಸಾಯುವಂತೆ ಹಿಂಡಿ ಹಿಸುಕಿದನು. ಅನಂತರ ಶ್ರೀಕೃಷ್ಣನು 
ಮಲ್ಲರಾಜನೂ ಮಹಾಬಲನೂ ಆದ ತೋಶಲಕ ಎಂಬವನನ್ನು ಎಡಮುಷ್ಟಿ 
ಯಿಂದ ಗುದ್ದಿ ನೆಲಕ್ಕೆ ಬೀಳಿಸಿ ಕೊಂದನು (78-79). ಈ ಪ್ರಕಾರ ಚಾಣೂರ 
ಮಲ್ಲನು ಹತನಾಗಿ ಮುಷ್ಟಿಕನು ಸತ್ತು ತೋಶಲಕನು ಮೃತನಾಗಲು, ಉಳಿದೆಲ್ಲ 
ಜಟ್ಟಿಗಳೂ ಓಡಿಹೋದರು. ಅನಂತರ ಶ್ರೀಕೃಷ್ಣ ಬಲರಾಮರು ತಮಗೆ ಸಮಾನ 
ವಯಸ್ಕರಾದ ಗೋಪಾಲರನ್ನು ಒತ್ತಾಯದಿಂದ ರಂಗಮಂಟಪಕ್ಕೆ ಎಳೆದು 
ತಂದು ಅವರೊಡನೆ ಹರ್ಷದಿಂದ ಕುಣಿದಾಡಿದರು! (80-81). ಕಂಸನು 
ಕೋಪದಿಂದ ಕೆಂಪಡರಿದ ಕಣ್ಣುಳ್ಳವನಾಗಿ ಒತ್ತಟ್ಟಿಗೆ ನಿಂತಿದ್ದ ಜನರನ್ನು ಕುರಿತು 
“ಆ ಇಬ್ಬರು ಗೊಲ್ಲರನ್ನು ಬಲಾತ್ಕಾರವಾಗಿ ಸಭೆಯಿಂದ ಹೊರಗೆ ತಳ್ಳಿರಿ!” 


368 ಶ್ರೀವಿಷ್ಣುಪುರಾಣಮ್‌ 


ನಂದೋಇಪಿ ಗೃಹತಾಂ ಪಾಪೋ ನಿರ್ಗಲೈರಾಯಸ್ಸೈರಿಹ | 
ಅವೃದ್ಧಾರ್ಹೇಣ ದಂಡೇನ ವಸುದೇವೋಇಪಿ ವಧ್ಯತಾಮ್‌ ॥ 83 


ವಲ್ಲಂತಿ ಗೋಪಾಃ ಕೃಷ್ಣೇನ ಯೇ ಚೇಮೇ ಸಹಿತಾಃ ಪುರಃ! 


ಗಾವೋ ನಿಗೃಹೃತಾಮೇಹಾಂ ಯಚ್ಛಾಸ್ತಿ ವಸು ಕಿಂಚನ ॥ 84 
ಏವಮಾಜ್ಞಾಹಯಂತಂ ತು ಪ್ರಹಸ್ಯ ಮಧುಸೂದನಃ। 
ಉತ್ಸುತ್ಕಾರುಹ್ಮ ತಂ ಮಂಚಂ ಕಂಸಂ ಜಗ್ರಾಹ ವೇಗತಃ ॥ 85 
ಕೇಶೇಷ್ಟಾಕೃಷ್ಠ ವಿಗಲತ್ಕಿರೀಟಮವನೀತಲೇ ! 

ಸ ಕಂಸಂ ಪಾತಯಾಮಾಸ ತಸ್ಕೋಪರಿ ಪಪಾತ ಚ॥ 86 
ಅಶೇಷಜಗದಾಧಾರಗುರುಣಾ ಪತತೋಪರಿ | 

ಕೃಷ್ಣೇನ ತ್ಕಾಜಿತಃ ಪ್ರಾಣಾನುಗ್ರಸೇನಾತ್ಮಜೋ ನೃಪಃ॥ 87 
ಮೃತಸ್ಕ ಕೇಶೇಷು ತದಾ ಗೃಹೀತ್ವಾ ಮಧುಸೂದನಃ! 

ಚಕರ್ಷ ದೇಹಂ ಕಂಸಸ್ಕ ರಂಗಮಧ್ಯೇ ಮಹಾಬಲಃ ॥ 88 





ಎಂದು ಗಟ್ಟಿಯಾಗಿ ಅರಚಿದನು (82). ಅಲ್ಲದೆ “ಪಾಪಿಯಾದ ನಂದನನ್ನು 
ಕಬ್ಬಿಣದ ಸಂಕೋಲೆಗಳಿಂದ ಬಂಧಿಸಿರಿ! ವೃದ್ಧರಿಗೆ ಅನರ್ಹವಾದರೂ ಮರಣ 
ದಂಡನೆಯಿಂದ ವಸುದೇವನನ್ನು ಕೊಲ್ಲಿರಿ! ಕೃಷ್ಣನೊಡನೆ ಎದುರಿಗೆ ಕುಣಿಯು 
ತ್ತಿರುವ ಗೊಲ್ಲರ ಗೋವುಗಳನ್ನೂ ಅವರ ಬಳಿ ಇರುವ ಎಲ್ಲ ಹಣವನ್ನೂ 
ಮುಟ್ಟುಗೋಲುಹಾಕಿಕೊಳ್ಳತಕ್ಕದ್ದು!” ಎಂದು ಆಜ್ಞಾಪಿಸುತ್ತಿದ್ದನು (83-84). 
ಹೀಗೆ ಆಜ್ಞಾಪಿಸುತ್ತಿದ್ದ ಕಂಸನನ್ನು ನೋಡಿ ಶ್ರೀಕೃಷ್ಣನು ನಕ್ಕನು. ಒಡನೆಯೇ 
ಉನ್ನತ ವೇದಿಕೆಯಲ್ಲಿದ್ದ ಸಿಂಹಾಸನದ ಕಡೆಗೆ ವೇಗದಿಂದ ನೆಗೆದು ಹತ್ತಿ, 
ಸಡಲಿದ ಕಿರೀಟವಿದ್ದ ಕಂಸನ ತಲೆಗೂದಲನ್ನು ಹಿಡಿದು ಜಗ್ಗಿ ಕೆಳಗಿನ ನೆಲದ 
ಮೇಲುರುಳಿಸಿ ಅವನ ದೇಹದ ಮೇಲೆ ತಾನೂ ಧುಮುಕಿದನು! (85-86). 
ಮೈತ್ರೇಯ, ಸಮಸ್ತ ಜಗತ್ತುಗಳನ್ನೇ ತನ್ನಲ್ಲಿ ತುಂಬಿಕೊಂಡಿರುವ ಶ್ರೀಕೃಷ್ಣನು 
ಮೈಮೇಲೆ ಧುಮುಕಲಾಗಿ, ಉಗ್ರಸೇನಪುತ್ರನಾದ ಕಂಸರಾಜನ ಪ್ರಾಣ 
ಹೋಯಿತು. ಮಹಾಬಲನಾದ ಮಧುಸೂದನನು ಮೃತನಾದ ಕಂಸನ ಕೇಶ 
ಗಳನ್ನು ಹಿಡಿದು ಕಳೇಬರವನ್ನು ರಂಗಮಧ್ಯದಲ್ಲಿ ಎಳೆದಾಡಿದನು (87-88). 


ಅಧ್ಯಾಯ 20 ಪಂಚಮಾಂಶಃ 369 


ಗೌರವೇಣಾತಿಮಹತಾ ಪರಿಖಾ ತೇನ ಕೃಷ್ಮತಾ। 


ಕೃತಾ ಕಂಸಸ್ಮ ದೇಹೇನ ವೇಗೇನೇವ ಮಹಾಂಭಸಃ॥ 89 
ಕಂಸೇ ಗೃಹೀತೇ ಕೃಷ್ಣೇನ ತದ್‌ಭ್ರಾತಾಂಭ್ಯ್ಕಾಗತೋ ರುಷಾ। 
ಸುಮಾಲೀ ಬಲಭದ್ರೇಣ ಲೀಲಯೆ ವ ನಿಪಾತಿತಃ ॥ 90 
ತತೋ ಹಾಹಾಕೃತಂ ಸರ್ವಮಾಸೀತದ್ರಂಗಮಂಡಲಮ್‌ | 
ಅವಜ್ಞಯಾ ಹತಂ ದೃಷ್ಟ್ವಾ ಕೃಷ್ಣೇನ ಮಥುರೇಶ್ಚರಮ್‌ ॥ 91 
ಕೃಷ್ಣೋಂಪಿ ವಸುದೇವಸ್ಮ ಪಾದೌ ಜಗ್ರಾಹ ಸತ್ವರಃ। 

ದೇವಕ್ಕಾಶ್ಚ ಮಹಾಬಾಹುರ್ಬಲದೇವಸಹಾಯವಾನ್‌ ॥ 92 
ಉತ್ಪಾಪ್ಕ ವಸುದೇವಸ್ತಂ ದೇವಕೀ ಚೆ ಜನಾರ್ದನಮ್‌। 
ಸ್ಮೃತಜನ್ಮೋಕ್ತವಚನೌ ತಾವೇವ ಪ್ರಣತೌ ಸ್ಥಿತೌ॥ 93 


ಶ್ರೀವಸುದೇವ ಉವಾಚ: 


ಪ್ರಸೀದ ಸೀದತಾಂ ದತ್ತೋ ದೇವಾನಾಂ ಯೋ ವರಃ ಪ್ರಭೋ! 
ತಥಾssವಯೋಃ ಪ್ರಸಾದೇನ ಕೃತೋದ್ಧಾರಸ್ಕ ಕೇಶವ ॥ 94 


ಭಾರಿ ತೂಕವಿದ್ದ ಕಂಸನ ದೇಹವನ್ನು ಹಾಗೆ ಎಳೆದಾಡಲಾಗಿ, ಜಲಪ್ರವಾಹದ 
ವೇಗದಿಂದ ನೆಲದಲ್ಲಿ ಕೊರಕಲು ಬೀಳುವಂತೆ ಆ ಸ್ಥಳದಲ್ಲಿ ಕೊರಕಲಾಯಿತು! 
ಶ್ರೀಕೃಷ್ಣನು ಕಂಸನನ್ನು, ಆಕ್ರಮಿಸಿ ಹಿಡಿದಾಗ ಅವನ ತಮ್ಮನಾದ ಸುಮಾಲಿ 
ಯೆಂಬುವನು ರೋಷದಿಂದ ನುಗ್ಗಿಬಂದನು. ಬಲಭದ್ರನು ಲೀಲೆಯಿಂದಲೇ 
ಆತನನ್ನು ಮುಗಿಸಿದನು (89-90). ಮಧುರೇಶ್ವರನಾದ ಕಂಸನನ್ನು ಕೃಷ್ಣನು 
ಲೆಕ್ಕವಿಡದೆ ಲೀಲೆಯಿಂದ ಕೊಲ್ಲಲಾಗಿ, ರಂಗಮಂಡಲದಲ್ಲಿ ಎಲ್ಲೆಲ್ಲಿಯೂ 
ಹಾಹಾಕಾರವೆದ್ದಿತು (91). ಅನಂತರ ಬಲಾಢ್ಯನಾದ ಶ್ರೀಕೃಷ್ಣನು ತಡಮಾಡದೆ 
ಬಲರಾಮನೊಡನೆ ಹೋಗಿ ವಸುದೇವ ಮತ್ತು ದೇವಕಿಯರ ಪಾದಗಳಿಗೆ 
ವಂದಿಸಿದನು. ಕಾಲಿಗೆ ಬಿದ್ದ ಅವರಿಬ್ಬರನ್ನು ವಸುದೇವದೇವಕಿಯರು ಹಿಡಿದೆಬ್ಬ 
ಸಿದರು. ಜನಶಾಲದಲ್ಲಿ ಜನಾರ್ದನನಾಡಿದ ವಚನಗಳ ಸ್ಮರಣೆಯಾಯಿತು. ಆಗ 
ವಸುದೇವದೇವಕೀಯರೇ ನಮ್ರಭಾವದಿಂದ ಕೈಮುಗಿದು ನಿಂತುಕೊಂಡರು 
(92-93). ವಸುದೇವನು ಹೇಳಿದನು: ಹೇ ಪ್ರಭು--ಕೇಶವ, ಕಷ್ಟಕ್ಕೊಳಗಾದ 


370 ಶ್ರೀವಿಷ್ಣುಪುರಾಣಮ್‌ 


ಆರಾಧಿತೋ ಯದ್ಭಗವಾನವತೀರ್ಣೋ ಗೃಹೇ ಮಮ | 


ದುವಗೃತನಿಧನಾರ್ಥಾಯ ತೇನ ನಃ ಪಾವಿತಂ ಕುಲಮ್‌ ॥ 95 
ತ್ಹಮಂತಃ ಸರ್ವಭೂತಾನಾಂ ಸರ್ವಭೂತಮಯಃ ಸಿತಃ 
ಪ್ರವರ್ತೇತೇ ಸಮಸ್ತಾತ್ಮಂಸ್ಥತ್ತೋ ಭೂತಭವಿಷ್ಯತೀ॥ 96 


ಯಜ್ಞೈಸ್ತಮಿಜಸೇನಚಿಂತ, ಸರ್ವದೇವಮಯಾಚ್ಚುತ | 
ತ್ವಮೇವ ಯಜ್ಞೋ ಯಷ್ಟಾ ಚ ಯಜ್ಜನಾಂ ಪರಮೇಶ್ವರ ॥ 97 


ಸಮುದ್ಧವಸ್ಸಮಸ್ತಸ್ಮ ಜಗತಸ್ತಂ ಜನಾರ್ದನ ॥ 98 
ಸಾಪಹ್ನವಂ ಮಮ ಮನೋ ಯದೇತತ್ವಯಿ ಜಾಯತೇ! 
ದೇವಕ್ಕಾಶ್ಚಾತ್ಮಜಪ್ರೀತ್ಕಾ ತದತ್ಫಂತವಿಡಂಬನಾ ॥ 99 
ತ್ಚಂ ಕರ್ತಾ ಸರ್ವಭೂತಾನಾಮನಾದಿನಿಧನೋ ಭವಾನ್‌! 

ತ್ಹಾಂ ಮನುಷ್ಯ ಕಸ್ಕೈಷಾ ಜಿಹ್ಹಾ ಪುತ್ರೇತಿ ವಕ್ಷತಿ॥ 100 


ದೇವತೆಗಳಿಗೆ ಯಾವ ವರವನ್ನಿತ್ತಿದ್ದೆಯೋ ಆ ವರವನ್ನು ನಮಿಬ್ಬರಲ್ಲಿ 
ಅನುಗ್ರಹಿಸುವ ಮೂಲಕ ನಡೆಸಿಕೊಟ್ಟಿದ್ದೀಯೆ. ಹೇ ಭಗವನ್‌, ಆರಾಧನೆಗೆ 
ಪ್ರಸನ್ನನಾಗಿ ದುಷ್ಟದಮನೋದ್ದೇಶದಿಂದ ನನ್ನ ಮನೆಯಲ್ಲಿ ಅವತರಿಸಿದೆಯಲ್ಲ, 
ಅದರಿಂದ ನಮ್ಮ ವಂಶ ಪವಿತ್ರವಾಯಿತು (94-95). ಸರ್ವಭೂತಮಯನಾದ 
ನೀನು ಸರ್ವಭೂತಗಳ ಅಂತರಂಗದಲ್ಲಿ ಸ್ಥಿತನಾಗಿದ್ದೀಯೆ. ಹೇ ಸರ್ವಾತ್ಮ, 
ಭೂತಭವಿಷ್ಯತ್ತುಗಳು ಪ್ರವರ್ತಿಸುತ್ತವೆ. ಹೇ ಅಚ್ಯುತ, ಅಚಿಂತ್ಯ, ಸರ್ವ 
ದೇವಮಯ, ಸಮಸ್ತಯಜ್ಞಗಳಿಂದಲೂ ಅರ್ಚಿತನಾಗತಕ್ಕವನು ನೀನೇ. ಓ 
ಪರಮೇಶ್ವರ, ನೀನೇ ಯಜ್ಞಸ್ವರೂಪನಾಗಿದ್ದೀಯೆ. ಯಾಜಕರಿಗೆ ಯಾಜಕ 
ನಾಗಿದ್ದೀಯೆ (96-97). ಓ ಜನಾರ್ದನ, ಸಮಸ್ತ ಜಗತ್ತಿಗೂ ಉತ್ಪತ್ತಿ ಸ್ಥಾನ 
ನೀನು. ನನಗೂ ದೇವಕಿಗೂ ಬ್ರಾಂತಿಪೂರ್ವಕವಾಗಿ ನಿನ್ನಲ್ಲಿ ಯಾವ ಪುತ್ರ 
ವಾತ್ಸಲ್ಯವಾಗುತ್ತದೆಯೋ ಅದು ಹಾಸ್ಕಾಸ್ತದವೇ ಸರಿ! ಆದ್ಯಂತವಿಲ್ಲದಿರುವ 
ನೀನು ಸರ್ವವಸ್ತುಗಳ ಸೃಷ್ಟಿಕರ್ತನಾಗಿದ್ದೀಯೆ. ಯಾವ ಮನುಷ್ಯನ ನಾಲಿಗೆ 
ನಿನ್ನನ್ನು "ಪುತ್ರ” ಎಂದು ಕರೆದೀತು! (98-100). ಹೇ ಜಗನ್ನಾಥ, ಈ ಸಮಸ್ತ 


ಅಧ್ಯಾಯ 20 ಪಂಚಮಾಂಶಃ 371 


ಜಗದೇತಜ್ಜಗನ್ನಾಥ ಸಂಭೂತಮಖಲಂ ಯತಃ! 
ಕಯಾ ಯುಕ್ತಾ ವಿನಾ ಮಾಯಾಂ ಸೋಪಸ್ಮತಃ ಸಂಭವಿಷ್ಮತಿ ॥ 101 


ಯಸ್ಮಿನ್‌ ಪ್ರತಿಷ್ಠಿತಂ ಸರ್ವಂ ಜಗತ್‌ಸ್ಥಾವರಜಂಗಮಮ್‌!। 
ಸಕೋಷ್ಟೋತ್ಸಂಗಶಯನೋ ಮಾನುಷೋ ಜಾಯತೇ ಕಥಮ್‌ ॥ 102 


ಸ ತ್ವಂ ಪ್ರಸೀದ ಪರಮೇಶ್ವರ ಪಾಹಿ ವಿಶ್ವ- 
ಮಂಶಾವತಾರಕರಣೈರ್ನ ಮಮಾಸಿ ಪುತ್ರಃ। 
ಆಬ್ರಹ್ಮಪಾದಪಮಿದಂ ಜಗದೇತದೀಶ 
ತ್ವತ್ತೋ ವಿಮೋಹಯಸಿ ಕಿಂ ಪುರುಷೋತ್ತಮಾಸ್ಮಾನ್‌ ॥ 103 


ಮಾಯಾವಿಮೋಹಿತದೃಶಾ ತನಯೋ ಮಮೇತಿ 
ಕಂಸಾದ್ದಯಂ ಕೃತಮಪಾಸ್ತಭಯಾತಿತೀವ್ರಮ್‌। 
ನೀತೋsಸಿ ಗೋಕುಲಮರಾತಿಭಯಾಕುಲೇನ 
ವೃದ್ಧಿಂ ಗತೋsಸಿ ಮಮ ನಾಸ್ತಿ ಮಮತ್ಚಮೀಶ॥ 104 


ಜಗತ್ತು ಯಾರಿಂದ ಜನಿಸಿದೆಯೋ ಅಂಥವನು ಮಾಯಾಶಕ್ತಿಯಿಂದಲ್ಲದೆ ನಮ್ಮ 
ಮಗನಾಗಿ ಜನಿಸಿದನೆಂದು ಹೇಳಲು ಯಾವ ಯುಕ್ತಿ ಇದ್ದೀತು? ಯಾವಾತನಲ್ಲಿ 
ಸ್ಥಾವರಜಂಗಮಾತಕ್ರವಾದ ಸಕಲ ವಿಶ್ವವೂ ಪ್ರತಿಷ್ಠಿತವಾಗಿದೆಯೋ ಆತನು 
ಗರ್ಭದಲ್ಲಿಯೂ ತೊಡೆಯ ಮೇಲೂ ಮಲಗುವ ಮನುಷ್ಯನಾದಾನೆ? 
(101-102). ಹೇ ಪರಮೇಶ್ವರ, ಪ್ರಸನ್ನನಾಗು. ಅಂಶಾವತಾರಗಳಿಂದ ಜಗತ್ತನ್ನು 
ಪಾಲಿಸುತ್ತಿರು. ನೀನು ನನ್ನ ಪುತ್ರನೆಂಬುದು ಸರಿಯಲ್ಲ. ಬ್ರಹನಿಂದ ಹಿಡಿದು 
ಒಂದು ಮರದವರೆಗೂ ಈ ಜಗತ್ತು ನಿನ್ನಿಂದ ಹುಟ್ಟಿದೆ. ಈಶ್ವರ, 
ಪುರುಷೋತ್ತಮ, ನಮನ್ಹೇಕೆ ಹೀಗೆ ವ್ಯಾಮೋಹಗೊಳಿಸುತ್ತೀಯೆ? (103). ಹೇ 
ನಿರ್ಭಯ, "ನೀನು ನನ್ನ ಪುತ್ರ' ಎಂಬ ಮಾಯಾಮೋಹಿತ ದೃಷ್ಟಿಯಿಂದ ನಾನು 
ಕಂಸನಿಂದಾಗುವ ಭಯವನ್ನು ಶಂಕಿಸಿ ಭಯಾಕುಲನಾಗಿ, ನಿನ್ನನ್ನು ಗೋಕುಲಕ್ಕೆ 
ಕರೆದೊಯ್ದೆನು. ಅಲ್ಲಿ ನೀನು ದೊಡ್ಡವನಾದೆ. ಆದ್ದರಿಂದ, ಈಶ್ವರ, ಮಮತೆಯ 
ಭ್ರಾಂತಿ ನನಗಿಲ್ಲ (104). ರುದ್ರರು, ಮರುತ್ತುಗಳು, ಅಶ್ವಿನೀ ದೇವತೆಗಳು, 


372 ಶ್ರೀವಿಷ್ಣುಪುರಾಣಮ್‌ 


ಕರ್ಮಾಣಿ ರುದ್ರಮರುದಶ್ಚಿಶತಕ್ರತೂನಾಂ 
ಸಾಧ್ಮಾನಿ ಯಸ್ಮ ನ ಭವಂತಿ ನಿರೀಕ್ಷಿತಾನಿ 
ತ್ಚಂ ವಿಷ್ಣುರೀಶ ಜಗತಾಮುಪಕಾರಹೇತೋಃ 
ಪ್ರಾಪ್ರೋ5ಸಿ ನಃ ಪರಿಗತೋ ವಿಗತೋ ಹಿ ಮೋಹಃ॥ 105 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ವಿಂಶೋsಧ್ಯಾಯಃ 


ದೇವೇಂದ್ರ--ಇವರಿಗೂ ಸಾಧ್ಯವಾಗದಂತಹ ನಿನ್ನ ಅದ್ಭುತ ಕೃತ್ಯಗಳನ್ನು 
ಕಂಡೆನು. ಜಗದೀಶ್ವರ, ನೀನು ಮಹಾವಿಷ್ಣುವಾಗಿದ್ದೀಯೆ. ಲೋಕೋಪಕಾರ 
ಕ್ಕಾಗಿ ನಮ್ಮ ಬಳಿಗೆ ಬಂದಿದ್ದೀಯೆ. ನಮ್ಮ ಅಜ್ಞಾನ ಹೋಯಿತು!” ಎಂದು 
ಸ್ತುತಿಸಿದನು (105). 


ಇಲ್ಲಿಗೆ ವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 


ಏಕವಿಂಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ತೌ ಸಮುತ್ನನ್ನವಿಜ್ಞಾನೌ ಭಗವತ್ಕರ್ಮದರ್ಶನಾತ್‌! 
, ದೇವಕೀವಸುದೇವೌ ತು ದೃಷ್ಟ್ವಾ ಮಾಯಾಂ ಪುನರ್ಹರಿಃ। 


ಮೋಹಾಯ ಯದುಚಕ್ರಸ್ಕ ವಿತತಾನ ಸ ವೈಷ್ಣವೀಮ್‌॥ 
ಉವಾಚ ಚಾಂಬ ಹೇ ತಾತ ಚರಾದುತ್ಸಂಶಿತೇನ ಮೇ! 
ಭವಂತೌ ಕಂಸಭೀತೇನ ದೃಷ್ಟೌ ಸಂಕರ್ಷಣೇನ ಚ॥ 2 


ಕುರ್ವತಾಂ ಯಾತಿ ಯಃ ಕಾಲೋ ಮಾತಾಪಿತ್ರೋರಪೂಜನಮ್‌ | 
ತತ್‌ ಖಂಡಮಾಯುಷೋ ವರ್ಥಮಸಾಧೂನಾಂ ಹಿ ಜಾಯತೇ॥ 3 


ಅಧ್ಯಾಯ 21 


ಉಗ್ರಸೇನನಿಗೆ ರಾಜ್ಯಾಭಿಷೇಕ. 
ಸಾಂದೀಪನಿಯ ಶಿಷ್ಯರಾಗಿ ಶ್ರೀಕೃಷ್ಣಬಲರಾಮರ ವಿದ್ಯಾಭ್ಯಾಸ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ತನ್ನ ಈಶ್ವರೀಯ 
ಕೃತ್ಯವನ್ನು ನೋಡಿದ್ದರಿಂದ ವಸುದೇವ ದೇವಕಿಯರಿಗೆ ಜ್ಞಾನೋದಯ 
ವಾಯಿತೆಂಬುದನ್ನರಿತು ಶ್ರೀಹರಿಯು  ಯಾದವರನ್ನು ವಿಮೋಹ 
ಗೊಳಿಸುವುದಕ್ಕಾಗಿ ಮತ್ತೆ ವೈಷ್ಣವೀಮಾಯೆಯನ್ನು ಬೀಸಿದನು! (1). ಮತ್ತು 
ಹೀಗೆಂದನು: “ಅಮ್ಮ , ಅಪ್ಪ, ನಿಮನ್ನು ನೋಡಬೇಕೆಂದು ಬಹಳ ದಿನಗಳಿಂದ 
ಹಂಬಲಿಸುತ್ತಿದ್ದೆವು. ಕಂಸನ ಭಯದಿಂದ ನೋಡಲು ಸಾಧ್ಯವಾಗಲಿಲ್ಲ! ಈಗ 
ನಾನೂ ಬಲರಾಮನೂ ನಿಮ್ಮೀರ್ವರನ್ನು ಕಂಡೆವು (2). ತಾಯಿ ತಂದೆಗಳ 
ಸೇವೆಯನ್ನು ಮಾಡದೆ ಕಾಲಕಳೆಯತಕ್ಕವರಿಗೆ ಅಷ್ಟು ಆಯುಸ್ಸಿನ ಭಾಗ ವ್ಯರ್ಥ 
ವಾದಂತೆಯೇ ಸರಿ. ಆಯೋಗ್ಯರಿಗೆ ಮಾತ್ರ ಇಂತಹ ಸಂದರ್ಭ ಘಟಿಸುತ್ತದೆ. 


374 ಶ್ರೀವಿಷ್ಣುಪುರಾಣಮ್‌ 


ಗುರುದೇವದ್ದಿಜಾತೀನಾಂ ಮಾತಾಪಿತ್ರೋಶ್ಚ ಪೂಜನಮ್‌ | 


ಕುರ್ವತಾಂ ಸಫಲಃ ಕಾಲೋ ದೇಹಿನಾಂ ತಾತ ಜಾಯತೇ॥ 4 
ತತ್‌ಕ್ಷಂತವ್ಮಮಿದಂ ಸರ್ವಮತಿಕ್ರಮಕೃತಂ ಪಿತಃ। 
ಕಂಸವೀರ್ಯಪ್ರತಾಪಾಭ್ಯಾಮಾವಯೋಃ ಪರವಶ್ಮಯೋಃ ॥ 5 


ಶ್ರೀಪರಾಶರ ಉವಾಚ: 
ಇತ್ಯುಕ್ಸಾಂಥ ಪ್ರಣಮ್ಮೋಭೌ ಯದುವೃದ್ಧಾನನುಕ್ರಮಾತ್‌। 


ಯಥಾವದಭಿಪೂಜ್ಯಾಥ ಚಕ್ರತುಃ ಪೌರಮಾನನಮ್‌ ॥ 6 
ಕಂಸಪತ್ನ್ಯಸ್ತತಃ ಕಂಸಂ ಪರಿವಾರ್ಯ ಹತಂ ಭುವಿ। 
ವಿಲೇಪುರ್ಮಾತರಶ್ಚಾಸ, ದುಃಖಶೋಕಪರಿಪುತಾಃ ॥ 7 
ಬಹುಪ್ರಕಾರಮತ್ಯರ್ಥಂ ಪಶ್ನಾತ್ತಾಪಾತುರೋ ಹರಿಃ! 
ತಾಸ್ಪಮಾಶ್ಚಾಸಯಾಮಾಸ ಸ್ವಯಮಸ್ರಾವಿಲೇಕ್ಷಣಃ॥ 8 
ಉಗ್ರಸೇನಂ ತತೋ ಬಂಧಾನ್ಮುಮೋಚ ಮಧುಸೂದನಃ! 
ಅಭ್ಯಷಿಂಚತ್ರದೈವೈನಂ ನಿಜರಾಜ್ಕೇ ಹತಾತ್ಮಜಮ್‌ ॥ 9 


ಓ ತಂದೆಯೆ, ಗುರು-ದೇವ-ಬ್ರಾಹ್ಮಣರ ಮತ್ತು ತಾಯಿತಂದೆಗಳ ಪೂಜೆಯನ್ನು 
ಮಾಡತಕ್ಕ ಮನುಷ್ಯರ ಸಮಯವು ಸಫಲವಾಗುತ್ತದೆ (3-4). ಆದ್ದರಿಂದ, ಓ 
ತಂದೆ, ನಾವು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಕಂಸನ ಪ್ರತಾಪ 
ಪರಾಕ್ರಮಗಳಿಗೆ ಅಂಜಿ ಪರವಶರಾದ ನಮ್ಮಿಂದ ಈ ತಪ್ಪು ನಡೆದು 
ಹೋಯಿತು!” ಎಂದನು (5). ಹೀಗೆ ನುಡಿದ ಮೇಲೆ ಶ್ರೀಕೃಷ್ಣನೂ 
ಬಲಭದ್ರನೂ ತಾಯಿತಂದೆಗಳಿಗೆ ನಮಸ್ಕರಿಸಿ ಹಿರಿಯರಾದ ಯದುವೃದ್ಧರಿಗೆ 
ಅನುಕ್ರಮದಿಂದ ವಿಧಿಪೂರ್ವಕವಾಗಿ ವಂದಿಸಿ, ಪೌರರನ್ನು ಸಂಮಾನಿಸಿದರು 
(6). ಇತ್ತಲಾಗಿ ಕಂಸನ ಪತ್ನಿಯರೂ ಅವನ ತಾಯಂದಿರೂ ದುಃಖಸಂತಾಪ 
ಗಳಿಂದ ತೊಳಲುತ್ತ , ನೆಲದ ಮೇಲೆ ಹತನಾಗಿ ಬಿದ್ದಿದ್ದ ಕಂಸನ ಸುತ್ತಲೂ 
ಮುತ್ತಿಕೊಂಡು ಅತ್ತರು. ಬಹುವಿಧದಲ್ಲಿ ಅವರು ಗೋಳಾಡುವುದನ್ನು ಕಂಡು 
ಸಂತಾಪದಿಂದ ಶ್ರೀಕೃಷ್ಣನು ವಿಷ್ವಲನಾದನು. ಕಂಬನಿ ತುಂಬಿತು. ತಾನೇ ಹೋಗಿ 
ಆ ಸ್ತ್ರೀಯರಿಗೆ ಸಮಾಧಾನ ಹೇಳಿದನು (7-8). ಅನಂತರ ಮಗನನ್ನು 


ಅಧ್ಯಾಯ 21 ಪಂಚಮಾಂಶಃ 375 


ರಾಜ್ಕೇತಭಷಿಕ್ತಃ ಕೃಷ್ಣೇನ ಯದುಸಿಂಹಸ್ಸುತಸ್ಕ ಸಃ! 


ಚಕಾರ ಪ್ರೇತಕಾರ್ಯಾಣಿ ಯೇ ಚಾನ್ಯೇ ತತ್ರ ಘಾತಿತಾಃ॥ 10 
ಕೃತೌರ್ದ್ವದೈಶಿಕಂ ಚೈನಂ ಸಿಂಹಾಸನಗತಂ ಹರಿಃ! 
ಉವಾಚಾಜ್ಞಾಪಯ ವಿಭೋ ಯತ್ಕಾರ್ಯಮವಿಶಂಕಿತಃ॥ 11 
ಯಯಾತಿಶಾಪಾದ್ದಂಶೋ5ಯಮರಾಜ್ಕಾರ್ಹೋಇಪಿ ಸಾಮೃತಮ್‌ | 
ಮಯಿ ಭೃತ್ಯ್ಕೇ ಸಿತೇ ದೇವಾನಾಜ್ಞಾಪಯತು ಕಂ ನೃಷೈಃ॥ 12 


ಶ್ರೀಪರಾಶರ ಉವಾಚ: 
ಇತ್ಯುಕ್ತ್ವಾ ಸೋಆಸ್ಮರದ್ದಾಯುಮಾಜಗಾಮ ಚ ತತ್ಕಣಾತ್‌! 


ರಿ ಎವೆ 


ಉವಾಚ ಚಿ ನಂ ಭಗವಾನ್‌ ಕೇಶವಃ ಕಾರ್ಯಮಾನಾಷಃ | 13 
ಗಚ್ಛೀದಂ ಬ್ರೂಹಿ ವಾಯೋ ತ್ವಮಲಂ ಗರ್ವೇಣ ವಾಸವ! 


ದೀಯತಾಮುಗ್ರಸೇನಾಯ ಸುಧರ್ಮಾ ಭವತಾ ಸಭಾ॥ 14 


ಕಳೆದುಕೊಂಡ ಉಗ್ರಸೇನನನ್ನು ಸೆರೆಯಿಂದ ಬಿಡಿಸಿ ಅಂದೇ ತನ್ನ ರಾಜ್ಯದಲ್ಲಿ 
ರಾಜನೆಂದು ಅಭಿಷೇಕ ಮಾಡಿಸಿದನು. ಹೀಗೆ ರಾಜ್ಯಾಭಿಷಿಕ್ಷನಾದ ಯದುಶ್ರೇಷ್ಠ 
ಉಗ್ರಸೇನನು ಹತನಾದ ತನ್ನ ಮಗ ಕಂಸನಿಗೂ ಹತರಾಗಿದ್ದ ಇತರರಿಗೂ 
ಪ್ರೇತಕಾರ್ಯಗಳನ್ನು ನಡೆಸಿದನು (9-10). ಹೀಗೆ ಅಪರ ಕ್ರಿಯೆಗಳನ್ನೆಲ್ಲ ನಡೆಸಿ 
ಸಿಂಹಾಸನಾರೂಢನಾದ ಉಗ್ರಸೇನನನ್ನು ಕುರಿತು ಶ್ರೀಕೃಷ್ಣನು “ಮಹಾರಾಜ, 
ಮುಂದಿನ ಕಾರ್ಯವೇನೆಂಬುದನ್ನು ನನಗೆ ಆಜ್ಞಾಪಿಸು. ಯಾವ ಶಂಕೆಯೂ 
ಬೇಡ. ಯಯಾತಿ ಶಾಪದಿಂದ ನಮ್ಮ ವಂಶವು ರಾಜ್ಯಾರ್ಹವಲ್ಲದಿದ್ದರೂ, 
ಪ್ರಕೃತದಲ್ಲಿ ಸೇವಕನಾದ ನಾನಿರುವಾಗ, ದೇವತೆಗಳಿಗೂ ನೀನು ಆಜ್ಞೆಯನ್ನೀಯ 
ಬಹುದು! ಇತರ ರಾಜರ ವಿಷಯವಂತಿರಲಿ!” ಎಂದು ಹೇಳಿದನು (11-12). 
ಕಾರ್ಯಾರ್ಥವಾಗಿ ಮಾನವದೇಹವನ್ನು ಧರಿಸಿದ್ದ ಭಗವಾನ್‌ ಕೇಶವನು ಹೀಗೆ 
ಹೇಳಿ, ವಾಯುದೇವನನ್ನು ಸದಿಸಿಕೊಂಡನು. ಒಡನೆಯೇ ಅಲ್ಲಿ ಉಪಸ್ಥಿತನಾದ 
ವಾಯುವನ್ನು ಕುರಿತು “ಎಲೈ ವಾಯುವೆ, ಹೋಗಿ ದೇವೇಂದ್ರನಿಗೆ 
ಹೇಳು--ಇಇಂದ್ರ, ಗರ್ವ ಬೇಡ. ಉಗ್ರಸೇನನಿಗೆ ನೀನು ಸುಧರ್ಮ ಸಭೆಯನ್ನು 
ಕೊಟ್ಟುಬಿಡು! (13-14). ಕೃಷ್ಣನು ಹೇಳಿದ್ದಾನೆ-- ಸುಧರ್ಮವೆಂಬ ಶ್ರೇಷ್ಠವಾದ 


376 ಶ್ರೀವಿಷ್ಣುಪುರಾಣಮ್‌ 


ಕೃಷ್ಣೋ ಬ್ರವೀತಿ ರಾಜಾರ್ಹಮೇತದ್ರತ್ನಮನುತ್ತಮಮ್‌!। 
ಸುಧರ್ಮಾಖಸಭಾ ಯುಕ್ತಮಸ್ಕಾಂ ಯದುಭಿರಾಸಿತುಮ್‌ ॥ 15 


ಶ್ರೀಪರಾಶರ ಉವಾಚ: 


ಇತ್ತುಕ್ತು ಪವನೋ ಗತ್ವಾ ಸರ್ವಮಾಹ ಶಚೀಪತಿಮ್‌ | 
ದದೌ ಸೋಪಿ ಸುಧರ್ಮಾಖ್ಯಾಂ ಸಭಾಂ ವಾಯೋಃ ಪುರಂದರಃ ॥ 16 


ವಾಯುನಾ ಚಾಹೃತಾಂ ದಿವ್ಯಾಂ ಸಭಾಂ ತೇ ಯದುಪುಂಗವಾಃ। 
ಬುಭುಜುಸ್ಸರ್ವರತ್ನಾಢ್ಕಾಂ ಗೋವಿಂದಭುಜಸಂಶ್ರಯಾಃ॥ 17 


ವಿದಿತಾಖಿಲವಿಜ್ಞಾನೌ ಸರ್ವಜ್ಞಾನಮಯಾವಷಪಿ! 
ಶಿಷ್ಯಾಚಾರ್ಯಕ್ರಮಂ ವೀರೌ ಖ್ಯಾಹಯಂತೌ ಯದೂತ್ರಮೌ॥ 18 


ತತಸ್ಸಾಂದೀಪನಿಂ ಕಾಶ್ಯಮವಂತಿಪುರವಾಸಿನಮ್‌ | 
ವಿದ್ಯಾರ್ಥಂ ಜಗ್ಮತುರ್ಬಾಲೌ ಕೃತೋಪನಯನಕ್ರಮೌ ॥ 19 


ಸಭಾರತ್ನವು ರಾಜಾರ್ಹವಾದದ್ದು. ಯದುವಂಶೀಯರು ಅದರಲ್ಲಿ ವಿರಾಜಿ 
ಸುವುದು ಯುಕ್ತವಾಗಿದೆ--ಎಂದು ತಿಳಿಸು” ಎಂದು ಹೇಳಿದನು (15). 
ಶ್ರೀಕೃಷ್ಣನ ಮಾತಿನಂತೆ ವಾಯುದೇವನು ಹೋಗಿ ದೇವೇಂದ್ರನಿಗೆ ಎಲ್ಲವನ್ನೂ 
ತಿಳಿಸಲು, ಶಚೀಪತಿಯು ಸುಧರ್ಮಸಭೆಯನ್ನು* ಕೊಟ್ಟನು. ವಾಯುವು 
ಸರ್ವರತ್ನಾಢ್ಯವಾದ ಆ ದಿವ್ಯಸಭೆಯನ್ನು ತಂದು ಇರಿಸಲಾಗಿ, ಶ್ರೀಕೃಷ್ಣನ 
ಭುಜಬಲವನ್ನಾಶ್ರಯಿಸಿದ ಯದುಪುಂಗವರು ಆ ಸಭೆಯ ಭೋಗವನ್ನನು 
ಭವಿಸುತ್ತಿದ್ದರು (16-17). ಮೈತ್ರೇಯ, ಯಾದವೋತ್ತಮರಾದ ಶ್ರೀಕೃಷ್ಣಬಲ 
ರಾಮರು ಸ್ವತಃ ಸರ್ವ ಜ್ಞಾನಮಯರೂ ಸಕಲಶಾಸ್ತಾರ್ಥವೇದಿಗಳೂ 
ಆಗಿದ್ದರೂ ಸಹ ಲೋಕದಲ್ಲಿ ಗುರುಶಿಷ್ಯ ಪರಂಪರೆಯನ್ನು ರಕ್ಷಿಸಬೆಕೆಂದು 
ಉದ್ದೇಶಿಸಿದರು. ಆದ್ದರಿಂದ ಉಪನಯನ ಸಂಸ್ಕಾರವನ್ನು ಪಡೆದಮೇಲೆ ಆ 
ಬಾಲಕರು ಕಾಶಿಯಲ್ಲಿ ಜನಿಸಿ ಅವಂತೀಪುರದಲ್ಲಿ ನೆಲೆಸಿದ್ದ ಸಾಂದೀಪನಿ 
ಎಂಬ ಆಚಾರ್ಯನ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋದರು (18-19). ಆ 


* ಸಭೆ ಎಂದರೆ ಸಭಾಮಂಟಪವಿರಬಹುದು. 


ಅಧ್ಯಾಯ 21 ಪಂಚಮಾಂಶಃ 377 


ವೇದಾಭ್ಯಾಸಕೃತಪ್ರೀತೀ ಸಂಕರ್ಷಣಜನಾರ್ದನೌ। 


ತಸ್ಕ ಶಿಷ್ಠತ್ಸಮಭ್ಸ್ಕೇತ್ಮ ಗುರುವೃತ್ತಿಪರೌ ಹಿ ತೌ॥ 20 
ದರ್ಶಯಾಂಚಕ್ರತುರ್ವೀರಾವಾಚಾರಮಖಿಲೇ ಜನೇ। 
ಸರಹಸ್ಮಂ ಧನುರ್ವೇದಂ ಸಸಂಗ್ರಹಮಧೀಯತಾಮ್‌ ॥ 21 


ಅಹೋರಾತ್ರಚತುಪ್ಪಷ್ಟ್ಯಾ ತದದ್ದುತಮಭೂದ್‌ದ್ದಿಜ | 
ಸಾಂದೀಪನಿರಸಂಭಾವ್ಮಂ ತಯೋಃ ಕರ್ಮಾತಿಮಾನುಷಮ್‌ ॥ 22 


ವಿಚಂತ್ಮ ತೌ ತದಾ ಮೇನೇ ಪ್ರಾಪ್ತೌ ಚಂದ್ರದಿವಾಕರೌ। 
ಸಾಂಗಾಂಶ್ಚ ಚತುರೋ ವೇದಾನ್‌ ಸರ್ವಶಾಸ್ತ್ರಾಣಿ ಚೆ ವ ಹಿ॥ 23 


ಅಸ್ಪಗ್ರಾಮಮಶೇಷಂ ಚಿ ಪ್ರೋಕ್ತಮಾತ್ರಮವಾಪ್ಕ ತೌ! 
ಊಚತುರ್ವಿಯತಾಂ ಯಾ ತೇ ದಾತವ್ಕಾ ಗುರುದಕ್ಷಿಣಾ॥ 24 


ಸಂಕರ್ಷಣನೂ ಜನಾರ್ದನನೂ ಸಾಂದೀಪನಿಯ ಶಿಷ್ಯತ್ವವನ್ನು ಸ್ವೀಕರಿಸಿ ಗುರು 
ಶುಶ್ರೂಷೆ ಮಾಡುತ್ತ ಪ್ರೀತಿಯಿಂದ ವೇದಾಭ್ಯಾಸದಲ್ಲಿ ತೊಡಗಿದರು. ಸಕಲ 
ಜನರಿಗೂ ಶಿಷ್ಟಾಚಾರವೇನೆಂಬುದನ್ನು ತೋರಿಸಿಕೊಟ್ಟರು. ಅಲ್ಲದೆ 
ಅಸ್ತ್ರಮಂತ್ರೋಪನಿಷತ್‌ ಸಹಿತವಾಗಿ ಧನುರ್ವೇದವನ್ನೂ ಅಸ್ತಪ್ರಯೋಗ 
ವಿಧಿಯನ್ನೂ ಕಲಿತರು (20-21). ಅರವತ್ತುನಾಲ್ಕು ಆಹೋರಾತ್ರಗಳಲ್ಲಿ (ದಿವಸ 
ಗಳಲ್ಲಿ) ಮೈತ್ರೇಯ, ಎಲ್ಲ ವಿದ್ಯೆಗಳನ್ನೂ ಕಲಿತರು! ಒಂದು ಅದ್ಭುತವೇ ನಡೆದು 
ಹೋಯಿತು! ಊಹಾತೀತವಾದ ಈ ಅಮಾನುಷ ಕಾರ್ಯವನ್ನಾಲೋಚಿಸುತ್ತ 
ಆಚಾರ್ಯ ಸಾಂದೀಪನಿಯು “ಚಂದ್ರ ಸೂರ್ಯರೇ ಈ ವೇಷದಲ್ಲಿ ಬಂದಿರ 
ಬೇಕು!” ಎಂದು ಭಾವಿಸಿದನು. ಆ ಬಾಲಕರು ನಾಲ್ಕು ವೇದಗಳನ್ನೂ ಷಡಂಗ 
ಗಳನ್ನೂ ಸರ್ವಶಾಸ್ತ್ರಗಳನ್ನೂ ಕಲಿತಿದ್ದರು (22-23). ಆಚಾರ್ಯನು ಒಂದು ಸಲ 
ಹೇಳಿದರೆ ಸಾಕು, ಆ ವಿದ್ಯೆ ಅವರಿಗೆ ಬಂದಂತೆಯೇ! ಈ ರೀತಿಯಲ್ಲಿ ಎಲ್ಲ 
ಅಸ್ತವಿದ್ಯೆಯನ್ನೂ ಕಲಿತಾದ ಮೇಲೆ ಅವರು ಗುರುವನ್ನು ಕುರಿತು “ತಮಗೆ 
ಯಾವ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು? ಹೇಳೋಣವಾಗಲಿ'' ಎಂದು 
ನುಡಿದರು (24). ಸಾಂದೀಪನಿಯ ಪುತ್ರನು ಹಿಂದೆ ಪ್ರಭಾಸ ಕ್ಷೇತ್ರದ ಬಳಿ 


378 ಶ್ರೀವಿಷ್ಣುಪುರಾಣಮ್‌ 


ಸೋsಪ್ಯತೀಂದ್ರಿಯಮಾಲೋಕ್ಕ ತಯೋಃ ಕರ್ಮ ಮಹಾಮತಿಃ। 


ಅಯಾಚತ ಮೃತಂ ಪುತ್ರಂ ಪ್ರಭಾಸೇ ಲವಣಾರ್ಣವೇ॥ 25 
ಗೃಹೀತಾಸ್ರ್ರೌ ತತಸ್ತೌ ತು ಸಾರ್ಥ್ಯಹಸ್ತೋ ಮಹೋದಧಿಃ | 
ಉವಾಚ ನ ಮಯಾ ಪುತ್ರೋ ಹೃತಸ್ಸಾಂದೀಪನೇರಿತಿ ॥ 26 
ದೈತ್ಯ ಪಂಚಜನೋ ನಾಮ ಶಂಖರೂಪಸ್ಸ ಬಾಲಕಮ್‌। 
ಜಗ್ರಾಹ ಯೋಪಸ್ತಿ ಸಲಿಲೇ ಮಮೈವಾಸುರಸೂದನ ॥ 27 


ಶ್ರೀಪರಾಶರ ಉವಾಚ: 


ಇತ್ತುಕ್ತೋsಂತರ್ಜಲಂ ಗತ್ವಾ ಹತ್ಚಾ ಪಂಚಜನಂ ಚೆ ತಮ್‌! 
ಕೃಷ್ಣೋ ಜಗ್ರಾಹ ತಸ್ಯಾಸಿಪ್ರಭವಂ ಶಂಖಮುತ್ತಮಮ್‌ 28 


ಯಸ್ಕ ನಾದೇನ ದೈತ್ಕಾನಾಂ ಬಲಹಾನಿರಜಾಯತ। 
ದೇವಾನಾಂ ವವೃಧೇ ತೇಜೋ ಯಾತ್ಮಧರ್ಮಶ್ನ ಸಂಕ್ಷಯಮ್‌ ॥ 29 


ತಂ ಪಾಂಚೆಜನ್ಮಮಾಪೂರ್ಯ ಗತ್ವಾ ಯಮಪುರಂ ಹರಿಃ। 
ಬಲದೇವಶ್ಚ ಬಲವಾಂಜಿತ್ವಾ ವೆ ಬವಸ್ಥತಂ ಯಮವಮ್‌ ॥ 30 


ಸಮುದ್ರದಲ್ಲಿ ಸತ್ತುಹೋಗಿದ್ದನು. ಅದನ್ನು ಸದಿಸಿಕೊಂಡ ಪ್ರಾಜ್ಞನಾದ 
ಆಚಾರ್ಯನು ಈ ಶಿಷ್ಯರ ಅತೀಂದ್ರಿಯವಾದ ಅದ್ಭುತ ಕಾರ್ಯವನ್ನು ಚಿಂತಿಸಿ, 
ಮೃತನಾದ ಪುತ್ರನನ್ನು ತಂದುಕೊಡಿರೆಂದು ಕೇಳಿದನು (25). ಆಗ ರಾಮಕೃಷ್ಣರು 
ಅಸ್ತಧಾರಿಗಳಾಗಿ ಸಮುದ್ರದ ಬಳಿಗೆ ಹೋದರು. ಸಮುದ್ರರಾಜನು ಅರ್ಫ್ಯಹಸ್ತ 
ನಾಗಿ ಸ್ವಾಗತಿಸಿ “ನಾನು ಸಾಂದೀಪನಿಯ ಪುತ್ರನನ್ನು ಕೊಲ್ಲಲಿಲ್ಲ. ಪಂಚಜನ 
ಎಂಬ ಒಬ್ಬ ದೈತ್ಯನು ಶಂಖರೂಪದಿಂದ ಬಂದು ಆ ಬಾಲಕನನ್ನು ಅಪಹರಿ 
ಸಿದ್ದಾನೆ. ಆ ದೈತ್ಯನು ನನ್ನ ಸಮುದ್ರದಲ್ಲಿ ಈಗ ಇದ್ದಾನೆ” ಎಂದು ಹೇಳಿದನು 
(26-27). ಆಗ ಶ್ರೀಕೃಷ್ಣನು ಸಮುದ್ರ ಜಲದೊಳಗೆ ಪ್ರವೇಶಿಸಿ ಪಂಚಜನ 
ದೈತ್ಯನನ್ನು ಸಂಹರಿಸಿ, ಅವನ ಅಸ್ಥಿಯಿಂದಾದ ಶಂಖೋತ್ತಮವನ್ನು ತೆಗೆದು 
ಕೊಂಡನು. ಆ ಪಾಂಚಜನ್ಯ ಶಂಖದ ನಾದಕ್ಕೆ ದೈತ್ಯರ ಬಲ ಹಾನಿಯಾಗುತ್ತದೆ. 
ದೇವತೆಗಳ ತೇಜಸ್ಸು ವರ್ಧಿಸುತ್ತದೆ. ಅಧರ್ಮವು ಕ್ಷಯಿಸುತ್ತದೆ (28-29). 
ಅನಂತರ ಬಲದೇವನೂ ಶ್ರೀಕೃಷ್ಣನೂ ಯಮ ನಗರಕ್ಕೆ ಹೋದರು. ಶ್ರೀಕೃಷ್ಣನು 


ಅಧ್ಯಾಯ 21 ಪಂಚಮಾಂಶಃ 379 
ತಂ ಬಾಲಂ ಯಾತನಾಸಂಸ್ಗಂ ಯಥಾಪೂರ್ವಶರೀರಿಣಮ್‌ | 


ಪಿತ್ರೇ ಪ್ರದತ್ತವಾನ್‌ ಕೃಷ್ಣೋ ಬಲಶ್ಚ ಬಲಿನಾಂ ವರಃ॥ 31 
ಮಹಥುರಾಂ ಚೆ ಪುನಃ ಪ್ರಾಪ್ತಾವುಗಸೇನೇನ ಪಾಲಿತಾಮ್‌ | 
ಪ್ರಹೃಷ್ಟಪುರುಷಸ್ತೀಕಾಮುಭೌ ರಾಮಜನಾರ್ದನೌ ॥ 32 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಏಕವಿಂಶೋsಧ್ಯಾಯಃ 





ಪಾಂಚಜನ್ಯವನ್ನೂದಿದನು. ಅವರೀರ್ವರೂ ಯಮನನ್ನು ಜಯಿಸಿ, ನರಕ 
ಯಾತನೆಯನ್ನು ಅನುಭವಿಸುತ್ತಿದ್ದ ಆ ಬಾಲಕನಿಗೆ ಮೊದಲಿದ್ದ ಶರೀರಾ 
ಕೃತಿಯನ್ನೇ (ಮಾಯಾಶಕ್ತಿಯಿಂದ) ನಿರ್ಮಿಸಿಕೊಟ್ಟು, ಆತನ ತಂದೆಯಾದ 
ಸಾಂದೀಪನಿಗೆ ಒಪ್ಪಿಸಿದರು (30-31). ಆಮೇಲೆ ಬಲರಾಮಕೃಷ್ಣರು ಉಗ್ರಸೇನ 
ನಿಂದ ಪಾಲಿತವಾದ ಮಧುರಾನಗರಿಗೆ ಬಂದರು. ಅವರನ್ನು ನೋಡಿ ನಗರದ 
ಸ್ತ್ರೀಪುರುಷರು ಆನಂದಿಸಿದರು (32). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 


ಶತ 


ದ್ವಾವಿಂಶೋ5ಧ್ಕ್ಮಾಯಃ 


ಶ್ರೀಪರಾಶರ ಉವಾಚ: 


ಜರಾಸಂಧಸುತೇ ಕಂಸ ಉಪಯೇಮೇ ಮಹಾಬಲಃ। 
ಅಸ್ತಿಂ ಪ್ರಾಪ್ತಿಂ ಚ ಮೈತ್ರೇಯ ತಯೋರ್ಭರ್ತಹಣಂ ಹರಿಮ್‌॥ 1 


ಮಹಾಬಲಪರೀವಾರೋ ಮಗಧಾಧಿಪತಿರ್ಬಲೀ!। 


ಹಂತುಮಭ್ಮಾಯಯೌ ಕೋಪಾಜ್ಜರಾಸಂಧಸ್ಸಯಾದವಮ್‌ ॥ 2 

ಉಪೇತ್ಕ ಮಥುರಾಂ ಸೋ5ಥ ರುರೋಧ ಮಗಧೇಶ್ವರಃ | 

ಅಕ್ನೌಹಿಣೀಭಿಸ್ಸೈನ್ಕಸ್ಕ ತ್ರಯೋವಿಂಶತಿಭಿರ್ವತಃ॥ 3 

ನಿಷ್ಕಮ್ಮಾಲ್ಲಪರೀವಾರಾವುಭೌ ರಾಮಜನಾರ್ದನೌ। 

ಯುಯುಧಾತೇ ಸಮಂ ತಸ್ಕ ಬಲಿನೌ ಬಲಿಸೈನಿಕೈಃ॥ 4 
ಅಧ್ಯಾಯ 22 


ಜರಾಸಂಧನು ಯುದ್ದಕ್ಕೆ ಬರುವುದು; ಹದಿನೆಂಟು ಸಲ ಅವನ ಪರಾಜಯ. 


ಪರಾಶರರು ಹೇಳಿದರು: ಮೈತ್ರೇಯ, ಮಹಾಬಲನಾದ ಕಂಸನು 
ಜರಾಸಂಧನ ಪುತ್ರಿಯರಾದ ಆಸ್ತಿ, ಪ್ರಾಪ್ತ ಎಂಬಿಬ್ಬರನ್ನು ಮದುವೆ 
ಯಾಗಿದ್ದನು. ಮಗಧಾಧಿಪತಿಯೂ ಬಲಿಷ್ಠನೂ ಆದ ಜರಾಸಂಧನು ತನ್ನ 
ಪುತ್ರಿಯರ ಪತಿಯು ಹತನಾದುದನ್ನು ಕೇಳಿ ಕೋಪಾವಿಷ್ಟನಾಗಿ, ಕಂಸನನ್ನು 
ವಧಿಸಿದ ಶ್ರೀಕೃಷ್ಣನನ್ನೂ ಯಾದವರನ್ನೂ ಸಂಹರಿಸಬೇಕೆಂದು ದೊಡ್ಡ ಸೈನ್ಯ 
ದೊಡನೆ ದಂಡೆತ್ತಿ ಬಂದನು (1-2). ಆ ಮಗಧೇಶ್ವರನು ಇಪ್ಪತ್ತು ಮೂರು 
ಅಕ್ಷೌಹಿಣೀ ಸೇನೆಯೊಡನೆ ಬಂದು ಮಧುರಾನಗರಕ್ಕೆ ಮುತ್ತಿಗೆ ಹಾಕಿದನು. ಆಗ 
ಬಲಿಷ್ಠರಾದ ಬಲರಾಮಕೃಷ್ಣರು ಕೆಲವೇ ಸೈನಿಕರೊಂದಿಗೆ ನಗರದಿಂದ ಹೊರಗೆ 
ಬಂದು ಬಲಿಷ್ಠನಾದ ಜರಾಸಂಧನ ಸೈನಿಕರೊಡನೆ ಯುದ್ಧವನ್ನಾರಂಭಿಸಿದರು 


ಅಧ್ಯಾಯ 22 ಪಂಚಮಾಂಶಃ 381 
ತತೋ ರಾಮಶ್ಚ ಕೃಷ್ಣಶ್ಚ ಮತಿಂ ಚಕ್ರತುರಂಜಸಾ। 


ಆಯುಧಾನಾಂ ಪುರಾಣಾನಾಮಾದಾನೇ ಮುನಿಸತ್ತಮ ॥ 5 
ಅನಂತರಂ ಹರೇಶ್ಕಾರ್ಜಂ ತೂಣೌ ಚಾಕ್ಷಯಸಾಯಕೌ | 
ಆಕಾಶಾದಾಗತೌ ವಿಪ್ರ ತಥಾ ಕೌಮೋದಕೀ ಗದಾ॥ 6 
ಹಲಂ ಚೆ ಬಲಭದ್ರಸ್ಕ ಗಗನಾದಾಗತಂ ಮಹತ್‌! 
`'ಮನಸೋಐಂಭಿಮತಂ ವಿಪ್ರ ಸುನಂದಂ ಮುಸಲಂ ತಥಾ॥ 7 
ತತೋ ಯುದ್ಧೇ ಪರಾಜಿತ್ಮ ಸಸೈನ್ನಂ ಮಗಧಾಧಿಪಮ್‌ | 

ಪುರೀಂ ವಿವಿಶತುರ್ವೀರಾವುಚಟೌ ರಾಮಜನಾರ್ದನೌ ॥ 8 
ಜಿತೇ ತಸ್ಮಿನ್‌ ಸುದುವೃತ್ರೇ ಜರಾಸಂಧೇ ಮಹಾಮುನೇ । 
ಜೀವಮಾನೇ ಗತೇ ಕೃಷ್ಣಸ್ತೇನಾಮನ್ಯತ ನಾಜಿತಮ್‌ ॥ 9 
ಪುನರಪ್ಕಾಜಗಾಮಾಥ ಜರಾಸಂಧೋ ಬಲಾನ್ದಿತಃ । 

ಜಿತಶ್ಚ ರಾಮಕೃಷ್ಣಾಭ್ಯಾಮಪಕ್ರಾಂತೋ ದ್ವಿಜೋತ್ತಮ ॥ 10 


(3-4). ಮೈತ್ರೇಯ, ಆ ಸಮಯದಲ್ಲಿ ರಾಮಕೃಷ್ಣರು ತಮ್ಮ ಪುರಾತನ 
ಆಯುಧಗಳನ್ನು ಬಳಸುವುದು ಯುಕ್ತವೆಂದು ನಿರ್ಣಯಿಸಿದರು. ಆ ಕ್ಷಣದಲ್ಲಿ 
ವಿಷ್ಣುವಿನ ಶಾರ್ಜ ಧನುಸ್ಸು, ಅಕ್ಷಯ ಬಾಣಗಳಿಂದ ತುಂಬಿದ ಎರಡು 
ಬತ್ತಳಿಕೆಗಳು, ಮತ್ತು ಕೌಮೋದಕಿಯೆಂಬ ಗದೆ--ಇವು ಗಗನ ಮಾರ್ಗದಿಂದ 
ಬಂದವು! (5-6). ಬಲಭದ್ರನಿಗೆ ಮನೋವಾಂಛಿತವಾದ ಮಹತ್ತರ 
ಹಲಾಯುಧವೂ ಸುನಂದವೆಂಬ ಮುಸಲಾಯುಧವೂ ಉಪಸ್ಥಿತವಾದುವು! 
ಅನಂತರ ನಡೆದ ಯುದ್ಧದಲ್ಲಿ ವೀರರಾದ ಬಲರಾಮ ಜನಾರ್ದನರು 
ಮಗಧೇಶ್ವರನನ್ನು ಸೈನ್ಯ ಸಮೇತನಾಗಿ ಸೋಲಿಸಿ ಓಡಿಸಿ ತಮ್ಮ ನಗರವನ್ನು 
ಪ್ರವೇಶಿಸಿದರು (7-8). ಅತ್ಯಂತ ದುರಾತ್ಮನಾದ ಜರಾಸಂಧನು ಪರಾಜಿತನಾಗಿ 
ಓಡಿ ಹೋದರೂ, ಜೀವಸಹಿತನಾಗಿ ಹೋದನೆಂಬ ಕಾರಣದಿಂದ ಆತನು 
ಪರಾಜಿತನಾದನೆಂದು ಶ್ರೀಕೃಷ್ಣನು ಭಾವಿಸಲಿಲ್ಲ! ಮೈತ್ರೇಯ, ಮತ್ತೆ 
ಜರಾಸಂಧನು ಸೇನಾಸಮೇತನಾಗಿ ಯುದ್ಧಕ್ಕೆ ಬಂದನು. ಮತ್ತೆ ಬಲರಾಮ 
ಕೃಷ್ಣರಿಂದ ಸೋತು ಓಡಿಹೋದನು! (9-10). ಈ ಪ್ರಕಾರವಾಗಿ ಅತ್ಯಂತ 


382 ಶ್ರೀವಿಷ್ಣುಪುರಾಣಮ್‌ 


ದಶ ಚಾಷ್ಟೌ ಚ ಸಂಗ್ರಾಮಾನೇವಮತಂತದುರ್ಮದಃ। 


ಯದುಭಿರ್ಮಾಗಧೋ ರಾಜಾ ಚಕ್ರೇ ಕೃಷ್ಣಪ್ರರೋಗಮೆ #1 11 
ಸರ್ವೇಷ್ಟೇತೇಷು ಯುದ್ಧೇಷು ಯಾದವೈಸ್ಸ ಪರಾಜಿತಃ! 
ಅಪಕ್ರಾಂತೋ ಜರಾಸಂಧಸ್ಸ್ವಲ್ಪ ನೆ ಎರ್ಬಲಾಧಿಕಃ | 12 
ನ ತದ್ದಲಂ ಯಾದವಾನಾಂ ವಿಜಿತಂ ಯದನೇಕಶಃ। 

ತತ್ತು ಸನ್ನಿಧಿಮಾಹಾತ್ಮಂ ವಿಷ್ಣೋರಂಶಸ್ಕ ಚಕ್ರಿಣಃ॥ 13 
ಮನುಷಧರ್ಮಶೀಲಸ್ಕ ಲೀಲಾ ಸಾ ಜಗತೀಪತೇಃ | 
ಅಸ್ತ್ರಾಣನೇಕರೂಪಾಣಿ ಯದರಾತಿಷು ಮುಂಚತಿ ॥ 14 
ಮನಸೈವ ಜಗತ್ಸೃಷ್ಟಿಂ ಸಂಹಾರಂ ಚ ಕರೋತಿ ಯಃ! 
ತಸ್ಮಾರಿಪಕ್ಷಕ್ಷಪಣೇ ಕಿಯಾನುದ್ಯಮವಿಸ್ತರಃ ॥ 15 


ತಥಾಂಪಿ ಯೋ ಮನುಷ್ಕಾಣಾಂ ಧರ್ಮಸ್ತಮನುವರ್ತತೇ। 
ಕುರ್ವನ್‌ ಬಲವತಾ ಸಂಧಿಂ ಹೀನೈರ್ಯದ್ದಂ ಕರೋತಸೌ॥ 16 


ಮದಾಂಧನಾದ ಜರಾಸಂಧನು ಶ್ರೀಕೃಷ್ಣನೇ ಮೊದಲಾದ ಯಾದವರೊಡನೆ 
ಹದಿನೆಂಟು ಸಲ ಸಂಗ್ರಾಮಗಳನ್ನು ಹೂಡಿದನು! ಅಧಿಕ ಸೇನಾಸಮೇತನಾಗಿ 
ಬಂದರೂ ಆ ಮಾಗಧನು ಅಲ್ಪ ಸಂಖ್ಯೆಯ ಯಾದವರಿಂದ ಪ್ರತಿಯೊಂದು 
ಸಂಗ್ರಾಮದಲ್ಲಿಯೂ ಸೋತು ಹೋದನು (11-12). ಹೀಗೆ ಹಲವು ಬಾರಿ 
ಯುದ್ದ ನಡೆದರೂ ಯಾದವರ ಸೈನ್ಯವು ಸೋಲಲಿಲ್ಲವೆಂಬುದೇನುಂಟು, ಅದು 
ವಿಷ್ಣುವಿನ ಅಂಶಾವತಾರಿಯಾದ ಶ್ರೀಕೃಷ್ಣನ ಸಾಂನಿಧ್ಯದ ಮಹಿಮೆಯೇ ಸರಿ. 
ಶತ್ರುಗಳ ಮೇಲೆ ಅನೇಕ ಬಗೆಯ ಅಸ್ತ್ರಗಳನ್ನು ಶ್ರೀಕೃಷ್ಣನು ಪ್ರಯೋಗಿಸು 
ತ್ತಿದ್ದುದೂ ಸಹ ಮನುಷ್ಯಧರ್ಮವನ್ನು ಸ್ವೀಕರಿಸಿದ ಆ ಜಗದೀಶ್ವರನ ಲೀಲೆಯೇ 
(13-14). ಏಕೆಂದರೆ, ಮನಸ್ಸಿನಿಂದಲೇ ಯಾವಾತನು ಜಗತ್ತನ್ನು ಸೃಷ್ಟಿಸ 
ಬಲ್ಲನೋ, ಸಂಹರಿಸಬಲ್ಲನೋ ಆತನಿಗೆ ಶತ್ರು ಪಕ್ಷವನ್ನು ಧ್ವಂಸ ಮಾಡಲು ಆ 
ಪರಿಯಲ್ಲಿ ಉದ್ಯಮಿಸುವ ಆವಶ್ಯಕತೆಯುಂಟೇ? ಆದರೂ ಮನುಷ್ಯ 
ಧರ್ಮವನ್ನು ಅವಲಂಬಿಸಿರುವುದರಿಂದ ಅವನು ಬಲಾಢ್ಯರೊಡನೆ ಸಂಧಿ 
ಯನ್ನೂ ಬಲಹೀನರೊಡನೆ ಯುದ್ಧವನ್ನೂ ಮಾಡುತ್ತಾ ಇರುವನು (15-16). 


ಅಧ್ಯಾಯ 22 ಪಂಚಮಾಂಶಃ 383 
ಸಾಮ ಚೋಪಪ್ರದಾನಂ ಚ ತಥಾ ಚೇದಂ ಚ ದರ್ಶಯನ್‌ | 


ಕರೋತಿ ದಂಡಪಾತಂ ಚ ಕೃಚದೇವ ಪಲಾಯನಮ್‌ ॥ 17 
ಮನುಷದೇಶಿನಾಂ ಚೇಷ್ಟಾಮಿತ್ಯೇವಮನುವರ್ತತೇ। 
ಲೀಲಾಜಗತ್ಪಶೇಸ್ಪಸಚ್ಛಂದತಃ ಪರಿವರ್ತತೇ ॥ 18 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ದ್ವಾವಿಂಶೋ5ಧ್ಯಾಯಃ 





ಕೆಲವೆಡೆ ಸಾಮ, ಕೆಲವೆಡೆ ದಾನ, ಕೆಲವೆಡೆ ಭೇದ--ಎಂಬ ಉಪಾಯಗಳನ್ನು 
ಅವಲಂಬಿಸುವನು. ಕೆಲವು ಸಲ ದಂಡೋಪಾಯವನ್ನು ಕೈಗೊಳ್ಳುವನು. 
ಎಲ್ಲಾದರೊಮ್ಮೆ ಪಲಾಯನ ಮಾಡುವುದೂ ಉಂಟು! (17). ಈ ಪ್ರಕಾರ 
ಮಾನವೋಚಿತವಾದ ಕೃತ್ಯವನ್ನು ಪಾಲಿಸತಕ್ಕ ಜಗದೀಶ್ವರನ ಲೀಲೆಯು ಆತನ 
ಇಚ್ಛಾನುಸಾರ ನಡೆಯುತ್ತ ಹೋಗುವುದು (18). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 


xe 28 
XK 


ತ್ರಯೋವಿಂಶೋಇನಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ಗಾರ್ಗಂ ಗೋಷ್ಟಾಂ ದ್ವಿಜಂ ಶ್ಕಾಲಪ್ಲಂಡ ಇತ್ತುಕ್ರವಾನ್‌ ದ್ವಿಜ। 
ಯದೂನಾಂ ಸನ್ನಿಧೌ ಸರ್ವೇ ಜಹಸುರ್ಯಾದವಾಸದಾ ॥ 


ತತಃ ಕೋಪಪರೀತಾತ್ಮಾ ದಕ್ಷಿಣಾಪಥಮೇತ್ಕ ಸಃ। 
ಸುತಮಿಚ್ಛಂಸ್ತಪಸ್ತೇಷೇ ಯದುಚಕ್ರಭಯಾವಹಮ್‌॥ 2 


ಆರಾಧಯನ್ಮಹಾದೇವಂ ಲೋಹಚೊರ್ಣಮಭಕ್ಷಯತ್‌ | 
ದದೌ ವರಂ ಚ ತುಷ್ಟೋಪಸ್ಮೈ ವರ್ಷೇ ತು ದ್ವಾದಶೇ ಹರಃ॥ 3 


ಅಧ್ಯಾಯ 23 


ಕಾಲಯವನನ ಉತ್ಪತ್ತಿ ; ದ್ವಾರಕೆಯ ನಿರ್ಮಾಣ; 
ಕಾಲಯವನನು ಮುಚುಕುಂದನ ನೋಟದಿಂದ ಭಸವಾಗುವುದು; 
ಮುಚುಕುಂದನಿಂದ ಭಗವಂತನ ಸ್ತುತಿ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಒಂದು ಸಲ ಯಾದವರ 
ಸಭೆಯಲ್ಲಿ ಗಾರ್ಗ್ಯನೆಂಬ ಬ್ರಾಹ್ಮಣನನ್ನು ಅವನ ಶ್ಯಾಲನು* “ಷಂಡ' ಎಂದು 
ಮೂದಲಿಸಿದನು! ಆಗ ಯಾದವರೆಲ್ಲರೂ ನಕ್ಕರು (1). ಇದರಿಂದ 
ಕೋಪಾವಿಷ್ಟನಾದ ಗಾರ್ಗ್ಯನು ದಕ್ಷಿಣಾಪಧಕ್ಕೆ ಹೋಗಿ ಯಾದವಭಯಂಕರ 
ನಾದ ಪುತ್ರನು ಬೇಕೆಂಬ ಉದ್ದೇಶದಿಂದ ಮಹಾದೇವನನ್ನು ಕುರಿತು ತಪಸ್ಸು 
ಮಾಡಿದನು. ತಪಸ್ಸನ್ನಾಚರಿಸುವಾಗ (ವ್ರತಾಂಗವಾಗಿ) ಕಬ್ಬಣದ ಪುಡಿಯನ್ನು 
ಮಾತ್ರ ಗಾರ್ಗ್ಯನು ತಿನ್ನುತ್ತಿದ್ದನು. ಹನ್ನೆರಡನೆಯ ವರ್ಷದಲ್ಲಿ ಹರನು ಪ್ರಸನ್ನನಾಗಿ 
ಗಾರ್ಯ್ಯನಿಗೆ ಅಭೀಷ್ಟವಾದ ವರವನ್ನಿತನು (2-3). ಅನಂತರ ಏನಾಯಿತೆಂದರೆ, 


* ಶಾಲ ಇ ಹೆಂಡತಿಯ ಸೋದರ. ಗಾರ್ಯ್ಯನಿಗೆ ಮಕ್ಕಳಿರಲಿಲ್ಲವಾದ್ದರಿಂದ ಈ 
ಮೂದಲಿಕೆ. 


ಅಧ್ಯಾಯ 23 ಪಂಚಮಾಂಶಃ 385 


ಸಂತೋಷಯಾಮಾಸ ಚ ತಂ ಯವನೇಶೋ ಹ್ಯನಾತ್ಮಜಃ | 


ತದ್ಯೋಷಿತ್ಸಂಗಮಾಚ್ಚಾಸ್ಕ ಪುತ್ರೋ 5ಭೂದಲಿಸನ್ನಿಭಃ॥॥ 4 
ತಂ ಕಾಲಯವನಂ ನಾಮ ರಾಜ್ಯೇ ಸ್ಟೇ ಯವನೇಶ್ಚರಃ। 

ಅಭಿಷಿಚ್ಛ ವನಂ ಯಾತೋ ವಜ್ರಾಗ್ರಕಠಿನೋರಸಮ್‌ ॥ 5 
ಸ ತು ವೀರ್ಯಮದೋನ್ಮತಃ ಪೃಥಿವ್ಯಾಂ ಬಲಿನೋ ನೃಪಾನ್‌ | 
ಅಪೃತಚ್ಛನ್ನಾರದಸ್ಪಸ್ಮೆ ೃ ಕಥಯಾಮಾಸ ಯಾದವಾನ್‌ ॥ 6 
ಮ್ಲೇಚ್ಛಕೋಟಸಹಸ್ರಾಣಾಂ ಸಹಸೈೆಸ್ಸೋಇಭಿಸಂವೃತಃ। 
ಗಜಾಶ್ಚರಥಸಂಪನ್ನೈಶ್ಚಕಾರ ಪರಮೋದ್ಯಮಮ್‌ ॥ ಟೆ 


ಪ್ರಯಯೌ ಸೋವವ್ಯವಚ್ಛನ್ನಂ ಛಿನ್ನಯಾನೋ ದಿನೇ ದಿನೇ। 
ಯಾದವಾನ್‌ ಪ್ರತಿ ಸಾಮರ್ಷೊೋ ಮೈತ್ರೇಯ ಮಥುರಾಂ ಪುರೀಮ್‌ ॥ 


ಪುತ್ರಹೀನನಾದ ಒಬ್ಬ ಯವನ ರಾಜನು (ಪುತ್ರಾರ್ಥಿಯಾಗಿ) ಗಾರ್ಗ್ಯನನ್ನು 
ಸೇವಿಸಿ ಸಂತೋಷಪಡಿಸಿದ್ದನು. ಅದರ ಪರಿಣಾಮವಾಗಿ ಯವನರಾಜನ 
ಮಡದಿಯೊಂದಿಗೆ ಗಾರ್ಗ್ಯನು ಸಂಗಮಿಸಿದ್ದರಿಂದ ಒಬ್ಬ ಪುತ್ರನು ಜನಿಸಿದನು. 
ಅವನು ದುಂಬಿಯಂತೆ ಕಪ್ಪು ಬಣ್ಣದವನು (4). ಅವನಿಗೆ "ಕಾಲಯವನ' ಎಂದು 
ಹೆಸರಿಟ್ಟು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ (ತಪಸ್ಸಿಗಾಗಿ) ಯವನೇಶ್ವರನು 
ವನಕ್ಕೆ ಹೊರಟುಹೋದನು. ಕಾಲಯವನನ ಎದೆ ವಜ್ರಾಯುಧಕ್ಕಿಂತಲೂ 
ಕಠೋರವಾಗಿತ್ತು (5). ವೀರ್ಯಮದೋನತ್ರನಾದ ಆತನು ಒಂದು ಸಲ 
ನಾರದಮುನಿಗಳನ್ನು ಕುರಿತು, “ನಾರದರೆ, ಈ ಜಗತ್ತಿನಲ್ಲಿ ಅತ್ಯಂತ 
ಬಲಿಷ್ಠರಾದ ನರಾಧಿಪತಿಗಳು ಯಾರು?” ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ 
ನಾರದರು “ಯಾದವರು” ಎಂದು ಉತ್ತರಿಸಿದರು! (6). ಸರಿ; ಕಾಲಯವನನು 
ಗಜಾಶ್ವರಥಗಳಿಂದ ಸಂಪನ್ನವಾದ, ಸಾವಿರಾರು ಕೋಟಿ ಮ್ಲೇಚ್ಛ ಸ್ಫನಿಕರಿರುವ 
ದೊಡ್ಡ ಸೇನೆವನ್ನು ಸಜ್ಜುಗೊಳಿಸಿದನು. ಮೈತ್ರೇಯ, ಅನಂತರ ಆ ಸೇನಾ 
ಬಲದೊಡನೆ ಮಧುರಾ ನಗರದ ಕಡೆಗೆ ದಂಡಯಾತ್ರೆ ಮಾಡಿದನು. 
ಯಾದವರ ಬಲಾಢ್ಯತೆಯನ್ನು ಸಹಿಸಲಾರದಿದ್ದ ಆತನ ಪ್ರಯಾಣ ನಿರಂತರ 
ವಾಗಿ ಸಾಗಿತು. ತನ್ನ ವಾಹನವು ಬಳಲಿದೊಡನೆ ಕಾಲಯವನನು ಇನ್ನೊಂದು 
ವಾಹನವನ್ನೇರಿ ಪ್ರಯಾಣವನ್ನು ಮುಂದುವರಿಸುತ್ತಿದ್ದನು (7-8). ಇತ್ತ ಶ್ರೀಕೃಷ್ಣನು 


386 ಶ್ರೀವಿಷ್ಣುಪುರಾಣಮ್‌ 


ಕೃಷ್ಣೋಂಪಿ ಚಿಂತಯಾಮಾಸ ಕ್ಷಪಿತಂ ಯಾದವಂ ಬಲಮ್‌! 


ಯವನೇನ ರಣೇ ಗಮ್ಮಂ ಮಾಗಧಸ್ಕ ಭವಿಷೃತಿ॥ 9 
ಮಾಗಧಸ್ಮ ಬಲಂ ಕ್ಷೀಣಂ ಸ ಕಾಲಯವನೋ ಬಲೀ! 
ಹಂತೈತದೇವಮಾಯಾತಂ ಯದೂನಾಂ ವ್ಯಸನಂ ದ್ದಿಧಾ॥ 10 


ತಸ್ಮಾದ್‌ ದುರ್ಗಂ ಕರಿಷ್ಕಾಮಿ ಯದೂನಾಮರಿದುರ್ಜಯಮ್‌!। 
ಸ್ತಿಯೋsಪಿ ಯತ್ರ ಯುಧ್ಯೇಯುಃ ಕಿಂ ಪುನವನ್ಯಷ್ಠಿಪುಂಗವಾಃ॥ 11 


ಮಯಿ ಮತ್ತೇ ಪ್ರಮತ್ತೇ ವಾ ಸುಪ್ತೇ ಪ್ರವಸಿತೇಪಿ ವಾ! 
ಯಾದವಾಭಿಭವಂ ದುಷ್ಟಾ ಮಾ ಕುರ್ವನ್‌ ತ್ವರಯೋಧಧಿಕಾಃ॥ 12 


ಇತಿ ಸಂಚಿಂತ್ಯ ಗೋವಿಂದೋ ಯೋಜನಾನಾಂ ಮಹೋದಧಿಮ್‌!। 


ಯಯಾಚೇ ದ್ದಾದಶಪುರೀಂ ದ್ಹ್ದಾರಕಾಂ ತತ್ರ ನಿರ್ಮಮೇ॥ 13 
ಮಹೋದಾನಾಂ ಮಹಾವಪ್ರಾಂ ತಟಾಕಶತಶೋಭಿತಾಮ್‌ | 
ಪ್ರಾಸಾದಗೃಹಸಂಬಾಧಾಮಿಂದ್ರಸ್ನೇವಾಮರಾವತೀಮ್‌ ॥ 14 


ಹೀಗೆ ಆಲೋಚಿಸಿದನು: “ಯವನನಿಂದ ಯಾದವ ಸೇನೆಯ ಬಹುಭಾಗ 
ನಷ್ಟವಾದಲ್ಲಿ , ಜರಾಸಂಧನಿಗೆ ಮತ್ತೆ ಆಕ್ರಮಣವು ಸುಲಭಸಾಧ್ಯವಾಗುವುದು. 
ಈಗ ಮಾಗಧನ ಸೈನ್ಯ ಕ್ಷೀಣವಾಗಿದ್ದರೂ ಕಾಲಯವನನ ಬಳಿ ಭಾರಿ ಸೈನ್ಯ ಇದೆ! 
ಅಹೋ, ಯಾದವರಿಗೆ ಎರಡು ಬಗೆಯಲ್ಲಿ ವಿಪತ್ತು ಬಂದಿತು (9-10). 
ಆದ್ದರಿಂದ ಶತ್ರುಗಳಿಗೆ ದುರ್ಜಯವಾದ ಒಂದು ಕೋಟೆಯನ್ನು ಯಾದವರಿ 
ಗಾಗಿ ರಚಿಸುವೆನು. ಅದನ್ನಾಶ್ರಯಿಸಿಕೊಂಡು ಯದುವೀರರ ಮಾತಂತಿರಲಿ-- 
ಹೆಂಗಸರೂ ಸಹ ವೈರಿಗಳನ್ನೆದುರಿಸುವಂತಿರಬೇಕು! (11). ನಾನು ಯಾವಾಗ 
ಲಾದರೂ ಮತ್ತನಾದಾಗ, ಸಾವಧಾನತೆಯಿಂದ ಇಲ್ಲದಿದ್ದಾಗ, ನಿದ್ರಿಸಿದಾಗ 
ಅಥವಾ ಪರಸ್ಥಳಕ್ಕೆ ಹೋಗಿದ್ದಾಗ ದುಷ್ಪರಾದ ವೈರಿಗಳು ಅಧಿಕಸಂಖ್ಯೆಯಲ್ಲಿ 
ಬಂದು ಯಾದವರಿಗೆ ಸೋಲನ್ನು ತಂದಾರು” (12). ಹೀಗೆ ಆಲೋಚಿಸಿದ 
ಗೋವಿಂದನು ತನಗೆ ಹನ್ನೆರಡು ಯೋಜನಗಳಷ್ಟು ನೆಲ ಬೇಕೆಂದು ಸಮುದ್ರ 
ರಾಜನನ್ನು ಬೇಡಿಕೊಂಡನು. (ಅಂತೆಯೇ ಅವನು ಬಿಟ್ಟುಕೊಟ್ಟ ಸ್ಥಳದಲ್ಲಿ) 
ದ್ವಾರಕಾಪುರಿಯನ್ನು ನಿರ್ಮಿಸಿದನು (13). ಆ ನಗರಿಯು ಸುತ್ತಲೂ ಉನ್ನತ 
ವಾದ ಪ್ರಾಕಾರದಿಂದ ಆವೃತವಾಗಿ, ದೊಡ್ಡ ಉದ್ಯಾನಗಳಿಂದಲೂ ನೂರಾರು 


ಅಧ್ಯಾಯ 28 ಪಂಚಿಮಾಂಶಃ 387 


ಮಥುರಾವಾಸಿನಂ ಲೋಕಂ ತತ್ರಾನೀಯ ಜನಾರ್ದನಃ! 
ಆಸನ್ನೇ ಕಾಲಯವನೇ ಮಥುರಾಂ ಚ ಸ್ವಯಂ ಯಯೌ ॥ 15 


ಬಹಿರಾವಾಸಿತೇ ಸೈನ್ನೇ ಮಥುರಾಯಾ ನಿರಾಯುಧಃ। 
ನಿರ್ಜಗಾಮ ಚ ಗೋವಿಂದೋ ದದರ್ಶ ಯವನಶ್ಚ ತಮ್‌॥ 16 


ಸ ಜ್ಞಾತ್ಸಾ ವಾಸುದೇವಂ ತಂ ಬಾಹುಪ್ರಹರಣಂ ನೃಪಃ। 
ಅನುಯಾತೋ ಮಹಾಯೋಗಿಚೇತೋಭಿಃ ಪ್ರಾಪ್ಯತೇ ನ ಯಃ॥ 17 


ತೇನಾನುಯಾತಃ ಕೃಷ್ಣೋನಪಿ ಪ್ರವಿವೇಶ ಮಹಾಗುಹಾಮ್‌। 
ಯತ್ರ ಶೇತೇ ಮಹಾವೀರ್ಯೋ ಮುಚುಕುಂದೋ ನರೇಶ್ವರಃ॥ 18 


ಸರೋವರಗಳಿಂದಲೂ ಶೋಭಿತವಾಗಿ, ಸೌಧಗಳಿಂದಲೂ ಗೃಹಗಳಿಂದಲೂ 
ತುಂಬಿ ದೇವೇಂದ್ರನ ಅಮರಾವತಿಯಂತೆ ವೀರಾಜಿಸುತ್ತಿತ್ತು (14). ಅನಂತರ 
ಮಧುರಾವಾಸಿಗಳಾದ ಪ್ರಜೆಗಳನ್ನು ದ್ವಾರಕೆಗೆ ಕರೆತಂದನು. ಇತ್ತ 
ಕಾಲಯವನನು ಮಧುರೆಗೆ ಸಮೀಪಕ್ಕೆ ಬರುತ್ತಿರುವಾಗ ಶ್ರೀಕೃಷ್ಣನು ಮಧುರೆ 
ಯೊಳಗೆ ಹೋಗಿ ಸೇರಿಕೊಂಡನು! ಯವನಸೇನೆಯು ಮಧುರೆಯನ್ನು ಸುತ್ತು 
ಗಟ್ಟಲು, ಗೋವಿಂದನು ನಿರಾಯುಧನಾಗಿ ಹೊರಗೆ ಬಂದನು, ಹಾಗೆ 
ಬಂದುದನ್ನು ಕಾಲಯವನನು ಕಂಡನು (15-16). ಬಾಹುವೇ ಪ್ರಹರಣವಾಗಿದ್ದ 
(ನಿರಾಯುಧನಾಗಿದ್ದ) ಆತನು ವಸುದೇವಪುತ್ರನಾದ ಕೃಷ್ಣನೆಂದರಿತು 
ಕಾಲಯವನನು ಅವನ ಬೆನ್ನಟ್ಟಿದನು (ಶ್ರೀಕೃಷ್ಣನು ಓಡಲಾರಂಭಿಸಿದನು*). 
ಮಹಾಯೋಗಿಗಳ ಮನಸ್ಸಿಗೂ ಸಹ ಯಾವಾತನು ಗಮ್ಯನಲ್ಲವೋ ಆತನನ್ನು 
ಹಿಡಿಯಬೇಕೆಂದು ಕಾಲಯವನನು ಹಿಂಬಾಲಿಸಿ ಹೋದನು (17). ಹೀಗೆ 
ಹಿಂಬಾಲಿಸಲ್ಪಟ್ಟ ಶ್ರೀಕೃಷ್ಣನು ಓಡುತ್ತ ಓಡುತ್ತ ಒಂದು ಮಹಾಗುಹೆಯನ್ನು 
ಪ್ರವೇಶಿಸಿಬಿಟ್ಟನು. ಅಲ್ಲಿಯೇ ಮಹಾಪರಾಕ್ರಮಿಯಾದ ಮುಚುಕುಂದನೆಂಬ 
ನರೇಶ್ವರನು ಮಲಗಿ ನಿದ್ರಿಸುತ್ತಿದ್ದುದು (18). ಹಿಂಬಾಲಿಸಿ ಬಂದ 


* ಹಿಂದಿನ ಅಧ್ಯಾಯದ ಕಡೆಯಲ್ಲಿ ಶ್ರೀಕೃಷ್ಣನು ಪಲಾಯನವನ್ನೂ ಮಾಡುವು 
ದುಂಟು--ಇಎಂದು ಹೇಳಿದೆ. ಅದಕ್ಕೆ ಇದು ಉದಾಹರಣೆ. 


388 ಶ್ರೀವಿಷ್ಣುಪುರಾಣಮ್‌ 


ಸೋಇಪಿ ಪ್ರವಿಷ್ಟೋ ಯವನೋ ದೃಷ್ಟಾ ಶಯ್ಯಾಗತಂ ನೃಷಮ್‌। 
ಪಾದೇನ ತಾಡಯಾಮಾಸ ಮತ್ತಾ ಕೃಷ್ಣಂ ಸುದುರ್ಮತಿಃ ॥ 19 


ಉತ್ಥಾಯ ಮುಚುಕುಂದೋಇಪಿ ದದರ್ಶ ಯವನಂ ನೃಪ॥ 20 


ದೃಷ್ಟಮಾತ್ರಶ್ಚ ತೇನಾಸೌ ಜಜ್ಞಾಲ ಯವನೋಗಣಗ್ನಿನಾ | 
ತತ್‌ ಕ್ರೋಧಜೇನ ಮೈತ್ರೇಯ ಭಸ್ಮೀಭೂತಶ್ಚ ತತ್‌ ಕ್ಷಣಾತ್‌ ॥ 21 


ಸ ಹಿ ದೇವಾಸುರೇ ಯುದ್ಧೇ ಗತೋ ಹತ್ವಾ ಮಹಾಸುರಾನ್‌ | 


ನಿದ್ರಾರ್ತಸ್ಸುಮಹಾಕಾಲಂ ನಿದ್ರಾಂ ವವ್ರೇ ವರಂ ಸುರಾನ್‌ ॥ 22 
ಪ್ರೋಕ್ತಶ್ಚ ದೇವೈಸ್ಸಂಸುಪ್ತಂ ಯಸ್ತಾಮುತ್ಥಾಹಯಿಷ್ಯತಿ | 
ದೇಹಜೇನಾಗ್ನಿನಾ ಸದಸ್ಸ ತು ಭಸ್ಮೀಭವಿಷ್ಮತಿ | 23 


ಏವಂ ದಗ್ಸ್ಯಾ ಸ ತಂ ಪಾಪಂ ದೃಷ್ಟಾ ಚ ಮಧುಸೂದನಮ್‌! 
ಕಸ್ತಮಿತ್ಠಾಹ ಸೋಂಪ್ಕಾಕ ಜಾತೋನಹಂ ಶಶಿನಃ ಕುಲೇ॥ 24 


ಕಾಲಯವನನೂ ಆ ಗುಹೆಯನ್ನು ಪ್ರವೇಶಿಸಿದನು. ಅಲ್ಲಿ ಮಲಗಿದ್ದ 
ಮುಚುಕುಂದನನ್ನು ನೋಡಿ, ಆತನೇ ಕೃಷ್ಣನೆಂದೂಹಿಸಿದ ಆ ದುರುಳನು 
ಮುಚುಕುಂದನನ್ನು ಕಾಲಿನಿಂದ ಒದ್ದನು! (19) ಆಗ ಎಚ್ಚೆತ್ತ ಮುಚುಕುಂದನು 
ಕಾಲಯವನನನ್ನು ಕಣ್ಣುಬಿಟ್ಟು ನೋಡಿದನು. ನೋಡಿದ ಕೂಡಲೆ, ಮೈತ್ರೇಯ, 
ಆತನ ಕ್ರೋಧದಿಂದುಂಟಾದ ಅಗ್ನಿಯಿಂದ ಕಾಲಯವನನು ಆ ಕ್ಷಣದಲ್ಲಿಯೇ 
ಸುಟ್ಟು ಬೂದಿಯಾದನು! (20-21). ಮುಚುಕುಂದನು ಹಿಂದೆ ದೇವಾಸುರ 
ಸಂಗ್ರಾಮದಲ್ಲಿ ಬಲಶಾಲಿಗಳಾದ ಅಸುರರನ್ನು ಕೊಂದು ಬಳಲಿ ನಿದ್ರೆಗಾಗಿ 
ಹಂಬಲಿಸುತ್ತ , ದೀರ್ಫಕಾಲದವರೆಗೆ ತನಗೆ ನಿದ್ರೆ ಬೇಕೆಂದು ದೇವತೆಗಳಲ್ಲಿ 
ವರವನ್ನು ಕೇಳಿಕೊಂಡಿದ್ದನು (22). ಆಗ ದೇವತೆಗಳು ಅವನಿಗೆ ನಿದ್ರೆಯ 
ವರವನ್ನಿತ್ತು , “ನೀನು ನಿದ್ರಿಸುವಾಗ ಯಾವಾತನು ನಿನ್ನನ್ನೆಬ್ಬಿಸುವನೋ ಆತನು 
ತನ್ನ ದೇಹದಿಂದಲೇ ಹುಟ್ಟಿದ ಅಗ್ನಿಯಿಂದ ಕೂಡಲೇ ಸುಟ್ಟು ಬೂದಿ 
ಯಾಗುವನು!'' ಎಂದು ಹೇಳಿದ್ದರು (23). ಹೀಗೆ ಮುಚುಕುಂದನು 
ಪಾಪಿಯಾದ ಕಾಲಯವನನ್ನು ಸುಟ್ಟುಹಾಕಿದ ಮೇಲೆ ಶ್ರೀಕೃಷ್ಣನನ್ನು ಕಂಡು 


ಅಧ್ಯಾಯ 23 ಪಂಚಮಾಂಶಃ 389 


ವಸುದೇವಸ್ಮ ತನಯೋ ಯದೋರ್ವಂಶಸಮುದ್ಧವಃ। 
ಮುಚುಕುಂದೋಣಅಷಿ ತತ್ರಾಸೌ ವೃದ್ಧಗಾರ್ಗವಚೋಇಸ್ಮರತ್‌ ॥ 25 


ಸಂಸ್ಕೃತ್ಕ ಪ್ರಣಿಪತೈನಂ ಸರ್ವಂ ಸರ್ವೇಶ್ಚರಂ ಹರಿಮ್‌ | 
ಪ್ರಾಹ ಜ್ಞಾತೋ ಭವಾನ್‌ ವಿಷ್ಣೋರಂಶಸ್ತ್ವಂ ಪರಮೇಶ್ವರ ॥ 26 


ಪುರಾ ಗಾರ್ಗೇಣ ಕಥಿತಮಪ್ಟಾವಿಂಶತಿಮೇ ಯುಗೇ! 


ದ್ಹಾಪರಾಂತೇ ಹರೇರ್ಜನ್ಮ ಯದುವಂಶೇ ಭವಿಷ್ಯತಿ ॥ 27 
ಸ. ತ್ವಂ ಪ್ರಾಪ್ತೋ ನ ಸಂದೇಹೋ ಮರ್ತ್ಯಾನಾಮುಪಕಾರಕೃತ್‌। 
ತಥಾಪಿ ಸುಮಹತ್ತೇಜೋ ನಾಲಂ ಸೋಢುಮಹಂ ತವ॥ 28 
ತಥಾ ಹಿ ಸಜಲಾಂಭೋದನಾದಧೀರತರಂ ತವ! 

ವಾಕ್ಕಂ ನಮತಿ ಚೈವೋರ್ವೀ ಯುಷ್ಮತ್ಪಾದಪ್ರಪೀಡಿತಾ॥ 29 


“ಯಾರು ನೀನು?” ಎಂದು ಕೇಳಿದನು. ಅದಕ್ಕೆ ಶ್ರೀಕೃಷ್ಣನು “ನಾನು ಚಂದ್ರ 
ವಂಶಕ್ಕೆ ಸೇರಿದ ಯದುಕುಲದಲ್ಲಿ ಹುಟ್ಟಿದವನು; ವಸುದೇವನ ಮಗ” ಎಂದು 
ತಿಳಿಸಿದನು. ಆಗ ಮುಚುಕುಂದನಿಗೆ ವೃದ್ಧಗಾರ್ಗ್ಯನು* ಹೇಳಿದ್ದ ವಚನವು 
ಸರಣೆಗೆ ಬಂದಿತು (24-25). ಅದು ನೆನಪಾದೊಡನೆ ಆತನು ಸರ್ವೇಶ್ವರನಾದ 
ಶ್ರೀಹರಿಗೆ ನಮಸ್ಕರಿಸಿ ಹೀಗೆಂದನು: ನೀನು ಯಾರೆಂಬುದು ತಿಳಿಯಿತು. ಹೇ 
ಪರಮೇಶ್ವರ, ನೀನು ವಿಷ್ಣುವಿನ ಅಂಶಾವತಾರವಾಗಿದ್ದೀಯೆ, ಹಿಂದೆ ವೃದ್ಧ 
ಗಾರ್ಗ್ಯನು “ಇಪ್ಪತ್ತೆಂಟನೆಯ ದ್ವಾಪರ ಯುಗದ ಕಡೆಯಲ್ಲಿ ಶ್ರೀಹರಿಯ 
ಅವತಾರ ಯದುವಂಶದಲ್ಲಾಗುವುದು'' ಎಂದು ಹೇಳಿದ್ದನು (26-27). ಆತನೇ 
ನೀನು. ಇಲ್ಲಿಗೆ ಬಂದಿದ್ದೀಯೆ. ಸಂದೇಹವಿಲ್ಲ. ಮಾನವರ ಉಪಕಾರಕ್ಕಾಗಿ 
ಅವತರಿಸಿದ್ದೀಯೆ, ಆದ್ದರಿಂದಲೇ ನಿನ್ನ ತೇಜಸ್ಸನ್ನು ತಡೆದುಕೊಳ್ಳಲು ನನಗೆ 
ಸಾಮರ್ಥ್ಯವಿಲ್ಲ. ನಿನ್ನ ಮಾತು ಸಜಲಜಲಧರ ಗಂಭೀರವಾಗಿದೆ. ನಿನ್ನ 
ಒಂದೊಂದು ಹೆಜ್ಜೆಯ ಭಾರಕ್ಕೆ ಭೂಮಿ ಕುಸಿಯುವಂತೆ ಕಾಣುತ್ತದೆ (28-29). 


* ಇವನು ಹಿಂದೆ ಹೇಳಿದ ಗಾರ್ಗ್ಯನಲ್ಲ. 


390 ಶ್ರೀವಿಷ್ಣುಪುರಾಣಮ್‌ 


ದೇವಾಸುರಮಹಾಯುದ್ಧೇ ದೈತಸೈನ್ಮಮಹಾಭಟಾಃ। 
ನ ಸೇಹುರ್ಮಮ ತೇಜಸ್ತೇ ತ್ವತ್ತೇಜೋ ನ ಸಹಾಮ್ಮಹಮ್‌॥ 30 


ಸಂಸಾರಪತಿತಸ್ಮೈಕೋ ಜಂತೋಸ್ತಂ ಶರಣಮ್‌ ಪರಮ್‌! 
ಪ್ರಸೀದ ತ್ನಂ ಪ್ರಪನ್ನಾರ್ತಿಹರ ನಾಶಾಯ ಮೇತಶುಭಮ್‌ ॥ 31 


ಶೃಂ ಪಯೋನಿಧಯಶೈೈಲಸರಿತಸ್ತಂ ವನಾನಿ ಚ। 
ಮೇದಿನೀ ಗಗನಂ ವಾಯುರಾಪೋಣಗ್ನಿಸ್ತಂ ತಥಾ ಮನಃ॥ 32 


ಬುದ್ಧಿರವ್ಯಾಕೃತಪ್ರಾಣಾಃ ಪ್ರಾಣೇಶಸ್ತ್ತಂ ತಥಾ ಪುಮಾನ್‌ | 


ಪುಂಸಃ ಪರತರಂ ಯಚ್ಚ ವ್ಯಾಪ್ಯಜನ್ಮವಿಕಾರವತ್‌ ॥ 33 
ಶಬ್ದಾದಿಹೀನಮಜರಮಮೇಯಂ ಕ್ಷಯವರ್ಜಿತಮ್‌ | 

ಅವೃದ್ಧಿನಾಶಂ ತದ್‌ ಬ್ರಹ್ಮ ತ್ಹಮಾದ್ಕಂತವಿವರ್ಜಿತಮ್‌ ॥ 34 
ತ್ಹತ್ತೋಂಮರಾಸ್ಸಪಿತರೋ ಯಕ್ಷಗಂಧರ್ವಕಿನ್ನರಾಃ। 
ಸಿದ್ಧಾಶ್ಫಾಪ್ಸರಸಸ್ತತ್ತೋ ಮನುಷ್ಯಾಃ ಪಶವಃ ಖಗಾಃ॥ 35 


ದೇವಾಸುರ ಸಂಗ್ರಾಮದಲ್ಲಿ ದೈತ್ಯಸೈನ್ಯದಲ್ಲಿದ್ದ ಮಹಾಭಟರು ನನ್ನ ತೇಜಸ್ಸನ್ನು 
ತಡೆದುಕೊಳ್ಳಲಾರದೆ ಹೋದರು. ಅಂತಹ ನಾನು ನಿನ್ನ ತೇಜಸ್ಸನ್ನು ತಡೆದು 
ಕೊಳ್ಳಲಾರದೆ ಹೋಗಿದ್ದೇನೆ! (30). ಹೇ ಸ್ವಾಮಿ, ಸಂಸಾರದಲ್ಲಿ ಬಿದ್ದಿರುವ 
ಜಂತುವಿಗೆ ನೀನೊಬ್ಬನೇ ಶ್ರೇಷ್ಠವಾದ ಶರಣಸ್ಥಾನ. ಶರಣಾಗತರ ಕಷ್ಟವನ್ನು 
ಪರಿಹರಿಸುವ ಪ್ರಭುವೆ, ಪ್ರಸನ್ನನಾಗು. ನನ್ನ ಅಮಂಗಳವು ನಷ್ಟವಾಗಲಿ (31). 
ಸಮಸ್ತ ಸಮುದ್ರಗಳೂ ನಗನದಿಗಳೂ ನೀನೇ. ವನ, ಅವನಿ, ಗಗನ, ವಾಯು, 
ವಾರಿ, ವಹ್ನಿ, ಮನಸ್ಸು--ಎಲ್ಲವೂ ನೀನೇ (31-32). ಬುದ್ದಿ, ಅವ್ಯಾಕೃತ, 
ಪ್ರಾಣ, ಪ್ರಾಣಧಾರಿಯಾದ ಜೀವ, ಜೀವನಿಗಿಂತ ಪರತರವಾದ ವಿಭುವೂ 
ಜನವಿಕಾರ ಶೂನ್ಯವೂ ಆದ ತತ್ತ್ವ ನೀನೇ ಆಗಿದ್ದೀಯೇ. ಶಬ್ದಸ್ಪರ್ಶಾದಿ 
ರಹಿತವೂ ಜರಾವರ್ಜಿತವೂ ಅಜ್ಞೇಯವೂ ಕ್ಷಯರಹಿತವೂ ವೃದ್ಧಿನಾಶ 
ಗಳಿಲ್ಲದ್ದೂ ಆದ್ಯಂತರಹಿತವೂ ಆದ ಬ್ರಹ್ಮವಸ್ತು ನೀನು (33-34). ದೇವತೆಗಳು, 
ಪಿತೃಗಳು, ಯಕ್ಷಗಂಧರ್ವ ಕಿನ್ನರರು, ಸಿದ್ದರು, ಅಪ್ಸರೆಯರು, ಮನುಷ್ಯ, 


ಅಧ್ಯಾಯ 23 ಪಂಚಮಾಂಶಃ 391 


ಸರೀಸೃಪಾ ಮೃಗಾಸ್ಸರ್ವೇ ತ್ಹತ್ರಸ್ಪರ್ವೇ ಮಹೀರುಹಾಃ। 


ಯಚ್ಚ ಭೂತಂ ಭವಿಷ ಚ ಕಿಂಚಿದತ್ರ ಚರಾಚರಮ್‌ ॥॥ 36 
ಮೂರ್ತಾಮೂರ್ತಂ ತಥಾ ಚಾಪಿ ಸ್ಫೂಲಂ ಸೂಕ್ಷ್ಮತರಂ ತಥಾ। 
ತತ್ಸರ್ವಂ ತ್ಹಂ ಜಗತ್ಕರ್ತಾ ನಾಸ್ತಿ ಕಿಂಚಿತ್ತಯಾ ವಿನಾ॥ 37 
ಮಯಾ ಸಂಸಾರಚಕ್ರೇಂಸ್ಮಿನ್‌ ಭ್ರಮತಾ ಭಗವನ್‌ ಸದಾ। 
ತಾಪತ್ರಯಾಭಿಭೂತೇನ ನ ಪ್ರಾಪ್ತಾ ನಿವಗ್ಳೃತಿಃ ಕ್ಚಚಿತ್‌॥ 38 


ದುಃಖಾನ್ಯೇವ ಸುಖಾನೀತಿ ಮೃಗತೃಷ್ಣಾ ಜಲಾಶಯಾ। 
ಮಯಾ ನಾಥ ಗೃಹೀತಾನಿ ತಾನಿ ತಾಪಾಯ ಮೇಇಂಭವನ್‌ ॥ 39 


ರಾಜಮುರ್ವೀ ಬಲಂ ಕೋಶೋ ಮಿತ್ರಪಕ್ಷಸಥಾತ್ಮಜಾಃ | 
ಭಾರ್ಯಾ ಭೃತ್ತಜನೋ ಯೇ ಚ ಶಬ್ದಾದ್ಮಾ ವಿಷಯಾಃ ಪ್ರಭೋ ॥ 40 


ಸುಖಬುದ್ಧ್ಯಾ ಮಯಾ ಸರ್ವಂ ಗೃಹೀತಮಿದಮವ್ಮಯಮ್‌ | 
ಪರಿಣಾಮೇ ತದೇವೇಶ ತಾಪಾತ್ಮಕಮಭೂನ್ಮಮ ॥ 41 


ಪಶುಪಕ್ಷಿಗಳು--ಎಲ್ಲವೂ ನಿನ್ನಿಂದ ಹುಟ್ಟಿವೆ. ಹರಿದಾಡುವ ಸರ್ಪಾದಿ 
ಜಂತುಗಳು, ಸಕಲ ಮೃಗಗಳು, ಸಕಲ ವೃಕ್ಷಗಳು, ಹಿಂದೆ ಇದ್ದದ್ದು, ಮುಂದೆ 
ಆಗತಕ್ಕದ್ದು, ಸಕಲ ಚರಾಚರಗಳೂ ನಿನ್ನಿಂದ ಜನಿಸಿವೆ (35-36). ಹೇ ಸ್ವಾಮಿ, 
ಮೂರ್ತವೂ ಅಮೂರ್ತವೂ ಸ್ಥೂಲವೂ ಸೂಕ್ಷ ವೂ ಎಲ್ಲವೂ ನೀನೇ. ನೀನೇ 
ಜಗತ್ತಿನ ಕರ್ತ. ನೀನಲ್ಲದೆ ಇನ್ನೊಂದು ವಸ್ತುವಿಲ್ಲ (37). ಹೇ ಭಗವನ್‌, 
ತಾಪತ್ರಯಗಳಿಂದ ಬಳಲುತ್ತ ಸಂಸಾರ ಚಕ್ರದಲ್ಲಿ ತೊಳಲುತ್ತಿರುವ ನನಗೆ 
ಎಲ್ಲೆಲ್ಲಿಯೂ ಮನಃಶಾಂತಿ ದೊರಕಲಿಲ್ಲ. ಹೇ ಸ್ವಾಮಿ, ದುಃಖಗಳನ್ನೇ ಸುಖ 
ಗಳೆಂದು ತಿಳಿದು ಬರಮಾಡಿಕೊಂಡೆನು. ಜಲಾಪೇಕ್ಷೆಯಿಂದ ಬಿಸಿಲುದುರೆ 
ಯನ್ನು ಕುಡಿದೆನು! ಅವೆಲ್ಲವೂ ನನ್ನ ಸಂತಾಪಕ್ಕೆ ಕಾರಣವಾದವು (38-39). 
ರಾಜ್ಯಾಧಿಕಾರ, ಪೃಡ್ವಿ, ಸೈನ್ಯ, ಭಂಡಾರ, ಮಿತ್ರರು, ಮಕ್ಕಳು, ಮಡದಿಯರು, 
ಭೃತ್ಯರು, ಶಬ್ದಸ್ಪರ್ಶಾದಿ ವಿಷಯಗಳು--ಇವೆಲ್ಲವೂ ಅವಿನಾಶಿಯೆಂದೂ 
ಸುಖಕರವೆಂದೂ ಗ್ರಹಿಸಿದೆನು. ಓ ಪರಮೇಶ್ವರ, ಕಡೆಯಲ್ಲಿ ಅದೆಲ್ಲವೂ ನನಗೆ 
ದುಃಖಕರವಾಗಿ ಪರಿಣಮಿಸಿತು! (40-41). ಹೇ ಪ್ರಭು, (ಪುಣ್ಯವಶದಿಂದ) 


392 ಶ್ರೀವಿಷ್ಣುಪುರಾಣಮ್‌ 


ದೇವಲೋಕಗತಿಂ ಪ್ರಾಪ್ರೋ ನಾಥ ದೇವಗಣೋವಪಿ ಹಿ! 
ಮತ್ತಸ್ಸಾಹಾಯಕಾಮೋಇಭೂತ್‌ ಶಾಶ್ವತೀ ಕುತ್ರ ನಿವೃತಿಃ॥. 42 


ತ್ಹಾಮನಾರಾಧ್ಯ ಜಗತಾಂ ಸರ್ವೇಷಾಂ ಪ್ರಭವಾಸ್ಪದಮ್‌ | 
ಶಾಶ್ಚತೀ ಪ್ರಾಪ್ಯತೇ ಕೇನ ಪರಮೇಶ್ವರ ನಿವ್ವತಿಃ॥ 43 


ತ್ಹನ್ಮಾಯಾಮೂಢಮನಸೋ ಜನ್ಮಮೃತ್ಯುಜರಾದಿಕಾನ್‌ | 
ಅವಾಪ್ಯ ತಾಪಾನ್‌ ಪಶ್ಯಂತಿ ಪ್ರೇತರಾಜಮನಂತರಮ್‌ ॥ 44 


ತತೋ ನಿಜಕ್ರಿಯಾಸೂತಿ ನರಕೇಷ್ನತಿದಾರುಣಮ್‌'। 
ಪ್ರಾಪ್ನುವಂತಿ ನರಾ ದುಃಖಮಸ್ವರೂಪವಿದಸ್ತವ॥ 45 


ಅಹಮತ್ಸಂತವಿಷಯೀ ಮೋಹಿತಸ್ತವ ಮಾಯಯಾ! 
ಮಮತ್ಪಗರ್ವಗರ್ತಾಂತರ್ಭಮಾಮಿ ಪರಮೇಶ್ವರ ॥ 46 


ಸ್ವರ್ಗಲೋಕವನ್ನಡರಿದ ದೇವತೆಗಳೂ, ಸಹ ನನ್ನ ಸಹಾಯವನ್ನು 
ಬಯಸಿದರು--ನನ್ನ ಸಹಾಯ ಬೇಕಾಯಿತು--ಎಂದ ಮೇಲೆ ಶಾಶ್ವತವಾದ 
ಸುಖ (ಈ ಸಂಸಾರದಲ್ಲಿ ಎಲ್ಲಿದೆ? (42). ಸಮಸ್ತ ಜಗತ್ತುಗಳಿಗೂ ಆದಿಸ್ಥಾನ 
ವಾಗಿರುವ ನಿನ್ನನ್ನು ಆರಾಧಿಸದೆ, ಓ ಪರಮೇಶ್ವರ, ಯಾರಿಗೆ ತಾನೇ ಶಾಶ್ವತ 
ಸುಖ ದೊರಕೀತು? ನಿನ್ನ ಮಾಯೆಯಿಂದ ಮೂಡಢಚಿತ್ತರಾದ ಜನರು ಹುಟ್ಟು, 
ಸಾವು, ಮುಪ್ಪು--ಮುಂತಾದ ತಾಪಗಳನ್ನು ಅನುಭವಿಸಿ ಅನುಭವಿಸಿ ಕಡೆಯಲ್ಲಿ 
ಯಮರಾಜನ ಭೇಟಿಮಾಡುತ್ತಾರೆ! (43-44). ಅನಂತರ ತಾವು ಮಾಡಿದ 
ಕರ್ಮಗಳಿಗೆ ಫಲವಾಗಿ ನರಕಗಳಲ್ಲಿ ಅತಿದಾರುಣವಾದ ದುಃಖವನ್ನು 
ಅನುಭವಿಸುತ್ತಾರೆ. ಅವರೆಲ್ಲರೂ ನಿನ್ನ ಸ್ವರೂಪಜ್ಞಾನವನ್ನು ಪಡೆಯದ ಅಜ್ಞರು. 
ಪರಮೇಶ್ವರ, ನಾನೂ ಸಹ ನಿನ್ನ ಮಾಯೆಯಿಂದ ಮೋಹಿತನಾಗಿ ಅತ್ಯಂತ 
ವಿಷಯಸುಖಾಸಕ್ತನಾದೆನು. ಮಮತ್ವವೆಂಬ ಗರ್ವದ ಕೊರಕಲು ಗುಂಡಿಯಲ್ಲಿ 
ತೊಳಲಾಡುತ್ತಿದ್ದೇನೆ (45-46). ಅಂತಹ ನಾನು, ಭಗವಂತ, ಅಪಾರನೂ 


ಅಧ್ಯಾಯ 23 ಪಂಚಮಾಂಶಃ 393 


ಸೋನಹಂ ತ್ಥಾಂ ಶರಣಮಪಾರಮಪ್ರಮೇಯಂ 

ಸಂಪ್ರಾಪುಃ ಪರಮಪದಂ ಯತೋ ನ ಕಿಂಚಿತ್‌। 
ಸಂಸಾರಭ್ರಮಪರಿತಾಪತಪ್ಪಚೀತಾ 

ನಿರ್ವಾಣೇ ಪರಿಣತಧಾಮ್ನಿ ಸಾಭಿಲಾಷಃ॥ 47 


ಇತಿ ಶ್ರೀ ವಿಷ್ಣುಪುರಾಣೇ ಪಂಚಮಾಂಶೇ ತ್ರಯೋವಿಂಶೋsಧ್ಯಾಯಃ 





ಅಪ್ರಮೇಯನೂ ಯಾರಿಗಿಂತ ಭಿನ್ನವಾದ ಇನ್ನೊಂದಿಲ್ಲವೋ ಅಂತಹ 
ಪರಮಪದ ಸ್ವರೂಪನಾದ ನಿನಗೆ ಶರಣಾಗಿದ್ದೇನೆ. ಸಂಸಾರದಲ್ಲಿ ಅಲೆದು 
ಖೇದದಿಂದ ಸಂತಪ್ಪಚಿತ್ತನಾಗಿದ್ದೇನೆ. ಪರಿಪಕ್ಷಯೋಗಿಗಳಿಗೆ ಆಶ್ರಯವಾದ 
ಮೋಕ್ಷದಲ್ಲಿ ಅಭಿಲಾಷೆಯುಳ್ಳವನಾಗಿದ್ದೇನೆ'' ಎಂದು ನುಡಿದನು (47). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದಲ್ಲಿನ ಪಂಚಮಾಂಶದಲ್ಲಿ 
ಇಪ್ರತ್ರಮೂರನೆಯ ಅಧ್ಯಾಯ ಮುಗಿಯಿತು. 


oe, 
Ne: 


14* 


ಚತುರ್ವಿಂಶೋನಧ್ಯಾಯಃ 


ಶ್ರೀಪರಾಶರ ಉವಾಚ: 


ಇತ್ಸಂ ಸ್ತುತಸ್ತದಾ ತೇನ ಮುಚುಕುಂದೇನ ಧೀಮತಾ! 
ಪ್ರಾಹೇಶಃ ಸರ್ವಭೂತಾನಾಮನಾದಿನಿಧನೋ ಹರಿಃ ॥ 1 


ಶ್ರೀಭಗವಾನುವಾಚ: 


ಯಥಾಭಿವಾಂಛಿತಾನ್‌ ದಿವ್ಯಾನ್‌ ಗಚ್ಛ ಲೋಕಾನ್ನರಾಧಿಪ। 
ಅವ್ಕಾಹತಪರೈಶ್ಚರ್ಯೋ ಮತ್‌ಪುಸಾದೋಪಬೃಂಹಿತಃ ॥ 2 


ಭುಕ್ತ್ವಾ ದಿವ್ಕಾನ್ಮಹಾಭೋಗಾನ್‌ ಭವಿಷ್ಯಸಿ ಮಹಾಕುಲೇ। 
ಜಾತಿಸ್ಮರೋ ಮತ್‌ಪ್ರಸಾದಾತ್ತತೋ ಮೋಕ್ಷಮವಾಪ್ಸೃಸಿ ॥ 3 


ಅಧ್ಯಾಯ 24 


ಭಗವಂತನ ಅನುಗ್ರಹವನ್ನು ಪಡೆದ ಮುಚುಕುಂದನು ತಪಸ್ಸಿಗಾಗಿ ಹೋಗುವುದು. 
ಬಲರಾಮನ ವ್ರಜಯಾತ್ರೆ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಸರ್ವಭೂತೇಶ್ವರನೂ 
ಅನಾದಿನಿಧನನೂ ಆದ ಶ್ರೀಹರಿಯು ಧೀಮಂತನಾದ ಮುಚುಕುಂದನಿಂದ ಈ 
ಪ್ರಕಾರ ಸ್ತುತಿಸಲ್ಪಟ್ಟವನಾಗಿ, “ಮಹಾರಾಜ-ಮುಚುಕುಂದ, ನಿನಗೆ ಅಭಿಲಷಿತ 
ವಾದ ದಿವ್ಯಲೋಕವನ್ನು ಪಡೆ. ನನ್ನ ಪ್ರಸಾದದಿಂದ ನಿನಗೆ ಅವ್ಯಾಹತವಾದ 
ಪರಮೈಶ್ವರ್ಯವು ಪ್ರಾಪ್ತವಾಗುವುದು (1-2). ದಿವ್ಯವಾದ ಮಹಾಭೋಗ 
ಗಳನ್ನನುಭವಿಸಿದ ಮೇಲೆ ಒಂದು ಮಹಾವಂಶದಲ್ಲಿ ಜನಿಸುವೆ. ಆಗ ನನ್ನ 
ಅನುಗ್ರಹದಿಂದ ನಿನಗೆ ಜನ್ಮಾಂತರ ಸ್ಮರಣೆ ಇರುವುದು. ಅನಂತರ 
ಮೋಕ್ಷವನ್ನು* ಪಡೆಯುವೆ” ಎಂದನು (3). ಆಗ ಮುಚುಕುಂದನು ಜಗದೀಶ್ವರ 


* ಮೊದಲು ಪುಣ್ಯದ ಫಲವನ್ನನನುಭವಿಸಲಿ. ಅನಂತರ ಚಿತ್ತಶುದ್ದಿ ದ್ವಾರಾ 
ಬ್ರಹಜ್ಞಾನವಾದಮೇಲೆ ಮೋಕ್ಷ ದೊರೆಯುವುದು ಎಂದು ಅಭಿಪ್ರಾಯ. ಚಿತ್ತಶುದ್ಧಿ 
ಗಾಗಿ ಮುಚುಕುಂದನು ತಪಸ್ಸಿಗೆ ಹೋಗುತ್ತಾನೆ. 


ಅಧ್ಯಾಯ 24 ಪಂಚಮಾಂಶಃ 395 


ಶ್ರೀಪರಾಶರ ಉವಾಚ: 
ಇತ್ತುಕ್ತು ಪ್ರಣಿಪತ್ಯೇಶಂ ಜಗತಾಮಚ್ಚುತಂ ನೃಪಃ । 


ಗುಹಾಮುಖಾದ್ದಿನಿಷ್ಕಾ ,೦ತಸ್ಸ ದದರ್ಶಾಲ್ಬಕಾನ್ನರಾನ್‌ ॥| 4 
ತತಃ ಕಲಿಯುಗಂ ಮತ್ತಾ ಪ್ರಾಪ್ತಂ ತಪುಂ ನೃಪಸ್ತಪಃ | 
ನರನಾರಾಯಣಸ್ಥಾನಂ ಪ್ರಯಯೌ ಗಂಧಮಾದನಮ್‌ ॥ 5 
ಕೃಷ್ಣೋ€ಪಿ ಘಫಾತಯಿತ್ನಾರಿಮುಪಾಯೇನ ಹಿ ತದ್ದಲಮ್‌। 

ಜಗ್ರಾಹ ಮಥುರಾಮೇತ್ಕ ಹಸ್ತಶ್ಚಸ್ಕಂದನೋಜ್ಜಲಮ್‌ ॥ 6 
ಆನೀಯ ಚೋಗ್ರಸೇನಾಯ ದ್ದಾರವತ್ಕಾಂ ನ್ಯವೇದಯತ್‌ | 
ಪರಾಭಿಭವನಿಶ್ಶಂಕಂ ಬಭೂವ ಚ ಯದೋಃ ಕುಲಮ್‌॥ 7 
ಬಲದೇವೋಇಂಷಿ ಮೆ ತೀಯ ಪ್ರಶಾಂತಾಖಲವಿಗ್ರಹಃ | 
ಜ್ಞಾತಿದರ್ಶನಸೋತ್ಸಂಠಃ ಪ್ರಯಯೌ ನಂದಗೋಕುಲಮ್‌ ॥ 8 
ತತೋ ಗೋಪಾಂಶ್ಚ ಗೋಪೀಶ್ಚ ಯಥಾ ಪೂರ್ವಮಮಿತುಜಿತ್‌ | 
ತಥೆ ಲವಾಭ್ಯವದತ್‌ ಪ್ರೇಮ್ಲಾ ಬಹುಮಾನಪುರಸ್ಸರಮ್‌ ॥ 9 


ನಾದ ಅಚ್ಯುತನಿಗೆ ನಮಸ್ಕರಿಸಿ ಗುಹೆಯಿಂದ ಹೊರಗೆ ಬಂದನು. ಅಲ್ಲಿ ಚಿಕ್ಕ 
ಚಿಕ್ಕ ಆಕಾರದ ಮನುಷ್ಯರನ್ನು ನೋಡಿ "ಓಹೊ! ಕಲಿಯುಗ ಪ್ರಾಪವಾಗಿದೆ! 
ಎಂದುಕೊಂಡು ನರನಾರಾಯಣರ ಆಶ್ರಮವಿದ್ದ ಗಂಧಮಾದನಗಿರಿಯನ್ನು 
ಕುರಿತು ತಪಸ್ಸಿಗಾಗಿ ಹೊರಟುಹೋದನು (4-5). ಹೀಗೆ ಶ್ರೀಕೃಷ್ಣನು ವೈರಿಯಾದ 
ಕಾಲಯವನನನ್ನು ಉಪಾಯದಿಂದ ಕೊಲ್ಲಿಸಿ ಮಧುರೆಗೆ ಬಂದು ಹಸ್ತಿವಾಜಿ 
ರಥಗಳಿಂದ ಉಜ್ವಲವಾಗಿದ್ದ ವೈರಿಸೈನ್ಯವನ್ನು ಸೆರೆಹಿಡಿದು ದ್ವಾರಕೆಗೆ ತಂದು 
ಉಗ್ರಸೇನನಿಗೆ ಒಪ್ಪಿಸಿದನು. ಇದರಿಂದ ಯಾದವರಿಗೆ ಶತ್ರುಗಳ ಆಕ್ರಮಣ 
ಭಯವು ತಪ್ಪಿತು (6-7). ಮೈತ್ರೇಯ, ಎಲ್ಲ ಕಲಹಗಳೂ ಶಾಂತವಾದ್ದರಿಂದ 
ಬಲರಾಮನೂ ಸಹ ತನ್ನ ಬಂಧುಗಳನ್ನು ನೋಡಬೇಕೆಂಬ ಆಸೆಯಿಂದ ನಂದ 
ಗೋಕುಲಕ್ಕೆ ಹೋದನು. ಶತ್ರುವಿಧ್ವಂಸಕನಾದ ಆತನು ಗೋಕುಲದಲ್ಲಿ 
ಗೋಪರನ್ನೂ ಗೋಪಿಯರನ್ನೂ ಕಂಡು, ಹಿಂದಿನಂತೆಯೇ ಪ್ರೇಮಾದರಗಳಿಂದ 
ವಂದಿಸಿ ಸಂಭಾಷಿಸಿದನು (8-9). ಕೆಲವರಿಂದ ಆಲಿಂಗಿತನಾಗಿ ಕೆಲವರನ್ನು 


396 ಶ್ರೀವಿಷ್ಣುಪುರಾಣಮ್‌ 


ಸ ಕೈಶ್ಚಿಶ್ಸಂಪರಿಷ್ಟಕ್ತಃ ಕಾಂಶ್ಚಿಚ್ಚ ಪರಿಷಸ್ವಜೇ | 


ಹಾಸ್ಕಂ ಚಕ್ರೇ ಸಮಂ ಕೈಶ್ಲಿದ್ಧೋಪೈರ್ಗೋಪೀಜನೈಸ್ಪಥಾ | 10 
ಪ್ರಿಯಾಣನೇಕಾನ್ಯವದನ್‌ ಗೋಪಾಸತ್ರ ಹಲಾಯುಧಮ್‌ | 

ಗೋಪ್ಸಶ್ನ್ಚ ಪ್ರೇಮಕುಪಿತಾಃ ಪ್ರೋಚುಸ್ಸೇರ್ಷಮಥಾಪರಾಃ॥ 11 
ಗೋಪ್ಯ! ಪಪ್ರಚ್ಛುರಪರಾ ನಾಗರೀಜನವಲ್ಲಭಃ। 

ಕಚ್ಚದಾಸ್ತೇ ಸುಖಂ ಕೃಷ್ಣಶ್ಚಲಪ್ರೇಮಲವಾತ್ಮಕಃ॥ 12 
ಅಸ್ಮಚ್ಚೇಷ್ಟಾಮಪಹಸನ್ನ ಕಚ್ಚಿತ್ಪುರಯೋಷಿತಾಮ್‌ | 
ಸೌಭಾಗ್ಯಮಾನಮಧಿಕಂ ಕರೋತಿ ಕ್ಷಣಸೌಹೃದಃ ॥ 13 
ಕಚ್ಚಿತ್‌ ಸ್ಮರತಿ ನಃ ಕೃಷ್ಣೋ ಗೀತಾನುಗಮನಂ ಕಲಮ್‌! 

ಅಪಸೌ ಮಾತರಂ ದ್ರಷ್ಟುಂ ಸಕೃದಪ್ಶ್ಯಾಗಮಿಷೃತಿ ॥ 14 
ಅಥವಾ ಕಂ ತದಾಲಾಹೆ ಸ ಕ್ರಿಯಂತಾಮಹರಾಃ ಕಥಾಃ! 
ಯಸ್ಮಾಸ್ಮಾಭಿರ್ವಿನಾ ತೇನ ವಿನಾಸ್ಮಾಕಂ ಭವಿಷ್ಯತಿ ॥| 15 


ತಾನೇ ಆಲಂಗಿಸುತ್ತ ಕೆಲವು ಗೋಪಗೋಪಿಯರೊಡನೆ ಹಾಸ್ಯಮಾಡುತ್ತ 
ಮಾತಾಡಿದನು. ಗೋಪರು ಬಲರಾಮನೊಡನೆ ನಾನಾ ಬಗೆಯ ಪ್ರಿಯವಾಕ್ಕ 
ಗಳನ್ನಾಡಿದರು. ಹಾಗೆಯೇ ಗೋಪಿಯರೂ ಸಂಭಾಷಿಸಿದರು. ಅನಂತರ 
ಕೆಲವು ಗೋಪಿಯರು ಪ್ರಣಯಕುಪಿತರಾಗಿ ಬಲರಾಮನಿಗೆ ಇಂತು ಕೇಳಿದರು 
(10-11): “ನಾಗರೀಜನವಲ್ಲಭನಾದ ಕೃಷ್ಣನು ಸುಖವಾಗಿರುವನೆ! ಅವನ 
ಪ್ರೇಮ ಎಷ್ಟು ಚಂಚಲವಾದದು! ಕ್ಷಣಿಕ ಸ್ನೇಹವುಳ್ಳ ಆತನು ನಮ್ಮಚೇಷ್ಟೆಗಳನ್ನು 
ಅಣಕಿಸುತ್ತ , ನಗರದ ತರುಣಿಯರಿಗೆ ತಮ್ಮಸೌಭಾಗ್ಯ ಅಧಿಕವೆಂಬ ಜಂಬವನ್ನು 
ಬೆಳಸುತ್ತಿರಬಹುದಲ್ಲವೆ! (12-13). ಅವನ ಗೀತವನ್ನನುಸರಿಸಿ ನಾವು ಇಂಪಾಗಿ 
ಹಾಡುತ್ತಿದ್ದುದನ್ನೇನಾದರೂ ಕೃಷ್ಣನು ಸ್ಮರಿಸಿಕೊಳ್ಳುತ್ತಾನೊ? ತನ್ನ ತಾಯಿಯನ್ನು 
ನೋಡುವುದಕ್ಕಾದರೂ ಒಮ್ಮೆ ಇತ್ತ ಬರುವನೆ? ಅಥವಾ ಆ ಮಾತುಗಳೇಕೆ, 
ಬೇರೆ ಯಾವುದಾದರೂ ಮಾತುಗಳನ್ನಾಡೋಣ. ನಾವಿಲ್ಲದೆ ಅವನ ಮಾರ್ಗ 
ನಡೆಯುವುದಾದಮೇಲೆ, ಅವನಿಲ್ಲದೆಯೂ ನಮ್ಮಕಥೆಯು ಹೇಗೋ ನಡೆಯು 
ವುದು! (14-15). ತಂದೆ, ತಾಯಿ, ಅಣ್ಣ ತ ಗಂಡ, ಬಾಂಧವರು--ಎಲ್ಲರನ್ನೂ 


ಅಧ್ಯಾಯ 24 ಪಂಚಮಾಂಶಃ 397 


ಪಿತಾ ಮಾತಾ ತಥಾ ಭ್ರಾತಾ ಭರ್ತಾ ಬಂಧುಜನಶ್ಚ ಕಿಮ್‌ | 


ಸಂತ್ಯಕ್ರಸ್ತತ್‌ ಕೃತೇಂಸ್ಕಾಭಿರಕೃತಜ್ಞದ್ದಜೋ ಹಿ ಸಃ॥ 16 
ತಥಾಪಿ ಕಚ್ಚಿದಾಲಾಪಮಿಹಾಗಮನಸಂಶ್ರಯಮ್‌!। 

ಕರೋತಿ ಕೃಷ್ಣೋ ವಕ್ಷವಂ ಭವತಾ ರಾಮ ನಾನೃತಮ್‌॥ 17 
ದಾಮೋದರೋsಸೌ ಗೋವಿಂದಃ ಪುರಸ್ತ್ರೀಸಕ್ತಮಾನಸಃ | 
ಅಪೇತಪ್ರೀತಿರಸ್ಮಾಸು ದುರ್ದರ್ಶಃ ಪ್ರತಿಭಾತಿ ನಃ॥ 18 


ಶ್ರೀಪರಾಶರ ಉವಾಚ: 


ಆಮಂತ್ರಿತಶ್ಚ ಕೃಷ್ಣೇತಿ ಪುನರ್ಧಾಮೋದರೇತಿ ಚ! 


ಜಹಸುಸ್ಸಸ್ಟರಂ ಗೋಪ್ಕೋ ಹರಿಣಾ ಹೃತಚೇತಸಃ॥ 19 
ಸಂದೇಶೆ ಸಾಮಮಧುರೆ | ಹ್ರೇಮಗರ್ಭೆ ರಗರ್ವಿತೆ | 
ರಾಮೇಣಾಶ್ಚಾಸಿತಾ ಗೋಪ್ಯ ಕೃಷ್ಣಸ್ಕಾತಿಮನೋಹರೈಃ ॥ 20 


ಅವನಿಗಾಗಿ ನಾವು ದೂರಮಾಡಿದ್ದೆವು. ಅಬ್ಬಾ! ಕೃತಫ್ನತೆಯೇ ಅವನ ಬಾವುಟ! 
ಇರಲಿ, ಆದರೂ ಇಲ್ಲಿಗೆ ಬರುವ ವಿಷಯವಾಗಿ ಕೃಷ್ಣನು ಏನಾದರೂ ಹೇಳು 
ತ್ತಾನೆಯೆ? ರಾಮ, ಸತ್ಯವನ್ನು ಹೇಳು, ಸುಳ್ಳು ಹೇಳಬೇಡ! (16-17). ಆ 
ದಾಮೋದರನಿಗೆ-ಆ ಗೋವಿಂದನಿಗೆ ಪುರಸ್ತ್ರೀಯರಲ್ಲಿ ಮನಸ್ಸು ನೆಟ್ಟುಹೋಗಿರ 
ಬೇಕು, ನಮಲ್ಲಿ ಪ್ರೀತಿ ಅಳಿಸಿಹೋಗಿದೆ. ಇನ್ನೆಂದಿಗೂ ಅವನನ್ನು ನಾವು 
ನೋಡಲಾರೆವೆಂದು ತೋರುತ್ತದೆ!” ಎಂದು ಹಲವು ಬಗೆಯಲ್ಲಿ ಹೇಳಿ 
ಕೊಂಡರು (18). ಮೈತ್ರೇಯ, ಆ ಗೋಪಿಯರ ಹೃದಯವು ಶ್ರೀಕೃಷ್ಣನಿಂದ 
ಸಂಪೂರ್ಣವಾಗಿ ಅಪಹೃತವಾಗಿತ್ತು. ಅವರು “ಕೃಷ್ಣ! ದಾಮೋದರ!'' ಎಂದು 
ಮತ್ತೆ ಮತ್ತೆ ಒಬ್ಬರನ್ನೊಬ್ಬರು ಸಂಬೋಧಿಸುತ್ತ ಗಟ್ಟಿಯಾಗಿ ನಗತೊಡಗಿದರು 
(19). ಆಗ ಬಲಭದ್ರನು ಮಧುರವೂ ಪ್ರೇಮಗರ್ಭವೂ ವಿನಯಪೂರ್ಣವೂ 
ಅತಿ ಮನೋಹರವೂ ಆದ ಶ್ರೀಕೃಷ್ಣನ ಸಂದೇಶವನ್ನು ನಾನಾ ಪ್ರಕಾರದಲ್ಲಿ 
ಅವರಿಗೆ ತಿಳಿಸಿ ಸಂತೈಸಿದನು. ಅನಂತರ ಗೋಪರೊಡನೆ ಸೇರಿ ನಾನಾ 


398 ಶ್ರೀವಿಷ್ಣುಪುರಾಣಮ್‌ 


ಗೋಪೈಶ್ಚ ಪೂರ್ವವದ್ರಾಮಃ ಪರಿಹಾಸಮನೋಹರಾಃ! 
ಕಥಾಶ್ಚಕಾರ ರೇಮೇ ಚ ಸಹ ತೈರ್ವಜಭೂಮಿಷು ॥ 21 


ಇತಿ ವಿಷ್ಣುಪುರಾಣೇ ಪಂಚಿಮಾಂಶೇ ಚತುರ್ವಿಂಶೋತಧ್ಯಾಯಃ 
ಪರಿಹಾಸ ಕಥೆಗಳನ್ನಾಡುತ್ತ ಅವರೊಡನೆ ವ್ರಜಭೂಮಿಗಳಲ್ಲಿ ವಿಹರಿಸಿದನು 


(20-21). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದಲ್ಲಿನ ಪಂಚೆಮಾಂಶದಲ್ಲಿ 
ಇಪ್ಪತ್ತನಾಲ್ಕನೆಯ ಅಧ್ಯಾಯ ಮುಗಿಯಿತು. 


ನನ 


ಪಂಚವಿಂಶೋsಧ್ಯಾಯಃ 


ಶೀಪರಾಶರ ಉವಾಚ: 


ವನೇ ವಿಚರತಸ್ತಸ್ಮ ಸಹ ಗೋಪೈರ್ಮಹಾತ್ಮನಃ। 
ಮಾನುಷಚ್ಛದ್ಮರೂಪಸ್ಕ ಶೇಷಸ್ಕ ಧರಣೀಧೃತಃ ॥ 1 


ನಿಷ್ಟಾದಿತೋರುಕಾರ್ಯಸ್ಕ ಕಾರ್ಯೇಣೋರ್ವೀಪುಚಾರಿಣಃ | 
ಉಪಭೋಗಾರ್ಥಮತ್ಸರ್ಥಂ ವರುಣಃ ಪ್ರಾಹ ವಾರುಣೀಮ್‌॥ 2 


ಅಭೀಷ್ಟಾ ಸರ್ವದಾ ಯಸ್ಕ ಮದಿರೇ ತ್ವಂ ಮಹೌಜಸಃ! 


ಅನಂತಸ್ಕೋಪಭೋಗಾಯಾ ತಸ್ಕ ಗಚ್ಛ ಮುದೇ ಶುಭೇ॥ 3 

ಇತ್ಕುಕ್ತಾ ವಾರುಣೀ ತೇನ ಸನ್ನಿಧಾನಮಥಾಕರೋತ್‌ | 

ವೃಂದಾವನಸಮುತ್ನನ್ನಕದಂಬತರುಕೋಟರೇ ॥ 4 
ಅಧ್ಯಾಯ 25 


ಬಲರಾಮನ ವ್ರಜವಿಹಾರ; ಯಮುನಾನದಿಯನ್ನು ಸೆಳೆಯುವುದು. 


ಪರಾಶರಮುನಿಗಳು ನುಡಿದರು: ಮೈತ್ರೇಯ, ಮಹಾತ್ಮನಾದ 
ಬಲರಾಮನು ಮಾಯಾಮಾನುಷನಾದ ಆದಿಶೇಷನು. ಧರಣೀಧರನಾದ 
ಆತನು ಮಹತ್ತರ ಕಾರ್ಯಗಳನ್ನು ನಡೆಸಿ ಕಾರ್ಯಾರ್ಥವಾಗಿ ಭೂಮಿಯಲ್ಲಿ 
ಸಂಚರಿಸುತ್ತಿದ್ದವು. ಆತನು ಗೋಪರೊಡನೆ ವನದಲ್ಲಿ ವಿಹರಿಸುತ್ತಿರುವಾಗ 
ಆತನ ವಿಶೇಷವಾದ ಉಪಭೋಗಕ್ಕಾಗಿ ವರುಣನು ವಾರುಣಿ*ಯನ್ನು ಕುರಿತು 
ಇಂತೆಂದನು (1-2): “ಹೇ ಮದಿರೆ, ಮಹಾತೇಜಸ್ವಿಯಾದ ಅನಂತನಿಗೆ (ಶೇಷ) 
ನೀನು ಸದಾ ಪ್ರಿಯಳಾದವಳು. ಶೋಭನೆ, ಆತನ ಭೋಗಕ್ಕಾಗಿ-ಆತನನ್ನು 
ಸಂತೋಷಪಡಿಸುವುದಕ್ಕಾಗಿ ನೀನೇ ಹೋಗು!” ವರುಣನು ಹೀಗೆ ಹೇಳಲು 
ವಾರುಣಿಯು ವೃಂದಾವನದಲ್ಲಿದ್ದ ಈಚಲು ಮರಗಳ ಪೊಟರೆಗಳಲ್ಲಿ ಸಂನಿಹಿತ 
ಳಾದಳು! (3-4). ಸುಂದರಾಂಗನಾದ ಬಲದೇವನು ವೃಂದಾವನದಲ್ಲಿ ಸಂಚರಿ 


* ವಾರುಣಿ ಇ ಮದ್ಯದ ಅಧಿದೇವತೆ, ಮದಿರೆ. 


400 ಶ್ರೀವಿಷ್ಣುಪುರಾಣಮ್‌ 
ವಿಚರನ್‌ ಬಲದೇಮೋತಪಿ ಮದಿರಾಗಂಧಮುತ್ತಮಮ್‌! 
ಆಪಫ್ರಾಯ ಮದಿರಾತರ್ಷಮವಾಪಾಥ ವರಾನನಃ॥ 5 


ತತಃ ಕದಂಬಾತ್‌ ಸಹಸಾ ಮದ್ಮಧಾರಾಂ ಸ ಲಾಂಗಲೀ। 
ಪತಂತೀಂ ವೀಕ್ಷ್ಮಮೆ ತ್ರೇಯ ಪ್ರಯಯೌ ಪರಮಾಂ ಮುದಮ್‌॥ 6 


ಪಪೌ ಚ ಗೋಪಗೋಪೀಭಿಸ್ಸಮುಷೇತೋ ಮುದಾನ್ನಿತಃ | 


ಪ್ರಗೀಯಮಾನೋ ಲಲಿತಂ ಗೀತವಾದ್ಮವಿಶಾರದೈಃ ॥ 7 
ಸ ಮತ್ತೋತತ್ಸಂತಘರ್ಮಾಂಭಃ ಕಣಿಕಾಮೌಕಿಕೋಜ ಲಃ! 

ಆಗಚ್ಛ ಯಮುನೇ ಸ್ನಾತುಮಿಚ್ಛಾಮೀತ್ಕಾಹ ವಿಷ್ಣಲಃ ॥ 8 
ತಸ್ಕ ವಾಚಂ ನದೀ ಸಾ ತು ಮತ್ತೋಕ್ರಾಮವಮತ್ಮ ವೈ! 
ನಾಜಗಾಮ ತತಃ ಕ್ರುದ್ಧೋ ಹಲಂ ಜಗ್ರಾಹ ಲಾಂಗಲೀ॥ 9 
ಗೃಹೀತ್ವಾ ತಾಂ ಹಲಾಂತೇನ ಚಕರ್ಷ ಮದವಿಹ್ಹಲಃ | 

ಪಾಪೇ ನಾಯಾಸಿ ನಾಯಾಸಿ ಗಮ್ಮತಾಮಿಚ್ಛ್ಚಯಾನ್ಮ ತಃ ॥ 10 


ಸುತ್ತ ಸೊಗಸಾದ ಮದ್ಯಗಂಧವನ್ನಾಘ್ರಾಣಿಸಿ ಮದ್ಯವನ್ನು ಕುಡಿಯಲು ಉತ್ಸುಕ 
ನಾದನು. ಮೈತ್ರೇಯ, ಲಾಂಗಲಾಯುಧನಾಗಿದ್ದ ಬಲಭದ್ರನಿಗೆ ಇದ್ದಕ್ಕಿದ್ದಂತೆ 
ಕದಂಬ (ಈಚಲು) ವೃಕ್ಷದಿಂದ ಮದ್ಯಧಾರೆ ಸುರಿಯುತ್ತಿರುವುದನ್ನು ಕಂಡು 
ಪರಮಾನಂದವಾಯಿತು! (5-60. ಆಗ ಗೋಪಗೋಪಿಯರೊಡನೆ ಆನಂದ 
ದಿಂದ ಮದ್ಯವನ್ನು ಯಥೇಷ್ಟವಾಗಿ ಕುಡಿದನು. ಆ ಸಮಯದಲ್ಲಿ ಗೀತಾವಾದ್ಯ 
ವಿಶಾರದರು ಆತನ ವಿಷಯವಾಗಿ ಹಾಡು ಕಟ್ಟಿ ಹಾಡುತ್ತಾ ವಾದ್ಯವನ್ನು 
ನುಡಿಸುತ್ತಾ ಇದ್ದರು (7). ಬಲಭದ್ರನಿಗೆ ಬಲವಾಗಿ ಮದವೇರಿತು. ಮುಖದ 
ಮೇಲೆ ಮುತ್ತುಗಳಂತೆ ಬೆವರಿನ ಹನಿಗಳು ಬೆಳಗಿದವು. ಅವನು ಅವಶನಾಗಿ 
"ಏ ಯಮುನೆ, ಸ್ನಾನಮಾಡಬೇಕಾಗಿದೆ, ಇತ್ತಬಾ!' ಎಂದು ಯಮುನಾನದಿ 
ಯನ್ನು ಕರೆದನು (8). ಆ ನದಿಯಾದರೋ ಮದ್ಯಪಾನಮತ್ತನ ಆ ಮಾತನ್ನು 
ಉಪೇಕ್ಷಿಸಿದಳು, ಬರಲಿಲ್ಲ! ಮದವಿಹ್ವಲನಾದ ಬಲರಾಮನು ಕ್ರುದ್ಧನಾಗಿ 
ಹಲಾಯುಧವವನ್ನೆತ್ತಿ ಅದರ ತುದಿಯಿಂದ ಯಮುನೆಯನ್ನು ಹಿಡಿದು “ಪಾಪಿಷ್ಠೆ! 
ನೀನು ಬರುವುದಿಲ್ಲ! ಬರುವುದಿಲ್ಲ! (ಶಕ್ತಿಯಿದ್ದರೆ) ಇಚ್ಛಿಯಿದ್ದಲ್ಲಿಗೆ ಹೋಗು!” 
ಎನ್ನುತ್ತ ತನ್ನೆಡೆಗೆ ಸೆಳೆದನು (9-10). ಹೀಗೆ ಬಲಾತ್ಕಾರವಾಗಿ ಬಲರಾಮನು 


ಅಧ್ಯಾಯ 25 ಪಂಚಮಾಂಶಃ 401 


ಸಾಕೃಷ್ಟಾ ಸಹಸಾ ತೇನ ಮಾರ್ಗಂ ಸಂತ್ಯಜ್ಯ ನಿಮ್ನಗಾ। 
ಯತ್ರಾಸ್ತೇ ಬಲಭದ್ರೋಆಸೌ ಪ್ಲಾವಯಾಮಾಸ ತದ್ದನಮ್‌ ॥ 11 


ಶರೀರಿಣೀ ತದಾಭ್ಯೇತ್ಕ ತ್ರಾಸವಿಷ್ಪಲಲೋಚನಾ। 
ಪ್ರಸೀದೇತ್ಮಬ್ರವೀದ್ರಾಮಂ ಮುಂಚ ಮಾಂ ಮುಸಲಾಯುಧ॥ 12 


ತತಸ್ಪಸ್ಕಾ ಸುವಚನಮಾಕರ್ಣ್ಯ ಸ ಹಲಾಯುಧಃ। 
ಅಬ್ರವೀದವಜಾನಾಸಿ ಮಮ ಶೌರ್ಯಬಲೇ ನದಿ! 
ಸೋತಹಂ ತ್ಹಾಂ ಹಲಪಾತೇನ ನಯಿಷ್ಕಾಮಿ ಸಹಸ್ರಧಾ॥ 13 


ಶ್ರೀಪವರಾಶರ ಉವಾಚ: 
ಇತ್ಕುಕ್ತಯಾತಿಸಂತ್ರಾಸಾತಯಾ ನದ್ಕಾ ಪುಸಾದಿತಃ। 
ಭೂಭಾಗೇ ಪ್ಲಾವಿತೇ ತಸ್ಮಿನ್‌ ಮುಮೋಚ ಯಮುನಾಂ ಬಲಃ॥ 14 


ತತಸ್ಸಾತಸ್ಕ ವೈ ಕಾಂತಿರಜಾಯತ ಮಹಾತ್ಮನಃ। 
ಅವತಂಸೋತ್ಟಲಂ ಚಾರು ಗೃಹೀತ್ಚೈಕಂ ಚ ಕುಂಡಲಮ್‌ ॥ 15 


ಸೆಳೆಯಲು, ಯಮುನಾನದಿಯು ಬಲಭದ್ರನಿದ್ದೆಡೆಗೆ ನುಗ್ಗಿ ಹರಿದು ವನವನ್ನು 
ನೀರಿನಿಂದ ಮುಳುಗಿಸಿಬಿಟ್ಟಿತು. ಯಮುನೆಯು ಶರೀರಧಾರಿಣಿಯಾಗಿ ಪ್ರತ್ಯಕ್ಷ 
ಳಾದಳು. ಹೆದರಿಕೆಯಿಂದ ಕಣ್ಣುಗಳು ನಡ. ಗುತ್ತಿರಲು, ಅವಳು ಬಲರಾಮನನ್ನು 
ಸಮೀಪಿಸಿ “ಓ ಮುಸಲಾಯುಧ, ಪ್ರಸನ್ನನಾಗು. ನನ್ನನ್ನು ಬಿಡು” ಎಂದು 
ಬೇಡಿಕೊಂಡಳು (11-12). ವಿನಯಪೂರ್ವಕವಾದ ಅವಳ ಮಾತನ್ನು ಕೇಳಿ 
ಬಲರಾಮನು “ಎಲೌ ಯಮುನೆ, ನನ್ನ ಬಲಶೌರ್ಯಗಳನ್ನು ಲೆಕ್ಕವಿಡದೆ 
ಅಸಡ್ಡೆಮಾಡುವೆಯಾ? ಈ ಹಲದಿಂದ ಹೊಡೆದು ನಿನ್ನನ್ನು ಸಾವಿರ ಹೋಳಾಗಿ 
ಸೀಳಿಬಿಟ್ಟೇನು!' ಎಂದನು (13). ಹೀಗೆ ಅಬ್ಬರಿಸಲು ಅತ್ಯಂತ ಭೀತಳಾದ 
ಯಮುನೆಯು ತನ್ನ ಪ್ರವಾಹವನ್ನು ಬಲರಾಮನಿದ್ದ ಭೂಭಾಗದಲ್ಲಿ ಹರಿಸ 
ತೊಡಗಿದಳು. ಅವಳ ಪ್ರಾರ್ಥನೆಯಂತೆ ಪ್ರಸನ್ನನಾಗಿ ಬಲರಾಮನು 
ಯಮುನೆಯನ್ನು ಬಿಟ್ಟನು (14). ಆಮೇಲೆ ಯಮುನಾಜಲದಲ್ಲಿ ಅವನು ಸ್ನಾನ 
ಮಾಡಲಾಗಿ ದೇಹಕಾಂತಿ ಉಜ್ಜಲಿಸಿತು. ಲಕ್ಷ್ಮೀದೇವಿಯು (ಪ್ರತ್ಯಕ್ಷಳಾಗಿ 
ಬಂದು) ಮಹಾತ್ಮನಾದ ಬಲರಾಮನ ಒಂದು ಕಿವಿಗೆ ಆಭರಣವಾಗಿ 


402 ಶ್ರೀವಿಷ್ಣುಪುರಾಣಮ್‌ 


ವರುಣಪುಹಿತಾಂ ಚಾಸ್ಮೆ J) ಮಾಲಾಮಮ್ದಾನಪಂಕಜಾಮ್‌ | 


ಸಮದ್ರಾಭೇ ತಥಾ ವಸ್ತ್ರ ನೀಲೇ ಲಕ್ಷ್ಮೀರಯಚ್ಛತ ॥ 16 
ಕೃತಾವತಂಸಸ್ಸ ತದಾ ಚಾರುಕುಂಡಲಭೂಷಿತಃ। 
ನೀಲಾಮ್ಜ್ಬರಧರಸ್ಸಗ್ಹೀ ಶುಶುಭೇ ಕಾಂತಿಸಂಯುತಃ॥ 17 
ಇತ್ನಂ ವಿಭೂಷಿತೋ ರೇಮೇ ತತ್ರ ರಾಮಸ್ತಥಾ ವ್ರಜೇ। 
ಮಾಸದ್ದಯೇನ ಯಾತಶ್ಚ ಸ ಪುನರ್ದಾರಕಾಂ ಪುರೀಮ್‌ ॥ 18 
ರೇವತೀಂ ನಾಮ ತನಯಾಂ ರೈವತಸ್ಕ ಮಹೀಪತೇಃ। 
ಉಪಯೇಮೇ ಬಲಸ್ತನ್ಕಾಂ ಜಜ್ಞಾತೇ ನಿಶಶೋಲ್ಮುಕೌ ॥ 19 


ಇತಿ ಶ್ರೀ ವಿಷ್ಣುಪುರಾಣೇ ಪಂಚಮಾಂಶೇ ಪಂಚವಿಂಶೋ5ಧ್ಕಾಯಃ 


ಸುಂದರವಾದ ಒಂದು ನೈದಿಲೆಹೂವನ್ನೂ ಇನ್ನೊಂದು ಕಿವಿಗೆ ಒಂದು ಕುಂಡಲ 
ವನ್ನೂ ಕೊಟ್ಟಳು. ಅಲ್ಲದೆ ವರುಣನು ಕಳಿಸಿದ ನಳನಳಿಸುವ ಪದ್ಮಮಾಲೆಯನ್ನು 
ಸಮುದ್ರದಂತೆ ನೀಲವರ್ಣವಿದ್ದ ಎರಡು ವಸ್ತ್ರಗಳನ್ನೂ ಅರ್ಪಿಸಿದಳು (15-16). 
ಅನಂತರ ಬಲಭದ್ರನು ನೈದಿಲೆಯನ್ನು ಕಿವಿಗೆ ಮುಡಿದು ಕುಂಡಲವನ್ನು ಧರಿಸಿ 
ಪದ್ಮಮಾಲೆಯನ್ನು ಕೊರಳಿಗೆ ಹಾಕಿಕೊಂಡು ನೀಲವಸ್ತಗಳನ್ನುಟ್ಟು ಕಾಂತಿಯುತ 
ನಾಗಿ ಶೋಭಿಸಿದನು. ಹೀಗೆ ಅಲಂಳ್ಛತನಾದ ಬಲರಾಮನು ವ್ರಜದಲ್ಲಿ ಎರಡು 
ತಿಂಗಳ ಕಾಲ ವಿಹರಿಸಿ, ಅನಂತರ ದ್ವಾರಕಾನಗರಿಗೆ ತೆರಳಿದನು (17-18). 
ಆಮೇಲೆ ಬಲಭದ್ರನು ರೇವತನೆಂಬ ರಾಜನ ಮಗಳಾದ ರೇವತಿಯೆಂಬ 
ಕನ್ಯೆಯನ್ನು ಮದುವೆಯಾದನು. ಅವಳಲ್ಲಿ ಆತನಿಗೆ ನಿಶಠ, ಉಲುಕ್ರ ಎಂಬ 
ಇಬ್ಬರು ಪುತ್ರರು ಜನಿಸಿದರು (19). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತೈದನೆಯ ಅಧ್ಯಾಯ ಮುಗಿಯಿತು. 


ಹಷಡ್‌ವಿಂಶೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ಭೀಷ್ಮಕಃ ಕುಂಡಿನೇ ರಾಜಾ ವಿದರ್ಭವಿಷಯೇತಭವತ್‌ | 
ರುಕ್ಮೀ ತಸ್ಕಾಭವತ್ಗುತ್ರೋ ರುಕ್ಮಿಣೀ ಚ ವರಾನನಾ॥ 1 


ರುಕ್ಮಿಣೀಂ ಚಕಮೇ ಕೃಷ್ಣಸ್ಸಾ ಚ ತಂ ಚಾರುಹಾಸಿನೀ! 
ನ ದದೌ ಯಾಚತೇ ಚೈನಾಂ ರುಕ್ಮೀ ದ್ವೇಷೇಣ ಚಕ್ರಿಣೇ ॥ 2 


ದದೌ ಚ ಶಿಶುಪಾಲಾಯ ಜರಾಸಂಧಪ್ರಚೋದಿತಃ। 
ಭೀಷ್ಮಕೋ ರುಕ್ಮಿಣಾ ಸಾರ್ದ್ವಂ ರುಕ್ಮಿಣೀಮುರುವಿಕ್ರಮಃ॥ 3 


ವಿವಾಹಾರ್ಥಂ ತತಃ ಸರ್ವೇ ಜರಾಸಂಧಮುಖಾ ನೃಪಾಃ। 
ಭೀಷ್ಮಕಸ್ಮ ಪುರಂ ಜಗ್ಮುಶ್ಶಿಶುಪಾಲಪ್ರಿಯೈಷಿಣಃ॥ 4 


ಅಧ್ಯಾಯ 26 
ರುಕ್ಕಿಣೀಹರಣ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ವಿದರ್ಭರಾಜ್ಯದ 
ಕುಂಡಿನಪುರದಲ್ಲಿ ಭೀಷಕ್ರನೆಂಬ ರಾಜನಿದ್ದನು. ಆತನಿಗೆ ರುಕ್ಕಿಯೆಂಬ ಮಗನೂ 
ಸುಂದರಿಯಾದ ರುಕ್ಕಿಣಿಯೆಂಬ ಮಗಳೂ ಇದ್ದರು (1). ಶ್ರೀಕೃಷ್ಣನು ರುಕ್ಮಿಣಿ 
ಯನ್ನೂ ಮಧುರಸಿತೆಯಾದ ರುಕ್ಮಿಣಿಯು ಶ್ರೀಕೃಷ್ಣನನ್ನೂ ಪ್ರೇಮಿಸಿದರು. 
ಶ್ರೀಕೃಷ್ಣನು ರುಕ್ಮಿಣಿಯನ್ನು ಯಾಚಿಸಿದರೂ ರುಕ್ಮಿಯು ಅವನ ಮೇಲಿನ ದ್ವೇಷ 
ದಿಂದ ಅವಳನ್ನು ಮದುವೆಮಾಡಿಕೊಡಲು ಒಪ್ಪಲಿಲ್ಲ (2). ಜರಾಸಂಧನ ಮತ್ತು 
ರುಕ್ಕಿಯ ಪ್ರೇರಣೆಗೆ ಒಳಗಾಗಿ ಪರಾಕ್ರಮಿಯಾದ ಭೀಷಕ್ಷನು ರುಕ್ಮಿಣಿಯನ್ನು 
ಶಿಶುಪಾಲನಿಗೆ ಕೊಟ್ಟು ವಿವಾಹಮಾಡಬೇಕೆಂದು ಉದ್ದೇಶಿಸಿದನು. ಆಗ 
ಶಿಶುಪಾಲನ ಹಿತೈಷಿಗಳಾದ ಜರಾಸಂಧನೇ ಮೊದಲಾದ ನೃಪಾಲರು 
ವಿವಾಹಕ್ಕೋಸ್ಕರ ಭೀಷಕ್ರನ ಕುಂಡಿನಪುರಕ್ಕೆ ಹೋದರು (3-4). ಶ್ರೀಕೃಷ್ಣನೂ 


404 ಶ್ರೀವಿಷ್ಣುಪುರಾಣಮ್‌ 


ಕೃಷ್ಣೋಂಪಿ ಬಲಭದ್ರಾದ್ಕೆ ಲರ್ಯದುಭಿಃ ಪರಿವಾರಿತಃ | 
ಪ್ರಯಯೌ ಕುಂಡಿನಂ ದ್ರಷ್ಟುಂ ವಿವಾಹಂ ಚೆ ೃದ್ಯಭೂಭೈತಃ | 5 


ಶ್ಹೋಭಾವಿನಿ ವಿವಾಹೇ ತು ತಾಂ ಕನ್ಮಾಂ ಹೃತವಾನ್‌ ಹರಿಃ! 
ವಿಪಕ್ಷಭಾರಮಾಸಜ್ಮ ರಾಮದಿಷ್ಟಥ ಬಂಧುಷು॥ 6 


ತತಶ್ಚ ಪೌಂಡ್ರಕಶ್ರೀಮಾನ್‌ ದಂತವಕ್ರೋ ವಿದೂರಥಃ। 
ಶಿಶುಪಾಲಜರಾಸಂಧಸಾಲ್ಪಾದ್ಧಾಶ್ಚ ಮಹೀಭೃತಃ॥ 7 


ಕುಪಿತಾಸ್ತೇ ಹರಿಂ ಹಂತುಂ ಚಕ್ರುರುದ್ಯೋಗಮುತ್ತ ಮಮ್‌ | 
ನಿರ್ಜಿತಾಶ್ಚ ಸಮಾಗಮ್ಮ ರಾಮಾದೈರ್ಯದುಪುಂಗವೈಃ॥ 8 


ಕುಂಡಿನಂ ನ ಪ್ರವೇಕ್ಷ್ಯಾಮಿ ಹೃಹತ್ಹಾ ಯುಧಿ ಕೇಶವಮ್‌ | 
ಕೃತ್ವಾ ಪ್ರತಿಜ್ಞಾಂ ರುಕ್ಮೀ ಚ ಹಂತುಂ ಕೃಷ್ಣಮನುದ್ರುತಃ॥ 9 


ಬಲಭದ್ರನೇ ಮೊದಲಾದ ಯಾದವರಿಂದ ಪರಿವೃತನಾಗಿ, ಚೈದ್ಯರಾಜನಾದ 
ಶಿಶುಪಾಲನ ವಿವಾಹ ಮಹೋತ್ಸವವನ್ನು ನೋಡೋಣವೆಂದು ಕುಂಡಿನಪುರಕ್ಕೆ 
ಪ್ರಯಾಣಮಾಡಿದನು! (5). ಅನಂತರ ನಾಳೆ ವಿವಾಹವೆಂದಿರುವಾಗ, ವೈರಿಗಳ 
ನ್ನೆದುರಿಸುವ ಭಾರವನ್ನು ಬಲಭದ್ರಾದಿ ಯದುಬಂಧುಗಳಿಗೆ ವಹಿಸಿ, ಶ್ರೀಕೃಷ್ಣನು 
ಆ ಕನ್ಯೆಯನ್ನು ಅಪಹರಿಸಿಕೊಂಡು ಹೋದನು! ಆಗ ಪೌಂಡ್ರಕ, ದಂತವಕ್ರ, 
ವಿದೂರಥ, ಶಿಶುಪಾಲ, ಜರಾಸಂಧ, ಸಾಲ್ವ--ಮೊದಲಾದ ನೃಪಾಲರು 
ಕುಪಿತರಾಗಿ ಶ್ರೀಕೃಷ್ಣನನ್ನು ಕೊಲ್ಲಬೇಕೆಂದು ಮಹತ್ತರವಾದ ಪ್ರಯತ್ನವನ್ನು 
ನಡೆಸಿದರು. ಆದರೆ ಬಲರಾಮನೇ ಮೊದಲಾದ ಯದುಪುಂಗವರೊಡನೆ 
ಕಾಳಗದಲ್ಲಿ ಸೋತುಹೋದರು (6-8). ಆಗ ರುಕ್ಕಿಯು “ಕೇಶವನನ್ನು 
ಸಂಹರಿಸದೆ ಕುಂಡಿನಪುರವನ್ನು ಪ್ರವೇಶಿಸುವುದಿಲ್ಲ” ಎಂದು ಪ್ರತಿಜ್ಞೆ ಮಾಡಿ, 
ಶ್ರೀಕೃಷ್ಣನನ್ನು ಕೊಲ್ಲುವೆನೆಂದು ಆತನ ಬೆನ್ನಟ್ಟಿಹೋದನು. ಶ್ರೀಕೃಷ್ಣನು ಆತನ 


ಲಣ 


ಗಜಾಶ್ಚರಥಪದಾತಿಸಂಕುಲವಾದ ಸೇನೆಯನ್ನು ಲೀಲೆಯಿಂದ ಸಂಹರಿಸಿ, 


ಅಧ್ಯಾಯ 26 ಪಂಚಮಾಂಶಃ 405 


ಹತ್ಸಾ ಬಲಂ ಸನಾಗಾಶ್ಚಂ ಪತ್ತಿಸ್ನಂದನಸಂಕುಲಮ್‌ | 


ನಿರ್ಜಿತಃ ಪಾತಿತಶ್ಟೋರ್ವ್ಮಾಂ ಲೀಲಯೈವ ಸ ಚಕ್ರಿಣಾ॥ 10 
ನಿರ್ಜಿತ್ಯ ರುಕ್ಕಿಣಂ ಸಮ್ಮಗುಪಯೇಮೇ ಚ ರುಕ್ಮಿಣೀಮ್‌। 
ರಾಕ್ಷಸೇನ ವಿವಾಹೇನ ಸಂಪ್ರಾಪ್ತಾ ಮಧುಸೂದನಃ ॥ 11 


ತಸ್ಮಾಂ ಜಜ್ಞೇ ಚೆ ಪ್ರದ್ಮುಮ್ನೋ ಮದನಾಂಶಸ್ಸವೀರ್ಯವಾನ್‌ | 
ಜಹಾರ ಶಂಬರೋ ಯಂ ವೆ ಸ ಯೋ ಜಘಾನ ಚ ಶಂಬರಮ್‌ ॥ 12 


ಇತಿ ಶ್ರೀ ವಿಷ್ಣುಪುರಾಣೇ ಪಂಚಮಾಂಶೇ ಷಡ್‌ವಿಂಶೋsಧ್ಯಾಯಃ 


ರುಕ್ಕಿಯನ್ನು ಪರಾಜಯಗೊಳಿಸಿ ನೆಲದ ಮೇಲುರುಳಿಸಿದನು. (ರುಕ್ಮಿಣಿಯ 
ಸೋದರನೆಂದು ಮರುಕದಿಂದ ಅವನನ್ನು ಕೊಲ್ಲಲಿಲ್ಲ) (9-10). ಹೀಗೆ 
ರುಕ್ಕಿಯನ್ನು ಜಯಿಸಿ ಮಧುಸೂದನನು ರಾಕ್ಷಸವಿಧಾನದಿಂದ ಅಪಹರಿಸಿ 
ತಂದಿದ್ದ ರುಕ್ಮಿಣಿಯನ್ನು ಸರಿಯಾದ ರೀತಿಯಲ್ಲಿ (ಶಾಸ್ತ್ರಪೂರ್ವಕ) ಮದುವೆ 
ಯಾದನು. ಅವಳಲ್ಲಿ ಶ್ರೀಕೃಷ್ಣನಿಗೆ ಮನ್ಮಹಾಂಶದಿಂದ ಪ್ರದ್ಯುಮ್ನ ಎಂಬ 
ವೀರನಾದ ಪುತ್ರನು ಉದಿಸಿದನು. ಅವನನ್ನು ಒಮ್ಮೆ ಶಂಬರಾಸುರನು 
ಅಪಹರಿಸಲಾಗಿ, ಆತನನ್ನು ಪ್ರದ್ಯುಮ್ನನು ವಧಿಸಿದನು (11-12). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು. 


೩೭೨8 
೫ 


ಸಪ್ತವಿಂಶೋಂಧ್ಯ್ಕಾಯಃ 


ಶ್ರೀವೈತ್ರೇಯ ಉವಾಚ: 
ಶಂಬರೇಣ ಹೃತೋ ವೀರಃ ಪ್ರದ್ಯುಮ್ನಃ ಸ ಕಥಂ ಮುನೇ। 


ಶಂಬರಃ ಸ ಮಹಾವೀರ್ಯಃ ಪ್ರದ್ಯುಮ್ನೇನ ಕಥಂ ಹತಃ॥ 1 
ಯಸ್ತೇನಾಪಹೃತಃ ಪೂರ್ವಂ ಸ ಕಥಂ ವಿಜಘಾನ ತಮ್‌! 
ಏತದ್ದಿಸ್ತರತಃ ಶ್ರೋತುಮಿಚ್ಛಾಮಿ ಸಕಲಂ ಗುರೋ॥ 2 


ಶ್ರೀಪರಾಶರ ಉವಾಚ: 


ಹಷ್ಟೇಂಹ್ಡಿ ಜಾತಮಾತ್ರಂ ತು ಪ್ರದ್ಯುಮ್ನಂ ಸೂತಿಕಾಗೃಹಾತ್‌ | 
ಮಮೈಷ ಹಂತೇತಿ ಮುನೇ ಹೃತವಾನ್‌ ಕಾಲಶಂಬರಃ॥ 3 


ಅಧ್ಯಾಯ 27 


ಪ್ರದ್ಯುಮ್ನನನ್ನು ಶಂಬರನು ಅಪಹರಿಸಿದ್ದನ್ನೂ ಅವನನ್ನು ಪ್ರದ್ಯುಮ್ನನು ವಧಿಸಿದ 
ವೃತ್ತಾಂತವನ್ನೂ ವಿಸ್ತರಿಸಿ ಹೇಳುವುದು. 


ಆಗ ಮೈತ್ರೇಯರು “ಮುನಿಗಳೆ, ವೀರನಾದ ಪ್ರದ್ಯುಮ್ನನನ್ನು ಶಂಬರಾ 
ಸುರನು ಅಪಹರಿಸಿದ್ದು ಹೇಗೆ? ಮಹಾವೀರನಾದ ಶಂಬರಾಸುರನನ್ನು ಈತನು 
ವಧಿಸಿದ್ದಾರೂ ಹೇಗೆ? ಮೊದಲು ಶಂಬರನಿಂದಲೇ ಅಪಹೃತನಾದವನು 
ಆತನನ್ನು ಕೊಲ್ಲುವುದಾದರೂ ಹೇಗೆ? ಗುರುಗಳೆ, ಇದೆಲ್ಲವನ್ನೂ ವಿಸ್ತಾರವಾಗಿ 
ಕೇಳಲು ಬಯಸುತ್ತೇನೆ ಎಂದರು (1-2). ಅದಕ್ಕೆ ಪರಾಶರ ಮುನಿಗಳು 
ನುಡಿದರು: ಮೈತ್ರೇಯ, ಪ್ರದ್ಯುಮ್ನನು ಹುಟ್ಟಿ ಆರು ದಿನವಾಗಿತ್ತು. “ಈತನು 
ನನ್ನನ್ನು ಕೊಲ್ಲತಕ್ಕವನು' ಎಂದರಿತು ಯಮಸ್ತರೂಪನಾದ ಶಂಬರಾಸುರನು ಆ 
ಮಗುವನ್ನು ಬಾಣಂತಿ ಮನೆಯಿಂದಲೇ ಅಪಹರಿಸಿಬಿಟ್ಟನು (3). ಅಪಹರಿಸಿ 


ಅಧ್ಯಾಯ 27 ಪಂಚಮಾಂಶಃ 407 


ಹೃತ್ಹಾ ಚಿಕ್ಷೇಪ ಚೈವೈನಂ ಗ್ರಾಹೋಗ್ರೇ ಲವಣಾರ್ಣವೇ। 


ಕಲ್ಲೋಲಜನಿತಾವರ್ತೇ ಸುಘೋರೇ ಮಕರಾಲಯೇ॥ 4 
ಪಾತಿತಂ ತತ್ರ ಚೈವೈಕೋ ಮತ್ತೋ ಜಗ್ರಾಹ ಬಾಲಕಮ್‌ | 

ನ ಮಮಾರ ಚ "ಸಾಪ ಜಠರಾಗ್ನಿಪ್ರದೀಪಿತಃ ॥ 5 
ಮತ್ಸಬಂಧೈಶ್ಚ ಮತ್ತ್ಯೋತಸೌ ಮತ್ನೆ ಪರನ್ಯೈಸಹ ದ್ವಿಜ! 
ಘಾತಿತೋ5ಸುರವರ್ಯಾಯ ದಸ ನಿವೇದಿತಃ॥ 6 
ತಸ್ಕ ಮಾಯಾವತೀ ನಾಮ ಪತ್ನೀ ಸರ್ವಗೃಹೇಶ್ನರೀ | 
ಕಾರಯಾಮಾಸ ಸೂದಾನಾಮಾಧಿಪತೃಮನಿಂದಿತಾ॥ 7 
ದಾರಿತೇ ಮತ್ಸ್ಕಜಠರೇ ಸಾ ದದರ್ಶಾತಿಶೋಭನಮ್‌ | 

ಕುಮಾರಂ ಮನ್ಮಥತರೋರ್ದಗೃಸ್ಮ ಪ್ರಥಮಾಂಕುರಮ್‌ ॥ 8 
ಕೋsಯಂ ಕಥಮಯಂ ಮತ್ಸಜಠರೇ ಪ್ರವಿವೇಶಿತಃ। 

ಇತ್ತೇವಂ ಕೌತುಕಾವಿಷ್ಟಾಂ ತನ್ದೀಂ ಪ್ರಾಹಾಥ ನಾರದಃ ॥ 9 


ಕೊಂಡು ಹೋಗಿ ಆ ಶಿಶುವನ್ನು ತರಂಗಮಾಲೆಗಳ ಆವರ್ತಗಳಿಂದ ಅತ್ಯಂತ 
ಘೋರವೂ ಮೊಸಳೆ ತಿಮಿಂಗಿಲಗಳಿಂದ ತುಂಬಿದ್ದೂ ಆದ ಸಮುದ್ರದಲ್ಲಿ 
ಎಸೆದನು! ಆ ಶಿಶುವನ್ನು ಒಂದು ಮೀನು ನುಂಗಿತು. ಅದರ ಜಠರಾಗ್ನಿಯಲ್ಲಿ 
ಸಿಕ್ಕಿದರೂ ಆ ಬಾಲಕನು ಸಾಯಲಿಲ್ಲ (4-5). ಮೀನುಗಾರನು ಆ ಮೀನನ್ನು 
ಇತರ ಮೀನುಗಳೊಡನೆ ಹಿಡಿದು ಶಂಬರಾಸುರನಿಗೆ (ಅಡಿಗೆಗಾಗಿ) ಒಪ್ಪಿ 
ಸಿದರು! ಶಂಬರನಿಗೆ ಮಾಯಾವತಿಯೆಂಬ ಪತ್ನಿಯಿದ್ದಳು. ಅಂತಃಪುರಕ್ಕೆ 
ಒಡತಿಯೂ ಲಕ್ಷಣಸಂಪನ್ನೆಯೂ ಆದ ಅವಳು ಅಡಿಗೆಯವರ ಮೇಲಿನ 
ಆಧಿಪತ್ಯವನ್ನು ವಹಿಸಿಕೊಂಡಿದ್ದಳು (6-7). ಆ ಮೀನಿನ ಹೊಟ್ಟೆಯನ್ನು 
ಸೀಳಿದಾಗ ಅತ್ಯಂತ ಸುಂದರಾಕೃತಿಯ ಬಾಲಕನು ಗೋಚರಿಸಿದನು! (ಹಿಂದೆ 
ರುದ್ರನ ಕೋಪಾಗ್ನಿಯಿಂದ) ದಗ್ಗನಾದ ಮನಥನೆಂಬ ವೃಕ್ಷದ ಮೊದಲನೆಯ 
ಚಿಗುರು ಆ ಬಾಲಕ! (8). “ಎಲಾ! ಯಾರೀ ಬಾಲಕ! ಮೀನಿನ ಹೊಟ್ಟೆಯಲ್ಲಿ 
ಹೇಗೆ ಸೇರಿದ!” ಎಂದು ಮಾಯಾವತಿಯು ಆಶ್ಚರ್ಯಚಕಿತಳಾದಳು. ಆಗ 


408 ಶ್ರೀವಿಷ್ಣುಪುರಾಣಮ್‌ 


ಅಯಂ ಸಮಸ್ತಜಗತಃ ಸ್ಥಿತಿಸಂಹಾರಕಾರಿಣಃ | 


ಶಂಬರೇಣ ಹೃತೋ ವಿಷ್ಟ್ಣೋಸ್ತನಯಃ ಸೂತಿಕಾಗೃಹಾತ್‌ ॥ 10 
ಕ್ಷಿಪ್ರಸ್ಸ್ನಮುದ್ರೇ ಮತ್ಸೇನ ನಿಗೀರ್ಣಸ್ತೇ ಗೃಹಂ ಗತಃ। 
ನರರತ್ನಮಿದಂ ಸುಭ್ರು ಎಸ್ರಬ್ಭಾ ಪರಿಪಾಲಯ ॥ 11 


ಶ್ರೀಪರಾಶರ ಉವಾಚ: 


ನಾರದೇನೈವಮುಕ್ತಾ ಸಾ ಪಾಲಯಾಮಾಸ ತಂ ಶಿಶುಮ್‌। 
ಬಾಲ್ಕಾದೇವಾತಿರಾಗೇಣ ರೂಪಾತಿಶಯಮೋಹಿತಾ ॥॥ 12 


ಸ ಯದಾ ಯೌವನಾಭೋಗಭೂಷಿತೋ5ಭೂನ್ಮಹಾಮತೇ। 
ಸಾಭಿಲಾಷಾ ತದಾ ಸಾಹಿ ಬಭೂವ ಗಜಗಾಮಿನೀ॥ 13 


ಮಾಯಾವತೀ ದದೌ ತಸ್ಮೈ ಮಾಯಾಸ್ಸರ್ವಾ ಮಹಾಮುನೇ। 
ಪ್ರದ್ಯುಮ್ನಾಯಾನುರಾಗಾಂಧಾ ತನ್ನಸಹೃದಯೇಕ್ಷಣಾ ॥ 14 


ನಾರದಮುನಿಗಳು ಬಂದು “ಎಲೌ ಸುಭ್ರು, ಸಮಸ್ತ ಜಗತ್ತುಗಳ ಸ್ಥಿತಿಸಂಹಾರ 
ಗಳಿಗೆ ಕರ್ತನಾದ ವಿಷ್ಣುವಿನ ಪುತ್ರನಿವನು. ಶಂಬರನು ಇವನನ್ನು ಸೂತಿಕಾ 
ಗೃಹದಿಂದ ಅಪಹರಿಸಿ ಸಮುದ್ರದಲ್ಲಿ ಎಸೆದಿದ್ದನು (9-10). ಅಲ್ಲಿ ಮೀನು 
ನುಂಗಿದ್ದರಿಂದ ನಿನ್ನ ಮನೆಯನ್ನು ಸೇರಿದ್ದಾನೆ. ಈ ಬಾಲಕನೊಬ್ಬ ಪುರುಷರತ್ನ 
ವೆಂದು ತಿಳಿ. ರಹಸ್ಯವಾಗಿ ಇವನನ್ನು ಪರಿಪಾಲಿಸು” ಎಂದರು (11).ನಾರದರು 
ಹೇಳಿದಂತೆ ಮಾಯಾವತಿಯು ಆ ಶಿಶುವನ್ನು ಸಾಕಿದಳು. ಬಾಲ್ಯದಿಂದಲೇ 
ಅದರ ರೂಪಾತಿಶಯವನ್ನು ಕಂಡು ಅವಳು ಮುಗ್ಗಳಾಗಿದ್ದಳು. ಬಾಲಕನು 
ನವಯೌವನವನ್ನುಪಡೆದಮೇಲಂತೂ ಆ ಗಜಗಾಮಿನಿಯು ಅವನಲ್ಲಿ 
ಅನುರಾಗವನ್ನಿಟ್ಟಳು (12-13). ಪ್ರದ್ಯುಮ್ನನಲ್ಲಿ ಪ್ರೇಮಾಂಧಳಾದ 
ಮಾಯಾವತಿಯು ಆತನಿಗೆ ತನ್ನ ಹೃದಯವನ್ನೂ ಕಣ್ಣುಗಳನ್ನೂ ಅರ್ಪಿಸಿದ್ದಲ್ಲದೆ, 
ತನ್ನಲ್ಲಿದ್ದ ಸಕಲ ಮಾಯಾವಿದ್ಯೆಗಳನ್ನೂ ಅವನಿಗೆ ಕಲಿಸಿಕೊಟ್ಟಳು! ಅನುರಾಗ 
ದಿಂದ ಮುಂದುವರೆಯುತ್ತಿದ್ದ ಆ ಕಮಲೇಕ್ಷಣೆಯನ್ನು ನೋಡಿ ಒಂದು ದಿನ 


ಅಧ್ಯಾಯ 28 ಪಂಚಮಾಂಶಃ 409 


ಪ್ರಸಜ್ಜಂತೀಂ ತು ತಾಂ ಪ್ರಾಹ ಸ ಕಾರ್ಷಿಃ ಕಮಲೇಕ್ಷಣಾಮ್‌ | 
ಮಾತೃತ್ವಮಪಹಾಯಾದ್ಕ ಕಿಮೇವಂ ವರ್ತಸೇsನ್ಯಥಾ ॥ 15 


ಸಾ ತಸ್ಮೈ ಕಥಯಾಮಾಸ ನ ಪುತಸ್ತಂ ಮಮೇತಿ ವೈ! 
ತನಯಂ ತ್ಹಾಮಯಂ ವಿಷ್ನೋಹಣೃತವಾನ್‌ ಕಾಲಶಂಬರಃ॥ 16 


ಕ್ಲಿಪ್ಪು ಸಮುದ್ರೇ ಮತ್ಸಸ್ಮ ಸಂಪ್ರಾಪ್ರೋ ಜಠರಾನ್ಮಯಾ। 
ಸಾ ಹಿ ರೋದಿತಿ ತೇ ಮಾತಾ ಕಾಂತಾದ್ಯಾಹೃತಿವತ್ಸಲಾ॥ 17 


ಶ್ರೀಪರಾಶರ ಉವಾಚ: 
ಇತ್ತುಕ್ತತಂಬರಂ ಯುದ್ಧೇ ಪ್ರದ್ಯುಮ್ನಃ ಸ ಸಮಾಹ್ಮಯತ್‌। 


ರಿಶಿ 


ಕ್ರೋಧಾಕುಲೀಕೃತಮನಾ ಯುಯುಧೇ ಚೆ ಮಹಾಬಲಃ॥ 18 


ಹತ್ವಾ ಸೈನ್ನಮಶೇಷಂ ತು ತಸ್ಕ ದೈತ್ಸಸ್ಥ ಯಾದವಃ। 
ಸಪ್ತ ಮಾಯಾ ವೃತಿಕ್ರಮ್ಮಮಾಯಾಂ ಪ್ರಯುಯುಜೇಷ್ಟಮೀಮ್‌ ॥ 19 


ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನನು “ನಿನ್ನ ತಾಯ್ತನವನ್ನು ತೊರೆದು ಇಂದು 
ಇದೇನು ಹೀಗೆ ಬೇರೆ ರೀತಿಯಲ್ಲಿ ವರ್ತಿಸುತ್ತಿರುವೆ?'' ಎಂದು ಕೇಳಿದನು 
(14-15). ಆಗ ಮಾಯಾವತಿಯು “ನೀನು ನನ್ನ ಮಗನಲ್ಲ ; ಶ್ರೀಕೃಷ್ಣನ ಮಗ. 
ಈ ಕಾಳಶಂಬರನು ನಿನ್ನನ್ನು ಅಪಹರಿಸಿ ಸಮುದ್ರದಲ್ಲೆಸೆದನು. ಮೀನು ನುಂಗಿದ್ದ 
ರಿಂದ ಅದರ ಹೊಟ್ಟೆಯಲ್ಲಿದ್ದ ನೀನು ನನಗೆ ದೊರಕಿದೆ. ಹೇ ಕಾಂತ! ಅತ್ಯಂತ 
ವಾತ್ಸಲ್ಯವನ್ನಿಟ್ಟಿರುವ ನಿನ್ನ ತಾಯಿ ಈಗಲೂ ನಿನಗಾಗಿ ಅಳುತ್ತಿದ್ದಾಳೆ'' ಎಂದಳು 
(16-17). ಈ ಮಾತನ್ನು ಕೇಳಿದ ಮೇಲೆ ಮಹಾಬಲನಾದ ಪ್ರದ್ಯುಮ್ನನು 
ಕ್ರೋಧಾಂಧನಾಗಿ ಶಂಬರಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಯುದ್ಧದಲ್ಲಿ 
ಆ ದೈತ್ಯನ ಸಮಸ್ತ ಸೈನ್ಯವನ್ನೂ ಸಂಹರಿಸಿ ಆತನ ಏಳು ಮಾಯಾವಿದ್ಯೆಗಳನ್ನು 
ಗೆದ್ದು ತನ್ನದೇ ಆದ ಎಂಟನೆಯ ಮಾಯಾವಿದ್ಯೆಯನ್ನು ಪ್ರಯೋಗಿಸಿದನು 
(18-19). ಆ ಮಾಯಾಶಕ್ತಿಯಿಂದ ಪ್ರದ್ಯುಮ್ನನು ಶಂಬರಾಸುರನನ್ನು ವಧಿಸಿ 
ಮಾಯಾವತಿಯೊಡನೆ ಗಗನಮಾರ್ಗಕ್ಕೆ ಹಾರಿ ಅವಳನ್ನು ಕರೆದುಕೊಂಡು ತನ್ನ 


410 ಶ್ರೀವಿಷ್ಣುಪುರಾಣಮ್‌ 


ತಯಾ ಜಘಾನ ತಂ ದೈತ್ಸಂ ಮಾಯಯಾ ಕಾಲಶಂಬರಮ್‌!। 


ಉತ್ಪತ್ಕ ಚೆ ತಯಾ ಸಾರ್ದ್ವಮಾಜಗಾಮ ಪಿತುಃ ಪುರಮ್‌ ॥ 20 
ಅಂತಃಪುರೇ ನಿಪತಿತಂ ಮಾಯಾವತ್ಕಾ ಸಮನ್ನಿತಮ್‌ | 
ತಂ ದೃಷ್ಟ್ವಾ ಕೃಷ್ಣಸಂಕಲ್ಪಾ ಬಭೂವುಃ ಕೃಷ್ಣಯೋಷಿತಃ॥ 21 


ರುಕ್ಮಿಣೀ ಸಾಂಭವತ್‌ ಪ್ರೇಮ್ಣಾ ಸಾಸ್ರದೃಷ್ಟಿರನಿಂದಿತಾ | 
ಧನ್ಯಾಯಾಃ ಖಲ್ಹಯಂ ಪುತ್ರೋ ವರ್ತತೇ ನವಯೌವನೇ॥ 22 


ಅಸ್ಮಿನ್‌ ವಯಸಿ ಪುತ್ರೋ ಮೇ ಪ್ರದ್ಯುಮ್ನೋ ಯದಿ ಜೀವತಿ! 


ಸಭಾಗ್ಮಾ ಜನನೀ ವತ್ಸ ಸಾ ತ್ಹಯಾ ಕಾ ವಿಭೂಷಿತಾ॥ 23 
ಅಥವಾ ಯಾದೃಶಃ ಸ್ನೇಹೋ ಮಮ ಯಾದೃಗ್ನಪುಸ್ತವ | 
ಹರೇರಪತ್ಕಂ ಸುವ್ಯಕ್ಷಂ ಭವಾನ್‌ ವತ್ಸ ಭವಿಷತಿ॥ 24 


ಶೀಪರಾಶರ ಉವಾಚ: 


ಏತಸ್ಮಿನ್ನಂತರೇ ಪ್ರಾಪ್ರಸ್ಸಹ ಕೃಷ್ಣೇನ ನಾರದಃ । 
ಅಂತಃಪುರಚರಾಂ ದೇವೀಂ ರುಕ್ಮಿಣೀಂ ಪ್ರಾಹ ಹರ್ಷಯನ್‌ ॥ 25 


ತಂದೆಯ ನಗರವಾದ ದ್ವಾರಕೆಗೆ ಬಂದನು (20). ಮಾಯಾವತಿಯೊಡನೆ 
ಅಂತಃಪುರಕ್ಕೆ ಬಂದಿಳಿದ ಪ್ರದ್ಯುಮ್ನನನ್ನು ನೋಡಿ ಶ್ರೀಕೃಷ್ಣನ ಅಂತಃಪುರ 
ಸ್ತ್ರೀಯರು ಶ್ರೀಕೃಷ್ಣನೆಂದೇ ಭ್ರಮಿಸಿದರು! ಆದರೆ ಸಾಧ್ವಿಯಾದ ರುಕ್ಮಿಣಿಯು 
ಆತನನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು “ಯಾವಳೋ ಪುಣ್ಯಾತ್ಮಛ 
ಪುತ್ರನಿವನು! ನವಯೌವನಕ್ಕೆ ಬಂದಿದ್ದಾನೆ. ನನ್ನ ಪುತ್ರನಾದ ಪ್ರದ್ಯುಮ್ನನು 
ಬದುಕಿದ್ದರೆ ಇಷ್ಟೇ ವಯಸ್ಸಾಗಿರುತ್ತದೆ!'' ಎಂದುಕೊಂಡಳು (21-23).ಅನಂತರ 
“ವತ್ಸ, ನಿನ್ನ ತಾಯಿ ಭಾಗ್ಯಶಾಲಿನಿ. ನಿನ್ನಿಂದ ಭೂಷಿತಳಾದ ಆ ತಾಯಿ 
ಯಾರು? ನಿನ್ನಲ್ಲಿ ನನಗೆ ಹೊಮ್ಮುತ್ತಿರುವ ಸ್ನೇಹವನ್ನೂ ನಿನ್ನ ಆಕೃತಿಯನ್ನು 
ಕಂಡರೆ, ವತ್ಸ, ನಿಶ್ಚಯವಾಗಿ ಶ್ರೀಕೃಷ್ಣನ ಪುತ್ರನೇ ಹೌದು!” ಎಂದಳು (24). 
ಈ ಸಮಯಕ್ಕೆ ಸರಿಯಾಗಿ ಶ್ರೀಕೃಷ್ಣನೊಡನೆ ನಾರದರು ಆಗಮಿಸಿದರು! ಅಂತಃ 
ಪುರಸ್ತ್ರೀಯರೊಡನಿದ್ದ ರುಕ್ಮಿಣೀದೇವಿಗೆ ಹರ್ಷವಾಗುವಂತೆ ನಾರದರು “ಹೇ 


ಅಧ್ಯಾಯ 27 ಪಂಚಮಾಂಶಃ 411 
ಏಷ ತೇ ತನಯಃ ಸುಭ್ರು ಹತ್ವಾ ಶಂಬರಮಾಗತಃ।| 
ಹೃತೋ ಯೇನಾಭವದ್ದಾಲೋ ಭವತ್ಕಾಸ್ಫೂತಿಕಾಗೃಹಾತ್‌ ॥ 26 


ಇಯಂ ಮಾಯಾವತೀ ಭಾರ್ಯಾ ತನಯಸ್ಕಾಸ್ಕ ತೇ ಸತೀ। 
ಶಂಬರಸ್ಕ ನ ಭಾರ್ಯೇಯಂ ಶ್ರೂಯತಾಮತ್ರ ಕಾರಣಮ್‌ ॥ 27 


ಮನ್ಮಥೇ ತು ಗತೇ ನಾಶಂ ತದುದ್ಧವಪರಾಯಣಾ। 
ಶಂಬರಂ ಮೋಹಯಾಮಾಸ ಮಾಯಾರೂಪೇಣ ರೂಪಿಣೀ ॥ 28 


ವಿಹಾರಾದ್ಯುಪಭೋಗೇಷು ರೂಪಂ ಮಾಯಾಮಯಂ ಶುಭಮ್‌! 


ದರ್ಶಯಾಮಾಸ ದೈತ್ಯಸ್ಥ ಯಸ್ಕ್ಮೇಯಂ ಮದಿರೇಕ್ಷಣಾ ॥ 29 
ಕಾಮೋತವತೀರ್ಣಃ ಪುತ್ರಸ್ತೇ ತಸ್ನೇಯಂ ದಯಿತಾ ರತಿಃ। 
ವಿಶಂಕಾ ನಾತ್ರ ಕರ್ತವ್ಮಾ ಸ್ನುಷೇಯಂ ತವ ಶೋಭನೇ ॥॥ 30 


ಸೌಮ್ಯೆ, ಈತನು ನಿನ್ನ ಪುತ್ರನೇ! ಶಂಬರಾಸುರನನ್ನು ಸಂಹರಿಸಿ ಬಂದಿದ್ದಾನೆ. 
ಆ ಅಸುರನು ನಿನ್ನ ಸೂತಿಕಾಗೃಹದಿಂದ ಶಿಶುವನ್ನು ಅಪಹರಿಸಿದ್ದನು (25-26). 
ಪತಿವ್ರತೆಯಾದ ಈ ಮಾಯಾವತಿ ನಿನ್ನ ಪುತ್ರನ ಮಡದಿಯೆಂದು ತಿಳಿ. ಇವಳು 
ಶಂಬರಾಸುರನ ಮಡದಿಯಲ್ಲ. ಕಾರಣವೇನೆಂಬುದನ್ನು ಕೇಳು. (ರುದ್ರನ 
ಕೋಪಾಗ್ತಿಯಿಂದ) ಮನ್ಮಥನು ನಾಶವಾದಮೇಲೆ, ಆತನ ಪುನರ್ಜನ್ಮವನ್ನು 
ಪ್ರತೀಕ್ಷಿಸುತ್ತಿದ್ದ ರತಿಯು* ಮಾಯಾಮಯವಾದ ರೂಪವನ್ನು ಧರಿಸಿ ಶಂಬರಾ 
ಸುರನನ್ನು ಮೋಹಗೊಳಿಸಿದಳು (27-28). ವಿಹಾರಾದಿ ಭೋಗಕಾಲಗಳಲ್ಲಿ ಈ 
ಮದಿರೇಕ್ಷಣೆಯು ಮಾಯಿಕವಾದ ರೂಪವನ್ನು ಧರಿಸಿ ಆ ದೈತ್ಯನಿಗೆ ಕಾಣಿಸಿ 
ಕೊಳ್ಳುತ್ತಿದ್ದಳು. ದೇವಿ, ಆ ಮನಹನು ನಿನಗೆ ಪುತ್ರನಾಗಿ ಹುಟ್ಟಿದ್ದಾನೆ. ಅವನ 
ಕಾಂತೆಯಾದ ರತಿಯೇ ಈ ಮಾಯಾವತಿ. ಇದರಲ್ಲಿ ಯಾವ ಸಂದೇಹವೂ 
ಬೇಡ. ಇವಳನ್ನು ನಿನ್ನ ಸೊಸೆಯೆಂದು ತಿಳಿ” ಎಂದರು (29-30. ಆಗ 


* ರತಿಯು ಶಂಬರಾಸುರನ ಬಳಿ ಮಾಯಾವತಿಯೆಂಬ ಹೆಸರಿನಿಂದ ಏಕೆ 
ಇದ್ದಳೆಂಬುದು ಎಲ್ಲಿಯೂ ಸ್ಪಷ್ಟವಾಗಿಲ್ಲ. ಪುತ್ರಹೀನೆಯಾಗಿದ್ದ ಮಾಯಾವತಿಗೆ 
ಪ್ರದ್ಯುಮ್ನನನ್ನು ಶಂಬರಾಸುರನೇ ತಂದುಕೊಟ್ಟು ಸಾಕುವಂತೆ ಹೇಳಿದುದಾಗಿ ಹರಿವಂಶ 
ದಲ್ಲಿದೆ. ಧರ್ಮಪುತ್ರನಾದ ಕಾಮನಿಗೆ ರತಿಯಲ್ಲಿ ಹರ್ಷನೆಂಬ ಮಗನು ಜನಿಸಿದನೆಂದು 
ಹಿಂದೆ ಹೇಳಿದೆ (ನೋಡಿ ವಿಷ್ಣು: 1-7-31). 


412 ಶ್ರೀವಿಷ್ಣುಪುರಾಣಮ್‌ 


ತತೋ ಹರ್ಹಸಮಾವಿಷ್ಟೌ ರುಕ್ಮಿಣೀಕೇಶವೌ ತದಾ। 


ನಗರೀ ಚ ಸಮಸ್ತಾ ಸಾ ಸಾಧು ಸಾಧ್ದಿತಭಾಷತ॥ 31 
ಚಿರಂ ನಷ್ಟೇನ ಪುತ್ರೇಣ ಸಂಗತಾಂ ಪ್ರೇಕ್ಷ ರುಕ್ಮಿಣೀಮ್‌। 
ಅವಾಪ ವಿಸ್ಮಯಂ ಸರ್ವೋ ದ್ದಾರವತ್ಕಾಂ ತದಾ ಜನಃ॥ 32 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಸಪ್ತವಿಂಶೋ5ಧ್ಯ್ಕಾಯಃ 


ರುಕ್ಮಿಣಿಯೂ ಶ್ರೀಕೃಷ್ಣನೂ ಆನಂದಪರವಶರಾದರು. ಈ ವಿಷಯವನ್ನು ತಿಳಿದು 
ಸಮಸ್ತ ಪೌರಜನರೂ "ಸಾಧು, ಸಾಧು' ಎಂದು ಹರ್ಷೊದ್ಗಾರ ಮಾಡಿದರು. 
ಚಿರಕಾಲ ಕಣರೆಯಾಗಿದ್ದ ಮಗನು ದೊರಕಿದ ಮೇಲೆ, ಪುತ್ರಸಮೇತಳಾದ 
ರುಕ್ಮಿಣಿಯನ್ನು ಕಂಡು ದ್ವಾರಕೆಯಲ್ಲಿದ್ದ ಸಮಸ್ತ ಜನರೂ ವಿಸಿತ್ರರಾದರು 
(31-32). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತೇಳನೆಯ ಅಧ್ಯಾಯ ಮುಗಿಯಿತು. 


rn 


ಅಷ್ಟಾವಿಂಶೋಂಧ್ಯಾಯಃ 
ಶ್ರೀಪರಾಶರ ಉವಾಚ: 
ಚಾರುದೇಷ್ಟಂ ಸುದೇಷ್ಠಂ ಚೆ ಚಾರುದೇಹಂ ಚ ವೀರ್ಯವಾನ್‌ | 


ಸುಷೇಣಂ ಚಾರುಗುಪ್ಪಂ ಚ ಭದ್ರಚಾರುಂ ತಥಾ ಪರಮ್‌ ॥ 1 

ಚಾರುವಿಂದಂ ಸುಚಾರುಂ ಚೆ ಚಾರುಂ ಚ ಬಲಿನಾಂ ವರಮ್‌!। 

ರುಕ್ಕ್ಮಣ್ಣಜನಯತ್ನುತ್ರಾನ್‌ ಕನ್ಮಾಂ ಚಾರುಮತೀಂ ತಥಾ॥ 2 

ಅನ್ಯಾಶ್ಚ ಭಾರ್ಯಾಃ ಕೃಷ್ಣಸ್ಮ ಬಭೂವುಃ ಸಪ್ತ ಶೋಭನಾಃ। 

ಕಾಲಿಂದೀ ಮಿತ್ರವಿಂದಾ ಚ ಸತ್ಕಾ ನಾಗ್ನಜಿತೀ ತಥಾ॥ 3 
ಅಧ್ಯಾಯ 28 


ಪ್ರದ್ಯುಮ್ನನ ಪುತ್ರನಾದ ಅನಿರುದ್ದನಿಗೆ ರುಕ್ಕಿಯ ಪೌತ್ರಿಯೊಡನೆ ವಿವಾಹ; 
ಬಲರಾಮನು ರುಕ್ಕಿಯನ್ನು ಕೊಲ್ಲುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ರುಕ್ಮಿಣಿಗೆ ಪ್ರದ್ಯುಮ್ನ 
ನಲ್ಲದೆ ಚಾರುದೇಷ್ಠ » ಸುದೇಷ್ಟ, ವೀರನಾದ ಚಾರುದೇಹ, ಸುಷೇಣ, ಚಾರು 
ಗುಪ್ತ, ಭದ್ರಚಾರು, ಚಾರುವಿಂದ, ಸುಚಾರು, ಬಲಿಷ್ಠನಾದ ಚಾರು--ಎಂಬ 
ಪುತ್ರರೂ ಚಾರುಮತಿಯೆಂಬ ಪುತ್ರಿಯೂ ಜನಿಸಿದರು (1-2). ಶ್ರೀಕೃಷ್ಣನಿಗೆ 
ರುಕ್ಮಿಣಿಯಲ್ಲದೆ, ಇನ್ನೂ ಏಳು* ಮಂದಿ ರಾಣಿಯರಿದ್ದರು. ಅವರು 
ಯಾರೆಂದರೆ--ಕಾಲಿಂದೀ, ಮಿತ್ರವಿಂದಾ, ನಗ್ಗಜಿತ್ತಿನ ಮಗಳಾದ ಸತ್ಯಾ, 
ಜಾಂಬವತೀದೇವಿ, ಕಾಮರೂಪಿಣಿಯಾದ ರೋಹಿಣಿ, ಮದ್ರರಾಜಪುತ್ರಿಯೂ 


* ಮುಂದೆ ಉಕ್ತರಾದವರು ಎಂಟು ಮಂದಿ! ಜಾಂಬವತಿಯೇ ರೋಹಿಣಿ 
ಯೆಂದೂ ಇಬ್ಬರಲ್ಲವೆಂದೂ ಹೇಳಿ ಕೆಲವರು ಈ ವಿರೋಧವನ್ನು ಪರಿಹರಿಸುತ್ತಾರೆ. ಆದರೆ 
32 ನೇ ಅಧ್ಯಾಯದಲ್ಲಿ ಜಾಂಬವತಿಗಿಂತ ರೋಹಿಣಿ ಬೇರೆ ಎಂಬುದು ಸ್ಪಷ್ಟವಾಗಿದೆ. 
ರುಕ್ಮಿಣಿಯೂ ಸೇರಿ ಅಷ್ಟಮಹಿಷಿಯರೆಂದು ಪ್ರಸಿದ್ಧಿ ಇವರಲ್ಲಿ ರೋಹಿಣಿ ಮಹಿಷಿಯಲ್ಲ. 
ಮಹಿಷಿಗೆ ಸಮಾನ ಎಂದು ಕೆಲವರ ಹೇಳಿಕೆ. ಚಾರುಹಾಸಿನೀ ಎಂಬುದು ರುಕ್ಮಿಣಿಯ 
ಇನ್ನೊಂದು ಹೆಸರಾಗಿರಬಹುದು (ನೋಡಿ: 4-15-35) ಇಲ್ಲಿಯಾವುದೋ ಪಾಠದೋಷ 
ಉಂಟು. 


414 ಶ್ರೀವಿಷ್ಣುಪುರಾಣಮ್‌ 


ದೇವೀ ಜಾಂಬವತೀ ಚಾಪಿ ರೋಹಿಣೀ ಕಾಮರೂಪಿಣೇ। 


ಮದ್ರರಾಜಸುತಾ ಚಾನ್ಮಾ ಸುಶೀಲಾ ಶೀಲಮಂಡನಾ ॥ 4 
ಸಾತ್ರಾಜಿತೀ ಸತ್ಯಭಾಮಾ ಲಕ್ಷ್ಮಣಾ ಚಾರುಹಾಸಿನೀ | 

ಹೋಡಶಾಸನ್‌ ಸಹಸ್ರಾಣಿ ಸ್ತ್ರೀಣಾಮನ್ಮಾನಿ ಚಕ್ರಿಣಃ॥ 5 
ಪ್ರದ್ಯುಮ್ನೋಂಷಿ ಮಹಾವೀರ್ಯೋ ರುಕ್ಕಿಣಸ್ಪ್ನನಯಾಂ ಶುಭಾಮ್‌!। 
ಸ್ವಯಂವರೇ ತಾಂ ಜಗ್ರಾಹ ಸಾ ಚೆ ತಂ ತನಯಂ ಹರೇಃ ॥ 6 
ತಸ್ಕಾಮಸ್ಕಾಭವತ್ಟುತ್ರೋ ಮಹಾಬಲಪರಾಕ್ರಮಃ। 

ಅನಿರುದ್ಧೋ ರಣೇ5ರುದ್ಧವೀರ್ಯೋದಧಿರರಿಂದವುಃ | 7 
ತಸ್ಮಾಪಿ ರುಕ್ಮಿಣಃ ಪೌತ್ರೀಂ ವರಯಾಮಾಸ ಕೇಶವಃ! 

ದೌಹಿತ್ರಾಯ ದದೌ ರುಕ್ಮೀ ತಾಂ ಸ್ಪರ್ದನ್ನಪಿ ಚಕ್ರಿಣಾ॥ 8 
ತಸ್ಮಾ ವಿವಾಹೇ ರಾಮಾದ್ಕಾ ಯಾದವಾ ಹರಿಣಾ ಸಹ! 

ರುಕ್ಮಿಣೋ ನಗರಂ ಜಗುರ್ನಾಮ್ನಾ ಭೋಜಕಟಂ ದ್ದಿಜ॥ 9 


ಶೀಲವತಿಯೂ ಆದ ಸುಶೀಲಾ (ಭದ್ರಾ), ಸತ್ರಾಜಿತ್ತಿನ ಮಗಳಾದ ಸತ್ಯಭಾಮಾ 
ಮತ್ತು ಚಾರುಹಾಸಿನಿಯಾದ ಲಕ್ಷ್ಮಣಾ. ಇವರಲ್ಲದೆ ಶ್ರೀಕೃಷ್ಣನಿಗೆ ಹದಿನಾರು 
ಸಾವಿರ ಮಡದಿಯರಿದ್ದರು (3-5). ಮಹಾವೀರನಾದ ಪ್ರದ್ಯುಮ್ನನು ರುಕ್ಕಿಯ 
ಸುಂದರಿಯಾದ ಪುತ್ರಿಯನ್ನೂ ಅವಳು ಪ್ರದ್ಯುಮ್ನನನ್ನೂ ಸ್ವಯಂವರದಲ್ಲಿ 
ಪರಸ್ಪರ ವರಿಸಿ ಮದುವೆಯಾದರು. ಪ್ರದ್ಯುಮ್ನನಿಗೆ ಆ ಪತ್ನಿಯಲ್ಲಿ ಅತ್ಯಂತ 
ಬಲಿಷ್ಠನೂ ಸಂಗ್ರಾಮದಲ್ಲಿ ಎಣೆಯಿಲ್ಲದ ಸಾಮರ್ಥ್ಯಸಾಗರನೂ ವೈರಿ 
ವಿಧ್ವಂಸಕನೂ ಆದ ಅನಿರುದ್ದನೆಂಬ ಪುತ್ರನು ಜನಿಸಿದನು (6-7). ಅನಿರುದ್ಧನಿಗೆ 
ರುಕ್ಕಿಯ ಪೌತ್ರಿಯನ್ನು ಮದುವೆ ಮಾಡಿಕೊಡಲೆಂದು ಶ್ರೀಕೃಷ್ಣನು ಬಯಸಿದನು. 
ಆಗ ಶ್ರೀಕೃಷ್ಣನೊಡನೆ ವೈರವಿದ್ದರೂ ಸಹ ತನ್ನ ಮಗಳ ಮಗನಾದ ಅನಿರುದ್ದನಿಗೆ 
ತನ್ನ ಪೌತ್ರಿಯನ್ನು* ವಿವಾಹಮಾಡಿಕೊಡಲು ರುಕ್ಕಿಯು ಒಪ್ಪಿದನು (8-9). 
* ರುಕ್ಕಿಯ ಮಗಳ ಹೆಸರು ರುಕ್ಕವತಿ. ಇವಳು ಪ್ರದ್ಯುಮ್ನನ ಹೆಂಡತಿ. ಅನಿರುದ್ಧನ 
ಹೆಂಡತಿಯ ಹೆಸರು ರೋಚನಾ ಎಂದು ಭಾಗವತದಲ್ಲಿದೆ (10-61-18, 25). 


ಅಧ್ಯಾಯ 28 ಪಂಚಮಾಂಶಃ 415 


ವಿವಾಹೇ ತತ್ರ ನಿರ್ವತ್ರೇ ಪ್ರಾದ್ಭುಮ್ನೇಸ್ತು ಮಹಾತ್ಮನಃ! 
ಕಲಿಂಗರಾಜಪ್ರಮುಖಾ ರುಕ್ಕಿಣಂ ವಾಕ್ಕ್ನಮಬ್ರುವನ್‌ ॥ 10 


ಅನಕ್ಷಜ್ಞೋ ಹಲೀ ದ್ಯೂತೇ ತಥಾಸ್ಕ ವಸನಂ ಮಹತ್‌! 
ನ ಜಯಾಮೋ ಬಲಂ ಕಸ್ಮಾದ್‌ ದ್ಯೂತೇನೈನಂ ಮಹಾಬಲಮ್‌ ॥ 11 
ಶ್ರೀಪರಾಶರ ಉವಾಚ: 


ತಥೇತಿ ತಾನಾಹ ನೃಪಾನ್‌ ರುಕ್ಮೀ ಬಲಮದಾನ್ದಿತಃ । 
ಸಭಾಯಾಂ ಸಹ ರಾಮೇಣ ಚಕ್ರೇ ದ್ಯೂತಂ ಚೆ ವೈ ತದಾ 12 


ಸಹಸ್ರಮೇಕಂ ನಿಷ್ಕಾಣಾಂ ರುಕ್ಮಿಣಾ ವಿಜಿಠತೋ ಬಲಃ। 


ದ್ವಿತೀಯೇsಪಿ ಪಣೇ ಚಾನೃತ್ಸಹಸ್ರಂ ರುಕ್ಮಿಣಾ ಜಿತಃ॥ 13 
ತತೋ ದಶಸಹಸ್ರಾಣಿ ನಿಷ್ಕಾಣಾಂ ಪಣಮಾದದೇ। 
ಬಲಭದ್ರೋಂಜಯತ್ತಾನಿ ರುಕ್ಮೀ ದ್ಕೂತವಿದಾಂ ವರಃ॥ 14 


ಮಹಾತ್ಮನೂ ಪ್ರದ್ಯುಮ್ನ್ಲಪುತ್ರನೂ ಆದ ಅನಿರುದ್ಧನ ವಿವಾಹವು ನಡೆದಮೇಲೆ, 
ಸಭೆಯಲ್ಲಿ ನೆರೆದಿದ್ದ ಕಲಿಂಗರಾಜನೇ ಮೊದಲಾದ ಪ್ರಮುಖರು ರುಕ್ಕಿಯನ್ನು 
ಕುರಿತು “ಮಿತ್ರ, ಈ ಬಲರಾಮನಿಗೆ ದ್ಯೂತಕ್ರೀಡೆ ಏನೂ ಗೊತ್ತಿಲ್ಲ. ಆದರೆ 
ಅದರಲ್ಲಿ ಬಹಳ ಆಸಕ್ತಿ ಇವನಿಗಿದೆ! ಜೂಜಿನಲ್ಲಾದರೂ ನಾವು ಈತನನ್ನು ಏಕೆ 
ಗೆಲ್ಲಬಾರದು!” ಎಂದು ಹುರಿದುಂಬಿಸಿದರು (10-11). ಮದಾಂಧನಾದ 
ರುಕ್ಕಿಯು "ಆಗಲಿ! ಎಂದು ನುಡಿದು ಸಭೆಯಲ್ಲಿ ಬಲರಾಮನೊಂದಿಗೆ 
ಪಗಡೆಯ ಜೂಜನ್ನಾರಂಭಿಸಿದನು. ಒಂದು ಸಾವಿರ ನಿಷ್ಕಗಳನ್ನು (ಸುವರ್ಣ 
ನಾಣ್ಯಗಳನ್ನು) ಪಣವಾಗಿಟ್ಟು ಆಡಲಾಗಿ, ರುಕ್ಕಿಯು ಬಲರಾಮನನ್ನು ಸೋಲಿಸಿ 
ಆ ಹಣವನ್ನು ಗೆದ್ದುಕೊಂಡನು. ಎರಡನೆಯ ಆಟದಲ್ಲಿಯೂ ಬಲರಾಮನು 
ಒಂದು ಸಾವಿರ ನಿಷ್ಕಗಳನ್ನು ಪಣವಾಗಿಟ್ಟು ಸೋತನು (12-13). ಅನಂತರ 
ಬಲರಾಮನು ಹತ್ತುಸಾವಿರ ನಿಷ್ಕಗಳನ್ನು ಪಣವಾಗಿಟ್ಟನು. ದ್ಯೂತದಲ್ಲಿ 
ನಿಪುಣನಾದ ರುಕ್ಕಿಯು ಅದನ್ನೂ ಗೆದ್ದನು. ಮೈತ್ರೇಯ, ಆಗ ಕಳಿಂಗರಾಜನು 
ಹಲ್ಲುಕಿರಿದು ಗಟ್ಟಿಯಾಗಿ ನಕ್ಕನು. ಮೂಢನಾದ ರುಕ್ಕಿಯೂ ಸಹ ಮದೋದ್ಧತ 


416 ಶ್ರೀವಿಷ್ಣುಪುರಾಣಮ್‌ 
ತತೋ ಜಹಾಸ ಸ್ಹನವತ್ಕಲಿಂಗಾಧಿಪತಿರ್ದ್ವಿಜ | 
ದಂತಾನ್‌ ವಿದರ್ಶಯನ್‌ ಮೂಢೋ ರುಕ್ಕೀ ಚಾಹ ಮದೋದ್ಧತಃ ॥ 15 


ಅವಿದ್ಕ್ಯೋಂಯಂ ಮಯಾ ದ್ಯೂತೇ ಬಲಭದ್ರಃ ಪರಾಜಿತಃ! 
ಮುಧೆ ೃವಾಕ್ಷಾವಲೇಪಾಂಧೋ ಯೋತವಮೇನೇsಕ್ಷಕೋವಿದಾನ್‌ ॥16 


ದೃಷ್ಟ್ವಾ ಕಲಿಂಗರಾಜಂ ತಂ ಪ್ರಕಾಶದಶನಾನನಮ್‌ | 
ರುಕ್ಮಿಣಂ ಚಾಪಿ ದುರ್ವಾಕ್ಕಂ ಕೋಪಂ ಚಕ್ರೇ ಹಲಾಯುಧಃ॥ 17 


ತತಃ ಕೋಪಹರೀತಾತ್ಮಾ ನಿಷಕೋಟಂ ಸಮಾದದೇ। 


ಗ್ಲಹಂ ಜಗ್ರಾಹ ರುಕ್ಮೀ ಚ ತದರ್ಥೇತಕ್ಷಾನಪಾತಯತ್‌ ॥ 18 
ಅಜಯದ್ವಲದೇವಸ್ತಂ ಪ್ರಾಹೋಚ್ಚೈರ್ವಿಜಿತಂ ಮಯಾ। 
ಮಯೇತಿ ರುಕ್ಮೀ ಪ್ರಾಹೋಚ್ಚೈರಲೀಕೋಕ್ತೇರಲಂ ಬಲ॥ 19 


ತ್ವಯೋಕ್ರೋsಯಂ ಗ್ಲಹಸ್ಸತ್ಕಂ ನ ಮಯ್ಕೆಷೋತನುಮೋದಿತಃ। 
ಏವಂ ತ್ವಯಾ ಚೇದ್ದಿಜಿತಂ ವಿಜಿತಂ ನ ಮಯಾ ಕಥಮ್‌॥ 20 


ನಾಗಿ ಹೇಳಿದನು (14-15): "ಈ ಬಲರಾಮನಿಗೆ ಪಗಡೆಯಾಟದ 
ಪರಿಚಯವೇ ಇಲ್ಲ! ಸೋತುಹೋದ! ತಾನು ಅಕ್ಷ ಕ್ರೀಡಾಕೋವಿದನೆಂದು 
ಸುಳ್ಳುಸುಳ್ಳಾಗಿ ಜಂಭ ಹೊಡೆಯುತ್ತ ಕುರುಡನಾಗಿದ್ದಾನೆ! ಅಕ್ಷನಿಪುಣರನ್ನು 
ಅವಮಾನದಿಂದ ಕಾಣುತ್ತಾನೆ!” ಎಂದು ಹಂಗಿಸಿ ಮಾತಾಡಿದನು (16). 
ಕಳಿಂಗರಾಜನು ಹಲ್ಲುತೋರಿಸಿ ಗಟ್ಟಿಯಾಗಿ ನಕ್ಕದ್ದನ್ನೂ ರುಕ್ಮಿಯು ಹಂಗಿಸಿ 
ದುರ್ವಚನಗಳನ್ನಾಡಿದ್ದನ್ನೂ ನೋಡಿ ಬಲರಾಮನು ಕ್ರುದ್ದವಾದನು. ಅವನು 
ರೋಷಾವಿಷ್ಟನಾಗಿ ಒಂದು ಕೋಟಿ ಸುವರ್ಣನಾಣ್ಯಗಳನ್ನು ಪಣವಾಗಿ ಒಡ್ಡಿ 
ದಾಳವನ್ನು ಹಾಕಿದನು. ರುಕ್ಕಿಯೂ ದಾಳವನ್ನೆಸೆದು ಆಡಿದನು (17). ಅದರಲ್ಲಿ 
ಬಲರಾಮನಿಗೆ ಜಯವಾಯಿತು. ಅವನು “ನಾನು ಜಯಿಸಿದೆ” ಎಂದು 
ಗಟ್ಟಿಯಾಗಿ ಹೇಳಲು, ಅಷ್ಟೇ ಗಟ್ಟಿಯಾಗಿ ರುಕ್ಕಿಯೂ “ನಾನು ಜಯಿಸಿದೆ!” 
ಎಂದು ಕೂಗಿದನು. ಮತ್ತು “ಬಲರಾಮ, ಸುಳ್ಳುಹೇಳಬೇಡ. ಪಣವನ್ನು ನೀನು 
ಒಡ್ಡಿದುದು ಹೌದು, ಆದರೆ ನಾನು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲವಲ್ಲ! ಹೀಗಿರುವಾಗ 
ನೀನು ಜಯಿಸಿದ್ದು ಹೌದಾದರೆ, ನಾನು ಜಯಿಸಿದ್ದು ಏಕಲ್ಲ?'” ಎಂದನು 


ಅಧ್ಯಾಯ 28 ಪಂಚಮಾಂಶಃ 417 
ಶ್ರೀಪರಾಶರ ಉವಾಚ: 


ಅಥಾಂತರಿಕ್ಷೇ ವಾಗುಚ್ಚೈಃ ಪ್ರಾಹ ಗಂಭೀರನಾದಿನೀ 
ಬಲದೇವಸ್ಕ ತಂ ಕೋಪಂ ವರ್ದಯಂತೀ ಮಹಾತ್ಮನಃ ॥ 21 


ಜಿತಂ ಬಲೇನ ಧರ್ಮೆೇಣ ರುಕ್ಮಿಣಾ ಭಾಷಿತಂ ಮೃಷಾ! 
ಅನುಕ್ಟ್ಯಾಪಿ ವಚಃ ಕಿಂಚಿತ್ಯತಂ ಭವತಿ ಕರ್ಮಣಾ ॥ 22 


ತತೋ ಬಲಃ ಸಮುತ್ನಾಯ ಕೋಪಸಂರಕ್ತಲೋಚನಃ। 
ಜಘಾನಾಷ್ಟಾಪದೇನೈವ ರುಕ್ಮಿಣಂ ಸ ಮಹಾಬಲಃ ॥ 23 


ಕಲಿಂಗರಾಜಂ ಚಾದಾಯಾ ಎಸ್ಸುರಂತಂ ಬಲಾದ್ದಲಃ | 
ಬಭಂಜ ದಂತಾನ್‌ ಕುಪಿತೋ ಯೆ ಕಿ ಪ್ರಕಾಶಂ ಜಹಾಸ ಸಃ॥ 24 


ಆಕೃಷ್ಠ ಚ ಮಹಾಸ್ತಂಭಂ ಜಾತರೂಪಮಯಂ ಬಲಃ। 
ಜಘಾನ ತಾನ್ನೇ ತತ್ನಕ್ಷೇ ಭೂಭೃತಃ ಕುಪಿತೋ ಭೃಶಮ್‌ ॥ 25 


(18-20). ಆಗ ಬಲರಾಮನ ಕ್ರೋಧವನ್ನು ವರ್ಧಿಸುತ್ತ ಅಂತರಿಕ್ಷದಲ್ಲಿ 
ಗಂಭೀರಸ್ವರದಿಂದ "ನ್ಯಾಯವಾಗಿ ಬಲರಾಮನು ಜಯಿಸಿದ್ದಾನೆ. ರುಕ್ಕಿ 
ಹೇಳುವುದು ಸತ್ಯವಲ್ಲ. (ಪಣವನ್ನು ಒಪ್ಪಿಕೊಳ್ಳುವ ಮಾತನ್ನಾಡದಿದ್ದರೂ) 
ಅವನು (ದಾಳವನ್ನೆಸೆಯುವ) ಕ್ರಿಯೆಯಿಂದಲೇ ಒಪ್ಪಿಗೆಯನ್ನು ನೀಡಿದ್ದಾನೆ” 
ಎಂದು ಸ್ಪಷ್ಟವಾಗಿ ಅಶರೀರವಾಣಿಯಾಯಿತು (21-22).ಆಗ ಮಹಾಬಲನಾದ 
ಬಲಭದ್ರನು ರೇಗಿ ಕ್ರೋಧತಾಮ್ರಾಕ್ಷನಾಗಿ ಎದ್ದು ದ್ಯೂತದ ಮಣೆಯಿಂದಲೇ 
ರುಕ್ಮಿಯನ್ನು ಕುಟ್ಟಿ ಕೊಂದುಹಾಕಿದನು. ಎಗರಾಡುತ್ತಿದ್ದ ಕಳಿಂಗರಾಜನನ್ನು 
ಬಲಾತ್ಕಾರವಾಗಿ ಹಿಡಿದು, ನಗುವಾಗ ಯಾವ ಹಲ್ಲುಗಳನ್ನು ಕಿರಿದು 
ತೋರಿಸಿದ್ದನೋ ಆ ಹಲ್ಲುಗಳನ್ನು ಮುರಿದು ಹಾಕಿದನು! (23-24). ಅಲ್ಲದೆ 
ಬಲಭದ್ರನು ರೋಷಾವೇಶದಿಂದ ಸುವರ್ಣಮಯವಾದ ಒಂದು ಮಹಾ 
ಸ್ತಂಭವನ್ನೆತ್ತಿಕೊಂಡು' ಅವರ ಪಕ್ಷಕ್ಕೆ ಸೇರಿದ್ದ ರಾಜರನ್ನು ಬಡಿದು ಕೊಂದನು. 
ಮೈತ್ರೇಯ, ಎಲ್ಲೆಲ್ಲಿಯೂ ಹಾಹಾಕಾರವೆದ್ದಿತು. ಬಲರಾಮನ ಕೋಪಾ 


418 ಶ್ರೀವಿಷ್ಣುಪುರಾಣಮ್‌ 


ತತೋ ಹಾಹಾಕೃತಂ ಸರ್ವಂ ಪಲಾಯನಪರಂ ದ್ವಿಜ! 
ತದ್ರಾಜಮಂಡಲಂ ಭೀತಂ ಬಭೂವ ಕುಪಿತೇ ಬಲೇ॥ 26 


ಬಲೇನ ನಿಹತಂ ದೃಷ್ಟ್ವಾ ರುಕ್ಮಿಣಂ ಮಧುಸೂದನಃ। 
ನೋವಾಚೆ ಕಿಂಚಿನ್ಮೈತ್ರೇಯ ರುಕ್ಮಿಣೀಬಲಯೋರ್ಭಯಾತ್‌ ॥ 27 


ತತೋತನಿರುದ್ದಮಾದಾಯ ಕೃತದಾರಂ ದ್ವಿಜೋತ್ತಮ | 
ದ್ವಾರಕಾಮಾಜಗಾಮಾಥ ಯದುಚಕ್ರಂ ಚ ಕೇಶವಃ॥ 28 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಅಷ್ಟಾವಿಂಶೋsಧ್ಯಾಯಃ 


ವೇಶವನ್ನು ಕಂಡು ಹೆದರಿ ಇತರ ರಾಜರು ಚೆಲ್ಲಾಪಿಲ್ಲಿಯಾಗಿ ಓಡಿಹೋದರು 
(25-26). ಹೀಗೆ ಬಲರಾಮನು ರುಕ್ಕಿಯನ್ನು ವಧಿಸಿದ ಮೇಲೆ ಶ್ರೀಕೃಷ್ಣನು 
ಯಾವ ಮಾತನ್ನೂ ಆಡಲಿಲ್ಲ. ಅತ್ತ ಬಲರಾಮನು ಏನು ಮಾಡುತ್ತಾನೋ ಇತ್ತ 
ರುಕ್ಕಿಣಿಯು ಏನು ಹೇಳುತ್ತಾಳೋ ಎಂಬ ಭಯದಿಂದ ಸುಮವಾದನು. 
ಅನಂತರ ಪತ್ನೀಸಮೇತನಾದ ಅನಿರುದ್ಧನನ್ನು ಕರೆದುಕೊಂಡು ಶ್ರೀಕೃಷ್ಣನೂ 
ಯಾದವರೂ ದ್ವಾರಕೆಗೆ ಬಂದರು (27-28). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತೆಂಟನೆಯ ಅಧ್ಯಾಯ ಮುಗಿಯಿತು. 


ಗ 


ಏಕೋನತ್ರಿಂಶೋ5ಧ್ಯಾಯಃ 


ಶೀಪರಾಶರ ಉವಾಚ: 
ದ್ದಾರವತ್ಕಾಂ ಸ್ಥಿತೇ ಕೃಷ್ಣೇ ಶಕ್ರಸ್ತ್ರಿಭವನೇಶ್ಚರಃ | 


ಆಜಗಾಮಾಥ ಮೈತ್ರೇಯ ಮತ್ತೈರಾವತಪೃಷಗಃ॥ 
ಪ್ರವಿಶ್ಶ ದ್ಹಾರಕಾಂ ಸೋಂಥ ಸಮೇತ್ಯ ಹರಿಣಾ ತತಃ। 
ಕಥಯಾಮಾಸ ದೈತ್ಸಸ್ಯ್ಥ ನರಕಸ್ಮ ವಿಚೇಷ್ಪಿತಮ್‌ ॥ 2 
ತ್ವಯಾ ನಾಥೇನ ದೇವಾನಾಂ ಮನುಷ್ಯತ್ಚೇನಪಿ ತಿಷತಾ। 

ಪ್ರಶಮಂ ಸರ್ವದುಃಖಾನಿ ನೀತಾನಿ ಮಧುಸೂದನ ॥ 3 
ತಪಸ್ವಿವುಸನಾರ್ಥಾಯ ಸೋತರಿಷ್ಠ್ಟೋ ಧೇನುಕಸಥಾ! 

ಪ್ರವೃತ್ತೋ ಯಸ್ತಥಾ ಕೇಶೀ ತೇ ಸರ್ವೇ ನಿಹತಾಸ್ತಯಾ ॥ 4 

ಅಧ್ಯಾಯ 29 


ನರಕಾಸುರನನ್ನು ಸಂಹರಿಸಬೇಕೆಂದು ದೇವೇಂದ್ರನ ಪ್ರಾರ್ಥನೆ. 
ಅದರಂತೆ ಶ್ರೀಕೃಷ್ಣನಿಂದ ನರಕಾಸುರನ ಸಂಹಾರ. ಭೂದೇವಿಯಿಂದ ಸ್ತುತಿ. 
ನರಕನ ಅಂತಃಪುರದಲ್ಲಿದ್ದ ಕನ್ಕೆಯರನ್ನೂ ಅಲ್ಲದೆ ಗಜಾಶ್ವಾದಿಗಳನ್ನೂ 
ದ್ವಾರಕೆಗೆ ಸಾಗಿಸುವುದು. 


ಪರಾಶರಮುನಿಗಳು ನುಡಿದರು: ಮೈತ್ರೇಯ, ಶ್ರೀಕೃಷ್ಣನು ದ್ವಾರವತಿ 
ಯಲ್ಲಿ ವಾಸವಾಗಿರುವಾಗ ಒಂದು ಸಲ ತ್ರಿಭುವನೇಶ್ವರನಾದ ಇಂದ್ರನು 
ಮದಿಸಿದ ಐರಾವತವನ್ನೇರಿ ಅಲ್ಲಿಗೆ ಬಂದನು. ಅವನು ದ್ವಾರಕೆಯನ್ನು 
ಪ್ರವೇಶಿಸಿ ಶ್ರೀಕೃಷ್ಣನನ್ನು ಕಂಡು ನರಕಾಸುರನ ದುಶ್ಚೇಷ್ಟೆಗಳನ್ನು ತಿಳಿಸಿದನು 
(1-2): “ಶ್ರೀಕೃಷ್ಣ, ನಮ್ಮ ಸ್ವಾಮಿಯಾದ ನೀನು ಮನುಷ್ಯಜನ್ಮವನ್ನು ತಾಳಿದ್ದರೂ 
ದೇವತೆಗಳ ಸಕಲದುಃಖಗಳನ್ನೂ ಶಮನಗೊಳಿಸಿದ್ದೀಯೆ. ತಪಸ್ವಿಗಳ ಕಷ್ಟಕ್ಕೆ 
ಕಾರಣರಾದ ಅರಿಷ್ಟ, ಧೇನುಕ, ಕೇಶಿ-ಮೊದಲಾದವರೆಲ್ಲರೂ ನಿನ್ನಿಂದ 
ಹತರಾದರು (೨-4). ಕಂಸ, ಕುವಲಯಾಪೀಡನೆಂಬ ಗಜ, ಬಾಲಘಾತಿನಿ 


420 ಶ್ರೀವಿಷ್ಣುಪುರಾಣಮ್‌ 


ಕಂಸಃ ಕುವಲಯಾಪೀಡಃ ಪೂತನಾ ಬಾಲಘಾತಿನೀ | 


ನಾಶಂ ನೀತಾಸ್ತಯಾ ಸರ್ವೇ ಯೇತನ್ಮೇ ಜಗದುಪದ್ರವಾಃ ॥ 5 
ಯುಷ್ಮದ್ದೋರ್ದಂಡಸಂಭೂತಿಪರಿತ್ರಾತೇ ಜಗತ್ತಯೇ! 
ಯಜ್ಞಯಜ್ಞಾಂಶಸಂಪ್ರಾಪ್ತ್ಯಾ ತೃಪ್ತಿಂ ಯಾಂತಿ ದಿವೌಕಸಃ॥ 6 
ಸೋನಂ ಹಂ ಸಾಂಪ್ರತಮಾಯಾತೋ ಯನ್ನಿಮಿತಂ ಜನಾರ್ದನ । 
ತಚ್ಛು ತ್ಚಾ ತತ್ಪತೀಕಾರಪ್ರಯತ್ನಂ ಕರ್ತುಮರ್ಹಸಿ॥ 7 
ಭೌಮೋsಯಂ ನರಕೋ ನಾಮ ಪ್ರಾಗ್ರೋತಿಷಪುರೇಶ್ವರಃ | 
ಕರೋತಿ ಸರ್ವಭೂತಾನಾಮುಪಘಾತಮರಿಂದವು ॥ 8 


ದೇವಸಿದ್ಧಾಸುರಾದೀನಾಂ ನೃಪಾಣಾಂ ಚ ಜನಾರ್ದನ | 
ಹೃತ್ಹಾ ತು ಸೋಇಸುರಃ ಕನ್ಮಾ ರುರುಧೇ ನಿಜಮಂದಿರೇ ॥ 9 


ಛತ್ರಂ ಯತ್ಸಲಿಲಸ್ರಾವಿ ತಜ್ಜಹಾರ ಪ್ರಚೇತಸಃ! 
ಮಂದರಸ್ಕ ತಥಾ ಶೃಂಗಂ ಹೃತವಾನ್ಮಣಿಪರ್ವತಮ್‌ ॥| 10 


ಯಾದ ಪೂತನೆ ಮೊದಲಾಗಿ ಜಗದುಪದ್ರವಕಾರಿಗಳು ನಾಶವಾದರು. ನಿಮ್ಮ 
ದೋರ್ದಂಡಪರಾಕ್ರಮದಿಂದ ಜಗತ್ತಯವೂ ರಕ್ಷಿತವಾದ್ದರಿಂದ ಯಾಜಕರು 
ಯಜ್ಞದಲ್ಲಿ ಅರ್ಪಿಸುವ ಹವಿರ್ಭಾಗಗಳಿಂದ ದೇವತೆಗಳು ತೃಪ್ಪರಾಗುತ್ತಿದ್ದಾರೆ 
(5-6). ಹೇ ಜನಾರ್ದನ, ನಾನಾದರೋ ಈಗ ಯಾವ ನಿಮಿತ್ತದಿಂದ ಇಲ್ಲಿಗೆ 
ಬಂದಿರುವೆನೆಂಬುದನ್ನಾಲಿಸಿ, ಅದಕ್ಕೆ ಪ್ರತಿಕಾರವೇನೆಂಬುದಕ್ಕೆ ನೀನು ಪ್ರಯತ್ನಿಸ 
ಬೇಕು. ಹೇ ಶತ್ರುಸೂದನ, ಭೂಮಿಪುತ್ರನೂ ಪ್ರಾಗ್‌ಜ್ಯೋತಿಷಪುರಕ್ಕೆ 
ಒಡೆಯನೂ ಆದ ನರಕನೆಂಬುವನು ಇದ್ದಾನಷ್ಟೆ. ಈತನು ಸರ್ವಜೀವಿಗಳಿಗೂ 
ಉಪದ್ರವವನ್ನು ಕೊಡುತ್ತಿದ್ದಾನೆ (7-8). ದೇವ, ಸಿದ್ಧ ಅಸುರಾದಿಗಳ ಮತ್ತು 
ಭೂಲೋಕದ ರಾಜರ ಹೆಣ್ಣುಮಕ್ಕಳನ್ನಪಹರಿಸಿ ತನ್ನ ಅಂತಃಪುರದಲ್ಲಿ 
ಸೆರೆಯಿಟ್ಟಿದ್ದಾನೆ. ವರುಣನ ಜಲಸ್ರಾವಿಯಾದ ಛತ್ರವನ್ನೂ ಮಂದರಗಿರಿಯ 
ಶೃಂಗವಾದ ಮಣಪರ್ವತವನ್ನೂ ಕಿತ್ತುಕೊಂಡು ಹೋಗಿದ್ದಾನೆ (9-10). 


ಅಧ್ಯಾಯ 29 ಪಂಚಮಾಂಶಃ 421 


ಅಮೃತಸ್ರಾವಿಣೀ ದಿವ್ಯೇ ಮನ್ಮಾತುಃ ಕೃಷ್ಣ ಕುಂಡಲೇ । 
ಜಹಾರ ಸೋತಸುರೋಪದಿತ್ಮಾ ವಾಂಛತ್ಕೈರಾವತಂ ಗಜಮ್‌॥ 11 


ದುರ್ನೀತಮೇತದ್ಧೋವಿಂದ ಮಯಾ ತಸ್ಕ ನಿವೇದಿತಮ್‌! 
ಯದತ್ರ ಪ್ರತಿಕರ್ತವ್ಕಂ ತತ್ಸ್ವಯಂ ಪರಿಮೃಶ್ಯತಾಮ್‌ ॥॥ 12 
ಪಶ್ರೀಪರಾಶರ ಉವಾಚ: 


ಇತಿ ಶ್ರುತ್ವಾ ಸ್ಮಿತಂ ಕೃತ್ವಾ ಭಗವಾನ್‌ ದೇವಕೀಸುತಃ। 
ಗೃಹೀತ್ವಾ ವಾಸವಂ ಹಸ್ತೇ ಸಮುತ್ತಸ್ಲೌ ವರಾಸನಾತ್‌ ॥ 13 


ಸಂಚಿಂತ್ಯಾಗತಮಾರುಹ್ಕ ಗರುಡಂ ಗಗನೇಚರಮ್‌ | 
ಸತ್ಯಭಾಮಾಂ ಸಮಾರೋಪ ಯಯೌ ಪ್ರಾಗ್ದೋತಿಷಂ ಪುರಮ್‌ ॥ 14 





ಶ್ರೀಕೃಷ್ಣ, ಅಲ್ಲದೆ ಈ ದೈತ್ಯನು ನನ್ನ ತಾಯಿಯಾದ ಅದಿತಿದೇವಿಯ 
ಅಮೃತಸ್ರಾವಿಗಳಾದ ದಿವ್ಯ ಕುಂಡಲಗಳನ್ನೂ ಅಪಹರಿಸಿದ್ದಾನೆ. ಈಗ 
ಐರಾವತಗಜವಾೂ ತನಗೆ ಬೇಕೆಂದು ಆಸೆಪಟ್ಟಿದ್ದಾನೆ. ಗೋವಿಂದ, ಈ ಅಸುರನ 
ದುಷ್ಕೃತ್ಯವನ್ನು ನಿನ್ನಲ್ಲಿ ಅರಿಕೆ ಮಾಡಿಕೊಂಡಿದ್ದೇನೆ. ಇದಕ್ಕೆ ಪ್ರತೀಕಾರವೇನೆಂಬು 
ದನ್ನು ನೀನೇ ಆಲೋಚಿಸು” ಎಂದು ನಿವೇದಿಸಿದನು (11-12). ಇಂದ್ರನ 
ನುಡಿಯನ್ನಾಲಿಸಿದ ಭಗವಾನ್‌ ದೇವಕೀಸುತನು ಮುಗುಳ್ನಗೆ ಬೀರಿ, ಇಂದ್ರನ 
ಕೈಯನ್ನು ಹಿಡಿದುಕೊಂಡು ತನ್ನ ಪೀಠದಿಂದ ಎದ್ದನು. ಗಗನಗಾಮಿಯಾದ 
ಗರುಡನನ್ನು ಸದಿಸಿಕೊಳ್ಳಲು ಆತನು ಉಪಸ್ಥಿತನಾದನು. ಅನಂತರ ಸತ್ಯಭಾಮೆ 
ಯನ್ನು* ಗರುಡನ ಮೇಲೆ ಕುಳ್ಳಿರಿಸಿಕೊಂಡು ಶ್ರೀಕೃಷ್ಣನು ಪ್ರಾಗ್‌ಜ್ಯೋತಿಷ 
ಪುರಕ್ಕೆ ಅಭಿಮುಖವಾಗಿ ಹೊರಟನು (13-14). ಇಂದ್ರನು ಐರಾವತನ್ನೇರಿ 


* ನಾರದರು ಇತ್ತ ಪಾರಿಜಾತಪುಷ್ಟ್ಪವನ್ನು ಶ್ರೀಕೃಷ್ಣನು ರುಕ್ಮಿಣಿಗೆ ಕೊಡಲಾಗಿ 


ಲಣ 


ಸತ್ಯಭಾಮೆ ಕುಪಿತಳಾದಳು. ಅವಳಿಗೆ ಪಾರಿಜಾತ ವಕವನ್ನೇ ತಂದುಕೊಂಡುವೆನೆಂದು 


ಲಂ ಐ“ 


ಶ್ರೀಕೃಷ್ಣನು ಮಾತುಕೊಟ್ಟಿದ್ದನು. ಅದನ್ನೀಗ ನೆರವೇರಿಸುವುದಕ್ಕಾಗಿ ಜೊತೆಯಲ್ಲಿ 
ಸತ್ಯಭಾಮೆಯನ್ನು ಕರೆದೊಯ್ದನೆಂದು ತಿಳಿಯಬೇಕು. ಈ ವೃತ್ತಾಂತ ಹರಿವಂಶದಲ್ಲಿದೆ. 


422 ಶ್ರೀವಿಷ್ಣುಪುರಾಣಮ್‌ 


ಆರುಹೆ, Jರಾವತಂ ನಾಗಂ ಶಕ್ರೋಇಪಿ ತ್ರಿದಿವಂ ಯಯೌ!। 
ತತೋ ಜಗಾಮ ಕೃಷ್ಣಶ್ಚ ಪಶ್ಯತಾಂ ದ್ಹಾರಕೌಕಸಾಮ್‌ ॥ 15 


ಪ್ರಾಗ್ಚ್ಯೋತಿಷಪುರಸ್ಕಾಪಿ ಸಮಂತಾಚ್ಛತಯೋಜನಮ್‌!। 
ಆಚತಾ ಮೌರವೈಃ ಪಾಶೈಃ ಕ್ಲುರಾಂತೈರ್ಭೂರ್ದ್ವಿಜೋತ್ತಮ ॥ 16 


ತಾಂಶ್ಲಿಚ್ಛೇದ ಹರಿಃ ಪಾಶಾನ್‌ ಕ್ಷಿಪ್ಪಾ ಚಕ್ರಂ ಸುದರ್ಶನಮ್‌ | 


ತತೋ ಮುರಸ್ಸಮುತ್ತಸ್ಥೌ ತಂ ಜಘಾನ ಚ ಕೇಶವಃ॥ 17 
ಮುರಸ್ಕ ತನಯಾನ್‌ ಸಪ್ತ ಸಹಸ್ರಾಂಸ್ಟಾಂಸ್ತತೋ ಹರಿಃ। 
ಚಕ್ರಧಾರಾಗ್ನಿನಿರ್ದಗ್ಭಾಂಶ್ಚಕಾರ ಶಲಭಾನಿವ ॥॥ 18 


ಹತ್ವಾ ಮುರಂ ಹಯಗ್ರೀವಂ ತಥಾ ಪಂಚಜನಂ ದ್ವಿಜ! 
ಪ್ರಾಗ್ದೋತಿಷಪುರಂ ಧೀಮಾಂಸ್ಕರಾವಾನ್‌ ಸಮುಪಾದ್ರವತ್‌ ॥ 19 


ನರಕೇಣಾಸ್ಕ ತತ್ರಾಭೂನ್ಮಹಾಸೈನ್ನೇನ ಸಂಯುಗಮ್‌। 
ಕೃಷ್ಣಸ್ಯ ಯತ್ರ ಗೋವಿಂದೋ ಜಫ್ಲೇ ದೈತ್ಸಾನ್‌ ಸಹಸ್ರಶಃ ॥ 20 





ಸ್ವರ್ಗಲೋಕಕ್ಕೆ ತೆರಳಿದನು. ದ್ವಾರಕಾವಾಸಿಗಳಾದ ಪೌರರು ನೋಡನೋಡು 
ತ್ತಿರುವಾಗಲೇ ಶ್ರೀಕೃಷ್ಣನು ಪ್ರಾಗ್‌ಜ್ಯೋತಿಷಪುರಕ್ಕೆ ಪ್ರಯಾಣ ಮಾಡಿದನು 
(15). ಮೈತ್ರೇಯ, ಮುರನೆಂಬ ದೈತ್ಯನು ಕ್ಲುರದಂತೆ ತೀಕ್ಷಾಾಗ್ರವುಳ್ಳಪಾಶ 
ಗಳನ್ನು ಪ್ರಾಗ್‌ಜ್ಯೋತಿಷಪುರದ ಸುತ್ತಲೂ ಹರಡಿ ರಕ್ಷಣೆಯನ್ನೊದಗಿಸಿದ್ದನು. 
ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಬಿಟ್ಟು ಆ ಪಾಶಗಳನ್ನು ಕತ್ತರಿಸಿದನು. ಆಗ 
ಮುರನೇ ಸ್ವತಃ ಎದ್ದುಬರಲಾಗಿ ಕೇಶವನು ಅವನನ್ನು ವಧಿಸಿದನು (16-17). 
ಅನಂತರ ಮುರದೈತ್ಯನ ಏಳು ಸಾವಿರ ಮಕ್ಕಳು ಸುದರ್ಶನ ಚಕ್ರದ 
ಧಾರಾಗ್ನಿಯಲ್ಲಿ ದೀಪದ ಹುಳುಗಳಂತೆ ಬೆಂದುಹೋದರು. ಹೀಗೆ ಮುರ, 
ಹಯಗ್ರೀವ, ಪಂಚಜನರೆಂಬ ದೈತ್ಯರನ್ನು ಸಂಹರಿಸಿ, ಧೀಮಂತನಾದ 
ಶ್ರೀಹರಿಯು ತ್ವರೆಯಿಂದ ಪ್ರಾಗ್‌ಜ್ಯೋತಿಷಪುರವನ್ನಾಕ್ರಮಿಸಿದನು (18-19). 
ಆಗ ದೊಡ್ಡಸೇನೆಯಿಂದ ಪರಿವೃತನಾಗಿ ಬಂದ ನರಕಾಸುರನಿಗೂ 
ಗೋವಿಂದನಿಗೂ ಕಾಳಗ ನಡೆಯಿತು. ಸಾವಿರಗಟ್ಟಲೆ ರಾಕ್ಷಸರನ್ನು 


ಅಧ್ಯಾಯ 29 ಪಂಚಿಮಾಂಶಃ 423 


ಶಸಾಸವರ್ಷಂ ಮುಂಚಂತಂ ತಂ ಭೌಮಂ ನರಕಂ ಬಲೀ 


ಕಪ್ಪಾ ಚಕ್ರಂ ದ್ವಿಧಾ ಚಕ್ರೇ ಚಕ್ರೀ ದೆ ಎತೇಯಚಕ್ರಹಾ | 21 
ಹತೇ ತು ನರಕೇ ಭೂಮಿರ್ಗೃಹೀತ್ಸಾದಿತಿಕುಂಡಲೇ । 

ಉಪತಸ್ಥೇ ಜಗನ್ನಾಥಂ ವಾಕ್ಕಂ ಚೇದಮಥಾಬ್ರವೀತ್‌॥ 22 
ಪೃಥಿವ್ಯವಾಚ: 

ಯದಾಹಮುದ್ಧೃತಾ ನಾಥ ತ್ವಯಾ ಸೂಕರಮೂರ್ತಿನಾ। 

ತ್ವತ್‌ ಸ್ಪರ್ಶಸಂಭವಃ ಪುತ್ರಸ್ತದಾಯಂ ಮಯ್ಯಜಾಯತ ॥ 23 


ಸೋsಯಂ ತ್ಹಯೈವ ದತ್ತೋ ಮೇ ತ್ವಯ್ಕೈೆವ ವಿನಿಪಾತಿತಃ | 
ಗೃಹಾಣ ಕುಂಡಲೇ ಚೇಮೇ ಪಾಲಯಾಸ್ಮ ಚ ಸಂತತಿಮ್‌॥ 24 


ಭಾರಾವತರಣಾರ್ಥಾಯ ಮಮೆ ವ ಭಗವಾನಿಮಮ್‌ | 
ಅಂಶೇನ ಲೋಕಮಾಯಾತಃ ಪ್ರಸಾದಸುಮುಖಃ ಪ್ರಭೋ॥ 25 


ಗೋವಿಂದನು ತರಿದೊಟ್ಟಿದನು. ಭೂಮಿಪುತ್ರನಾದ ನರಕಾಸುರನು ಶಸ್ತ್ರಾಸ್ತ್ರಗಳ 
ಮಳೆಯನ್ನೇ ಸುರಿಸಿದನು. ದೈತ್ಯಚಕ್ರವನ್ನು ವಿಧ್ವಂಸಗೊಳಿಸುವ ಬಲಾಢ್ಯನಾದ 
ಚಕ್ರಧರನು ಚಕ್ರಾಯುಧವನ್ನು ಪ್ರಯೋಗಿಸಿ ನರಕನನ್ನು ಕತ್ತರಿಸಿ ಎರಡು 
ತುಂಡುಮಾಡಿದನು (20-21). ಹೀಗೆ ನರಕಾಸುರನು ಹತನಾಗಲಾಗಿ 
ಭೂದೇವಿಯು ಅದಿತಿಯ ಎರಡು ದಿವ್ಯಕುಂಡಲಗಳನ್ನು ಕೈಯಲ್ಲಿ ತಂದು 
ಹಿಡಿದು ಜಗನ್ನಾಥನಾದ ಶ್ರೀಕೃಷ್ಣನನ್ನು ಕುರಿತು ಇಂತೆಂದಳು (22): “ಹೇ 
ಸ್ವಾಮಿ, ನೀನು ವರಾಹಾವತಾರವನ್ನು ತಾಳಿ ನನ್ನನ್ನು ಎತ್ತಿದಾಗ, ನಿನ್ನ 
ಸ್ಪರ್ಶದಿಂದ ಈ ಪುತ್ರನು (ನರಕಾಸುರ) ನನ್ನಲ್ಲಿ ಜನಿಸಿದ್ದನು. ನೀನೇ ಈತನನ್ನು 
ನನಗೆ ಕೊಟ್ಟೆ, ನೀನೇ ಕಿತ್ತುಕೊಂಡೆ! ಈ ಕುಂಡಲಗಳನ್ನು ಸ್ವೀಕರಿಸು. ಈ ನರಕನ 
ಸಂತತಿಯನ್ನು ಪಾಲಿಸು (23-24). ಹೇ ಪ್ರಭುವೇ, ನನ್ನ ಮೇಲಿದ್ದ 
ಭಾರವನ್ನಿಳಿಸುವದಕ್ಕಾಗಿ ಭಗವಂತನಾದ ನೀನು ಪ್ರಾರ್ಥನೆಗೆ ಪ್ರಸನ್ನನಾಗಿ 
ಅಂಶಾವತಾರದಿಂದ ಈ ಲೋಕಕ್ಕೆ ಬಂದಿದ್ದೀಯೇ. ನೀನು ಈ ಜಗತ್ತುಗಳ 


424 ಶ್ರೀವಿಷ್ಣುಪುರಾಣಮ್‌ 


ತ್ದಂ ಕರ್ತಾ ಚ. ವಿಕರ್ತಾ ಚೆ ಸಂಹರ್ತಾ ಪ್ರಭವೋನಪ್ಯಯಃ। 
ಜಗತಾಂ ತ್ವಂ ಜಗದ್ರೂಪಃ ಸ್ತೂಯತೇಇಚ್ಕುತ ಕಿಂ ತವ॥ 26 


ವ್ಯಾಪೀ ವ್ಯಾಹಂ ಕ್ರಿಯಾ ಕರ್ತಾ ಕಾರ್ಯಂ ಚ ಭಗವನ್ಯಥಾ। 
ಸರ್ವಭೂತಾತ್ಮಭೂತಸ್ಮ್ಥ ಸ್ತೂಯತೇ ತವ ಕಂ ತಥಾ॥ 27 


ಪರಮಾತ್ಮಾ ಚ ಭೂತಾತ್ಮಾ ತ್ಹಮಾತ್ಮಾ ಚಾವ್ಯಯೋ ಭವಾನ್‌! 
ಯಥಾ ತಥಾ ಸ್ತುತಿರ್ನಾಥ ಕಿಮರ್ಥಂ ತೇ ಪ್ರವರ್ತತೇ ॥ 28 


ಪ್ರಸೀದ ಸರ್ವಭೂತಾತ್ಮನ್ನರಕೇಣ ತು ಯತ್ಛತಮ್‌ | 
ತತ್‌ ಕ್ಷಮ್ಮತಾಮದೋಷಾಯ ತ್ವತ್ಸುತಸ್ತ್ಮನ್ನಿಪಾತಿತಃ ॥ 29 


ಶ್ರೀಪರಾಶರ ಉವಾಚ: 


ತಥೇತಿ ಚೋಕ್ಹ್ವಾ ಧರಣೀಂ ಭಗವಾನ್‌ ಭೂತಭಾವನಃ | 
ರತ್ನಾನಿ ನರಕಾವಾಸಾಜ್ಯಗ್ರಾಹ ಮುನಿಸತ್ತಮ ॥ 30 


ಕರ್ತ, ಪೋಷಕ, ಸಂಹರ್ತ. ಇವುಗಳಿಗೆ ನಿನ್ನಲ್ಲಿ ಜನ್ಮ, ನಿನ್ನಲ್ಲಿಯೇ ಲಯ. 
ಅಚ್ಚುತ, ಜಗದ್ರೂಪನೂ ನೀನೇ ಆಗಿರುವಾಗ ನಾವು ಯಾವ ರೀತಿ ನಿನ್ನನ್ನು 
ಸ್ತುತಿಸೋಣ? (25-26). ಹೇ ಭಗವನ್‌, ವ್ಯಾಪಿಯೂ ನೀನು, ವ್ಯಾಪ್ಯನೂ 
ನೀನು. ಕ್ರಿಯೆ, ಕರ್ತ, ಕ್ರಿಯಾಜನ್ಯ ಎಲ್ಲವೂ ನೀನೇ. ಸರ್ವಭೂತಗಳೂ ನಿನ್ನ 
ಆತ್ಮಸ್ತರೂಪವೇ ಆಗಿರುವಾಗ ಯಾವ ರೀತಿ ನಿನ್ನನ್ನು ಸ್ತುತಿಸಲಾದೀತು? 
ಅವ್ಯಯನಾದ ನೀನೇ ಪರಮಾತ್ಮನೂ ಪಂಚಭೂತಾತ್ಮನೂ ಜೀವಾತ್ಮನೂ 
ಆಗಿರುವಾಗ, ಹೇ ಸ್ವಾಮಿ, ಯಾವ ಅಂಶವನ್ನೆತ್ತಿಕೊಂಡು ನಿನ್ನನ್ನು ಸ್ತುತಿಸ 
ಲಾದೀತು? (27-28). ಹೇ ಸರ್ವಭೂತಗಳ ಆತ್ಮನೇ, ಪ್ರಸನ್ನನಾಗು. ನರಕನು 
ಮಾಡಿದ ಅಪರಾಧವನ್ನು ಕ್ಷಮಿಸು. ನಿನ್ನ ಪುತ್ರನನ್ನು ಆತನ ದೋಷವನ್ನು 
ಹೋಗಲಾಡಿಸುವುದಕ್ಕಾಗಿ ನೀನೇ ಸಂಹರಿಸಿದ್ದೀಯೆ'' ಎಂದಳು (29). 
ಮುನಿಸತ್ತಮ ಮೈತ್ರೇಯ, ಭೂತಭಾವನನಾದ ಭಗವಂತನು "ತಥಾಸ್ತು' ಎಂದು 
ಭೂದೇವಿಗೆ ಹೇಳಿ, ನರಕಾಸುರನ ಅರಮನೆಯಲ್ಲಿದ್ದ ನಾನಾ ರತ್ನಗಳನ್ನು 


p15* 


ಅಧ್ಯಾಯ 29 ಪಂಚಮಾಂಶಃ 495 


ಕನ್ಮಾಪುರೇ ಸ ಕನ್ನಾನಾಂ ಹೋಡಶಾತುಲವಿಕ್ರಮಃ। 


ಶತಾಧಿಕಾನಿ ದದೃಶೇ ಸಹಸ್ರಾಣಿ ಮಹಾಮುನೇ॥ 31 
ಚತುರ್ದಂಷ್ಟಾನ್‌ ಗಜಾಂಶ್ಚಾಗ್ರಾನ್‌ ಷಟ್‌ಸಹಸ್ರಾಂಶ್ಚ ದೃಷ್ಟವಾನ್‌ | 
ಕಾಮ್ಚೋಜಾನಾಂ ತಥಾಶ್ಚಾನಾಂ ನಿಯುತಾನ್ಯೇಕಎಂಶತಿಮ್‌ ॥ 32 
ತಾಃ ಕನ್ಮಾಸ್ತಾಂಸ್ತಥಾ ನಾಗಾಂಸ್ತಾನಶ್ಚಾನ್‌ ದ್ಹಾರಕಾಂ ಪುರೀಮ್‌। 
ಪ್ರಾಪಯಾಮಾಸ ಗೋವಿಂದಸ್ಸದ್ಕೋ ನರಕಕಿಂಕರೈಃ ॥ 33 
ದದೃಶೇ ವಾರುಣಂ ಛತ್ರಂ ತಥೈವ ಮಣಿಪರ್ವತಮ್‌। 
ಆರೋಪಯಾಮಾಸ ಹರಿರ್ಗರುಡೇ ಪತಗೇಶ್ವರೇ ॥ 34 
ಆರುಹ್ಕ ಚ ಸ್ಹಯಂ ಕೃಷ್ಣಸ್ಥತ್ಯಭಾಮಾಸಹಾಯವಾನ್‌!। 

ಅದಿತ್ಯಾ ಕುಂಡಲೇ ದಾತುಂ ಜಗಾಮ ತ್ರಿದಶಾಲಯಮ್‌॥ 35 


ಇತಿ ಶ್ರೀ ವಿಷ್ಣುಪುರಾಣೇ ಪಂಚಮಾಂಶೇ ಏಕೋನತ್ರಿಂಶೋ5ಧ್ಕಾಯಃ 





ಸ್ವೀಕರಿಸಿದನು. ಆ ನಿರತಿಶಯ ಪರಾಕ್ರಮಿಯು ಕನ್ಯಾಂತಃಪುರಕ್ಕೆ ಹೋಗಿ 
(ಸೆರೆಯಲ್ಲಿದ್ದ) ಹದಿನಾರು ಸಾವಿರದ ಒಂದುನೂರು ಮಂದಿ ಕನ್ಯೆಯರನ್ನು 
ಕಂಡನು! (30-31). ನಾಲ್ಕುನಾಲ್ಕು ದಂತಗಳಿದ್ದ ಶ್ರೇಷ್ಠಜಾತಿಯ ಆರುಸಾವಿರ 
ಆನೆಗಳನ್ನೂ ಇಪ್ಪತ್ತೊಂದು ಲಕ್ಷ ಕಾಂಬೋಜದೇಶದ ಅಶ್ವಗಳನ್ನೂ ಕಂಡನು! 
ಒಡನೆಯೇ ಶ್ರೀಕೃಷ್ಣನು ಆ ಕನ್ಶೆಯರನ್ನೂ ಆನೆಗಳನ್ನೂ ಅಶ್ವಗಳನ್ನೂ ನರ 
ಕಾಸುರನ ಭೃತ್ಯರ ಮೂಲಕ ದ್ವಾರಕಾನಗರಕ್ಕೆ ಕಳಿಸಿದನು (32-33). ಅಲ್ಲದೆ 
ವರುಣನ ಛತ್ರವನ್ನೂ ಮಣಿಪರ್ವತವನ್ನೂ ನೋಡಿ, ಅವನ್ನು ಪಕ್ಷಿರಾಜನಾದ 
ಗರುಡನ ಮೇಲೆ ಹೇರಿ, ತಾನು ಸತ್ಯಭಾಮಾಸಮೇತನಾಗಿ ಕುಳಿತು, ಅದಿತಿಯ 
ಕುಂಡಲಗಳನ್ನು ಒಪ್ಪಿಸುವುದಕ್ಕಾಗಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದನು 
(34-35). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 


ತ್ರಿಂಶೋsಧ್ಯಾಯಃ 


ಶೀಪರಾಶರ ಉವಾಚ: 
ಗರುಡೋ ವಾರುಣಂ ಛತ್ರಂ ತಥೈವ ಮಣಿಪರ್ವತಮ್‌ | 


ಸಭಾರ್ಯಂ ಚ ಹೃಷೀಕೇಶಂ ಲೀಲಯೈವ ವಹನ್ಮಯೌ ॥ 1 
ತತಶ್ಶಂಕಮುಪಾಧ್ಮಾಸೀತ್‌ ಸ್ವರ್ಗದ್ದಾರಗತೋ ಹರಿಃ! 

ಉಪತಸ್ಸುಸ್ತಥಾ ದೇವಾಸ್ಸಾರ್ಥ್ಯಹಸ್ತಾ ಜನಾರ್ದನಮ್‌ ॥ 2 
ಸ ದೇವೈರರ್ಚಿತಃ ಕೃಷ್ಣೋ ದೇವಮಾತುರ್ನಿವೇಶನಮ್‌!। 
ಸಿತಾಭ್ರಶಿಖರಾಕಾರಂ ಪ್ರವಿಶ್ಶ ದದೃಶೇಇನದಿತಿಮ್‌ ॥ 3 
ಸ ತಾಂ ಪ್ರಣಮ್ಮ ಶಕ್ರೇಣ ಸಹ ತೇ ಕುಂಡಲೋತ್ತಮೇ।! 

ದದೌ ನರಕನಾಶಂ ಚೆ ಶಶಂಸಾಸ್ಕೈ ಜನಾರ್ದನಃ ॥ 4 

ಅಧ್ಯಾಯ 30 


ಅದಿತಿಯಿಂದ ಭಗವಂತನ ಸುತಿ. ಪಾರಿಜಾತಹರಣ. 
ಯುದ್ಧದಲ್ಲಿ ದೇವೇಂದ್ರನ ಪರಾಜಯ. 


ಪರಾಶರ ಮುನಿಗಳು ಹೇಳಿದರು: ಮೈತ್ರೇಯ, ಗರುಡನು ವರುಣನ 
ಛತ್ರವನ್ನೂ ಮಣಿಪರ್ವತವನ್ನೂ ಭಾರ್ಯಾಸಮೇತನಾದ ಶ್ರೀಕೃಷ್ಣನನ್ನೂ ಹೊತ್ತು 
ಕೊಂಡು ಲೀಲೆಯಿಂದಲೇ ಹಾರುತ್ತಾ ಸ್ವರ್ಗಲೋಕಕ್ಕೆ ಹೋದನು. ಶ್ರೀಹರಿಯು 
ಸ್ವರ್ಗದ್ವಾರದ ಬಳಿಯಲ್ಲಿ ಶಂಖವನ್ನೂದಿದನು. ಆಗ ದೇವತೆಗಳು 
ಪೂಜಾಸಾಮಗ್ರಿಗಳನ್ನು ಕೈಯಲ್ಲಿ ಹಿಡಿದು ಶ್ರೀಕೃಷ್ಣನನ್ನು ಸ್ವಾಗತಿಸಿದರು (1-2). 
ದೇವತೆಗಳಿಂದ ಪೂಜಿತನಾಗಿ ಶ್ರೀಕೃಷ್ಣನು ಬಿಳಿಯ ಮೋಡದ ಶೃಂಗದಂತಿದ್ದ 
ದೇವಮಾತೆಯ ಸೌಧವನ್ನು ಪ್ರವೇಶಿಸಿ ಅದಿತಿಯನ್ನು ಸಂದರ್ಶಿಸಿದನು. 
ಜನಾರ್ದನನು ದೇವೇಂದ್ರನೊಡನೆ ಅದಿತಿಗೆ ನಮಸ್ಕರಿಸಿ, ದಿವ್ಯಕುಂಡಲಗಳನ್ನು 
ಅರ್ಪಿಸಿ, ನರಕಾಸುರನ ಸಂಹಾರ ವೃತ್ತಾಂತವನ್ನು ನಿವೇದಿಸಿದನು (3-4). 


ಅಧ್ಯಾಯ 30 ಪಂಚಮಾಂಶಃ 421 


ತತಃ ಪ್ರೀತಾ ಜಗನ್ಮಾತಾ ಧಾತಾರಂ ಜಗತಾಂ ಹರಿಮ್‌। 


ತುಷ್ಟಾವಾದಿತಿರವಗ್ರಾ ಕೃತ್ವಾ ತತ್‌ ಪ್ರವಣಂ ಮನಃ ॥ 5 
ಅದಿತಿರುವಾಚ: 

ನಮಸ್ತೇ ಪುಂಡರೀಕಾಕ್ಷ ಭಕಾನಾಮಭಯಂಕರ | 

ಸನಾತನಾತ್ಮನ್‌ ಸರ್ವಾತ್ಮನ್‌ ಭೂತಾತ್ಮನ್‌ ಭೂತಭಾವನ॥ 6 
ಪ್ರಣೇತರ್ಮನಸೋ ಬುದ್ದೇರಿಂದ್ರಿಯಾಣಾಂ ಗುಣಾತ್ಮಕ! 
ತ್ರಿಗುಣಾತೀತ ನಿರ್ದ್ವೃಂದ್ಭಶುದ್ಧಸತ್ತ ಹೃದಿ ಸಿತ॥ 7 
ಸಿತದೀರ್ಥಾದಿನಿಶ್ಶೇಷಕಲ್ಪನಾಪರಿವರ್ಜಿತ 

ಜನ್ಮಾದಿಭಿರಸಂಸ್ಸೃಷ್ಟ ಸ್ವಪ್ಲಾದಿಪರಿವರ್ಜಿತ ॥ 8 
ಸಂಧ್ಯಾರಾತ್ರಿರಹೋ ಭೂಮಿರ್ಗಗನಂ ವಾಯುರಂಬು ಚ! 
ಹುತಾಶನೋ ಮನೋ ಬುದ್ಧಿರ್ಭೂತಾದಿಸ್ತಂ ತಥಾಚ್ಚುತ | 9 
ಸರ್ಗಸ್ಥಿತಿವಿನಾಶಾನಾಂ ಕರ್ತಾ ಕರ್ತಪತಿರ್ಭವಾನ್‌ | 
ಬ್ರಹ್ಮವಿಷ್ಣುಶಿವಾಖ್ಯಾಭಿರಾತ್ಮಮೂರ್ತಿಭಿರೀಶ್ಚರ ॥ 10 


ಜಗನಾತ್ರೆಯಾದ ಅದಿತಿಯು ಸಂತುಷ್ಟಳಾಗಿ ಜಗದ್ರಕ್ಷಕನಾದ ಶ್ರೀಹರಿಯನ್ನು 
ಏಕಾಗ್ರಚಿತದಿಂದ ಈ ಪ್ರಕಾರ ಸ್ತುತಿಸಿದಳು (5): “ಹೇ ಪುಂಡರೀಕಾಕ್ಷ, ಭಕ್ತ 
ಭಯನಿವಾರಕ, ಸನಾತನ, ಸರ್ವಾತ್ಮ ಭೂತಾತ್ಮ ಭೂತಭಾವನ, ನಿನಗೆ 
ನಮಸ್ಕಾರ. ಹೇ ಗುಣಾತಕ್ರ, (ಗುಣಾತಕನಾಗಿ) ಮನೋಬುದ್ದಿಗಳನ್ನೂ 
ಇಂದ್ರಿಯಗಳನ್ನೂ ನಿರ್ಮಿಸಿದವನೆ, (ವಸ್ತುತಸ್ರು ತ್ರಿಗುಣಾತೀತ, ನಿರ್ದ್‌ಂದ್ರ, 
ಶುದ್ಧಸತ್ತ್ವ, ಹೃದಯನಿವಾಸಿ, ನಿನಗೆ ನಮಸ್ಕಾರ (6-7). ಬಿಳಪು, ದೀರ್ಫ-- 
ಇತ್ಯಾದಿ ವರ್ಣಪ್ರಮಾಣ ಕಲ್ಪನಾಶೂನ್ಯನಾದವನು ನೀನು. ಜನಾದಿವಿಕಾರ 
ರಹಿತ, ಸ್ವಪ್ನಾದ್ಯವಸ್ಥೆಗಳಿಂದ ಪರಿವರ್ಜಿತ, ನಿನಗೆ ನಮಸ್ಕಾರ. ಹೇ ಅಚ್ಯುತ, 
ಸಂಜೆ ರಾತ್ರಿ ಹಗಲು ಭೂಮಿ ಆಕಾಶ ವಾಯು ಜಲ ಅಗ್ನಿ ಮನಸ್ಸು ಬುದ್ದಿ 
ಅಹಂಕಾರ--ಇವೆಲ್ಲವೂ ನೀನೇ (8-9). ಹೇ ಪರಮೇಶ್ವರ, ಬ್ರಹ್ಮವಿಷ್ಣು ಶಿವ 
ಎಂಬ ನಿನ್ನ ಆತ್ಮಮೂರ್ತಿಗಳಿಂದ ಕ್ರಮವಾಗಿ ಸೃಷ್ಟಿ ಸಿತಿ ಪ್ರಳಯಗಳನ್ನು 
ಮಾಡತಕ್ಕವನು ನೀನು. ಅವಾಂತರ ಸೃಷ್ಟಿಕರ್ತರಾದ ದಕ್ಷಬ್ರಹ್ಮಾದಿಗಳಿಗೂ ಕತೃ 


428 ಶ್ರೀವಿಷ್ಣುಪುರಾಣಮ್‌ 


ದೇವಾ ದೈತಾಸಥಾ ಯಕ್ಷಾ ರಾಕ್ಷಸಾಸ್ಸಿದ್ದಪನ್ನಗಾಃ | 


ಕೂಹ್ಮಾಂಡಾಶ್ಚ ಪಿಶಾಚಾಶ್ಚ ಗಂಧರ್ವಾ ಮನುಜಾಸ್ಪಥಾ॥ 11 
ಪಶವಶ್ಚ ಮೃಗಾಶ್ಚೈವ ಪತಂಗಾಶ್ಚ ಸರೀಸೃಪಾಃ | 
ವೃಕ್ಷಗುಲ್ಮಲತಾ ಬಹ್ಟ್ಯಃ ಸಮಸ್ತಾಸ್ತಣಜಾತಯಃ॥ 12 


ಸ್ಫೂಲಾ ಮಧ್ಯಾಸ್ರಥಾ ಸೂಕ್ಷ್ಮಾಸ್ಸೂಕ್ಷ್ಟ್ಮಾತ್ಸೂಕ್ಷ್ಮತರಾಶ್ಚಯೇ | 
ದೇಹಭೇದೋ ಭವಾನ್‌ ಸರ್ವೇ ಯೇ ಕೇಚಿತ್ಪುರ್ಗಲಾಶ್ರಯಾಃ ॥ 13 


ಮಾಯಾ ತವೇಯಮಜ್ಗಾತಪರಮಾರ್ಥಾತಿಮೋಹಿನೀ। 
ಅನಾತ್ಮನ್ಮಾತ್ಮವಿಜ್ಞಾನಂ ಯಯಾ ಮೂಢೋ ನಿರುದ್ಧತೇ॥ 14 


ಅಸ್ಟೇ ಸ್ಹಮಿತಿ ಭಾವೋಂತ್ರ ಯತ್ಪುಂಸಾಮುಪಜಾಯತೇ। 
ಅಹಂ ಮಮೇತಿ ಭಾವೋ ಯತ್‌ಪ್ರಾಯೇಣೆ ಭವಾಭಿಜಾಯತೇ। 
ಸಂಸಾರಮಾತುರ್ಮಾಯಾಯಾಸ್ಪವೈತನ್ನಾಥ ಚೇಷ್ಟಿತಮ್‌ ॥ 15 


ನೀನು (10. ದೇವತೆಗಳು, ದೈತ್ಯರು, ಯಕ್ಷ ರಾಕ್ಷಸ ಸಿದ್ಧಪನ್ನಗರು, 
ಕೂಷಾಂಡ* ಪಿಶಾಚಗಳು, ಗಂಧರ್ವರು, ಮಾನವರು, ಪಶು ಪಕ್ಷಿ ಮೃಗ 
ಸರೀಸೃಪಗಳು, ಬಹುವಿಧದ ವೃಕ್ಷಗುಲಲತೆಗಳು, ಸಮಸ್ತ ತೃಣ ಜಾತಿಗಳು-- 
ಸ್ಥೂಲ ಮಧ್ಯ ಸೂಕ್ಷ ಗಳೂ ಸೂಕ್ಷಾ ತ್‌ ಸೂಕ್ಷ ತರಗಳೂ ಆಗಿ ಪುರ್ಗಲಾಶ್ರಯ 
ಗಳಾದ$ ಯಾವ ಯಾವ ದೇಹಭೇದಗಳಿವೆಯೋ ಅವೆಲ್ಲವೂ ನೀನೇ (11-13). 
ಪರಮಾರ್ಥ ತತ್ತ್ವವನ್ನಿರಿಯದ ಜೀವರಿಗೆ ಅತ್ಯಂತ ಮೋಹವನ್ನುಂಟುಮಾಡ 
ತಕ್ಕದ್ದು ನಿನ್ನ ಮಾಯೆ. ಇದು ಅನಾತ್ಸ್ಮವಸ್ತುವಿನಲ್ಲಿ ಆತ್ಮವೆಂಬ ಭ್ರಾಂತಿ 
ಜ್ಞಾನವನ್ನುಂಟುಮಾಡುತ್ತದೆ. ಇದರಿಂದಲೇ ಜೀವನು ಸಂಸಾರಬಂಧನದಲ್ಲಿ 
ಸಿಕ್ಕಿಕೊಳ್ಳುತ್ತಾನೆ (14). ಹೇ ನಾಥ, ಜನರಿಗೆ ಅನಾತದಲ್ಲಿ ಆತ್ಮಬುದ್ಧಿಯೂ 
"ನಾನು-ನನ್ನದು' ಎಂಬ ಭಾವನೆಯೂ ವಿಶೇಷವಾಗಿ ಹುಟ್ಟುತ್ತದೆಯಲ್ಲ , ಇದು 
ಸಂಸಾರಮಾತೆಯಾದ ಮಾಯೆಯ ಚೀಷ್ಟಿತ! ಈ ಮಾಯೆ ನಿನ್ನದು (15). ಓ 


* ಕೂಷ್ಯಾಂಡ - ಭೂತಗಣಗಳಲ್ಲೊಂದು. 
$ ಪುರ್ಗಲ ಇ ಪರಮಾಣು. ಇದನ್ನು ಜೈನದರ್ಶನದಲ್ಲಿ "ಪುದ್ದಲ' ಎನ್ನುತ್ತಾರೆ. 
"ಪೂರಣಾದ್‌ಗಲನಾದ್ದೇಹೇ ಪುರ್ಗಲಾಃ ಪರಮಾಣವ:ಃ'. 


ಅಧ್ಯಾಯ 80 ಪಂಚಮಾಂಶಃ 429 


ಯೆ 1 ಸ್ಹಧರ್ಮಪರೆ ರ್ನಾಥ ನರೆ ರಾರಾಧಿತೋ ಭವಾನ್‌ | 
ತೇ ತರಂತ್ಯಖಿಲಾಮೇತಾಂ ಮಾಯಾಮಾತ್ಮವಿಮುಕ್ತಯೇ ॥ 16 


ಬ್ರಹ್ಮಾದ್ಯಾಸ್ಸಕಲಾ ದೇವಾ ಮನುಷ್ಯಾಃ ಪಶವಸ್ತಥಾ | 
ವಿಷ್ಣುಮಾಯಾಮಹಾವರ್ತಮೋಹಾಂಧತಮಸಾವೃತಾಃ॥ 17 


ಆರಾಧ್ಯ ತ್ಹಾಮಭೀಪ್ಸಂತೇ ಕಾಮಾನಾತ್ಮಭವಕ್ಷಯಮ್‌ | 
ಯದೇತೇ ಪುರುಷಾ ಮಾಯಾ ಸೈವೇಯಂ ಭಗವಂಸ್ತವ॥ 18 


ಮಯಾ ತ್ವಂ ಪುತ್ರಕಾಮಿನ್ಮಾ ವೈರಿಪಕ್ಷಜಯಾಯ ಚ। 
ಆರಾಧಿತೋ ನ ಮೋಕ್ಷಾಯ ಮಾಯಾವಿಲಸಿತಂ ಹಿ ತತ್‌॥ 19 


ಕೌಪೀನಾಚ್ಛಾದನಪ್ರಾಯಾ ವಾಣಇ್ಭಾ ಕಲ್ಪದ್ರುಮಾದಪಿ। 
ಜಾಯತೇ ಯದಪುಣ್ಮಾನಾಂ ಸೋ5ಪರಾಧಃ ಸ್ಹ್ವದೋಷಜಃ॥ 20 


ಸ್ವಾಮಿ, ಯಾರು ಸ್ವಧರ್ಮಪರಾಯಣರಾಗಿ ನಿನ್ನನ್ನು ಆರಾಧಿಸುತ್ತಾರೋ 
ಅವರು ತಮ್ಮ ಮೋಕ್ಷಕ್ಕಾಗಿ ಈ ಸಮಸ್ತ ಮಾಯೆಯನ್ನೂ ದಾಟುತ್ತಾರೆ. 
ಬ್ರಹೆನಿಂದ ಹಿಡಿದು ಸಕಲ ದೇವತೆಗಳೂ ಮನುಷ್ಯರೂ ಪಶುಗಳೂ 
ವಿಷ್ಣುಮವಾಯೆಯೆಂಬ ಮಹತ್ತರವಾದ ಸುಳಿಯಲ್ಲಿ ಸಿಕ್ಕಿ ಅಜ್ಞಾನವೆಂಬ 
ಗಾಢಾಂಧಕಾರದಿಂದ ಮುಚ್ಚಿ ಹೋಗಿದ್ದಾರೆ! (16-17). ಹೇ ಭಗವನ್‌, ತಮ್ಮ 
ಸಂಸಾರಬಂಧನವನ್ನು ನಾಶಗೊಳಿಸಬಲ್ಲ ನಿನ್ನನ್ನು ಆರಾಧಿಸಿಯೂ ಸಹ ಈ 
ಜನರು ನಾನಾ ಪ್ರಕಾರದ ತಮ್ಮ ಕಾಮನೆಗಳನ್ನೇ ಪ್ರಾರ್ಥಿಸಿಕೊಳ್ಳುತ್ತಾರಲ್ಲ. 
ಇದೂ ನಿನ್ನ ಮಾಯೆಯೇ ಸರಿ! (18). ನಾನೂ ಸಹ ಪುತ್ರರನ್ನು ಬಯಸಿ, 
ವೈರಿಗಳಿಗೆ ಸೋಲನ್ನು ಬಯಸಿ ನಿನ್ನನ್ನು ಆರಾಧಿಸಿದೆನೇ ಹೊರತು ಮೋಕ್ಷಕ್ಕಾಗಿ 
ಅಲ್ಲ, ಇದೂ ಮಾಯಾವಿಲಾಸವೇ ಸರಿ! ಕಲ್ಪವೃಕ್ಷದ ಬಳಿಗೆ ಹೋದರೂ 
ಮನುಷ್ಯರಿಗೆ ಕೌಪೀನದ ತುಂಡನ್ನು ಬೇಡುವ ಆಸೆಯಾಗುತ್ತದೆಯಲ್ಲ , ಈ 
ಭಾಗ್ಯಹೀನರು ತಾವೇ ಬುದ್ದಿದೋಷದಿಂದ ಮಾಡಿಕೊಳ್ಳುವ ಅಪರಾಧವಿದು! 
(19-20). ಆದ್ದರಿಂದ, ಅಖಿಲ ಜಗತ್ತನ್ನೂ ಮಾಯೆಯಿಂದ ಮೋಹಗೊಳಿಸುವ 


430 ಶ್ರೀವಿಷ್ಣುಪುರಾಣಮ್‌ 


ತತ್‌ಪ್ರಸೀದಾಖಿಲಜಗನ್ಮಾಯಾಮೋಹಕರಾವ್ಯಯ। 


ಅಜ್ಞಾನಂ ಜ್ಞಾನಸದ್ಧಾವಭೂತಂ ಭೂತೇಶ ನಾಶಯ॥ 21 
ನಮಸ್ತೇ ಚಕ್ರಹಸ್ತಾಯ ಶಾರ್ಜ್ಯಹಸ್ತಾಯ ತೇ ನಮಃ! 

ಗದಾಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ॥ 22 
ಏತತ್ನಶ್ಯಾಮಿ ತೇ ರೂಪಂ ಸ್ಫೂಲಚಿಹ್ನೋಪಲಕ್ಷಿತಮ್‌ | 

ನ ಜಾನಾಮಿ ಪರಂ ಯತ್ತೇ ಪ್ರಸೀದ ಪರಮೇಶ್ವರ ॥ 23 


ಶ್ರೀಪರಾಶರ ಉವಾಚ: 
ಅದಿತ್ಕೈವಂ ಸ್ತುತೋ ವಿಷ್ಣುಃ ಪ್ರಹಸ್ಮಾಹ ಸುರಾರಣಿಮ್‌ | 


ಮಾತಾ ದೇವಿ ತೃಮಸ್ಮಾಕಂ ಪ್ರಸೀದ ವರದಾ ಭವ॥ 24 
ಅದಿತಿರುವಾಚ: 

ಏವಮಸ್ತು ಯಥೇಚ್ಛಾ ತೇ ತ್ಹಮಶೇಷೈಸ್ಸುರಾಸುರೈಃ | 

ಅಜೇಯಃ ಪುರುಷವ್ಯಾಹ್ರ ಮರ್ತಲೋಕೇ ಭವಿಷ್ಮಸಿ ॥ 25 


ಪ್ರಭುವೆ, ಅವ್ಯಯನೆ, ಜ್ಞಾನವಿದೆಯೆಂಬ (ನಾನು ಜ್ಞಾನಿ ಎಂಬ) ದುರಭಿಮಾನ 
ದಿಂದುಂಟಾದ ಈ ಅಜ್ಞಾನವನ್ನು ಹೋಗಲಾಡಿಸು (21). ಚಕ್ರಪಾಣಿಯಾದ 
ನಿನಗೆ ನಮಸ್ಕಾರ. ಶಾರ್ಜಪಾಣಿಯಾದ ನಿನಗೆ ನಮಸ್ಕಾರ. ಓ ಮಹಾವಿಷ್ಣುವೆ, 
ಗದಾಪಾಣಿಯಾದ ನಿನಗೆ ಶಂಖಪಾಣಿಯಾದ ನಿನಗೆ ನಮೋ ನಮಃ (22). 
ಸ್ಥೂಲಾಕೃತಿಯಲ್ಲಿ ಕಾಣುವ ಈ ನಿನ್ನ ರೂಪವನ್ನು ಮಾತ್ರ ನೋಡುತ್ತಿದ್ದೇನೆ. 
ನಿನ್ನ ಪರಸ್ಪರೂಪವನ್ನು ನಾನರಿಯೆ. ಪರಮೇಶ್ವರ, ಪ್ರಸನ್ನನಾಗು” ಎಂದು 
ಸ್ತೋತ್ರಮಾಡಿದಳು (23). ಅದಿತಿಯು ಹೀಗೆ ಸ್ತುತಿಸಲಾಗಿ ಶ್ರೀಕೃಷ್ಣನು ನಕ್ಕು 
ಆ ದೇವಮಾತೆಯನ್ನು ಕುರಿತು, “ದೇವಿ, ನೀನು ನಮೆಲ್ಲರಿಗೂ ತಾಯಿ. 
ವರದಾಯಿನಿಯಾಗಿರು!?” ಎಂದನು. ಅದಿತಿಯು “ತಥಾಸ್ತು; 
ಪುರುಷೋತ್ತಮ, ನಿನ್ನ ಇಚ್ಛೆ. ನಡೆಯಲಿ. ಸಮಸ್ತಸುರಾಸುರರಿಗೂ 
ಅಜೇಯನಾಗಿ ಮರ್ತ್ಯಲೋಕದಲ್ಲಿ ವಿರಾಜಿಸು'” ಎಂದಳು (24-25). ಆಮೇಲೆ 


ಅಧ್ಯಾಯ 80 ಪಂಚಮಾಂಶಃ 431 
ಶ್ರೀಪರಾಶರ ಉವಾಚ: 
ತತಃ ಕೃಷ್ಣಸ್ಮ ಪತ್ನೀ ಚ ಶಕ್ರಪತ್ನ್ಯಾ ಸಹಾದಿತಿಮ್‌ | 


ಸತ್ಯಭಾಮಾ ಪ್ರಣಮ್ಮಾಹ ಪ್ರಸೀದೇತಿ ಪುನಃ ಪುನಃ ॥ 26 
ಅದಿತಿರುವಾಚ: 

ಮತ್‌ಪ್ರಸಾದಾನ್ನ ತೇ ಸುಭ್ರು ಜರಾ ವೈರೂಪ$ಮೇವ ವಾ। 
ಭವಿಷ್ಮತ್ಸನವದ್ಮಾಂಗಿ ಸುಸ್ಥಿರಂ ನವಯೌವನಮ್‌ ॥ 27 


ಶ್ರೀಪರಾಶರ ಉವಾಚ: 
ಅದಿತ್ಕಾ ತು ಕೃತಾನುಜ್ಞೋ ದೇವರಾಜೋ ಜನಾರ್ದನಮ್‌! 


ಯಥಾವತ್‌ ಪೂಜಯಾಮಾಸ ಬಹುಮಾನಪುರಸ್ಸರಮ್‌ ॥ 28 
ಶಚೀ ಚೆ ಸತ್ಯಭಾಮಾಯೈ ಪಾರಿಜಾತಸ್ಕ ಪುಷ್ಠಕಮ್‌ | 

ನ ದದೌ ಮಾನುಷೀಂ ಮತ್ತಾ ಸ್ವಯಂ ಪುಷ್ಪೈರಲಂಕೃತಾ॥ 29 
ತತೋ ದದರ್ಶ ಕೃಷ್ಣೋಂಪಿ ಸತ್ಯಭಾಮಾಸಹಾಯವಾನ್‌ | 
ದೇವೋದ್ಯಾನಾನಿ ಹೃದ್ಮಾನಿ ನಂದನಾದೀನಿ ಸತ್ತಮ 30 


ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮೆಯು ಇಂದ್ರಪತ್ನಿಯಾದ ಶಚೀದೇವಿಯೊಡನೆ 
ಅದಿತಿಗೆ ನಮಸ್ಕರಿಸಿ “ತಾಯಿ, ಪ್ರಸನ್ನಳಾಗು” ಎಂದು ಮತ್ತೆ ಮತ್ತೆ ನುಡಿದಳು. 
ಅದಿತಿಯು “ಸೌಮ್ಯೆ, ನನ್ನ ಅನುಗ್ರಹದಿಂದ ಮುಪ್ಪಾಗಲಿ, ವಿರೂಪತೆಯಾಗಲಿ 
ಬಾರದಿರಲಿ. ಸುಂದರಿ, ನಿನಗೆ ನವಯೌವನವು ಸ್ಥಿರವಾಗಿರುವುದು” ಎಂದಳು 
(26-27). ಅನಂತರ ದೇವೇಂದ್ರನು ಅದಿತಿಯ ಅನುಜ್ಞೆಯಂತೆ ಶ್ರೀಕೃಷ್ಣನನ್ನು 
ಗೌರವಾದರಗಳಿಂದ ಅರ್ಚಿಸಿದನು. ಆದರೆ ಶಚಿಯು ಪಾರಿಜಾತ ಪುಷ್ಪಗಳಿಂದ 
ತಾನು ಅಲಂಕೃತಳಾಗಿದ್ದಳೇ ಹೊರತು ಸತ್ಯಭಾಮೆ ಒಬ್ಬ ಮಾನುಷಸ್ತೀಯೆಂದು 
ತಿಳಿದು ಅವಳಿಗೆ ಆ ಪುಷ್ಪವನ್ನು ಕೊಡಲಿಲ್ಲ! (28-29). ಮೈತ್ರೇಯ, ಶ್ರೀಕೃಷ್ಣನು 
ಸ ್ಯಭಾಮೆಯೊಡಗೂಡಿ ನಂದನವೇ ಮೊದಲಾದ ರಮ್ಯವಾದ ದೇವೋದ್ಯಾನ 
ಗಳನ್ನು ಸಂದರ್ಶಿಸಿದನು. ಅಲ್ಲಿ ಪರಿಮಳಪೂರ್ಣವೂ ಕುಸುಮಮಂಜರೀಪುಂಜ 
ರಂಜಿತವೂ ನಿತ್ಯನವಾನಂದದಾಯಿಯೂ ಆದ ಪಾರಿಜಾತ ವೃಕ್ಷವನ್ನು 


432 ಶ್ರೀವಿಷ್ಣುಪುರಾಣಮ್‌ 


ದದರ್ಶ ಚ ಸುಗಂಧಾಢ್ಯಂ ಮಂಜರೀಪುಂಜಧಾರಿಣಮ್‌ | 


ನಿತ್ಯಾಶ್ಸಾದಕರಂ ತಾಮ್ರಬಾಲಪಲ್ಲವಶೋಭಿತಮ್‌ ॥ 31 
ಮಥ್ಯಮಾನೇsಮೃತೇ ಜಾತಂ ಜಾತರೂಪೋಪಮತ್ವಚಮ್‌। 
ಪಾರಿಜಾತಂ ಜಗನ್ನಾಥಃ ಕೇಶವಃ ಕೇಶಿಸೂದನಃ॥ 32 


ತುತೋಷ ಪರಮಪ್ರೀತ್ಕಾ ತರುರಾಜಮನುತ್ತಮಮ್‌ | 
ತಂ ದೃಷ್ಟ್ವಾ ಪ್ರಾಹ ಗೋವಿಂದಂ ಸತ್ಯಭಾಮಾ ದ್ವಿಜೋತ್ತಮ ॥ 


ಕಸ್ಮಾನ್ನದ್ಧಾರಕಾಮೇಷ ನೀಯತೇ ಕೃಷ್ಣ ಪಾದಪಃ॥ 33 
ಯದಿ ಚೇತ್ಮದ್ದಚಃ ಸತ್ಯಂ ತೃಮತೃರ್ಥಂ ಪ್ರಿಯೇತಿ ಮೇ! 
ಮದ್ದೇಹನಿಷ್ಮುಟಾರ್ಥಾಯ ತದಯಂ ನೀಯತಾಂ ತರುಃ॥ 34 
ನ ಮೇ ಜಾಂಬವತೀ ತಾದೃಗಭೀಷ್ಟಾ ನ ಚ ರುಕ್ಮಿಣೀ। 

ಸತ್ತೇ ಯಥಾ ತ್ಹಮಿತ್ತುಕ್ತಂ ತೃಯಾ ಕೃಷ್ಣಾಸಕೃತ್ವಿಯಮ್‌ ॥ 35 


ಸತ್ಯಂ ತದ್ಕದಿ ಗೋವಿಂದ ನೋಪಚಾರಕೃತಂ ಮಮ! 
ತದಸ್ತು ಪಾರಿಜಾತೋಂಯಂ ಮಮ ಗೇಹವಿಭೂಷಣಮ್‌॥ 36 


ಕೇಶಿನಿಷೂದನನಾದ ಕೇಶವನು ಕಂಡನು. ಆ ಮರವು ಕೆಂಪಾದ ಎಳೆತಳಿರು 
ಗಳಿಂದ ನಳನಳಿಸುತ್ತ ಬಂಗಾರದ ತಗಡಿನಂತಿರುವ ತೊಗಟೆಯಿಂದ ತಳ 
ತಳಿಸುತ್ತಿತ್ತು. ಕಡಲನ್ನು ಕಡೆಯುವಾಗ ಅಮೃತದೊಡನೆ ಅವಿರ್ಭವಿಸಿದ ಈ 
ವೃಕ್ಷವನ್ನು ಜಗನ್ನಾಥನು ನೋಡಿದನು (30-32). ತನಗೆ ಎಣೆಯಿಲ್ಲದ ಆ 
ಪಾರಿಜಾತತರುರಾಜನನ್ನು ನೋಡಿ ಪರಮಪ್ರೀತನಾಗಿ ನಲಿದನು. ಆ ವೃಕ್ಷವನ್ನು 
ವೀಕ್ಷಿಸಿ ಸತ್ಯಭಾಮೆಯು ಗೋವಿಂದನಿಗೆ ಹೀಗೆಂದಳು (33): “ಕಾಂತ, ಈ 
ತರುವನ್ನು ದ್ವಾರಕೆಗೆ ಏಕೆ ತೆಗೆದುಕೊಂಡು ಹೋಗಬಾರದು! "ಸತ್ಯಭಾಮೆ, 
ನೀನು ನನಗೆ ಅತ್ಯಂತ ಪ್ರಿಯಳು' ಎಂದು ಹೇಳುತ್ತಿರುವೆಯಲ್ಲ , ಆ ಮಾತು 
ಸತ್ಯವಾದರೆ, ಈ ಪಾರಿಜಾತ ವೃಕ್ಷವನ್ನು ಒಯ್ದುಬಿಡು, ನನ್ನ ಮನೆಯ 
ಹೂದೋಟದಲ್ಲಿ ಇರಲಿ! (34). ಕೃಷ್ಣ ಸ, ನೀನು ಎಷ್ಟೋ ಸಲ ನನಗೆ ಪ್ರಿಯವಾದ 
ಮಾತನ್ನಾಡಿದ್ದೀಯೆ--"ಸತ್ಯೆ, ನನಗೆ ಜಾಂಬವತಿಯೂ ನಿನ್ನಷ್ಟು ಪ್ರಿಯಳಲ್ಲ , 
ರುಕ್ಕಿಜಿಯೂ ಅಲ್ಲ!' ಎಂದು (35). ಆ ಮಾತು ಹೃದಯಪೂರ್ವಕವಾದ 
ಸತ್ಯವಾದರೆ, ಉಪಚಾರಕ್ಕೆ ಹೇಳಿದ್ದಲ್ಲವಾದರೆ ಈ ಪಾರಿಜಾತವು ನನ್ನ ಗೃಹ 


ಅಧ್ಯಾಯ 80 ಪಂಚಮಾಂಶಃ 453 


ಬಿಭ್ರತೀ ಪಾರಿಜಾತಸ್ಮ ಕೇಶಪಕ್ಷೇಣ ಮಂಜರೀಮ್‌!। 
ಸಪತ್ನೀನಾಮಹಂ ಮಧ್ಯೇ ಶೋಭೇಯಮಿತಿ ಕಾಮಯೇ ॥ 37 


ಶ್ರೀಪರಾಶರ ಉವಾಚ: 


ಇತ್ತುಕಸ್ಸ ಪ್ರಹಸ್ಕೈನಾಂ ಪಾರಿಜಾತಂ ಗರುತ್ಮತಿ। 
ಆರೋಪಯಾಮಾಸ ಹರಿಸ್ತಮೂಚುರ್ವನರಕ್ಷಿಣಃ॥ 38 


ಭೋ ಶಚೀ ದೇವರಾಜಸ್ಕ ಮಹಿಷೀ ತತ್ನರಿಗ್ರಹಮ್‌ | 
ಪಾರಿಜಾತಂ ನ ಗೋವಿಂದ ಹರ್ತುಮರ್ಶಸಿ ಪಾದಪಮ್‌ ॥ 39 


ಉತನ್ನೋ ದೇವರಾಜಾಯ ದತಸ್ಸೋಇಪಿ ದದೌ ಪುನಃ! 
ಮಹಿಷ್ಕೈ ಸುಮಹಾಭಾಗ ದೇವೈೈ ಶಚ್ಛೈ ಕುತೂಹಲಾತ್‌॥ 40 


ಶಚೀವಿಭೂಷಣಾರ್ಥಾಯ ದೇವೆ Jರಮೃತಮಂಥನೇ | 
ಉತ್ಪಾದಿತೋ5ಯಂ ನ ಕ್ಷೇಮೀ ಗೃಹೀತ್ಚೈನಂ ಗಮಿಷ್ಯಸಿ ॥ 4] 


ದೇವರಾಜೋ ಮುಖಪ್ರೇಕ್ಷೀ ಯಸ್ಕಾಸಸ್ಯಾ ಪರಿಗ್ರಹಮ್‌ | 
ಮೌಢ್ಯಾತ್ಟಾರ್ಥಯಸೇ ಕ್ಷೇಮೀ ಗೃಹೀತ್ಚೈನಂ ಹಿ ಕೋ ವ್ರಜೇತ್‌ ॥ 42 


ಭೂಷಣವಾಗಲಿ. ಪಾರಿಜಾತದ ಪುಷ್ಪಮಂಜರಿಯನ್ನು ನನ್ನ ಕೇಶಪಾಶದಲ್ಲಿ 
ಮುಡಿದು, ಸವತಿಯರ ನಡುವೆ ಶೋಭಿಸಬೇಕೆಂಬುದು ನನ್ನ ಬಯಕೆ!” 
ಎಂದಳು (36-37). ಆಗ ಶ್ರೀಕೃಷ್ಣನು ನಗೆಯನ್ನು ಬೀರಿ ಪಾರಿಜಾತ ವೃಕ್ಷವನ್ನು 
ಗರುಡನ ಮೇಲೆ ಏರಿಸಿದನು. ಆಗ ವನಪಾಲಕರು ಬಂದು ಇಂತೆಂದರು: 
“ಅಯ್ಯಾ ಕೃಷ್ಣ, ಶಚೀದೇವಿಯು ದೇವರಾಜನ ರಾಣಿ. ಆಕೆಗೆ ಅತ್ಯಂತ 
ಪ್ರಿಯವಾದ ಈ ವೃಕ್ಷವನ್ನು ನೀನು ಒಯ್ಯುವುದಕ್ಕಾಗದು (38-39). ಕ್ಷೀರ 
ಸಾಗರದಲ್ಲಿ ಇದು ಉತ್ಪನ್ನವಾದಾಗ ದೇವೇಂದ್ರನಿಗೆ ಬಂದಿತು. ದೇವೇಂದ್ರನು 
ಕೌತುಕದಿಂದ ಇದನ್ನು ತನ್ನ ರಾಣಿಯಾದ ಶಚೀದೇವಿಗೆ ಅಲಂಕಾರಾರ್ಥವಾಗಿ 
ಕೊಟ್ಟಿದ್ದಾನೆ (40). ಹೇ ಮಹಾಭಾಗ, ದೇವತೆಗಳು ಅಮೃತಮಂಥನ 
ಮಾಡುವಾಗ ಉತ್ಪಾದಿತವಾದ ವೃಕ್ಷವಿದು. ಇದನ್ನು ನೀನು ತೆಗೆದುಕೊಂಡು 
ಕ್ಷೇಮವಾಗಿ ಹೋಗಲಾರೆ! ಯಾವಾಕೆಯ ವದನವನ್ನು ವೀಕ್ಷಿಸುವುದಕ್ಕೆ 
ದೇವೇಶ್ವರನು ಲಾಲಸನಾಗಿರುತ್ತಾನೋ ಆಕೆಯ ಪ್ರೀತಿಯ ಸ್ವತ್ತನ್ನು ನೀನು 


434 ಶ್ರೀವಿಷ್ಣುಪುರಾಣಮ್‌ 


ಅವಶ್ಯಮಸ್ಕ ದೇವೇಂದ್ರೋ ನಿಷ್ಕೃತಿಂ ಕೃಷ್ಣ ಯಾಸ್ಕತಿ। 


ವಜ್ರೋದ್ಮ್ಗತಕರಂ ಶಕ್ರಮನುಯಾಸುೃಂತಿ ಚಾಮರಾಃ॥ 43 
ತದಲಂ ಸಕಲೈರ್ದೇವೈರ್ವಿಗ್ರಹೇಣ ತವಾಚ್ಕುತ। 
ವಿಪಾಕಕಟು ಯತ್ಕರ್ಮ ತನ್ನ ಶಂಸಂತಿ ಪಂಡಿತಾಃ ॥ 44 


ಶ್ರೀಪರಾಶರ ಉವಾಚ: 


ಇತ್ಳುಕ್ತೇ ತೈರುವಾಚೈತಾನ್‌ ಸತ್ಯಭಾಮಾತಿಕೋಪಿನೀ | 


ಕಾ ಶಚೀ ಪಾರಿಜಾತಸ್ಕ ಕೋ ವಾ ಶಕ್ರಸ್ಸುರಾಧಿಪಃ ॥॥ 45 
ಸಾಮಾನ್ಯಸ್ಪರ್ವಲೋಕಸ್ಮ ಯದ್ಕ್ಯೇಷೋ5ಮೃತಮಂಥನೇ। 
ಸಮುತ್ತ್ನನ್ನಸ್ತರುಃ ಕಸ್ಮಾದೇಕೋ ಗೃಹ್ನಾತಿ ವಾಸವಃ ॥ 46 
ಯಥಾ ಸುರಾ ಯಥೆ ೃವೇಂದುರ್ಯಥಾ ಶ್ರೀರ್ವನರಕ್ಷಿಣಃ | 
ಸಾಮಾನಸ್ಸರ್ವಲೋಕಸ್ಕ ಪಾರಿಜಾತಸ್ತಥಹಾ ದ್ರುಮಃ॥ 47 


ಬಯಸುವುದು ಮೌಢ್ಯವೇ ಸರಿ. ಈ ಪಾರಿಜಾತವನ್ನು ತೆಗೆದುಕೊಂಡು 
ಯಾವನು ಕ್ಷೇಮವಾಗಿ ಹೋದಾನು? (41-42). ಕೃಷ್ಣ, ದೇವೇಂದ್ರನು ಇದಕ್ಕೆ 
ಪ್ರತಿಕ್ರಿಯೆಯನ್ನೆಸಗುವುದು ನಿಶ್ಚಿತ. ವಜ್ರಧಾರಿಯಾದ ಇಂದ್ರನನ್ನು ದೇವತೆಗಳು 
ಹಿಂಬಾಲಿಸುವರು. ಆದ್ದರಿಂದ ಸಕಲದೇವತೆಗಳನ್ನೂ ಎದುರುಹಾಕಿಕೊಳ್ಳುವ 
ಕೆಲಸ ನಿನಗೆ ಬೇಡ. ಪರಿಣಾಮದಲ್ಲಿ ಕಟುಫಲವನ್ನೀಯುವ ಕೃತ್ಯವನ್ನು 
ಪಂಡಿತರು ಮೆಚ್ಚುವುದಿಲ್ಲ!” ಎಂದರು (43-44). ವನಪಾಲಕರ ಈ ನುಡಿ 
ಗಳನ್ನು ಕೇಳಿ ಸತ್ಯಭಾಮೆ ಅತ್ಯಂತ ಕ್ರುದ್ಧಳಾಗಿ ಈ ರೀತಿ ಉತ್ತರಕೊಟ್ಟಳು: 
“ಪಾರಿಜಾತದ ಮೇಲೆ ಅಧಿಕಾರ ನಡೆಸುವುದಕ್ಕೆ ಈ ಶಚಿ ಯಾರು? 
ದೇವರಾಜನಾದ ಇಂದ್ರ ಯಾರು? ಈ ವೃಕ್ಷವು ಅಮೃತಮಂಥನಕಾಲದಲ್ಲಿ 
ಹುಟ್ಟಿದ ಮೇಲೆ ಎಲ್ಲರಿಗೂ ಸೇರಿದ್ದು! ಇಂದ್ರನೊಬ್ಬನೇ ಇದನ್ನು ತೆಗೆದು 
ಕೊಳ್ಳಲು ಕಾರಣವೇನು? (45-46). ಎಲ್ಫೆ ವನರಕ್ಷಕರೆ, (ಅಮೃತಮಂಥನದಲ್ಲಿ 
ಹುಟ್ಟಿದ) ಮದಿರೆ, ಚಂದ್ರ, ಸಂಪತ್ತು--ಇವೆಲ್ಲವೂ ಹೇಗೆ ಸರ್ವಲೋಕಕ್ಕೆ 
ಸೇರಿದ ಸಾಮಾನ್ಯ ವಸ್ತುಗಳೋ ಹಾಗೆಯೇ ಈ ಪಾರಿಜಾತವೃಕ್ಷವೂ ಕೂಡ! 


ಅಧ್ಯಾಯ 80 ಪಂಚಮಾಂಶಃ 435 


ಭರ್ತಬಾಹುಮಹಾಗರ್ವಾದ್ರುಣದ್ವೇನಮಥೋ ಶಚೀ। 
ತತ್ಕಥೃತಾಮಲಂ ಕ್ಲಾಂತ್ಕಾ ಸತ್ಕಾ ಹಾರಯತಿ ದ್ರುಮಮ್‌ ॥ 48 


ಕಥ್ಶತಾಂ ಚ ದ್ರುತಂ ಗತ್ವಾ ಪೌಲೋಮ್ಮಾ ವಚನಂ ಮಮ | 
ಸತ್ಯಭಾಮಾ ವದತ್ಕೇತದಿತಿ ಗರ್ವೋದ್ಧತಾಕ್ಷರಮ್‌ ॥ 49 


ಯದಿ ತ್ವಂ ದಯಿತಾ ಭರ್ತುರ್ಯದಿ ವಶ್ಯ ಪತಿಸ್ತವ। 
ಮದ್ಭರ್ತುರ್ಹರತೋ ವೃಕ್ಷಂ ತತ್ಕಾರಯ ನಿವಾರಣಮ್‌ ॥ 50 


ಜಾನಾಮಿ ತೇ ಪತಿಂ ಶಕ್ರಂ ಜಾನಾಮಿ ತ್ರಿದಶೇಶ್ಚರಮ್‌ | 
ಪಾರಿಜಾತಂ ತಥಾಪ್ಯೇನಂ ಮಾನುಷೀ ಹಾರಯಾಮಿ ತೇ॥ 51 
ಶ್ರೀಪರಾಶರ ಉವಾಚ: 


ಇತ್ಳುಕ್ತಾ ರಕ್ಷಿಣೋ ಗತ್ಪಾ ಶಚ್ಮಾ ಪ್ರೋಚುರ್ಯಥೋದಿತಮ್‌!। 
ಶ್ರುತ್ಹಾ ಚೋತ್ಸಾಹಯಾಮಾಸ ಶಚೀ ಶಕ್ರಂ ಸುರಾಧಿಪಮ್‌ ॥ 52 





(47). ಆ ಶಚಿಯು ಗಂಡನ ಬಾಹುಬಲದ ಕೊಬ್ಬಿನಿಂದ ಇದನ್ನು ತಡೆಯುವು 
ದಾದರೆ, ಸತ್ಯಭಾಮೆ ಈ ವೃಕ್ಷವನ್ನು ಹಾರಿಸಿಕೊಂಡು ಹೋಗುತ್ತಿದ್ದಾಳೆಂದು 
ಅವಳಿಗೆ ಹೇಳಿರಿ! ಕ್ಷಮಿಸಬೇಕಾದ್ದಿಲ್ಲವೆಂದೂ ತಿಳಿಸಿರಿ! (48). ಎಲೈ ಮಾಲಿಗಳೆ, 
ಬೇಗನೆ ಹೋಗಿ ಶಚಿಗೆ ನನ್ನ ಮಾತನ್ನು ತಿಳಿಸಿರಿ. ಸತ್ಯಭಾಮೆ ಗರ್ವೋದ್ಧತಳಾಗಿ 
ಈ ಮಾತನ್ನಾಡಿದ್ದಾಳೆಂದು ಹೇಳಿರಿ! ಏನೆಂದರೆ, ನಿನ್ನ ಗಂಡನಿಗೆ ನೀನು 
ಪ್ರಿಯಳಾಗಿರುವುದು ದಿಟವಾದರೆ, ಆತನು ನಿನಗೆ ವಶ್ಯನಾಗಿರುವುದು 
ದಿಟವಾದರೆ, ಇದೋ, ನನ್ನ ಗಂಡನು ಪಾರಿಜಾತವೃಕ್ಷವನ್ನು ಅಪಹರಿಸಿಕೊಂಡು 
ಹೋಗುತ್ತಿದ್ದಾನೆ, ತಡೆಯಬಹುದು! (49-50). ಎಲೌ ಶಚಿ, ನಿನ್ನ ಪತಿ 
ಇಂದ್ರನೆಂಬುದು ಗೊತ್ತಿದೆ. ಅವನು ತ್ರಿದಶೇಶ್ವರನೆಂಬುದೂ ಗೊತ್ತಿದೆ. ಆದರೂ 
ಸಹ ಮನುಷ್ಯಸ್ತ್ರೀಯಾದ ನಾನು ನಿನ್ನ ಪಾರಿಜಾತ ವೃಕ್ಷವನ್ನು ಹಾರಿಸಿಕೊಂಡು 
ಹೋಗುತ್ತಿದ್ದೇನೆ--ಎಂಬ ಈ ಮಾತನ್ನು ತಿಳಿಸಿರಿ?” ಎಂದಳು (51). ಆಗ 
ವನಪಾಲಕರು ಹೋಗಿ ಸತ್ಯಭಾಮೆ ಹೇಳಿದ್ದನ್ನು ಶಚಿಗೆ ತಿಳಿಸಿದರು. ಶಚಿಯು 
ಸುರಾಧಿಪನಾದ ಇಂದ್ರನನ್ನು ಪ್ರೋತ್ಸಾಹಿಸಿದಳು. ಮೈತ್ರೇಯ, ಇಂದ್ರನು 


436 ಶ್ರೀವಿಷ್ಣುಪುರಾಣಮ್‌ 


ತತಸ್ಸಮಸ್ತದೇವಾನಾಂ ಸೈನ್ಕೈಃ ಪರಿವೃತೋ ಹರಿಮ್‌ | 


ಪ್ರಯಯೌ ಪಾರಿಜಾತಾರ್ಥಮಿಂದ್ರೋ ಯೋದ್ಳುಂ ದ್ವಿಜೋತ್ತಮ ॥ 53 


ತತಃ ಪರಿಘನಿಸ್ತಿಂಶಗದಾಶೂಲವರಾಯುಧಾಃ | 
ಬಭೂವುಸ್ತಿದಶಾಸ್ಸಜ್ಞಾ] ಶಕ್ರೇ ವಜ್ರಕರೇ ಸಿತೇ | 54 


ತತೋ ನಿರೀಕ್ಷ ಗೋವಿಂದೋ ನಾಗರಾಜೋಪರಿ ಸ್ಥಿತಮ್‌ | 
ಶಕ್ರಂ ದೇವಪರೀವಾರಂ ಯುದ್ಧಾಯ ಸಮುಪಸ್ಥಿತಮ್‌ | 55 


ಚಕಾರ ಶಜ್ಬನಿರ್ಫೋಷಂ ದಿಶಶ್ಯಬ್ದೇನ ಪೂರಯನ್‌!। 
ಮುಮೋಚ ಶರಸಜುಳ್ಳಾತಾನ್‌ ಸಹಸ್ರಾಯುತಶಶ್ಶಿತಾನ್‌ ॥ 56 


ತತೋ ದಿಶೋ ನಭಶ್ಚೈವ ದೃಷ್ಟ್ಯಾ ಶರಶತೈಶ್ಲಿತಮ್‌ | 
ಮುಮುಚುಸ್ತ್ರಿದಶಾಸ್ಸರ್ವೇ ಹ.ಸ್ರ್ರಕಸ್ತ್ರಾಣನೇಕಶಃ ॥ 57 


ಏಕೈಕಮಸ್ತಂ ಶಸ್ತ್ರಂ ಚೆ ದೇವೈರ್ಮುಕ್ತಂ ಸಹಸ್ರಶಃ | 
ಚಿಚ್ಛೇದ ಲೀಲಯೆ ೨ವೇಶೋ ಜಗತಾಂ ಮಧುಸೂದನಃ ॥ 58 


ದೇವಸ್ಯೆನಿಕರಿಂದ ಪರಿವೃತನಾಗಿ ಪಾರಿಜಾತ ವೃಕ್ಷಕ್ಕೋಸ್ಕರ ಶ್ರೀಕೃಷ್ಣನೊಡನೆ 
ಹೋರಾಡಲು ಬಂದನು (52-53). ಇಂದ್ರನು ವಜ್ರಾಯುಧವನ್ನು ಹಿಡಿದು 
ನಿಲ್ಲಲಾಗಿ, ದೇವತೆಗಳು ಪರಿಘ ಖಡ್ಗ ಗದಾ ಶೂಲ--ಮೊದಲಾದ 
ನಿಶಿತಾಯುಧಗಳನ್ನು ಧರಿಸಿ ಸಜ್ಜಾದರು. ಹೀಗೆ ದೇವತೆಗಳಿಂದ ಪರಿವೃತನಾಗಿ 
ಐರಾವತವನ್ನೇರಿ ಎದುರಿಸುವುದಕ್ಕೆ ಬಂದ ಇಂದ್ರನನ್ನು ನೋಡಿ ಶ್ರೀಕೃಷ್ಣನು, 
ದಿಗ್ನಿಗಂತಗಳು ಮೊಳಗುವಂತೆ ಶಂಖವನ್ನೂದಿ ಸಾವಿರ ಲಕ್ಷಗಟ್ಟಲೆ ಕೂರ್ಗಣೆ 
ಗಳನ್ನು ಸುರಿಸಿದನು (54-56). ಸಕಲದಿಕ್ಕುಗಳೂ ಆಕಾಶವೂ ಆತನ ಕೂರ್ಗಣೆ 
ಗಳಿಂದ ವ್ಯಾಪಿಸಿಹೋದುದನ್ನು ನೋಡಿ ಸಕಲ ದೇವತೆಗಳೂ ಶಸ್ತ್ರಾಸ್ತ್ರಗಳನ್ನು 
ಯಥೇಚ್ಛವಾಗಿ ಪ್ರಯೋಗಿಸಿದರು. ದೇವತೆಗಳು ಪ್ರಯೋಗಿಸಿದ ಒಂದೊಂದು 
ಅಸ್ತವನ್ನೂ ಶಸ್ತವನ್ನೂ ಜಗದೀಶ್ವರನಾದ ಮಧುಸೂದನನು ಲೀಲೆಯಿಂದ 
ಸಾವಿರಾರು ಚೂರುಗಳನ್ನಾಗಿ ಕತ್ತರಿಸಿದನು (57-58). ಸರ್ಪಾಶನನಾದ 


ಅಧ್ಯಾಯ 30 ಪಂಚಮಾಂಶಃ 437 


ಪಾಶಂ ಸಲಿಲರಾಜಸ್ಕ ಸಮಾಕೃಷ್ಕೋರಗಾಶನಃ | 


ಚಕಾರ ಖಂಡಶಶ್ಚಂಚ್ಚಾ ಬಾಲಪನ್ನಗದೇಹವತ್‌ ॥ 59 
ಯಮೇನ ಪ್ರಹಿತಂ ದಂಡಂ ಗದಾವಿಕ್ಷೇಪಖಂಡಿತಮ್‌ | 

ಪೃಥಿವ್ಯಾಂ ಪಾತಯಾಮಾಸ ಭಗವಾನ್‌ ದೇವಕೀಸುತಃ॥ 60 
ಶಿಬಿಕಾಂ ಚ ಧನೇಶಸ್ಕ ಚಕ್ರೇಣ ತಿಲಶೋ ವಿಭುಃ! 

ಚಕಾರ ಶೌರಿರರ್ಕಂ ಚ ದೃಷ್ಟಿದೃಷ್ಟಹತೌಜಸಮ್‌ ॥ 61 
'ನೀತೋಗ್ಲಿಶ್ಯೀತತಾಂ ಬಾಣೈರ್ದಾವಿತಾ ವಸವೋ ದಿಶಃ। 
ಚಕ್ರವಿಚ್ಛಿನ್ನಶೂಲಾಗ್ರಾ ರುದ್ರಾ ಭುವಿ ನಿಪಾತಿತಾಃ ॥ 62 
ಸಾಧ್ಯಾ ವಿಶ್ವೇಂಥ ಮರುತೋ ಗಂಧರ್ವಾಶ್ಚೈವ ಸಾಯಕೈಃ। 
ಶಾರ್ಜೆಣಾ ಪ್ರೇರಿತೈರಸ್ತಾ ವ್ಯೋಮ್ನಿ ಶಾಲ್ಮಲಿತೂಲವತ್‌॥ 63 
ಗರುತ್ಮಾನಪಿ ತುಂಡೇನ ಪಕ್ಷಾಭ್ಮಾಂ ಚೆ ನಖಾಂಕುರೈಃ। 
ಭಕ್ಷಯಂಸ್ಪಾಡಯನ್‌ ದೇವಾನ್‌ ದಾರಯಂಶ್ಚ ಚಚಾರವೈ ॥ 64 


ಗರುಡನು ಸಲಿಲರಾಜನಾದ ವರುಣನ ಪಾಶವನ್ನು ಸೆಳೆದು ಹಾವಿನ 
ಮರಿಯನ್ನು ಕುಕ್ಕುವಂತೆ ಕೊಕ್ಕಿನಿಂದ ಕುಕ್ಕಿ ತುಂಡು ತುಂಡು ಮಾಡಿದನು. 
ಯಮನು ಪ್ರಯೋಗಿಸಿದ ದಂಡಾಯುಧವನ್ನು ಭಗವಾನ್‌ ಶ್ರೀಕೃಷ್ಣನು 
ಗದೆಯಿಂದ ತುಂಡರಿಸಿ ನೆಲದಮೇಲೆ ಬೀಳಿಸಿದನು (59-60). ಕುಬೇರನ 
ವಿಮಾನವನ್ನು ಎಳ್ಳುಕಾಳಿನಂತೆ ಚಕ್ರದಿಂದ ಪುಡಿಮಾಡಿದನಲ್ಲದೆ, 
ಸೂರ್ಯನನ್ನು ತನ್ನ ತೇಜೋಮಯ ದೃಷ್ಟಿಯಿಂದಲೇ ನಿಸ್ನೇಜಗೊಳಿಸಿದನು. 
ಅಗ್ನಿಯು ತಣ್ಣಗಾದನು! ಶ್ರೀಕೃಷ್ಣನ ಬಾಣಗಳ ಹೊಡೆತಕ್ಕೆ ಸಿಕ್ಕಿ ವಸುಗಳು 
ದಿಕ್ಕುದಿಕ್ಕಿಗೆ ಓಡಿಹೋದರು. ಸುದರ್ಶನಚಕ್ರದ ರಭಸಕ್ಕೆ ರುದ್ರರ ತ್ರಿಶೂಲಗಳು 
ಮುರಿದು ಹೋಗಲು, ಅವರು ಉರುಳಿಬಿದ್ದರು (61-62). ಶ್ರೀಕೃಷ್ಣನು ಸೆಳೆದು 
ಬಿಟ್ಟ ಸಾಯಕಗಳ ರಭಸಕ್ಕೆ ಸಿಕ್ಕಿ ಸಾಧ್ಯರೂ ವಿಶ್ವೇದೇವತೆಗಳೂ ಮರುತ್ತುಗಳೂ 
ಗಂಧರ್ವರೂ ಬೂರುಗದ ಹತ್ತಿಯಂತೆ ಗಗನದಲ್ಲಿ ಹಾರಿಹೋದರು! 
ಗರುತ್ತಂತನೂ ಸಹ ದೇವತೆಗಳನ್ನು ಕೊಕ್ಕಿನಿಂದ ಅಗಿಯುತ್ತ , ರೆಕ್ಕೆಗಳಿಂದ 
ಬಡಿಯುತ್ತ , ಉಗುರುಗಳಿಂದ ಸೀಳುತ್ತ ಹಾರಾಡಿದನು (63-64). ಅನಂತರ 


438 ಶ್ರೀವಿಷ್ಣುಪುರಾಣಮ್‌ 


ತತಶೃರಸಹಸ್ರೇಣ ದೇವೇಂದ್ರಮಧುಸೂದನೌ। 


ಪರಸ್ಪರಂ ವವರ್ಹಾತೇ ಧಾರಾಭಿರಿವ ತೋಯದೌ ॥ 65 
ಐರಾವತೇನ ಗರುಡೋ ಯುಯುಧೇ ತತ್ರ ಸಂಕುಲೇ। 
ದೇವೈಸ್ಸಮಸ್ತೈರ್ಯುಯುಧೇ ಶಕ್ರೇಣ ಚ ಜನಾರ್ದನಃ! 66 
ಭಿನ್ನೇಷ್ಠಶೇಷಬಾಣೇಷು ಶಸ್ತ್ರೇಷ್ಠಸ್ರೇಷು ಚ ತ್ವರನ್‌ | 

ಜಗ್ರಾಹ ವಾಸವೋ ವಜ್ರಂ ಕೃಷ್ಣಶ್ಲಕ್ತಂ ಸುದರ್ಶನಮ್‌ ॥ 67 
ತತೋ ಹಾಹಾಕೃತಂ ಸರ್ವಂ ತ್ರೈಲೋಕ್ಕಂ ದ್ವಿಜಸತ್ತಮ। 
ವಜ್ರಚಕ್ರಕರೌ ದೃಷ್ಟ್ವಾ ದೇವರಾಜಜನಾರ್ದನೌ ॥॥ 68 


ಕ್ಷಿಪ್ರಂ ವಜ್ರಮಥೇಂದ್ರೇಣ ಜಗ್ರಾಹ ಭಗವಾನ್‌ ಹರಿಃ! 
ನ ಮುಮೋಚ ತದಾ ಚಕ್ರಂ ಶಕ್ರಂ ತಿಹೇತಿ ಚಾಬ್ರವೀತ್‌ ॥ 69 


ಪ್ರಣಷ್ಟವಜ್ರಂ ದೇವೇಂದ್ರಂ ಗರುಡಕ್ಷತವಾಹನಮ್‌ | 
ಸತ್ಯಭಾಮಾಬ್ರವೀದ್ದೀರಂ ಪಲಾಯನಪರಾಯಣಮ್‌ ॥ 70 


ದೇವೇಂದ್ರನೂ ಮಧುಸೂದನನೂ ಎರಡು ಮೇಘಗಳು ಧಾರಾಕಾರವಾಗಿ 
ಮಳೆ ಸುರಿಸುವಂತೆ, ಸಾವಿರಾರು ಶರಗಳನ್ನು ಸುರಿಸುತ್ತ ಕಾದಾಡಿದರು. ಆ 
ಸಂಕುಲಯುದ್ಧದಲ್ಲಿ ಗರುಡನು ಐರಾವತದೊಡನೆಯೂ ಶ್ರೀಕೃಷ್ಣನು ಇಂದ್ರಾದಿ 
ದೇವತೆಗಳೊಡನೆಯೂ ಹೋರಾಡಿದರು. ತನ್ನ ಸಕಲಬಾಣಗಳೂ ಶಸ್ತ್ರಾಸ್ತ್ರ 
ಗಳೂ ಛಿನ್ನಭಿನ್ನವಾಗಲು ದೇವೇಂಪ್ರನು ವಜ್ರಾಯುಧವನ್ನೆತ್ತಿಹಿಡಿದನು. 
ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹಿರಿದನು (65-67). ಮೈತ್ರೇಯ, ಮೂರು 
ಲೋಕವೂ ತಲ್ಲಣಗೊಂಡಿತು. ದೇವೇಂದ್ರನು ವಜ್ರಾಯುಧವನ್ನೂ ಶ್ರೀಕೃಷ್ಣನು 
ಸುದರ್ಶನ ಚಕ್ರವನ್ನೂ ಹಿಡಿದು ನಿಂತಿದ್ದನ್ನು ಕಂಡು ಹಾಹಾಕಾರವೆದ್ದಿತು. 
ದೇವೇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿದನು. ಶ್ರೀಕೃಷ್ಣನು ಅದನ್ನು ತನ್ನ 
ಕೈಯಿಂದ ಹಿಡಿದುಬಿಟ್ಟನಲ್ಲದೆ, ಚಕ್ರಾಯುಧವನ್ನು ಪ್ರಯೋಗಿಸಲಿಲ್ಲ. 
ಇಂದ್ರನನ್ನು ಕುರಿತು "ನಿಲ್ಲು'! ಎಂದು ಅಬ್ಬರಿಸಿದನು (68-69). ಇಂದ್ರನಿಗೆ 
ವಜ್ರಾಯುಧ ಕೈ ಬಿಟ್ಟಿತು. ವಾಹನವಾದ ಐರಾವತವನ್ನು ಗರುಡನು 
ವಿಪುಲವಾಗಿ ಗಾಯಗೊಳಿಸಿದ್ದನು. ಆಗ ಇಂದ್ರನು ಓಡಿಹೋಗಲು 


ಅಧ್ಯಾಯ 80 ಪಂಚಮಾಂಶಃ 439 


ತ್ರೈಲೋಕ್ಕೇಶ ನ ತೇ ಯುಕ್ತಂ ಶಚೀಭರ್ತುಃ ಪಲಾಯನಮ್‌!। 
ಪಾರಿಜಾತಸ್ರಗಾಭೋಗಾ ತ್ಹಾಮುಪಸ್ಥಾಸ್ಕತೇ ಶಚೀ ॥ 71 


ಕೀದೃಶಂ ದೇವರಾಜ್ಕಂ ತೇ ಪಾರಿಜಾತಸ್ರಗುಜ್ಜಲಾಮ್‌। 
ಅಪಶ್ಯತೋ ಯಥಾಪೂರ್ವಂ ಪ್ರಣಯಾಭ್ಯಾಗತಾಂ ಶಚೀಮ್‌॥ 72 


ಅಲಂ ಶಕ್ರ ಪ್ರಯಾಸೇನ ನ ವ್ರೀಡಾಂ ಗಂತುಮರ್ಶನಸಿ! 
ನೀಯತಾಂ ಪಾರಿಜಾಠಶೋ5ಯಂ ದೇವಾಸ್ಸಂತು ಗತವುಥಾಃ॥ 73 


ಪತಿಗರ್ವಾವಲೇಪೇನ ಬಹುಮಾನಪುರಸ್ಸರಮ್‌ | 
ನ ದದರ್ಶ ಗೃಹಂ ಯಾತಾಮುಪಚಾರೇಣ ಮಾಂ ಶಚೀ॥ 74 


ಸ್ತ್ರೀತ್ವಾದಗುರುಚತ್ತಾಹಂ ಸ್ವಭತ್ಷೃಶ್ಲಾಘನಾಪರಾ | 
ತತಃ ಕೃತವತೀ ಶಕ್ರ ಭವತಾ ಸಹ ವಿಗ್ರಹಮ್‌ ॥ 75 


ತೊಡಗಿದಾಗ ಸತ್ಯಭಾಮೆ ಇಂತೆಂದಳು (70): “ವೀರ-ತ್ರಿಲೋಕೇಶ್ವರ! 
ಶಚೀಪತಿಯಾದ ನಿನಗೆ ಪಲಾಯನವು ಯುಕ್ತವಲ್ಲ! ಶಚಿಯು ಪಾರಿಜಾತ 
ಪುಷ್ಪಮಾಲೆಯಿಂದ ಭೂಷಿತಳಾಗಿ ನಿನ್ನ ಬಳಿಗೆ ಬರುವಳು! ಪಾರಿಜಾತ 
ಮಾಲೆಯಿಂದ ಪರಮ ರಮಣೀಯಳಾಗಿ ಪ್ರಣಯದಿಂದ ಬಳಿಗೆ ಬರುವ 
ಶಚಿಯನ್ನು ಮೊದಲಿನಂತೆ ನೋಡದೆ ಹೋದರೆ ಅದೆಂತಹ ಸ್ವರ್ಗಾಧಿಪತ್ಯ 
ನಿನ್ನದು! (71-72. ಒಳ್ಳೆಯದು; ಇಂದ್ರ ಆಯಾಸಪಡಬೇಡ, ನಾಚಿಕೆ ಬೇಡ. 
ಇದೋ ಪಾರಿಜಾತವೃಕ್ಷವನ್ನು ತೆಗೆದುಕೋ. ದೇವತೆಗಳು ಖಿನ್ನರಾಗದಿರಲಿ. 
ಮನೆಗೆ ಬಂದ ನನ್ನನ್ನು ಶಚಿಯು ಉಪಚರಿಸಿ ಆದರದಿಂದ ಕಾಣಲಿಲ್ಲ. ತನ್ನ 
ಪತಿಯ ಬಾಹುಬಲದ ಕೊಬ್ಬು ಹಾಗೆ ಮಾಡಿಸಿತು! (73-74). ನಾನೂ 
ಹೆಂಗಸು; ಅವಳ ಅಸದ್ದೆಯನ್ನು ಗಂಭೀರಚಿತ್ತದಿಂದ ಹಗುರವಾಗಿ ಗ್ರಹಿಸದೆ 
ಹೋದೆನು. ನನ್ನ ಪತಿಯ ಪರಾಕ್ರಮವನ್ನು ಪ್ರಕಟಿಸಬೇಕೆಂದು, ಇಂದ್ರ, 
ನಿನ್ನೊಡನೆ ಯುದ್ಧವನ್ನು ಹೂಡಿದೆನು. ಈ ಪಾರಿಜಾತವೃಕ್ಷವೇನೂ ನನಗೆ 
ಬೇಕಾಗಿಲ್ಲ. ಪರರ ಸ್ವತ್ತು ನನಗೇಕೆ? ಅವಳು ಪತಿಯನ್ನು ನೆಚ್ಚಿ ಗರ್ವಿತ 


440) ಶ್ರೀವಿಷ್ಣುಪುರಾಣಮ್‌ 


ತದಲಂ ಪಾರಿಜಾತೇನ ಪರಸ್ಟೇನ ಹೃತೇನ ಮೇ। 
ರೂಪೇಣ ಗರ್ವಿತಾ ಸಾ ತು ಭರ್ತಾ ಕಾ ಸ್ತ್ರ ನ ಗರ್ವಿ ತಾ| 76 


ಶ್ರೀವರಾಶರ ಉವಾಚ: 


ಇತ್ಯುಕ್ತೋ ವೈ ನಿವವೃತೇ ದೇವರಾಜಸ್ತಯಾ ದ್ವಿಜ! 
ಪ್ರಾಹ ಚೈನಾಮಲಂ ಚಂಡಿ ಸಖ್ಯುಃ ಖೀದೋಕ್ತಿವಿಸ್ತರೈಃ ॥ 77 


ನ ಚಾಪಿ ಸರ್ಗಸಂಹಾರಸ್ಥಿತಿಕರ್ತಾಖಲಸ್ಕ ಯಃ। 
ಜಿತಸ್ಕ ತೇನ ಮೇ ವ್ರೀಡಾ ಜಾಯತೇ ವಿಶ್ನರೂಪಿಣಾ 78 


ಯಸ್ಮಾಜ್ಜಗತ್ಸಕಲಮೇತದನಾದಿಮಧ್ಯಾ- 

ದಸ್ಮಿನೃತಶ್ಚ ನ ಭವಿಷ್ಯತಿ ಸರ್ವಭೂತಾತ್‌। 
ತೇನೋದ್ಧವಪ್ರಲಯಪಾಲನಕಾರಣೇನ 

ವ್ರೀಡಾ ಕಥಂ ಭವತಿ ದೇವಿ ನಿರಾಕೃತಸ್ಕ॥ 79 


ಳಾಗಿದ್ದಳು. ಪತಿಯ ಭಾಗ್ಯದಿಂದ ಯಾವ ಸ್ತ್ರ ಗರ್ವಿತಳಾಗುವುದಿಲ್ಲ!” 
ಎಂದಳು (75-76). ಮೈತ್ರೇಯ, ಆಗ ದೇವರಾಜನು ಹಿಂದಿರುಗಿ ಬಂದು 
ಸತ್ಯಭಾಮೆಯನ್ನು ಕುರಿತು “ದೇವಿ-ಕ್ರೋಧನೆ, ಮಿತ್ರನಿಗೆ ಇಷ್ಟು ಕಠೋರ 
ವಚನಗಳನ್ನಾಡಬೇಡ. ಜಗತ್ತಿನ ಸೃಷ್ಟಿಸ್ಥಿತಿಸಂಹಾರಕರ್ತನೂ ವಿಶ್ವರೂಪನೂ 
ಆದ ಪ್ರಭುವಿನಿಂದ ನನಗೆ ಸೋಲಾಯಿತೆಂದು ನಾಚಿಕೆ ಪಡಬೇಕಾದ್ದೇನೂ ಇಲ್ಲ 
(77-78). ದೇವಿ ಅನಾದಿಮಧ್ಯನೂ ಸರ್ವಭೂತಾತಕನೂ ಆದ ಯಾವ 
ಪರಮಾತ್ಮನಿಂದ ಈ ಸಕಲ ವಿಶ್ವವೂ ಜನಿಸಿದೆಯೋ ಯಾರಲ್ಲಿ ನಿಂತಿದೆಯೋ 
ಯಾರಿಂದ ನಾಶವಾಗುತ್ತದೆಯೋ ಅಂತಹ ಸರ್ಗಸ್ಟಿತಿಲಯಕರ್ತನು ಪರಾಜಯ 
ಗೊಳಿಸಿದರೆ ಲಜ್ಜೆ ಹೇಗಾದೀತು? (79). ಸಕಲಭುವನಗಳಿಗೆ ಜನವಿತ್ತಿರುವ 
ಸೂಕ್ಸಾ ತಿಸೂಕ್ಷವಾದ, ಯಾವಾತನ ನಿಜಮೂರ್ತಿಯು ಸಮಸ್ತ ವೇದ 
ಗಳನ್ನೂ ಬಲ್ಲ ಅನ್ಯರಿಂದ ತಿಳಿಯಲು ಅಶಕ್ಕವಾಗಿದೆಯೋ ಅಂತಹ ಅಜನೂ 


ಅಧ್ಯಾಯ 80 ಪಂಚಮಾಂಶಃ 441 


ಸಕಲಭುವನಸೂತಿರ್ಮೂರ್ತಿರಲ್ಟಾಲಸೂಕ್ಷ್ಮಾ 
ಎದಿತಸಕಲವೇದೈರ್ಜಾಯತೇ ಯಸ್ಕ ನಾನ್ಶೈಃ। 

ತಮಜಮಕೃತಮೀಶಂ ಶಾಶ್ವತಂ ಸ್ಟೇಚ್ಛಯೈನಂ 
ಜಗದುಪಕೃತಿಮರ್ತ್ಯಂ ಕೋ ವಿಜೇತುಂ ಸಮರ್ಥಃ॥ 80 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ತ್ರಿಂಶೋ5ಧ್ಕಾಯಃ 
ಸ್ವತಃಸಿದ್ದ ಪರಮೇಶ್ವರನೂ ಶಾಶ್ವತನೂ ಸ್ವೇಚ್ಛೆಯಿಂದ ಜಗದುಪಕಾರಕ್ಕಾಗಿ 


ಮನುಷ್ಯರೂಪವನ್ನು ತಳೆದವನೂ ಆದ ಸ್ವಾಮಿಯನ್ನು ಜಯಿಸುವುದಕ್ಕೆ 
ಯಾವನು ಸಮರ್ಥನು?'' ಎಂದು ಹೇಳಿದನು (80). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತನೆಯ ಅಧ್ಯಾಯ ಮುಗಿಯಿತು. 


ಏಕತ್ರಿಂಶೋ5ಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ಸಂಸ್ತುತೋ ಭಗವಾನಿತಂ ದೇವರಾಜೇನ ಕೇಶವಃ। 


ಪ್ರಹಸ್ಮ ಭಾವಗಂಭೀರಮುವಾಚೀಂದ್ರಂ ದ್ವಿಜೋತ್ತಮ ॥ 1 

ಶ್ರೀಕೃಷ್ಣ ಉವಾಚ: 

ದೇವರಾಜೋ ಭವಾನಿಂದ್ರೋ ವಯಂ ಮರ್ತ್ಯಾ ಜಗತ್ನತೇ। 

ಕ್ಷಂತವ್ಮಂ ಭವತೈವೇದಮಪರಾಧಕೃತಂ ಮಮ ॥ 2 

ಪಾರಿಜಾತತರುಶ್ಚಾಯಂ ನೀಯತಾಮುಚಿತಾಸ್ಪದಮ್‌ | 

ಗೃಹೀತೋರನಯಂ ಮಯಾ ಶಕ್ರ ಸತ್ಕಾವಚನಕಾರಣಾತ್‌ ॥ 3 

ವಜ್ರಂ ಚೇದಂ ಗೃಹಾಣ ತ್ಹಂ ಯದತ್ರ ಪ್ರಹಿತಂ ತ್ಹಯಾ। 

ತವೆ ವೆ ತತ್‌ ಪ್ರಹರಣಂ ಶಕ್ರ ವೆ ರಿವಿದಾರಣಮ್‌ ॥ 4 
ಅಧ್ಯಾಯ 31 


ಶ್ರೀಕೃಷ್ಣನು ಪಾರಿಜಾತ ವೃಕ್ಷದೊಂದಿಗೆ ದ್ವಾರಕಾನಗರಕ್ಕೆ ಬರುವುದು. 
ಹದಿನಾರುಸಾವಿರದ ಒಂದು ನೂರು ಕನ್ಯೆಯರನ್ನು ಮದುವೆಯಾಗುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ದೇವರಾಜನು ಈ 
ಪ್ರಕಾರ ಸ್ತುತಿಸಲಾಗಿ ಭಗವಾನ್‌ ಕೇಶವನು ನಕ್ಕು ಗಂಭೀರಭಾವದಿಂದ 
ಇಂತೆಂದನು: “ನೀನು ಜಗತ್ಪತಿಯಾದ ಇಂದ್ರ; ದೇವರಾಜ. ನಾವು 
ಮನುಷ್ಯರು! ನನ್ನ ಈ ಅಪರಾಧವನ್ನು ನೀನೇ ಮನ್ನಿಸಬೇಕು! (1-2). ಈ 
ಪಾರಿಜಾತತರುವನ್ನು ಅದಕ್ಕೆ ಯೋಗ್ಯವಾದ ನಂದನವನಕ್ಕೆ ತೆಗೆದುಕೊಂಡು 
ಹೋಗು. ದೇವೇಂದ್ರ, ಈ ಸತ್ಯೆ ಹೇಳಿದಳೆಂದು ಈ ವೃಕ್ಷವನ್ನು ನಾನು 
ವಶಪಡಿಸಿಕೊಂಡೆನು. ನೀನು ಪ್ರಯೋಗಿಸಿದ್ದ ಈ ವಜ್ರಾಯುಧವನ್ನೂ 
ತೆಗೆದುಕೊ. ಶಕ್ರ, ವೈರಿಗಳನ್ನು ಸೀಳಿಬಿಡುವ ಈ ಆಯುಧವು ನಿನ್ನದೇ” 
ಎಂದನು. (3-4). ಅದಕ್ಕೆ ದೇವೇಂದ್ರನು “ಹೇ ಸ್ವಾಮಿ, "ನಾನು ಮನುಷ್ಯನು' 


ಅಧ್ಯಾಯ 81 ಪಂಚಮಾಂಶಃ 443 


ಇಂದ ಉವಾಚ: 
ವಿಮೋಹಯಸಿ ಮಾಮೀಶ ಮರ್ತೋ5ಹಮಿತಿ ಕಿಂ ವದನ್‌। 
ಜಾನೀಮಸ್ತ್ವಾಂ ಭಗವತೋ ನ ತು ಸೂಕ್ಷ್ಮವಿದೋ ವಯಮ್‌ ॥ 5 


ಯೋಜಸಿ ಸೋಸಿ ಜಗತ್ತಾಣಪುವೃತ್ತೌ ನಾಥ ಸಂಸ್ಥಿತಃ | 
ಜಗತಶ್ಶಲನಿಷ್ಕರ್ಪ್ನಂ ಕರೋಷ್ಕಸುರಸೂದನ ॥ 6 


ನೀಯತಾಂ ಪಾರಿಜಾತೋ5ಯಂ ಕೃಷ್ಣ ದ್ಹ್ದಾರವತೀಂ ಪುರೀಮ್‌। 
ಮರ್ತೃಲೋಕೇ ತ್ಹಯಾ ತಕ್ರೇ ನಾಯಂ ಸಂಸ್ಥಾಸತೇ ಭುವಿ॥7 
ದೇವದೇವ ಜಗನ್ನಾಥ ಕೃಷ್ಣ ವಿಷ್ಣೋ ಮಹಾಭುಜ | 
ಶಂಖಚಕ್ರಗದಾಪಾಣೇ ಕ್ಷಮಸ್ಜೈತದ್‌ವೃತಿಕ್ರಮಮ್‌ ॥ 8 
ಶ್ರೀಪರಾಶರ ಉವಾಚ: 


ತಥೇತ್ಸುಕ್ತಾ ಚ ದೇವೇಂದ್ರಮಾಜಗಾಮ ಭುವಂ ಹರಿಃ! 
ಪ್ರಸಕ್ತೈಃ ಸಿದ್ದಗಂಧರ್ವೆ ಕ ಸ್ತೂಯಮಾನಃ ಸುರರ್ಷಿಭಿಃ ॥ 9 





ಎಂದು ಹೇಳುತ್ತಾ ನನ್ನನ್ನೇಕೆ ಮೋಹಗೊಳಿಸುತ್ತೀಯೆ? ಭಗವಂತನಾದ ನಿನ್ನ 
ಈ ಸಗುಣರೂಪವನ್ನು ಮಾತ್ರ ನಾವು ಬಲ್ಲೆವು. ನಿನ್ನ ಸೂಕ್ಷ ರೂಪವನ್ನು 
ನಾವರಿಯೆವು (5). ನೀನು ಯಾರಾಗಿದ್ದೀಯೋ ಅವನಾಗಿದ್ದೀಯೆ! 
ಜಗದ್ರಕ್ಷಣೆಯ ಕಾರ್ಯದಲ್ಲಿ ಉದ್ಯುಕ್ತನಾಗಿದ್ದೀಿಯೆ. ಹೇ ದೈತ್ಯದಳನ, 
ಲೋಕದಲ್ಲಿ ಸೇರಿರುವ ಮುಳ್ಳನ್ನು ಕಿತ್ತುಹಾಕುತ್ತಿದ್ದೀಯೆ. ಶ್ರೀಕೃಷ್ಣ ಈ 
ಪಾರಿಜಾತ ವೃಕ್ಷವನ್ನು ದ್ವಾರವತೀ ನಗರಕ್ಕೆ ತೆಗೆದುಕೊಂಡು ಹೋಗು. ನೀನು 
ಮರ್ತ್ಯಲೋಕವನ್ನು ತ್ಯಜಿಸಿದಮೇಲೆ, ಇದು ಅಲ್ಲಿರುವುದಿಲ್ಲ. ದೇವದೇವ, 
ಜಗನ್ನಾಥ, ಕೃಷ್ಣ ವಿಷ್ಣೋ, ಮಹಾಭುಜ, ಶಂಖಚಕ್ರಗದಾಪಾಣಿಯೆ, ನನ್ನ 
ತಪ್ಪನ್ನು ಮನ್ನಿಸು” ಎಂದನು (6-8). ಶ್ರೀಕೃಷ್ಣನು "ಆಗಲಿ' ಎಂದು ನುಡಿದು, 
ನೆರೆದಿದ್ದ ಸಿದ್ಧಗಂಧರ್ವದೇವರ್ಷಿಗಳಿಂದ ಸ್ತುತಿಸಲ್ಪಡುತ್ತ ಭೂಲೋಕಕ್ಕೆ 
ಬಂದನು. ದ್ವಾರಕಾನಗರದ ಮೇಲ್ಗಡೆ ಬಂದು ಶಂಖವನ್ನೂದಿ ದ್ವಾರಕಾವಾಸಿ 
ಗಳಿಗೆ ಹರ್ಷವನ್ನುಂಟುಮಾಡಿದನು (9). ಅನಂತರ ಸತ್ಯಭಾಮೆಯೊಡಗೂಡಿ 


444 ಶ್ರೀವಿಷ್ಣುಪುರಾಣಮ್‌ 


ತತಶ್ಶಂಖಮುಪಾಧ್ಮಾಯ ದ್ದಾರಕೋಪರಿ ಸಂಸ್ಥಿತಃ! 
ಹರ್ಷಮುತ್ನಾದಯಾಮಾಸ ದ್ದಾರಕಾವಾಸಿನಾಂ ದ್ವಿಜ॥ 10 


ಅವತೀರ್ಯಾಥ ಗರುಡಾತ್ಸತ್ಯಭಾಮಾಸಹಾಯವಾನ್‌ 
ನಿಷ್ಕುಟೇ ಸ್ಥಾಪಯಾಮಾಸ ಪಾರಿಜಾತಂ ಮಹಾತರುಮ್‌ ॥ 11 


ಯಮಭ್ಯೇತ್ಕ ಜನಸ್ಸರ್ವೋ ಜಾತಿಂ ಸ್ಮರತಿ ಪೌರ್ವಿಕೀಮ್‌ | 
ವಾಸ್ಕತೇ ಯಸ್ಕ ಪುಷ್ಲೋತ್ಸಗಂಧೇನೋರ್ವೀ ತ್ರಿಯೋಜನಮ್‌ ॥ 12 


ತತಸ್ತೇ ಯಾದವಾಸ್ಪರ್ವೇ ದೇಹಬಂಧಾನಮಾನುಷಾನ್‌ | 
ದದೃಶುಃ ಪಾದಪೇ ತಸ್ಮಿನ್‌ ಕುರ್ವಂತೋ ಮುಖದರ್ಶನಮ್‌ ॥ 13 


ಕಿಂಕರೈಸ್ಸಮುಪಾನೀತಂ ಹಸ್ತೃಶ್ಚಾದಿ ತತೋ ಧನಮ್‌! 
ವಿಭಜ್ಮ ಪ್ರದದೌ ಕೃಷ್ಣೋ ಬಾಂಧವಾನಾಂ ಮಹಾಮತಿಃ ॥ 14 


ಕನ್ನ್ಯಾಶ್ಚ ಕೃಷ್ಣೋ ಜಗ್ರಾಹ ನರಕಸ್ಕ ಪರಿಗ್ರಹಾನ್‌ ॥ 15 


ಗರುಡನಿಂದಿಳಿದು ಬಂದು ಆಕೆಯ ಉದ್ಯಾನವನದಲ್ಲಿ ಪಾರಿಜಾತ ಮಹಾವೃಕ್ಷ 
ವನ್ನು ಸ್ಥಾಪಿಸಿದನು. ಮೈತ್ರೇಯ, ಆ ದೇವವೃಕ್ಷದ ಸಮೀಪಕ್ಕೆ ಬಂದವರೆಲ್ಲರಿಗೂ 
ಪೂರ್ವಜನದ ಸರಣೆಯಾಗುತ್ತಿತ್ತು' ಅದರ ಪುಷ್ಪದ ಸುಗಂಧವು ಪೃಥ್ವಿಯಲ್ಲಿ 
ಮೂರು ಯೋಜನದವರೆಗೆ ವ್ಯಾಪಿಸುತ್ತಿತ್ತು! (10-12). ಸಮಸ್ತ ಯಾದವರೂ 
ಆ ವೃಕ್ಷದ ಕೆಳಗೆ ಕುಳಿತು ಮುಖವನ್ನು ನೋಡಿಕೊಂಡಾಗ ತಮಗೆ ಅಮಾನುಷ 
ವಾದ ದಿವ್ಯಶರೀರವಿರುವುದು ಗೋಚರಿಸುತ್ತಿತ್ತು." ಅನಂತರ ಧೀಮಂತನಾದ 
ಶ್ರೀಕೃಷ್ಣನು, ನರಕಾಸುರನ ಅರಮನೆಯಿಂದ ಬೃತ್ಕರು ತಂದಿದ್ದ ಅಶ್ವಗಜಾದಿ 
ಸಂಪತ್ತುಗಳನ್ನು ತನ್ನ ಬಂಧುಗಳಿಗೆ ಹಂಚಿಕೊಟ್ಟನು (13-14). ನರಕಾಸುರನು 
ನಾನಾ ದೇಶಗಳಿಂದ ಹಿಡಿದು ತಂದು ಸೆರೆಯಲ್ಲಿಟ್ಟಿದ್ದ ಕನ್ಯೆಯರನ್ನು ಶುಭ 


* ಯಾದವರು ದೇವತೆಗಳಾದ್ದರಿಂದ ಜನ್ಮಾಂತರಸರಣೆಯಾಗಿ ತಮ್ಮ ದಿವ್ಯದೇಹ 
ಕಾಣಿಸುತ್ತಿತ್ತು. 


ಅಧ್ಯಾಯ 8% ಪಂಚಮಾಂಶಃ 445 


ತತಃ ಕಾಲೇ ಶುಭೇ ಪ್ರಾಪ್ತೇ ಉಪಯೇಮೇ ಜನಾರ್ದನಃ। 


ತಾಃ ಕನ್ಮಾ ನರಕೇಣಾಸನ್‌ ಸರ್ವತೋ ಯಾಸ್ಸಮಾಹೃತಾಃ॥ 16 
ಏಕಸ್ಮಿನ್ನೇವ ಗೋವಿಂದಃ ಕಾಲೇ ತಾಸಾಂ ಮಹಾಮುನೇ। 

ಜಗ್ರಾಹ ವಿಧಿವತ್ಪಾಣೀನ್‌ ಪೃಥಗ್ಗೇಹೇಷು ಧರ್ಮತಃ॥ 17 
ಷೋಡಶಸ್ತ್ರೀಸಹಸ್ರಾಣಿ ಶತಮೇಕಂ ತತೋಧಇಧಿಕಮ್‌.। 

ತಾವಂತಿ ಚಕ್ರೇ ರೂಪಾಣಿ ಭಗವಾನ್‌ ಮಧುಸೂದನಃ 18 
ಏಕೈಕಮೇವ ತಾಃ ಕನ್ಮಾ ಮೇನಿರೇ ಮಧುಸೂದನಃ। 

ಮಮೈವ ಪಾಣಿಗ್ರಹಣಂ ಮೆ ತ್ರೇಯ ಕೃತವಾನಿತಿ ॥ 19 
ನಿಶಾಸು ಚ ಜಗತ್ಪಷ್ಟಾ ತಾಸಾಂ ಗೇಹೇಷು ಕೇಶವಃ! 

ಉವಾಸ ವಿಪ್ರ ಸರ್ವಾಸಾಂ ವಿಶ್ವರೂಪಧರೋ ಹರಿಃ॥ 20 


ಇತಿ ಶ್ರೀ ವಿಷ್ಣುಪುರಾಣೇ ಪಂಚಮಾಂಶೇ ಏಕತ್ರಿಂಶೋ5ಧ್ಯ್ಕಾಯಃ 


ಮುಹೂರ್ತದಲ್ಲಿ ತಾನು ಮದುವೆಯಾದನು. ಮೈತ್ರೇಯ, ಒಂದೇ 
ಮುಹೂರ್ತದಲ್ಲಿ ಆ ಎಲ್ಲಕನ್ಯೆಯರನ್ನೂ ಬೇರೆ ಬೇರೆ ಗೃಹಗಳಲ್ಲಿ ಗೋವಿಂದನು 
ಶಾಸ್ತ್ರೋಕ್ತವಿಧಿಯಿಂದ ವಿವಾಹವಾದನು! (15-17). ಆ ಕನೈೆಯರು ಹದಿನಾರು 
ಸಾವಿರದ ಮೇಲೆ ಒಂದು ನೂರು ಮಂದಿಯಿದ್ದರು! ಭಗವಾನ್‌ ಮಧು 
ಸೂದನನು ಅಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ರೂಪಗಳನ್ನು ಧರಿಸಿದ್ದನು! (18). 
ಮೈತ್ರೇಯ, ಆ ಕನ್ಕೆಯರಾದರೋ "ಶ್ರೀಕೃಷ್ಣನು ನನ್ನೊಬ್ಬಳನ್ನೇ ಮದುವೆ 
ಯಾದನು' ಎಂದು ತಿಳಿದುಕೊಂಡರು! ವಿಶ್ವಕರ್ತನೂ ವಿಶ್ವರೂಪಧರನೂ ಆದ 
ಶ್ರೀಹರಿಯು ರಾತ್ರಿಯ ಹೊತ್ತು ಎಲ್ಲ ಮಡದಿಯರ ಮಂದಿರಗಳಲ್ಲಿಯೂ 


ವಾಸವಾಗಿರುತ್ತಿದ್ದನು! (19-20). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತೊಂದನೆಯ ಅಧ್ಯಾಯ ಮುಗಿಯಿತು. 


ಮಂ 
ಲರ 


ದ್ದಾತಿಂಶೋಂಧ್ಯ್ಮಾಯಃ 
ಶ್ರೀಪರಾಶರ ಉವಾಚ: 


ಪ್ರದ್ಯುಮ್ನಾದ್ಕಾ ಹರೇಃ ಪುತ್ರಾ ರುಕ್ಮಿಣ್ಕಾಂ ಕಥಿತಾಸ್ತವ। 
ಭಾನುಭೌಮೇರಿಕಾದ್ಕಾಂಶ್ಚ ಸತ್ಯಭಾಮಾ ವ್ಯಜಾಯತ ॥ 1 


ದೀಪ್ತಿಮತ್ತಾಮ್ರಪಕ್ಷಾದ್ಮಾ ರೋಹಿಣ್ಠಾಂ ತನಯಾ ಹರೇಃ! 
ಬಭೂವುರ್ಜಾಂಬವತ್ಕಾಂ ಚ ಸಾಂಬಾದ್ಕಾ ಬಲಶಾಲಿನಃ ॥ 2 


ತನಯಾ ಭದ್ರವಿಂದಾದ್ಕಾ ನಾಗ್ನಜಿತ್ಕಾಂ ಮಹಾಬಲಾಃ! 
ಸಂಗ್ರಾಮಜಿತ್‌ಪ್ರಧಾನಾಸ್ತು ಶೆ ಬ್ಮಾಯಾಂ ಚೆ ಹರೇಸ್ಸುತಾಃ॥ 3 


ಅಧ್ಯಾಯ 32 


ಬಾಣಪುತ್ರಿಯಾದ ಉಷೆಗೆ ಸ್ವಪ್ನದಲ್ಲಿ ಭಾವಿಪತಿಯ ದರ್ಶನ, 
ಸ್ವಪ್ನದಲ್ಲಿ ಗೋಚರಿಸಿದ ಆ ಪುರುಷನು ಅನಿರುದ್ದನೆಂದು 
ಚಿತ್ರಲೇಖೆಯು ಕಂಡುಹಿಡಿಯುವುದು. 


ಪರಾಶರಮುನಿಗಳು ನುಡಿದರು: ಮೈತ್ರೇಯ, ಶ್ರೀಕೃಷ್ಣನಿಗೆ ರುಕ್ಮಿಣಿಯಲ್ಲಿ 
ಪ್ರದ್ಯುಮ್ನನೇ ಮೊದಲಾದ ಪುತ್ರರು ಜನಿಸಿದರೆಂಬುದನ್ನು ನಿನಗೆ ತಿಳಿಸಿದ್ದೇನೆ. 
ಸತ್ಯಭಾಮೆಯು ಭಾನು, ಭೈಮೇರಿಕ--ಮೊದಲಾದ ಪುತ್ರರನ್ನು ಹಡೆದಳು. 
ದೀಪ್ರಿಮಾನ್‌, ತಾಮ್ರಪಕ್ಷ--ಮೊದಲಾದವರು ಶ್ರೀಕೃಷ್ಣನಿಗೆ ರೋಹಿಣಿಯಲ್ಲಿ 
ಜನಿಸಿದ ಪುತ್ರರು. ಸಾಂಬನೇ ಮೊದಲಾದ ಬಲಶಾಲಿಗಳಾದ ಪುತ್ರರು 
ಜಾಂಬವತಿಯಲ್ಲಿ ಜನಿಸಿದರು (1-2). ನಗ್ಗಜಿತ್ರಿನ ಮಗಳಾದ ಸತ್ಯೆಯಲ್ಲಿ 
ಮಹಾಬಲಶಾಲಿಗಳಾದ ಭದ್ರವಿಂದಾದಿಗಳು ಸುತರಾದರು. ಶೈಬೈಯಲ್ಲಿ 
(ಮಿತ್ರವಿಂದೆಯಲ್ಲಿ) ಸಂಗ್ರಾಮಜಿತ್‌-ಮುಂತಾದವರು ಶ್ರೀಕೃಷ್ಣನ ಪುತ್ರರಾಗಿ 
ಜನಿಸಿದರು. ಮಾದ್ರಿಯಲ್ಲಿ(ಭದ್ರೆಯಲ್ಲಿ) ವೃಕ-ಮೊದಲಾದವರು ಹುಟ್ಟಿದರು. 


ಅಧ್ಯಾಯ 32 ಪಂಚಮಾಂಶಃ 441 


ವೃಕಾದ್ಯಾಶ್ಚ ಸುತಾ ಮಾದ್ರಾಂ ಗಾತ್ರವತ್ಛಮುಖಾನ್‌ ಸುತಾನ್‌ | 


ಅವಾಪ ಲಕ್ಷ್ಮಣಾ ಪುತ್ರಾನ್‌ ಕಾಲಿಂದ್ಕಾಶ್ಚ ಶ್ರುತಾದಯಃ॥ 4 
ಅನ್ಮಾಸಾಂ ಚೆ ವ ಭಾರ್ಯಾಣಾಂ ಸಮುತ್ನನ್ನಾನಿ ಚಕಿಣಃ। 
ಅಷ್ಟಾಯುತಾನಿ ಪುತ್ರಾಣಾಂ ಸಹಸ್ರಾಣಿ ಶತಂ ತಥಾ॥ 5 
ಪ್ರದ್ಭುಮ್ನಃ ಪ್ರಥಮಸ್ತೇಷಾಂ ಸರ್ವೇಷಾಂ ರುಕ್ಮಿಣೀಸುತಃ। 
ಪ್ರದ್ಯುಮ್ನಾದನಿರುದ್ಧೋ5ಭೂದ್ಹಜ್ರಸ್ತಸ್ಮಾದಜಾಯತ ॥ 6 
ಅನಿರುದ್ಧೋ ರಣೇ5ರುದ್ದೋ ಬಲೇಃ ಪೌತ್ರೀಂ ಮಹಾಬಲಃ। 
ಉಷಾಂ ಬಾಣಸ್ಕ ತನಯಾಮುಪಯೇಮೇ ದ್ವಿಜೋತ್ತಮ ॥ 7 





ಲಕ್ಷ್ಮಣೆಯು ಗಾತ್ರವಾನ್‌-ಇತ್ಯಾದಿಗಳನ್ನೂ ಕಾಲಿಂದಿಯು ಶ್ರುತ-ಮುಂತಾ 
ದವರನ್ನೂ ಪುತ್ರರನ್ನಾಗಿ ಪಡೆದರು* (3-4). ಹೀಗೆ ಇತರ ಪತ್ನಿಯರಲ್ಲಿಯೂ 
ಶ್ರೀಕೃಷ್ಣನಿಗೆ ಬಹುಮಂದಿ ಮಕ್ಕಳಾದರು. ಆತನಿಗೆ ಒಟ್ಟು ಒಂದು ಲಕ್ಷದ 
ಎಂಬತ್ತು ಸಾವಿರ (1,80,000) ಮಕ್ಕಳಿದ್ದರು.8 ಅವರಲ್ಲಿ ರುಕ್ಮಿಣೀಪುತ್ರನಾದ 
ಪ್ರದ್ಯುಮ್ನನು ಹಿರಿಯ ಮಗ. ಪ್ರದ್ಯುಮ್ನನಿಂದ ಅನುರುದ್ದನೂ ಅನಿರುದ್ಧನಿಂದ 
ವಜ್ರನೂ ಜನಿಸಿದರು (5-6). ಬಲಿಷ್ಠನಾದ ಅನಿರುದ್ದನು ಯುದ್ಧದಲ್ಲಿ 
ಯಾರಿಗೂ ಸೋಲದ ಯೋಧನಾಗಿದ್ದನು. ಅವನು ಬಲಿಚಕ್ರವರ್ತಿಯ 
ಮೊಮ್ಮಗಳೂ ಬಾಣಾಸುರನ ಮಗಳೂ ಆದ ಉಷೆಯನ್ನು ಮದುವೆಯಾದನು. 

* ಭಾಗವತದ ಪ್ರಕಾರ ಭದ್ರೆ ಕೇಕಯರಾಜನ ಪತ್ರಿ. ಲಕ್ಷ್ಮಣೆ ಮದ್ರರಾಜನ ಪತ್ರಿ. 
ಮಿತ್ರವಿಂದೆ ಅವಂತೀರಾಜನ ಪುತ್ರಿ (ಭಾಗ. 10-58). ಒಬ್ಬೊಬ್ಬರಿಗೂ ಹತ್ತುಮಂದಿ 
ಪುತ್ರರು (ಭಾಗ. 10-61). ವಿಷ್ಣುಪುರಾಣದಲ್ಲಿ ಮಾದ್ರಿ ಮತ್ತು ಶೈಬ್ಯೆ ಇವರಿಬ್ಬರ 
ಅಂಕಿತನಾಮ ಇಲ್ಲ. ವ್ಯಾಖ್ಯಾನವನ್ನನುಸರಿಸಿ ಮೇಲ್ಕಂಡಂತೆ ಬರೆದಿದೆ. 

ಕ ಮೂಲಶ್ಲೋಕದಲ್ಲಿ "ಅಷ್ಟ ಅಯುತಾನಿ ಶತಂ ಸಹಸ್ರಾಣಿ' ಎಂದು ಅನ್ಹಯ 
(ನೋಡಿ. 4-15-36). ವಿಷ್ಣುಚಿತ್ತೀಯ ವ್ಯಾಖ್ಯಾನದಲ್ಲಿ ಅಷ್ಟ ಶಬ್ದವನ್ನು ಅಯುತ, ಸಹಸ್ರ, 
ಶತಗಳಿಗೆ ಪ್ರತ್ಯೇಕವಾಗಿ ಅನ್ವಯಿಸಲಾಗಿದೆ. ಆಗ ಸಂಖ್ಯೆ 88,800 ಆಗುತ್ತದೆ. ಅದು 
ಪ್ರಾಮಾದಿಕ. 


448 ಶ್ರೀವಿಷ್ಣುಪುರಾಣಮ್‌ 


ಯತ್ರ ಯುದ್ಧಮಭೂದ್‌ಘೋರಂ ಹರಿಶಂಕರಯೋರ್ಮಹತ್‌ | 
ಛಿನ್ನಂ ಸಹಸ್ರಂ ಬಾಹೂನಾಂ ಯತ್ರ ಬಾಣಸ್ಕ ಚಕ್ರಿಣಾ ॥ 8 


ಶ್ರೀಮೈತ್ರೇಯ ಉವಾಚ: 


ಕಥಂ ಯುದ್ಧಮಭೂದ್‌ಬ್ರಹ್ಮನ್ನುಷಾರ್ಥೇ ಹರಕೃಷ್ಣಯೋಃ | 
ಕಥಂ ಕ್ಷಯಂ ಚ ಬಾಣಸ್ಕ ಬಾಹೂನಾಂ ಕೃತವಾನ್‌ ಹರಿಃ ॥ 9 


ಏತತ್ಸರ್ವಂ ಮಹಾಭಾಗ ಮಮಾಖ್ಯಾತುಂ ತ್ಹಮರ್ಹಸಿ | 
ಮಹತ್ಕೌತೂಹಲಂ ಜಾತಂ ಕಥಾಂ ಶ್ರೋತುಮಿಮಾಂ ಹರೇಃ ॥ 10 


ಶ್ರೀಪರಾಶರ ಉವಾಚ: 


ಉಷಾ ಬಾಣಸುತಾ ವಿಪ್ರ ಹಾರ್ವತೀಂ ಸಹ ಶಂಬುನಾ। 
ಕ್ರೀಡಂತೀಮುಪಲಕ್ಷೋಚ್ಚೈಃ ಸ್ಪಹಾಂ ಚಕ್ರೇ ತದಾಶ್ರಯಾಮ್‌ ॥ 11 


ತತಸ್ಸಕಲಚಿತ್ರಜ್ಞಾ ಗೌರೀ ತಾಮಾಹ ಭಾಮಿನೀಮ್‌। 
ಅಲಮತೃರ್ಥತಾಪೇನ ಭರ್ತ್ರಾ ತ್ವಮಪಿ ರಂಸ್ಕಸೇ॥ 12 


ಆ ನಿಮಿತ್ತವಾಗಿ ಶ್ರೀಕೃಷ್ಣನಿಗೂ ಶಿವನಿಗೂ ಘೋರವಾದ ಸಂಗ್ರಾಮ 
ನಡೆಯಿತು. ಆ ಸಮಯದಲ್ಲಿ ಚಕ್ರಧರನಾದ ಶ್ರೀಕೃಷ್ಣನು ಬಾಣಾಸುರನ ಸಾವಿರ 
ತೋಳುಗಳನ್ನು ಕತ್ತರಿಸಿದನು'' (7-8). ಆಗ ಮೈತ್ರೇಯರು ಪರಾಶರಮುನಿ 
ಗಳನ್ನು ಕುರಿತು “ಮುನಿಗಳೆ, ಉಷಾನಿಮಿತ್ತವಾಗಿ ಶಿವನಿಗೂ ಶ್ರೀಕೃಷ್ಣನಿಗೂ 
ಸಂಗ್ರಾಮವೇಕೆ ನಡೆಯಿತು? ಶ್ರೀಕೃಷ್ಣನು ಬಾಣಾಸುರನ ತೋಳುಗಳನ್ನೇಕೆ 
ಕತ್ತರಿಸಿದನು? ಇದೆಲ್ಲವನ್ನೂ ತಾವು ಹೇಳಬೇಕು. ನನಗೆ ದೊಡ್ಡ ಕುತೂಹಲ 
ಹುಟ್ಟಿಬಿಟ್ಟಿತು! ಈ ಕಥೆಯನ್ನು ಕೇಳಲಿಚ್ಛಿಸುತ್ತೇನೆ'' ಎಂದರು (9-10). ಆಗ 
ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಪಾರ್ವತಿಯು ಶಿವನೊಡನೆ 
ವಿಹರಿಸುತ್ತಿರುವುದನ್ನು ಒಂದು ಸಲ ಬಾಣಪುತ್ರಿಯಾದ ಉಷೆ ನೋಡಿದಳು. 
ತಾನೂ ತನ್ನ ಪತಿಯೊಡನೆ ಹಾಗೆ ವಿಹರಿಸುತ್ತಿರಬೇಕೆಂದು ಉಷೆಗೆ ಆಸೆ 
ಯಾಯಿತು (11). ಸಕಲರ ಚಿತ್ತ ವೃತ್ತಿಯನ್ನೂ ತಿಳಿದಿರುವ (ಅಂತರ್ಯಾಮಿನಿ 
ಯಾದ) ಪಾರ್ವತೀದೇವಿಯು ಉಷೆಯನ್ನು ಕುರಿತು “ವತ್ಸೆ, ವಿಷಾದ 


ಅಧ್ಯಾಯ 82 ಪಂಚಮಾಂಶಃ 449 


ಇತ್ಯುಕ್ತಾ ಸಾ ತಯಾ ಚಕ್ರೇ ಕದೇತಿ ಮತಿಮಾತ್ಮನಃ। 
ಕೋ ವಾ ಭರ್ತಾ ಮಮೇತ್ಕಾಹ ಪುನಸ್ತಾಮಾಹ ಪಾರ್ವತೀ॥ 13 


ಪಾರ್ವತ್ಕ್ಮುವಾಚ: 
ವೈಶಾಖಶುಕ್ಷದ್ಧಾದಶ್ಮಾಂ ಸ್ವಷ್ಠೇ ಯೋಇಭಿಭವಂ ತವ! 
ಕರಿಷ್ಠತಿ ಸ ತೇ ಭರ್ತಾ ರಾಜಪುತ್ರಿ ಭವಿಷ್ಯತಿ ॥॥ 14 


ಶ್ರೀಪರಾಶರ ಉವಾಚ: 


ತಸ್ಮಾಂ ತಿಥಾವುಷಹಾಸ್ಪಷ್ನೇ ಯಥಾ ದೇವ್ಮಾ ಸಮೀರಿತಮ್‌। 
ತಥೆ ೃವಾಭಿಭವಂ ಚಕ್ರೇ ಕಶ್ಚಿದ್ರಾಗಂ ಚ ತತ್ರ ಸಾ॥ 15 


ತತಃ ಪ್ರಬುದ್ಧಾ ಪುರುಷಮಪಶೃಂತೀ ಸಮುತ್ಸುಕಾ। 
ಕ್ಹ ಗತೋನಸೀತಿ ನಿರ್ಲಜ್ಜಾ ಮೈತ್ರೇಯೋಕ್ತವತೀ ಸಖೀಮ್‌॥ 16 


ಬಾಣಸ್ಕ ಮಂತ್ರೀ ಕುಂಭಾಂಡಶ್ಚಿತಲೇಖಾ ಚ ತತ್ಸುತಾ। 
ತಸ್ಯಾಃ ಸಖ್ಯಭವತ್‌ ಸಾ ಚೆ ಪ್ರಾಹ ಕೋರಯಂ ತ್ವಯೋಚ್ಛತೇ ॥ 17 


ಪಡಬೇಡ. ನೀನೂ ಪತಿಯೊಡನೆ ವಿಹರಿಸುವೆ!” ಎಂದಳು. ಉಷೆಯು ತನ್ನ 
ಮನಸ್ಸಿನಲ್ಲಿಯೇ “ಯಾವಾಗ ವಿಹರಿಸುವೆನೊ! ನನ್ನ ಪತಿ ಯಾರಾಗ 
ಬಹುದೊ!'' ಎಂದು ಚಿಂತಿಸಿದಳು (12-13). ಅದನ್ನರಿತ ಪಾರ್ವತಿಯು 
“ರಾಜಪುತ್ರಿ, ಮುಂದಿನ ವೈಶಾಖ ಶುಕ್ಷದ್ವಾದಶಿಯ ದಿನ ಸ್ವಪ್ನದಲ್ಲಿ ನಿನ್ನನ್ನು 
ಯಾವಾತನು ಭೋಗಿಸುವನೋ ಅವನು ನಿನ್ನ ಪತಿಯಾಗುವನು!” ಎಂದು 
ಬಿಟ್ಟಳು (14). ಅಂತೆಯೇ ವೈಶಾಖ ಶುಕ್ಷದ್ದಾದಶಿಯಂದು ದೇವಿಯು 
ಹೇಳಿದಂತೆ ಉಷೆಯ ಸ್ವಪ್ಪದಲ್ಲೊಬ್ಬನು ಆಕೆಯನ್ನು ಭೋಗಿಸಿದಂತಾಯಿತು. 
ಉಷೆಯೂ ಆತನಲ್ಲಿ ಅನುರಾಗವನ್ನು ತಳೆದಳು. ನಿದ್ರೆಯಿಂದ ಎಚ್ಚರಾದ 
ಮೇಲೆ ಆತನನ್ನು ಕಾಣದೆ ಉತ್ಕಂಠಿತಳಾಗಿ ತನ್ನ ಸಖಿಯ ಕಡೆಗೆ ತಿರುಗಿ 
ನಿರ್ಲಜ್ಜೆಯಿಂದ “ಕಾಂತ, ಎಲ್ಲಿಗೆ ಹೋದೆ?” ಎಂದಳು! (15-16). 
ಮೈತ್ರೇಯ, ಬಾಣನ ಮಂತ್ರಿಯಾದ ಕುಂಭಾಂಡನಿಗೆ ಚಿತ್ರಲೇಖೆಯೆಂಬ 
ಮಗಳಿದ್ದಳು. ಅವಳೇ ಉಷೆಯ ಸಖಿ. ಆಗ ಚಿತ್ರಲೇಖೆಯು “ಉಷೆ, 
ಯಾರನ್ನು ನೀನು ಹೇಳುತ್ತಿರುವುದು?” ಎಂದು ಕೇಳಿದಳು (17). ಉಷೆಯು 


450 ಶ್ರೀವಿಷ್ಣುಪುರಾಣಮ್‌ 
ಯದಾ ಲಜ್ಜಾಕುಲಾ ನಾಸ್ಕೈ ಕಥಯಾಮಾಸ ಸಾ ಸಖೀ! 
ತದಾ ವಿಶ್ವಾಸಮಾನೀಯ ಸರ್ವಮೇವಾಭ್ಯವಾದಯತ್‌ ॥ 18 


ವಿದಿತಾರ್ಥಾಂ ತು ತಾಮಾಹ ಪುನಶ್ಚೋಷಾ ಯಥೋದಿತಮ್‌ | 
ದೇವ್ಮಾ ತಥೈವ ತತ್ಭಾಪ್ತೌ ಯೋ ಹುಪಾಯಃ ಕುರುಷ್ಠತಮ್‌ ॥ 19 


ಚಿತ್ರಲೇಖೋವಾಚ: 

ದುರ್ವಿಜೇಯಮಿದಂ ವಕ್ತುಂ ಪ್ರಾಪುಂ ವಾಪಿ ನ ಶಕ್ಕತೇ। 

ತಥಾಪಿ ಕಿಂಚತೃರ್ತವ್ಯಮುಪಕಾರಂ ಪ್ರಿಯೇ ತವ॥ 20 
ಸಪ್ತಾಹೃದಿನಪರ್ಯಂತಂ ತಾವತ್ಕಾಲಃ ಪ್ರತೀಕ್ಷ್ಮತಾಮ್‌ | 
ಇತ್ಳುಕ್ತಾಭ್ಯಂತರಂ ಗತ್ವಾ ಉಪಾಯಂ ತಮಥಾಕರೋತ್‌॥ 21 


ಶ್ರೀಪರಾಶರ ಉವಾಚ: 


ತತಃ ಹಟೇ ಸುರಾನ್‌ ದೆ ತ್ನಾನ್ನಂಧರ್ವಾಂಶ್ನ ಪ್ರಧಾನತಃ। 
ಮನುಷ್ಯ್ಕಾಂಶ್ಚ ಎಲಿಖ್ಕಾಸ್ಕ್ರೈ ಚಿತ್ರಲೇಖಾ ವೃದರ್ಶಯತ್‌॥ 22 


ಲಜ್ಜಾಕುಲೆಯಾಗಿ ಏನನ್ನೂ ಹೇಳದಿದ್ದಾಗ, ಚಿತ್ರಲೇಖೆಯು ಸಂತೈಸಿ ತನ್ನ 
ವಿಶ್ವಾಸಕ್ಕೆ ತಂದುಕೊಂಡು ವಿಷಯವೇನೆಂಬುದನ್ನು ಬಾಯಿಬಿಡಿಸಿದಳು. ಸ್ವಪ್ನ 
ದಲ್ಲೊಬ್ಬ ಯುವಕನು ಕಂಡಿದ್ದನೆಂಬುದನ್ನು ಚಿತ್ರಲೇಖೆಗೆ ತಿಳಿಸಿದ ಮೇಲೆ, 
ಪಾರ್ವತೀ ದೇವಿಯು ಹೇಳಿದ್ದ ವಿಚಾರವನ್ನೂ ಅರುಹಿ, “ಆತನನ್ನು ಪಡೆಯುವ 
ಬಗೆ ಹೇಗೆ? ಉಪಾಯವನ್ನು ಮಾಡು' ಎಂದು ಉಷೆಯು ಸಖಿಗೆ ಹೇಳಿದಳು 
(18-19). ಆಗ ಚಿತ್ರಲೇಖೆಯು “ಗೆಳತಿ, ನೀನು ಸ್ವಪ್ನದಲ್ಲಿ ಕಂಡ ಪುರುಷನು 
ಯಾರೆಂಬುದನ್ನು ಗೊತ್ತುಮಾಡುವುದೇ ಕಷ್ಟ. ಇನ್ನು ಅವನನ್ನು ಪಡೆಯುವ ಬಗೆ 
ಎಂತು? ಆದರೂ ಈ ವಿಷಯದಲ್ಲಿ ನಿನಗೆ ಏನಾದರೂ ಉಪಕಾರವನ್ನು 
ಮಾಡಬೇಕು (20). ನನಗೆ ಏಳೆಂಟು ದಿನ ಅವಕಾಶ ಕೊಟ್ಟು ಕಾಯುತ್ತಿರು”' 
ಎಂದು ಹೇಳಿ ತನ್ನ ಮನೆಗೆ ಹೋಗಿ ಉಪಾಯವೇನೆಂಬುದನ್ನು ಚಿಂತಿಸತೊಡ 
ಗಿದಳು. ಅನಂತರ ಚಿತ್ರಪಟದಲ್ಲಿ ಪ್ರಧಾನರಾದ ದೇವದೈತ್ಯಗಂಧರ್ವರ ಮತ್ತು 
ಮನುಷ್ಯರ ಚಿತ್ರಗಳನ್ನು ಬರೆದು ಉಷೆಗೆ ತೋರಿಸಿದಳು (21-22). ಉಷೆಯು 


ಅಧ್ಯಾಯ 82 ಪಂಚಮಾಂಶಃ 451 


ಅಪಾಸ ಸಾ ತು ಗಂಧರ್ವಾಂಸಥೋರಗಸುರಾಸುರಾನ್‌ | 


ಮನುಷ್ಯೇಷು ದದೌ ದೃಷ್ಟಿಂ ತೇಷ್ಟಪಂಧಕವೃಷ್ಟಿಹು॥ 23 
ಕೃಷ್ಣರಾಮೌ ಎಲೋಕ್ಕಾಸೀತ್‌ ಸುಭೂರ್ಲಜ್ವ್ಜಾಜಡೇವ ಸಾ| 
ಪ್ರದ್ಯುಮ್ನದರ್ಶನೇ ವ್ರೀಡಾದೃಷ್ಟಿಂ ನಿನ್ಶೇಂನತೋ ದ್ವಿಜ॥ 24 
ದೃಷ್ಟಮಾತ್ರೇ ತತಃ ಕಾಂತೇ ಪ್ರದ್ಯುಮ್ನತನಯೇ ದ್ವಿಜ! 

ದೃಷ್ಟಾ ತ್ಯರ್ಥವಿಲಾಸಿನ್ಶಾ ಲಜ್ಜಾ ಕ್ಹಾಪಿ ನಿರಾಕೃತಾ॥ 25 
ಸೋsಯಂ ಸೋsಯವಮಿತೀತುಕ್ಷೇ ತಯಾ ಸಾ ಯೋಗಗಾಮಿನೀ। 
ಚಿತ್ರಲೇಖಾಬ್ರವೀದೇನಾಮುಷಾಂ ಬಾಣಸುತಾಂ ತದಾ॥ 26 
ಚಿತ್ರಲೇಖೋವಾಚ: 

ಅಯಂ ಕೃಷ್ಣಸ್ಥ ಪೌತ್ರಸ್ತೇ ಭರ್ತಾ ದೇವ್ಕಾ ಪಸಾದಿತಃ। 

ಅನಿರುದ್ಧ ಇತಿಃ ಖ್ಯಾತಃ ಪ್ರಖ್ಯಾತಃ ಪ್ರಿಯದರ್ಶನಃ ॥ 27 


ದೇವಗಂಧರ್ವಾದಿಗಳ ಚಿತ್ರಗಳನ್ನು ಬದಿಗಿಟ್ಟು ಮನುಷ್ಯರ ಚಿತ್ರದ ಕಡೆಗೆ ದೃಷ್ಟಿ 
ಹಾಯಿಸಿದಳು. ವಿಶೇಷವಾಗಿ ಅಂಧಕವೃಷ್ಟಿವಂಶದ ಯಾದವರ ಚಿತ್ರಗಳನ್ನು 
ಗಮನಿಸತೊಡಗಿದಳು (23). ಅವರಲ್ಲಿ ಶ್ರೀಕೃಷ್ಣಬಲರಾಮರನ್ನು ನೋಡಿದಾಗ 
ಆ ಸುಂದರಿಯು ನಾಚಿಕೆಯಿಂದ ಜಡಳೋ ಎಂಬಂತಾದಳು. ಪ್ರದ್ಯುಮ್ನನ್ನು 
ಕಂಡಾಗ ಲಜ್ಜೆಯಿಂದ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿದಳು. ಅನಂತರ, 
ಮೈತ್ರೇಯ, ತನ್ನ ಕಾಂತನಾದ ಪ್ರದ್ಯುಮ್ನತನಯನನ್ನು ನೋಡಿದೊಡನೆ ಆ 
ವಿಲಾಸಿನಿಯ ಲಜ್ಜೆ ಎಲ್ಲಿಗೋ ಓಡಿಹೋಯಿತು! (24-25). "ಅವನೇ ಇವನು! 
ಅವನೇ ಇವನು'! ಎಂದು ಉಷೆಯು ಉದ್ಗರಿಸಿದಳು. ಆಗ ಯೋಗಮಹಿಮೆ 
ಯಿಂದ ಸಂಚರಿಸಬಲ್ಲವಳಾದ ಚಿತ್ರಲೇಖೆಯು ಬಾಣಸುತೆಯಾದ ಉಷೆಯನ್ನು 
ಕುರಿತು “ಇವನು ಶ್ರೀಕೃಷ್ಣನ ಮೊಮಗ. ಪಾರ್ವತೀದೇವಿಯು ನಿನ್ನ ಪತಿ 
ಇವನೆಂದು ಅನುಗ್ರಹಿಸಿದ್ದಾಳೆ. ಇವನ ಹೆಸರು ಅನಿರುದ್ಧ ಈತನು ಬಹಳ 
ಸುಂದರನೆಂದು ಪ್ರಖ್ಯಾತನಾಗಿದ್ದಾನೆ (26-27). ಈತನು ನಿನಗೆ ಪತಿಯಾಗಿ 


452 ಶ್ರೀವಿಷ್ಣುಪುರಾಣಮ್‌ 


ಪ್ರಾಪ್ನೋಷಿ ಯದಿ ಭರ್ತಾರಮಿಮಂ ಪ್ರಾಪ್ತಂ ತ್ಹಯಾಖಲಮ್‌!। 


ದುಷ್ಪವೇಶಾ ಪುರೀ ಪೂರ್ವಂ ದ್ದಾರಕಾ ಕೃಷ್ಣಪಾಲಿತಾ ॥ 28 
ತಥಾಪಿ ಯತ್ನಾದ್ಧರ್ತಾರಮಾನಯಿಷ್ಕಾಮಿ ತೇ ಸಖ! 
ರಹಸ್ಕಮೇತದ್ದಕ್ತವ್ಮಂ ನ ಕಸ್ಮಚಿದಪಿ ತ್ವಯಾ! 29 


ಅಚಿರಾದಾಗಮಿಷ್ಕಾಮಿ ಸಹಸ್ವ ವಿರಹಂ ಮಮ! 
ಯಯೌ ದಾರವತೀಂ ಚೋಷಾಂ ಸಮಾಶ್ಚಾಸ್ಯ ತತಃ ಸಖೀಮ್‌ ॥ 30 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ದ್ವಾತ್ರಿಶೋsಧ್ಯಾಯಃ 


ಲಭಿಸಿದರೆ ಸಕಲ ಸೌಭಾಗ್ಯಗಳೂ ನಿನಗೆ ದೊರಕಿದಂತೆಯೇ. ಶ್ರೀಕೃಷ್ಣ 
ರಕ್ಷಿತವಾದ ದ್ವಾರಕಾಪುರಿಯನ್ನು ಪ್ರವೇಶಿಸುವುದೇ ಮೊದಲಿನ ಕಷ್ಟ! ಆದರೂ, 
ಸಖಿ, ಹೇಗಾದರೂ ಪ್ರಯತ್ನಿಸಿ ನಿನ್ನ ಕಾಂತನನ್ನು ಇಲ್ಲಿಗೆ ಕರೆತರುವೆನು. ಇದು 
ಬಹಳ ಗುಟ್ಟಿನ ವಿಚಾರ. ನೀನು ಯಾರಿಗೂ ಇದನ್ನು ಹೇಳಕೂಡದು (28-29). 
ಆದಷ್ಟು ಬೇಗನೆ ಬರುವೆನು. ಅಲ್ಲಿಯವರೆಗೆ ನನ್ನ ವಿರಹವನ್ನು ಸಹಿಸಿ 
ಕೊಂಡಿರು” ಎಂದಳು. ಈ ಪ್ರಕಾರ ತನ್ನ ಸಖಿಗೆ ಸಮಾಧಾನ ಹೇಳಿ 
ಚಿತ್ರಲೇಖೆಯು ದ್ವಾರಕೆಗೆ ಹೋದಳು (30). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತೆರಡನೆಯ ಅಧ್ಯಾಯ ಮುಗಿಯಿತು. 


ತ 


ತ್ರಯಸ್ತಿಂಶೋ5ಧ್ಯ್ಕಾಯಃ 
ಶ್ರೀಪರಾಶರ ಉವಾಚ: 
ಬಾಣೋಐಪಿ ಪ್ರಣಿಪತ್ಗಾಗ್ರೇ ಮೆ ತ್ರೇಯಾಹ ತ್ರಿಲೋಚನಮ್‌ | 


ದೇವ ಬಾಹುಸಹಸ್ರೇಣ ನಿರ್ವಿಣ್ಣೋಂಸ್ಮಾ ಹವಂ ಎನಾ॥ 1 
ಕಚ್ಚಿನ್ಶಮೈಷಾಂ ಬಾಹೂನಾಂ ಸಾಫಲ್ಯಜನಕೋ ರಣಃ। 
ಭವಿಷ್ಯತಿ ವಿನಾ ಯುದ್ಧಂ ಭಾರಾಯ ಮಮ ಕಿಂ ಭುಜೈಃ॥ 2 


ಶ್ರೀಶಂಕರ ಉವಾಚ: 


ಮಯೂರದ್ದಜಭಂಗಸ್ನೇ ಯದಾ ಬಾಣ ಭವಿಷ್ಯತಿ । 
ಪಿಶಿತಾಶಿಜನಾನಂದಂ ಪ್ರಾಪ್ಸ್ಯಸೇ ತ್ವಂ ತದಾ ರಣಮ್‌॥ 3 


ಅಧ್ಯಾಯ 33 


ಚಿತ್ರಲೇಖೆಯು ಅನಿರುದ್ಧನನ್ನು ಉಷೆಯ ಅಂತಃಪುರಕ್ಕೆ ಕರೆತರುವುದು. 
ಅನಿರುದ್ಧನ ಬಂಧನ. ಅನಿರುದ್ಧನನ್ನು ಬಿಡಿಸಲು ಶ್ರೀಕೃಷ್ಣನು ಬರುವುದು. 
ಶ್ರೀಕೃಷ್ಣ-ಬಾಣಾಸುರರ ಯುದ್ಧ ಶಿವನ ಕೋರಿಕೆಯಂತೆ ಯುದ್ಧದ ನಿಲುಗಡೆ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಒಮ್ಮೆ ಬಾಣಾಸುರನು 
ತ್ರಿಲೋಚನನಾದ ಶಿವನಿಗೆ ನಮಸ್ಕರಿಸಿ “ದೇವ, ನನಗೆ ಸಾವಿರ ತೋಳು 
ಗಳಿದ್ದರೂ ಸರಿಯಾದ ಯುದ್ಧವಿಲ್ಲದೆ ನಿರ್ವಿಣ್ಣನಾಗಿ ಹೋಗಿದ್ದೇನೆ! ಈ 
ತೋಳುಗಳಿಗೆ ಸಾಫಲ್ಯವನ್ನು ಕೊಡತಕ್ಕ ಸಂಗ್ರಾಮವೆಂದಾದರೂ 
ಸಂಭವಿಸೀತೇ? ಸಂಗ್ರಾಮವಿಲ್ಲದೆ ಹೋದರೆ ಭಾರಭೂತವಾದ ಈ 
ಭುಜಗಳಿಂದ ನನಗೆ ಏನು ಪ್ರಯೋಜನ?” ಎಂದು ಕೇಳಿದನು (1-2). ಆಗ 
ಶ್ರೀಶಂಕರನು “ನಿನ್ನ ಮಯೂರದ್ವಜವು ಯಾವಾಗ ಮುರಿದು ಬೀಳುವುದೋ 
ಆಗ ಮಾಂಸಭೋಜಿಗಳಾದ ಪಿಶಾಚಾದಿಗಳಿಗೆ ಸಂತೃಪ್ತಿಯನ್ನೀಯುವ ಘೋರ 
ಸಂಗ್ರಾಮವು ನಿನಗೆ ಒದಗಿ ಬರುವುದು” ಎಂದು ತಿಳಿಸಿದನು (3). ಆಗ 


454 ಶೀವಿಷುಪುರಾಣಮ್‌ 


ಶ್ರೀಪರಾಶರ ಉವಾಚ: 


ತತಃ ಪ್ರಣಮ್ಮ ವರದಂ ಶಂಭುಮಭ್ಯಾಗತೋ ಗೃಹಮ್‌ | 
ಸಭಗ್ನ್ಗಂ ಧ್ವಜಮಾಲೋಕ್ಕ ಹೃಷ್ಟೋ ಹರ್ಷಂ ಪುನರ್ಯಯೌ॥ 4 


ಏತಸ್ಮಿನ್ನೇವ ಕಾಲೇ ತು ಯೋಗವಿದ್ಯಾಬಲೇನ ತಮ್‌! 
ಅನಿರುದ್ಧಮಥಾನಿನ್ಯೇ ಚಿತ್ರಲೇಖಾ ವರಾಪ್ಸರಾಃ॥ 5 


ಕನ್ಮಾಂತಃಪುರಮಭ್ಸೇತ್ಮ ರಮಮಾಣಂ ಸಹೋಷಯಾ। 
ವಿಜ್ಞಾಯ ರಕ್ಷಿಣೋ ಗತ್ವಾ ಶಶಂಸುರ್ದೈತ್ಕಭೂಪತೇಃ॥ 6 


ವಾದಿಷ್ಟಂ ಕಿಂಕರಾಣಾಂ ತು ಸೈನ್ನಂ ತೇನ ಮಹಾತ್ಮನಾ। 
ಜಫಾನ ಪರಿಘಂ ಘೋರಮಾದಾಯ ಪರವೀರಹಾ ॥ 7 


ಹತೇಷು ತೇಷು ಬಾಣೋತಪಿ ರಥಸ್ಪಸದ್ಧಧೋದ್ಯತಃ | 
ಯುಧ್ಯಮಾನೋ ಯಥಾಶಕ್ತಿ ಯದುವೀರೇಣ ನಿರ್ಜಿತಃ ॥ 8 


ಬಾಣಾಸುರನು ಶ್ರೀಶಂಕರನಿಗೆ ನಮಸ್ಕರಿಸಿ ತನ್ನ ಅರಮನೆಗೆ ಬಂದನು. 
ಹೀಗಿರುವ ಸಂದರ್ಭದಲ್ಲಿ ಒಂದು ಸಲ ತನ್ನ ಮಯೂರದ್ವಜವು ಭಗ್ನವಾದ್ದನ್ನು 
ನೋಡಿ ಬಾಣಾಸುರನಿಗೆ ಆನಂದವಾಯಿತು! (4). ಈ ಸಮಯದಲ್ಲಿಯೇ 
ಅಪ್ಸರೆಯಾದ ಚಿತ್ರಲೇಖೆಯು ತನ್ನ ಯೋಗವಿದ್ಯಾಬಲದಿಂದ ಅನಿರುದ್ಧನನ್ನು 
ತಂದು ಉಷೆಯ ಅಂತಃಪುರಕ್ಕೆ ಸೇರಿಸಿದ್ದಳು. ಆತನು ಉಷೆಯೊಡನೆ 
ರಹಸ್ಯವಾಗಿ ವಿಹರಿಸುತ್ತಿರುವುದನ್ನು ಕಾವಲುಗಾರರು ಪತ್ತೆಹಚ್ಚಿ ದೈತ್ಯೇಶ್ವರನಿಗೆ 
ನಿವೇದಿಸಿದರು (5-6). ಅನಿರುದ್ಧನನ್ನು ಬಂಧಿಸುವಂತೆ ಬಾಣನು ಕಿಂಕರರ 
ಸೇನೆಗೆ ಆಜ್ಞಾಪಿಸಿದನು. ಪರಾಕ್ರಮಿಯಾದ ಅನಿರುದ್ದನು ಘೋರವಾದ 
ಪರಿಘವನ್ನು ಹಿಡಿದು ಅವರನ್ನು ಕೊಂದು ಹಾಕಿದನು. ಆಗ ಬಾಣನೇ ರಥಾ 
ರೂಢನಾಗಿ ಬಂದು ಅನಿರುದ್ಧನನ್ನು ಸಂಹರಿಸಬೇಕೆಂದು ಹೋರಾಡಿದಾಗ 
ಯದುವೀರನಾದ ಅನಿರುದ್ದನಿಂದ ಪರಾಜಿತನಾದನು (7-8). ಅನಂತರ 


ಅಧ್ಯಾಯ 88 ಪಂಚಮಾಂಶಃ 455 
ಮಾಯಯಾ ಯುಯುಧೇ ತೇನ ಸ ತದಾ ಮಂತ್ರಿಚೋದಿತಃ। 


ತತಸ್ತಂ ಪನ್ನಗಾಸ್ಟೇಣ ಬಬಂಧ ಯದುನಂದನಮ್‌॥ 9 
ದ್ಹಾರವತ್ಕಾಂ ಕ್ಷ ಯಾತೋತಸಾವನಿರುದ್ದೇತಿ ಜಲ್ಲತಾಮ್‌ | 
ಯದೂನಾಮಾಚಚಕ್ಷೇ ತಂ ಬದ್ಧಂ ಬಾಣೇನ ನಾರದಃ॥ 10 
ತಂ ಶೋಣಿತಪುರಂ ನೀತಂ ಶ್ರುತ್ವಾ ವಿದ್ಮಾವಿದಗ್ಗಯಾ | 

ಯೋಷಿತಾ ಪ್ರತ್ಯಯಂ ಜಗ್ಮುರ್ಯಾದವಾ ನಾಮರೈರಿತಿ ॥ 11 
ತತೋ ಗರುಡಮಾರುಹ್ಕ ಸ್ಮ ತಮಾತ್ರಾಗತಂ ಹರಿಃ। 
ಬಲಪ್ರದ್ಯುಮ್ನಸಹಿತೋ ಬಾಣಸ್ಮ ಪ್ರಯಯೌ ಪುರಮ್‌ ॥॥ 12 
ಪುರಪ್ರವೇಶೇ ಪ್ರಮಥೆ ರ್ಯುದ್ದಮಾಸೀನ್ಮಹಾತ್ಮನಃ lll 

ಯಯೌ ಬಾಣಪುರಾಭ್ಕಾಶಂ ನೀತ್ಚಾ ತಾನ್ಸಂಕ್ಷಯಂ ಹರಿಃ॥॥ 13 


ಮಂತ್ರಿಗಳ ಪ್ರೇರಣೆಯಂತೆ ಮಾಯಾಯುದ್ಧವನ್ನಾರಂಭಿಸಿ ಸರ್ಪಾಸ್ತ್ರದಿಂದ ಆ 
ಯದುವೀರನನ್ನು ಬಂಧಿಸಿದನು. ಇತ್ತ ದ್ವಾರಕೆಯಲ್ಲಿ ಅನಿರುದ್ದನು ಎಲ್ಲಿ 
ಹೋದನೆಂದು ಗೊಂದಲವೆದ್ದಿತು. ಬಾಣಾಸುರನು ಆತನನ್ನು ಬಂಧನ 
ದಲ್ಲಿಟ್ಟಿದ್ದಾನೆಂದು ನಾರದರು ಹೇಳಿದರು (9-10). ಯೋಗವಿದ್ಯಾನಿಪುಣೆಯಾದ 
ಚಿತ್ರಲೇಖೆಯು ವಿದ್ಯಾಬಲದಿಂದ ಅನಿರುದ್ದನನ್ನು ಬಾಣಾಸುರನ ಶೋಣಿತ 
ಪುರಕ್ಕೆ ಒಯ್ದಿದ್ದಾಳೆಂಬ ವೃತ್ತಾಂತವನ್ನೂ ತಿಳಿಸಿದರು. ಅದನ್ನು ಕೇಳಿ 
ಯಾದವರಿಗೆ ಅನಿರುದ್ದನನ್ನು ದೇವತೆಗಳು ಅಪಹರಿಸಿಲ್ಲವೆಂದು ನಂಬಿಕೆ 
ಯಾಯಿತು* (11). ಸ್ಮದಣಮಾತ್ರದಿಂದ ಆಗಮಿಸಿದ ಗರುಡನನ್ನೇರಿ ಶ್ರೀಕೃಷ್ಣನು 
ಬಲರಾಮ ಮತ್ತು ಪ್ರದ್ಯುಮ್ನರೊಡನೆ ಬಾಣಾಸುರನ ಶೋಣಿತಪರಕ್ಕೆ 
ಧಾವಿಸಿದನು (12). ನಗರ ಪ್ರವೇಶಕ್ಕೆ ಹೋದಾಗ ಅವರಿಗೂ ಪ್ರಮಥಗಣ 
ಗಳಿಗೂ$ ಯುದ್ದನಡೆಯಿತು. ಶ್ರೀಕೃಷ್ಣನು ಅವರನ್ನು ಸೋಲಿಸಿ ಶೋಣಿತಪುರದ 


* ಪಾರಿಜಾತಹರಣದಿಂದ ಕುಪಿತರಾದ ದೇವತೆಗಳು ಅನಿರುದ್ಧನನ್ನು ಸೇಡಿಗಾಗಿ 
ಅಪಹರಿಸಿದ್ದಾರೆಂದು ಯಾದವರು ಊಹಿಸಿದರು. ಈ ಪ್ರಕರಣದಲ್ಲಿ ಕಥಾನಿರೂಪಣೆ 
ಸಾವಶೇಷವೂ ಸಂಕ್ಷಿಪವೂ ಆಗಿದೆಯೆಂಬುದನ್ನು ಗಮನಿಸಬೇಕು. 


ಕ ಅನುಬಂಧವನ್ನು ನೋಡಿ. 


456 ಶ್ರೀವಿಷ್ಣುಪುರಾಣಮ್‌ 


ತತಸ್ತಿಹಾದಸ್ತಿಶಿರಾ ಜ್ವರೋ ಮಾಹೇಶ್ವರೋ ಮಹಾನ್‌ | 


ಬಾಣರಕ್ಷಾರ್ಥಮಭ್ಯೇತ್ಕ ಯುಯುಧೇ ಶಾರ್ಜಧನ್ನನಾ ॥ 14 
ತದ್ಧಸ್ಮಸ್ಪರ್ಶಸಂಭೂತತಾಪಃ ಕೃಷ್ಣಾಂಗಸಂಗಮಾತ್‌ | 
ಅವಾಪ ಬಲದೇವೋಇಪಿ ಶಮಮಾಮೀಲಿತೇಕ್ಷಣಃ॥ 15 


ತತಸ್ಸ ಯುದ್ಧಮಾನಸ್ತು ಸಹ ದೇವೇನ ಶಾರ್ಜ್ಗೆಣಾ। 
ವೈಷ್ಣವೇನ ಜ್ವರೇಣಾಶು ಕೃಷ್ಣದೇಹಾನ್ನಿರಾಕೃತಃ ॥ 16 


ನಾರಾಯಣಭುಜಾಘಾತಪರಿಷಪೀಡನವಿಹ್ಟಲಮ್‌। 
ತಂ ವೀಕ್ಷ, ಕ್ಷಮೃತಾಮಸ್ಯೆತ್ಕಾಕ ದೇವಃ ಪಿತಾಮಹಃ॥ 17 


ತತಶ್ಚ ಕ್ಲಾಂತಮೇವೇತಿ ಪ್ರೋಚ್ಕಂ ತಂ ವೈಷ್ಣವಂ ಜ್ವರಮ್‌!। 
ಆತ್ಮನ್ನೇವ ಲಯಂ ನಿನ್ನೇ ಭಗವಾನ್ಮಧುಸೂದನಃ ॥ 18 


ಸಮೀಪಕ್ಕೆ ಹೋದನು. ಆಗ ತ್ರಿಪಾದನೂ ತ್ರಿಶಿರನೂ ಆದ ಮಾಹೇಶ್ವರ 
ಮಹಾಜ್ವರನು* ಬಾಣನ ರಕ್ಷಣೆಗಾಗಿ ಬಂದು ಶಾರ್ಜ್ಣಧನ್ಹನೊಡನೆ ಯುದ್ಧ 
ಮಾಡಿದನು (13-14). ಆ ಮಹಾಜ್ವರನು ಎರಚಿದ ಭಸ್ಮವು ಮೈಗೆ ತಾಕಲಾಗಿ 
ಬಲರಾಮನೂ ಸಹ ಸಂತಪ್ಪನಾಗಿ ಕಣ್ಣುಮುಚ್ಚಬೇಕಾಯಿತು. ಅನಂತರ 
ಶ್ರೀಕೃಷ್ಣನು ಅವನನ್ನು ಆಲಂಗಿಸಿಕೊಂಡಾಗ ತಾಪ ಇಳಿಯಿತು (15). ಅನಂತರ 
ಮಾಹೇಶ್ವರಜ್ವರವು ಶ್ರೀಕೃಷ್ಣನ ದೇಹವನ್ನು ಪ್ರವೇಶಿಸಿ ಹೋರಾಡುತ್ತಿರುವಾಗ 
ವೈಷ್ಣವಜ್ವರವು ಅದನ್ನು ಹೊರಗೆ ತಳ್ಳಿತು. ಅನಂತರ ಶ್ರೀಕೃಷ್ಣನ ಭುಜಾಘಾತ 
ಗಳಿಂದ ಪೀಡಿತನಾದ್ದರಿಂದ ವಿಷ್ಟಲನಾದ ಮಾಹೇಶ್ವರಜ್ವರನನ್ನು ನೋಡಿ ಬ್ರಹ್ಮ 
ದೇವನು ಶ್ರೀ ಕೃಷ್ಣನಿಗೆ “ಇವನನ್ನು ಕ್ಷಮಿಸು' ಎಂದು ಅರಿಕೆ ಮಾಡಿದನು 
(16-17). ಆಗ ಶ್ರೀಕೃಷ್ಣನು “ಒಳ್ಳೆಯದು; ಕ್ಷಮಿಸಿದ್ದೇನೆ' ಎಂದು ನುಡಿದನಲ್ಲದೆ 
ತನ್ನ ದೇಹದಿಂದ ಹೊರಬಂದ ವೈಷ್ಣವಜ್ವರವನ್ನು ತನ್ನಲ್ಲಿಯೇ ಲೀನಗೊಳಿಸಿದನು 


* ಇದರ ವಿಷಯವಾಗಿ "ತ್ರಿಪಾದ್‌ ಭಸಪ್ರಹರಣ ಸ್ತಿಶಿರಾ ರಕ್ತಲೋಚನಃ' ಎಂದು 
ಮಂತ್ರಲಿಂಗವಿದೆಯೆಂದು ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಬರೆದಿದೆ. 


ಅಧ್ಯಾಯ 88 ಪಂಚಮಾಂಶಃ 457 


ಜ್ವರ ಉವಾಚ: 

ಮಮ ತ್ಹಯಾ ಸಮಂ ಯುದ್ಧೇ ಯೇ ಸ್ಮರಿಷ್ಕಂತಿ ಮಾನವಾಃ! 
ಎಜ್ಜರಾಸ್ತೇ ಭವಿಷಂತೀತ್ಯುಕ್ತ್ವಾ ಚೈನಂ ಯಯೌ ಜ್ವರಃ॥ 19 
ತತೋತಗ್ನೀನ್ನಗವಾನ್‌ ಪಂಚ ಜಿತ್ಹಾ ನೀತ್ಚಾ ತಥಾ ಕ್ಷಯಮ್‌। 
ದಾನವಾನಾಂ ಬಲಂ ಕೃಷ್ಣಹ್ಬೂರ್ಣಯಾಮಾಸ ಲೀಲಯಾ ॥ 20 
ತತಸ್ಸಮಸ್ತಸೈನ್ಕ್ಮೇನ ದೈತೇಯಾನಾಂ ಬಲೇಸ್ಸುತಃ।| 

ಯುಯುಧೇ ಶಂಕರಶೆ ವ ಕಾರ್ತಿಕೇಯಶ್ಚ ಶೌರಿಣಾ ॥ 21 
ಹರಿಶಂಕರಯೋರ್ಯದ್ದಮತೀವಾಸೀತ್ಸುದಾರುಣಮ್‌ | 
ಚುಕ್ಷುಭುಸ್ಸಕಲಾ ಲೋಕಾಃ ಶಸ್ತಾಸ್ತಾಂಶುಪ್ರತಾಪಿತಾಃ ॥ 22 
ಪುಲಯೋsಯಮಶೇಷಸ್ಮ್ಥ ಜಗತೋ ನೂನಮಾಗತಃ। 

ಮೇನಿರೇ ತ್ರಿದಶಾಸ್ತತ್ರ ವರ್ತಮಾನೇ ಮಹಾರಣೇ ॥ 23 


(18). ಮಾಹೇಶ್ವರಜ್ವರವು ಶ್ರೀಕೃಷ್ಣನನ್ನು ಕುರಿತು “ನನಗೂ ನಿನಗೂ ನಡೆದ 
ಯುದ್ಧವನ್ನು ಯಾವ ಮಾನವರು ಸದಿಸಿಕೊಳ್ಳುತ್ತಾರೋ ಅವರು ಜ್ವರದಿಂದ 
ಬಿಡುಗಡೆಹೊಂದುವರು'' ಎಂದು ನುಡಿದು ಹೊರಟುಹೋಯಿತು (19). 
ಅನಂತರ ಭಗವಂತನು ಪಂಚಾಗ್ನಿ*ಗಳನ್ನು ಸೋಲಿಸಿ ದಾನವರ ಪಡೆಯನ್ನು 
ಲೀಲೆಯಿಂದ ನುಚ್ಚುನೂರು ಮಾಡಿದನು. ಆಮೇಲೆ ಬಲಿಪುತ್ರನಾದ 
ಬಾಣಾಸುರನು ಸಮಸ್ತದಾನವ ಬಲದೊಡನೆ ಯುದ್ಧಕ್ಕೆ ಬಂದನಲ್ಲದೆ, 
ಶಂಕರನೂ ಕಾರ್ತಿಕೇಯನೂ ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಿದರು 
(20-21). ಶ್ರೀಹರಿಗೂ ಶ್ರೀಶಂಕರನಿಗೂ ನಡೆದ ಸಮರ ಅತಿಭೀಕರವಾಯಿತು. 
ಶಸ್ತ್ರಾಸ್ತ್ರಗಳ ಧಗೆಗೆ ಸಿಕ್ಕಿ ಸಮಸ್ತಲೋಕಗಳೂ ಕ್ಷುಬ್ಧವಾದವು. ಆ ಮಹಾ 
ಪ್ರಸಂಗವು ನಡೆಯುತ್ತಿರಲಾಗಿ “ಸಮಸ್ತ ಜಗತ್ತಿಗೂ ಪ್ರಳಯವೇ ಬಂದಿತು” 
ಎಂದು ದೇವತೆಗಳು ಭಾವಿಸಿದರು (22-23). ತರುವಾಯ ಗೋವಿಂದನು 


* ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ, ಸಭ್ಯ, ಆವಸಥ್ಯ--ಇವು 
ಪಂಚಾಗ್ತಿಗಳು. 


458 ಶ್ರೀವಿಷ್ಣುಪುರಾಣಮ್‌ 


ಜೃಂಭಕಾಸ್ತೇಣ ಗೋವಿಂದೋ ಜೃಂಭಯಾಮಾಸ ಶಂಕರಮ್‌। 


ತತಃ ಪ್ರಣೇಶುರ್ದೆ ತೇಯಾಃ ಪ್ರಮಥಾಶ್ನ ಸಮಂತತಃ 24 
ಜೃಂಭಾಭಿಭೂತಸ್ತು ಹರೋ ರಥೋಪಸ್ತ ಉಪಾವಿಶತ್‌! 

ನ ಶಶಾಕ ತತೋ ಯೋದ್ದುಂ ಕೃಷ್ಣೇನಾಕ್ಸಿಷ್ಟಕರ್ಮಣಾ ॥ 2ನ 
ಗರುಡಕ್ಷತವಾಹಶ್ಚ ಪ್ರದ್ಭುಮ್ನಾಸ್ಟೇಣ ಪೀಡಿತಃ | 
ಕೃಷ್ಣಹುಂಕಾರನಿರ್ಧೂತಶಕ್ತಿಶ್ಚಾಹಪಯಯ್‌ೌ ಗುಹಃ॥ 26 
ಜೃಂಭಿತೇ ಶಂಕರೇ ನಷ್ಟೇ ದೈತ್ಯಸೈನ್ನೇ ಗುಹೇ ಜಿತೇ। 

ನೀತೇ ಪ್ರಮಥಸೈನ್ಯೇ ಚ ಸಂಕ್ಷಯಂ ಶಾರ್ಜ್ಯಧನ್ನನಾ ॥ 27 
ನಂದಿನಾ ಸಂಗೃಶೀತಾಶ್ಚಮಧಿರೂಢೋ ಮಹಾರಥಮ್‌!। 
ಬಾಣಸ್ಪಶ್ರಾಯಯೌ ಯೋದ್ದುಂ ಕೃಷ್ಣಕಾರ್ಷಿಬಲೈಸ್ಸಹ ॥ 28 
ಬಲಭದೋ ಮಹಾವೀಯೋ5ೇ ಬಾಣಸೆ ೃನ್ನಮನೇಕಧಾ!। 

ವಿವ್ಯಾಧ ಬಾಣೆ ಸ ಪ್ರಭ್ರಶ್ಮ ಧರ್ಮತಶ್ಚ ಪಲಾಯತ ॥ 29 





ಜೃಂಭಕಾಸ್ತ್ರದಿಂದ ಶಿವನನ್ನು ಸ್ತಬ್ನಗೊಳಿಸಲಾಗಿ, ದೈತ್ಯರೂ ಪ್ರಮಥಗಣಗಳೂ 
ದಿಕ್ಕುದಿಕ್ಕಿಗೆ ಓಡಿಹೋದರು. ಶಿವನು ಜೃಂಭಕಾಸ್ತದಿಂದ ನಿದ್ರಾಭಿಭೂತನಾಗಿ* 
ರಥದಲ್ಲಿ ಕುಳಿತಿದ್ದನೇ ಹೊರತು ಸುಲಭವಾಗಿ ಯುದ್ಧಮಾಡಬಲ್ಲ ಶ್ರೀಕೃಷ್ಣ 
ನೊಡನೆ ಹೋರಾಡಲು ಶಕ್ತನಾಗಲಿಲ್ಲ (24-25). ಕಾರ್ತಿಕೇಯನ ವಾಹನವು 
ಗರುಡನ ಆಘಾತಗಳಿಂದ ಗಾಯಗೊಂಡಿತು. ಕಾರ್ತಿಕೇಯನು ಪ್ರದ್ಯುಮ್ನನ 
ಅಸ್ತಗಳಿಂದ ಪೀಡಿತನಾಗಿ ಶ್ರೀಕೃಷ್ಣನ ಹುಂಕಾರದಿಂದ ಶಕ್ತಿಹೀನನಾಗಿ ಹೊರಟು 
ಹೋದನು (26). ಹೀಗೆ ಶ್ರೀಕೃಷ್ಣನ ಪರಾಕ್ರಮದಿಂದ ಶಿವನು ಸ್ತಬ್ಧವಾಗಿ, ದೈತ್ಯ 
ಸೈನ್ಯವು ನಾಶವಾಗಿ, ಕಾರ್ತಿಕೇಯನು ಪರಾಜಿತನಾಗಿ, ಪ್ರಮಥಗಣವು ಕ್ಷಯಿಸ 
ಲಾಗಿ ಬಾಣಾಸುರನು ಶ್ರೀಕೃಷ್ಣನೊಡನೆಯುದಕ್ಕೆ ಬಂದನು. ನಂದಿಕೇಶ್ವರನು 
ಹೂಡಿದ ಮಹಾರಥವನ್ನೇರಿದ್ದ ಬಾಣನು ಶ್ರೀಕೃಷ್ಣ, ಪ್ರದ್ಯುಮ್ನ ಮತ್ತು 
ಬಲಭದ್ರರನ್ನೆದುರಿಸಿದನು (27-28). ಮಹಾವೀರನಾದ ಬಲಭದ್ರನು ಬಾಣನ 


* ಜೃಂಭಕಾಸ್ತ್ರದಿಂದ ಆಲಸ್ಯ, ಆಕಳಿಕೆಗಳುಂಟಾಗುತ್ತವೆಯೆಂದು ಹೇಳಲಾಗಿದೆ. 


ಅಧ್ಯಾಯ 33 ಪಂಚಮಾಂಶಃ 459 


ಆಕೃಷ್ಠ ಲಾಂಗಲಾಗ್ರೇಣ ಮುಸಲೇನಾಶು ತಾಡಿತಮ್‌। 


ಬಲಂ ಬಲೇನ ದದೃಶೇ ಬಾಣೋ ಬಾಣೈಶ್ಚ ಚಕ್ರಿಣಾ॥ 30 
ತತಃ ಕೃಷ್ಣೇನ ಬಾಣಸ್ಕ ಯುದ್ದಮಾಸೀತ್ಸುದಾರುಣಮ್‌ | 
ಸಮಸ್ಕತೋ ರಿಪೂಂದೀಪಾನ್‌ ಕಾಯತ್ರಾಣವಿಭೇದಿನಃ॥ 3] 


ಕೃಷ್ಣಶಿಚ್ಛೀದ ಬಾಣೈಸ್ಟಾನ್‌ ಬಾಣೇನ ಪ್ರಶಿತಾನ್‌ ಶಿತಾನ್‌ | 
ವಿವ್ಯಾಧ ಕೇಶವಂ ಬಾಣೋ ಬಾಣಂ ವಿವ್ಯಾಧ ಚಕ್ರದೃತ್‌॥ 32 


ಮುಮುಚಾತೇ ತಥಾಸ್ತಾಣಿ ಬಾಣಕೃಷ್ಣೌ ಜಿಗೀಷಯಾ | 
ಪರಸ್ಪರಂ ಕ್ಷತಿಕರೌ ಲಾಘವಾದನಿಶಂ ದ್ವಿಜ॥ 33 


ಭಿದ್ಯಮಾನೇಷ್ಟಶೇಷೇಷು ಶರೇಷ್ಠಸ್ತೇ ಚ ಸೀದತಿ | 
ಪ್ರಾಚುರ್ಯೇಣ ತತೋ ಬಾಣಂ ಹಂತುಂ ಚಕ್ರೇ ಹರಿರ್ಮನಃ॥ 34 


ಸೇನೆಯನ್ನು ಶರಗಳಿಂದ ತಾಡಿಸಲಾಗಿ, ಆ ಸೇನೆಯು ಯುದ್ಧಧರ್ಮವನ್ನು 
ತ್ಯಜಿಸಿ ಪಲಾಯನ ಮಾಡಿತು. ಒಂದು ಕಡೆಯಲ್ಲಿ ಬಲಭದ್ರನು ಹಲಾಯುಧ 
ದಿಂದಲೂ ಮುಸಲಾಯುಧದಿಂದಲೂ ದೈತ್ಯಸೈನ್ಯವನ್ನು ಬಡಿಯುತ್ತಿರುವುದನ್ನೂ 
ಇನ್ನೊಂದೆಡೆಯಲ್ಲಿ ಶ್ರೀಕೃಷ್ಣನು ಬಾಣಗಳಿಂದ ತಾಡಿಸುತ್ತಿರುವುದನ್ನೂ 
ಬಾಣಾಸುರನು ವೀಕ್ಷಿಸಿದನು (29-30). ಅನಂತರ ಬಾಣಾಸುರನಿಗೂ 
ಶ್ರೀಕೃಷ್ಣನಿಗೂ ಘೋರವಾದ ಸಂಗ್ರಾಮ ತೊಡಗಿತು. ಈರ್ವರೂ ಕವಚಗಳನ್ನು 
ಭೇದಿಸತಕ್ಕ ನಿಶಿತಾಸ್ತಗಳನ್ನು ಪ್ರಯೋಗಿಸುತ್ತಿದ್ದರು. ಬಾಣನು ಬಿಟ್ಟ ಕೂರ್ಗಣೆ 
ಗಳನ್ನು ಕೇಶವನು ಕೊಚ್ಚಿಹಾಕುತ್ತಿದ್ದನು. ಕೇಶವನನ್ನು ಬಾಣನೂ, ಬಾಣನನ್ನು 
ಕೇಶವನೂ ಬಾಣಗಳಿಂದ ಬಾರಿಸಿದರು (31-32). ಮೈತ್ರೇಯ, ಬಾಣನೂ 
ಶ್ರೀಕೃಷ್ಣನೂ ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಒಬ್ಬರನ್ನೊಬ್ಬರು ಗಾಯ 
ಗೊಳಿಸುತ್ತ ಅಸ್ತವಿದ್ಯಾನೈಪುಣ್ಯದಿಂದ ಸತತವಾಗಿ ಹೋರಾಡಿದರು. ಹೀಗೆ 
ಸಮಸ್ತಶರಗಳೂ ಛಿನ್ನಭಿನ್ನವಾಗುತ್ತಿರಲು, ವಿಶೇಷವಾಗಿ ಅಸ್ತವು ಕುಂಠಿತ 
ವಾಗುತ್ತಿರಲು, ಬಾಣನನ್ನು ಸಂಹರಿಸಬೇಕೆಂದು ಶ್ರೀಹರಿಯು ಮನಸ್ಸು 
ಮಾಡಿದನು (33-34). ಆಗ ನೂರಾರು ಸೂರ್ಯರ ಸಮುದಾಯವು 


460 ಶ್ರೀವಿಷ್ಣುಪುರಾಣಮ್‌ 


ತತೋತರ್ಕಶತಸಂಗಾತತೇಜಸಾ ಸದೃಶದ್ಯುತಿ। 


ಜಗ್ರಾಹ ದೈತ್ಯಚಕ್ರಾರಿರ್ಹರಿಶ್ಚಕ್ರಂ ಸುದರ್ಶನಮ್‌ ॥ 35 
ಮುಂಚತೋ ಬಾಣನಾಶಾಯ ತತಶ್ನಕ್ತಂ ಮಧುದ್ದಿಷಃ | 
ನಗ್ನಾ ದೈತೇಯವಿದ್ಧಾಭೂತ್ಕೋಟರೀ ಪುರತೋ ಹರೇಃ॥ 36 


ತಾಮಗ್ರತೋ ಹರಿದಗ್ಸಷ್ಟಾ ಮೀಲಿತಾಕ್ಷಸ್ಸುದರ್ಶನಮ್‌ | 
ಮುಮೋಚೆ ಬಾಣಮುದ್ದಿಶ್ಯಚ್ಛೇತ್ತುಂ ಬಾಹುವನಂ ರಿಪೋ॥ 37 


ಏರಿಲೃು 
ಕ್ರಮೇಣ ತತ್ತು ಬಾಹೂನಾಂ ಬಾಣಸ್ಕಾಚ್ಛುತಚೋದಿತಮ್‌। 
ಛೇದಂ ಚಕ್ರೇ5ಸುರಾಪಾಸ್ತಶಸ್ತೌಘಕ್ಷಪಣಾದೃತಮ್‌ ॥ 38 
ಛನ್ನೇ ಬಾಹುವನೇ ತತ್ತು ಕರಸ್ಸಂ ಮಧುಸೂದನಃ। 
ಮುಮುಕ್ಸುರ್ಬಾಣನಾಶಾಯ ಎಜ್ಗಾತಸ್ತಿಪುರದ್ದಿಹಾ ॥ 39 


ಸಮುಪೇತ್ಕಾಹ ಗೋವಿಂದಂ ಸಾಮಪೂರ್ವಮುಮಾಪತಿಃ। 
ಎಲೋಕ್ಕ ಬಾಣಂ ದೋರ್ದಂಡಚ್ಛೇದಾಸೃಕ್‌ಸ್ರಾವವರ್ಷಿಣಮ್‌ ॥ 40 


ಸೇರಿದಂತೆ ತೇಜಸ್ಸಿನಿಂದ ಜಗಜಗಿಸುತ್ತಿದ್ದ ಸುದರ್ಶನ ಚಕ್ರವನ್ನು ದೈತ್ಯಚಕ್ರಾರಿ 
ಯಾದ ಹರಿಯು ಕರದಿಂದ ಹಿರಿದನು (35). ಬಾಣಸಂಹಾರಕ್ಕಾಗಿ 
ಮಧುಸೂದನನು ಚಕ್ರವನ್ನು ಧರಿಸಿದೊಡನೆ ದೈತ್ಯನ ಮಾಯಾವಿದ್ಯಾಧಿ 
ದೇವತೆಯಾದ ಕೋಟರಿಯು ಅವನೆದುರಿಗೆ ಬತ್ತಲೆಯಾಗಿ ಬಂದು ನಿಂತಳು! 
ಬತ್ತಲೆಯ ಹೆಂಗಸನ್ನು ಎದುರಿಗೆ ಕಂಡೊಡನೆ ಶ್ರೀಕೃಷ್ಣನು ಕಣ್ಣು ಮುಚ್ಚಿಕೊಂಡು 
ಬಾಣೋದ್ದಿಷ್ಟವಾದ ಚಕ್ರವನ್ನು ವೈರಿಯ ಬಾಹುವನ್ನು ಕತ್ತರಿಸುವಂತೆ 
ಪ್ರಯೋಗಿಸಿದನು (36-37). ಆ ಚಕ್ರವು ಬಾಣಾಸುರಪ್ರಯುಕ್ತವಾದ ಶಸ್ತ್ರಜಾಲ 
ವನ್ನು ಕೊಚ್ಚಿಹಾಕುತ್ತ ಕ್ರಮವಾಗಿ ಆತನ ಭುಜಗಳನ್ನು (ಎರಡು ಭುಜಗಳನ್ನು 
ಮಾತ್ರ ಬಿಟ್ಟು) ಕತ್ತರಿಸಿಹಾಕಿತು. ಮತ್ತೆ ಆ ಸುದರ್ಶನ ಚಕ್ರವು ಶ್ರೀಕೃಷ್ಣನ ಬಳಿಗೆ 
ಬರಲಾಗಿ, ಶ್ರೀಕೃಷ್ಣನು ಬಾಣನನ್ನು ವಧಿಸುವುದಕ್ಕಾಗಿ ಅದನ್ನು ಮತ್ತೆ ಕೈಯಲ್ಲಿ 
ಹಿಡಿದು ನಿಂತನು. ಅವನ ಉದ್ದೇಶವು ತ್ರಿಪುರಾರಿಯಾದ ಹರನಿಗೆ ತಿಳಿಯಿತು 
(38-39). ಬಾಹುಗಳು ವಿಚ್ಛಿನ್ನವಾಗಿ ರಕ್ತದ ಹೊಳೆಯನ್ನು ಹರಿಸುತ್ತ ನಿಂತಿದ್ದ 
ಬಾಣನನ್ನು ನೋಡಿದ ಪಾರ್ವತೀಪತಿಯು ಗೋವಿಂದನ ಬಳಿಗೆ ಬಂದು 


ಅಧ್ಕಾಯ 33 ಪಂಚಮಾಂಶಃ 461 
ಶ್ರೀಶಂಕರ ಉವಾಚ: 
ಕೃಷ್ಣ ಕೃಷ್ಣ ಜಗನ್ನಾಥ ಜಾನೇ ತ್ಹಾಂ ಪುರುಷೋತ್ತಮಮ್‌ | 


ಪರೇಶಂ ಪರಮಾತ್ಮಾನಮನಾದಿನಿಧನಂ ಹರಿಮ್‌ ॥| 41 
ದೇವತಿರ್ಯಜಕ್‌ಮನುಷ್ಯೇಷು ಶರೀರಗ್ರಹಣಾತ್ಮಿಕಾ | 
ಲೀಲೇಯಂ ಸರ್ವಭೂತಸ್ಮ್ಥ ತವ ಚೇಷ್ಟೋಪಲಕ್ಷಣಾ॥ 42 


ತತ್‌ಪ್ರಸೀದಾಭಯಂ ದತ್ತಂ ಬಾಣಸ್ಕಾಸ ಮಯಾ ಪ್ರಭೋ। 
ತತ್ತ್ವಯಾ ನಾನೃತಂ ಕಾಯಂ ಯನ್ಮಯಾ ವ್ಯಾಹೃತಂ ವಚಃ॥ 43 


ಅಸ್ಮತ್ಸಂಶ್ರಯದೃಷಪ್ರೋಂಯಂ ನಾಪರಾಧೀ ತವಾವ್ಯಯ | 


ಮಯಾ ದತ್ತವರೋ ದೈತ್ಯಸ್ತತಸ್ತ್ವಾಂ ಕ್ಷಮಯಾಮ್ಯಹಮ್‌॥ 44 


ಶ್ರೀಪರಾಶರ ಉವಾಚ: 


ಇತ್ತುಕ್ತು ಪ್ರಾಹ ಗೋವಿಂದಃ ಶೂಲಪಾಣಿಮುಮಾಪತಿಮ್‌ | 
ಪ್ರಸನ್ನವದನೋ ಭೂತ್ವಾ ಗತಾಮರೋತಪಸುರಂ ಪ್ರತಿ ॥ 45 


ಸಾಮಪೂರ್ವಕವಾಗಿ ಸಂತೈಸುತ್ತ ಇಂತೆಂದನು: “ಕೃಷ್ಣ, ಕೃಷ್ಣ, ಜಗನ್ನಾಥ, ನೀನು 
ಪುರುಷೋತ್ತಮನಾದ ಶ್ರೀಹರಿಯೆಂಬುದನ್ನು ಅರಿತಿದ್ದೇನೆ. ಪರಮೇಶ್ವರನೂ 
ಪರಮಾತ್ಮನೂ ಅನಾದಿನಿಧನನೂ ಆಗಿದ್ದೀಯೆ (40-41). ಸರ್ವಭೂತಾತ್ಮಕ 
ನಾದ ನಿನಗೆ ದೇವ, ತಿರ್ಯಕ್‌, ಮನುಷ್ಯಜನಗಳಲ್ಲಿ ಆಯಾ ಶರೀರವನ್ನು 
ಧರಿಸಿ ಅದಕ್ಕೆ ಅನುರೂಪವಾದ ಚೇಷ್ಟೆಯನ್ನು ಮಾಡುವ ಒಂದು ಲೀಲೆ ಇದು. 
ಪ್ರಸನ್ನನಾಗು. ನಾನು ಬಾಣಾಸುರನಿಗೆ ಅಭಯವನ್ನಿತ್ತಿದ್ದೇನೆ. ಹೇ ಪ್ರಭು, ನಾನು 
ಹೇಳಿದ ಮಾತು ಸುಳ್ಳಾಗುವಂತೆ ನೀನು ಮಾಡಬಾರದು! (42-43). ಹೇ 
ಅವ್ಯಯ, ಈತನು ನನ್ನ ಆಶ್ರಯದಿಂದ ಉದ್ದತನಾಗಿದ್ದಾನೆ. ಅಷ್ಟೇ ಹೊರತು 
ನಿನಗೆ ಯಾವ ಅಪರಾಧವನ್ನೂ ಮಾಡಿಲ್ಲ. ಆ ದೈತ್ಯನಿಗೆ ನಾನು ವರವನ್ನು 
ಕೊಟ್ಟಿರುವುದರಿಂದ ಅವನ ಪರವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ” ಎಂದನು 
(44). ಆಗ ಗೋವಿಂದನು ಪ್ರಸನ್ನಮುಖನಾಗಿ ಬಾಣಾಸುರನ ವಿಷಯದಲ್ಲಿ 
ಕ್ರೋಧಭಾವವನ್ನು ತೊರೆದು ಪಾರ್ವತೀಪತಿಯೂ ಶೂಲಪಾಣಿಯೂ ಆದ 


462 ಶ್ರೀವಿಷ್ಣುಪುರಾಣಮ್‌ 


ಶ್ರೀಭಗವಾನುವಾಚ: 

ಯುಷ್ಮದ್ದತವರೋ ಬಾಣೋ ಜೀವತಾಮೇಷ ಶಂಕರ! 
ತ್ವದ್ಧಾಕ್ಕಗೌರವಾದೇತನ್ಮಯಾ ಚಕ್ರಂ ನಿವರ್ತಿತಮ್‌॥ 46 
ತ್ವಯಾ ಯದಭಯಂ ದತ್ತಂ ತದ್ದತಮಖಿಲಂ ಮಯಾ! 
ಮತ್ತೋತವಿಭಿನ್ನಮಾತ್ಮಾನಂ ದ್ರಷ್ಟುಮರ್ಹಸಿ ಶಂಕರ ॥॥ 47 
ಯೋಇಹಂ ಸ ತ್ವಂ ಜಗಚ್ಚೀದಂ ಸದೇವಾಸುರಮಾನುಷಮ್‌ | 
ಮತ್ತೋ ನಾನ್ಯದಶೇಷಂ ಯತ್ನತ್ತಂ ಜ್ಞಾತುಮಿಹಾರ್ಹಸಿ॥ 48 
ಅವಿದ್ಯಾಮೋಹಿತಾತ್ಮಾನಃ ಪುರುಷಾ ಭಿನ್ನದರ್ಶಿನಃ | 

ವದಂತಿ ಭೇದಂ ಪಶ್ಯಂತಿ ಚಾವಯೋರಂತರಂ ಹರ॥ 49 
ಪ್ರಸನ್ನೋ5ಹಂ ಗಮಿಷ್ಕಾಮಿ ತ್ವಂ ಗಚ್ಛ ವೃಷಭದ್ದಜ ॥! 50 


ಶ್ರೀವರಾಶರ ಉವಾಚ: 
ಇತ್ಯುಕ್ತ್ವಾ ಪ್ರಯಯೌ ಕೃಷ್ಣಃ ಪ್ರಾದ್ಯುಮ್ನಿರ್ಯತು ತಿಷೃತಿ। 


ರಿ ಅಣೆ 


ತದ್ದಂಧಫಣಿನೋ ನೇಶುರ್ಗರುಡಾನಿಲಪೋಢಿತಾಃ॥ 51 


ಶಿವನನ್ನು ಕುರಿತು ಹೀಗೆಂದನು: “ಹೇ ಶಂಕರ, ನಿನ್ನಿಂದ ವರವನ್ನು ಪಡೆದ ಈ 
ಬಾಣನು ಬದುಕಿಕೊಂಡಿರಲಿ! ನಿನ್ನ ವಾಕ್ಕಕ್ಕೆ ಗೌರವವನ್ನಿತ್ತು ಚಕ್ರವನ್ನು 
ಹಿಂತೆಗೆದುಕೊಂಡಿದ್ದೇನೆ (45-46). ನೀನು ಇತ್ತ ವರವೆಲ್ಲವೂ ನಾನು ಇತ್ತ 
ವರವೇ. ಶಂಕರ, ನೀನು ನನಗೆ ಅಭಿನ್ನನಾಗಿರುವೆಯೆಂದು ತಿಳಿ. ನಾನು 
ಯಾರಾಗಿದ್ದೇನೋ ನೀನೂ ಅವನೇ ಆಗಿದ್ದೀಯೆ! ದೇವಾಸುರಮಾನುಷಸಹಿತ 
ವಾದ ಜಗತ್ತು ನನಗಿಂತ ಭಿನ್ನವಾದ ಇನ್ನೊಂದಲ್ಲವೆಂದು ತಿಳಿದಿರು (47-48). 
ಅವಿದ್ಯೆಯಿಂದ ವ್ಯಾಮೋಹಿತಚಿತ್ತರಾದ ಜನರು ಭೇದದರ್ಶಿಗಳಾಗಿರುತ್ತಾರೆ. 
ಅವರು ಭೇದವನ್ನು ಹೇಳುತ್ತಾರಲ್ಲದೆ ನಮ್ಮಿಬ್ಬರಲ್ಲಿಯೂ ಭೇದವನ್ನು 
ಕಾಣುತ್ತಾರೆ. ಹೇ ವೃಷಭದ್ದಜ, ಪ್ರಸನ್ನನಾಗಿದ್ದೇನೆ. ನಾನೀಗ ಹೋಗುವೆನು, 
ನೀನೂ ಹೋಗು? ಎಂದನು (49-50). ಹೀಗೆ ನುಡಿದು ಪ್ರದ್ಯುಮ್ನನ ಮಗನಾದ 
ಅನಿರುದ್ಧನಿದ್ದಲ್ಲಿಗೆ ತೆರಳಿದನು. ಗರುಡನ ವೇಗದಿಂದುಂಟಾದ ವಾಯುವಿನ 
ಹೊಡೆತದಿಂದಲೇ ಅನಿರುದ್ಧನನ್ನು ಬಂಧಿಸಿದ್ದ ನಾಗಪಾಶಗಳು ನಷ್ಟವಾದವು 


ಅಧ್ಯಾಯ 88 ಪಂಚಮಾಂಶಃ 463 


ತತೋಇನಿರುದ್ಧಮಾರೋಪ್ಕ ಸಪತ್ನೀಕಂ ಗರುತ್ಮತಿ | 
ಆಜಗ್ಮುರ್ದ್ವಾರಕಾಂ ರಾಮಕಾರ್ಷಿದಾಮೋದರಾಃ ಪುರೀಮ್‌॥ 52 


ಪುತ್ರಪೌತ್ರೈಃ ಪರಿವೃತಸ್ತತ್ರ ರೇಮೇ ಜನಾರ್ದನಃ! 
ದೇವೀಭಿಸ್ಸತತಂ ವಿಪ್ರ ಭೂಭಾರತರಣೇಚ್ಛಯಾ॥ 53 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ತ್ರಯಸ್ತಿಂಶೋ5ಧ್ಯಾಯಃ 


(51). ಅನಂತರ ಪತ್ನೀಸಮೇತನಾದ ಅನಿರುದ್ಧನನ್ನು ಗರುಡನ ಮೇಲೆ ಕುಳ್ಳಿರಿಸಿ 
ಕೊಂಡು ಶ್ರೀಕೃಷ್ಣ ಬಲರಾಮರೂ ಪ್ರದ್ಯುಮ್ನನೂ ದ್ವಾರಕಾನಗರಿಗೆ ಮರಳಿದರು. 
ಮೈತ್ರೇಯ, ಅಲ್ಲಿ ಶ್ರೀಕೃಷ್ಣನು ಪುತ್ರಪೌತ್ರರಿಂದಲೂ ತನ್ನ ರಾಣಿಯರಿಂದಲೂ 


ಪರಿವೃತನಾಗಿ ಭೂಭಾರವನ್ನಿಳಿಸಬೇಕೆಂಬ ಆಕಾಂಕ್ಷೆಯಿಂದ ವಿಹರಿಸುತ್ತಿದ್ದನು 
(52-53). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತುಮೂರನೆಯ ಅಧ್ಯಾಯ ಮುಗಿಯಿತು. 


ಮಿ 


~~ 


ಚಿತುಸ್ತಿಂಶೋತಧ್ಯಾಯಃ 


ಶ್ರೀಮೈತ್ರೇಯ ಉವಾಚ: 
ಚಕ್ರೇ ಕರ್ಮ ಮಹಚ್ಛೌರಿರ್ಬಭ್ರಾಣೋ ಮಾನುಷೀಂ ತನುಮ್‌ | 
ಜಿಗಾಯ ಶಕ್ರಂ ಶರ್ವಂ ಚ ಸರ್ವಾನ್‌ ದೇವಾಂಶ್ಚ ಲೀಲಯಾ॥ 1 


ಯಚ್ಚಾನ್ಯದಕರೋತ್ಕರ್ಮ ದಿವೃಚೇಷ್ಟಾವಿಘಾತಕೃತ್‌। 
ತತ್ಕಥೃತಾಂ ಮಹಾಭಾಗ ಪರಂ ಕೌತೂಹಲಂ ಹಿ ಮೇ॥ 2 


ಶ್ರೀಪರಾಶರ ಉವಾಚ: 
ಗದತೋ ಮಮ ವಿಪ್ರರ್ಷೇ ಶ್ರೂಯತಾಮಿದಮಾದರಾತ್‌ | 


ನರಾವತಾರೇ ಕೃಷ್ಣೇನ ದಗ್ಧಾ ವಾರಾಣಸೀ ಯಥಾ॥ 3 

ಪೌಂಡ್ರಕೋ ವಾಸುದೇವಸ್ತು ವಾಸುದೇವೋತಭವದ್ಗುವ | 

ಅವತೀರ್ಣಸ್ತಮಿತ್ಕುಕ್ತೋ ಜನೈರಜ್ಞಾನಮೋಹಿತೈಃ ॥ 4 
ಅಧ್ಯಾಯ 34 


ಪೌಂಡ್ರಕ ವಧೆ. ಕಾಶೀರಾಜನೊಡನೆ ಯುದ್ಧ ಕಾಶೀದಹನ. 


ಮೈತ್ರೇಯರು  ಪರಾಶರರನ್ನು ಕುರಿತು, “ಮಹಾತ್ಮರೇ, ವಿಷ್ಣು 
ಭಗವಂತನು ನರಾಕೃತಿಯನ್ನು ಧರಿಸಿ ಇಂದ್ರನನ್ನೂ ಶಿವನನ್ನೂ ಸಕಲ ದೇವತೆ 
ಗಳನ್ನೂ ಸುಲಭವಾಗಿ ಜಯಿಸಿದನಷ್ಟೇ. ದೇವಲೋಕದವರ ಚೇಪ್ಪೆಗಳನ್ನು 
ವಿಘಾತಗೊಳಿಸುತ್ತಿದ್ದ ಆತನು ಇನ್ನೂ ಯಾವ ಮಹಾಕಾರ್ಯಗಳನ್ನೆಸಗಿದನು? 
ಅದನ್ನು ಹೇಳೋಣವಾಗಲಿ ಅದನ್ನು ಕೇಳಲು ನನಗೆ ಅತಿಶಯವಾದ 
ಕುತೂಹಲ ಉಂಟಾಗಿದೆ” ಎಂದರು (1-2). ಆಗ ಪರಾಶರಮುನಿಗಳು 
ಹೇಳಿದರು: ಮೈತ್ರೇಯ, ನರಾವತಾರದಲ್ಲಿ ಶ್ರೀಕೃಷ್ಣನು ಕಾಶೀನಗರವನ್ನು 
ಸುಟ್ಟುಹಾಕಿದನು. ಅದು ಹೇಗೆಂಬುದನ್ನು ಹೇಳುತ್ತೇನೆ, ಕೇಳು (3). ವಾಸುದೇವ 
ಎಂಬ ಹೆಸರಿನ ಪೌಂಡ್ರಕವಂಶೀಯರಾಜನೊಬ್ಬನಿದ್ದನು. ಅಜ್ಞಾನ 
ಮೋಹಿತರಾದ ಜನರು ಅವನಿಗೆ "ನಿಜವಾಗಿ ನೀನೇ ವಾಸುದೇವ. 


ಅಧ್ಯಾಯ 34 ಪಂಚಮಾಂಶಃ 465 
ಸ ಮೇನೇ ವಾಸುದೇವೋ5ಹಮವತೀರ್ಣೋ ಮಹೀತಲೇ। 


ನಷ್ಟಸ್ಮ ತಿಸ್ಪತಸ್ಪರ್ವಂ ವಿಷ್ಣುಚಿಷ್ನಮಚೀಕರತ್‌॥ ಪ 
ದೂತಂ ಚ ಪ್ರೇಷಯಾಮಾಸ ಕೃಷ್ಣಾಯ ಸುಮಹಾತ್ಮನೇ | 

ತಕ್ಟ್ಯಾ ಚಕ್ರಾದಿಕಂ ಚಹ್ನೆಂ ಮದೀಯಂ ನಾಮ ಚಾತ್ಮನಃ ॥ 6 
ವಾಸುದೇವಾತ್ಮಕಂ ಮೂಢ ತ್ವಕ್ಷ್ವಾ ಸರ್ವಮಶೇಷತಃ। 

ಆತ್ಮನೋ ಜೀವಿತಾರ್ಥಾಯ ತತೋ ಮೇ ಪ್ರಣತಿಂ ವ್ರಜ॥ 7 
ಇತ್ತುಕ್ತಸ್ಸಂಪ್ರಹಸ್ಮೈನಂ ದೂತಂ ಪ್ರಾಹ ಜನಾರ್ದನಃ | 
ನಿಜಚಿಹ್ನಮಹಂ ಚಕ್ರಂ ಸಮುತ್ಛಕ್ಷ್ಮೇ ತ್ಹಯೀತಿ ವೈ॥ 8 
ವಾಚಶ್ಚ ಪೌಂಡ್ರಕೋ ಗತ್ವಾ ತ್ವಯಾ ದೂತ ವಚೋ ಮಮ! 
ಜ್ಞಾತಸ್ಪದ್ಧಾಕ್ಕಸದ್ಗಾ ಹೋ ಯತ್ಕಾರ್ಯಂ ತದ್ದಿಧೀಯತಾಮ್‌ ॥ 9 
ಗೃಹೀತಚಿಹಷ್ನವೇಷೋ5ಹಮಾಗಮಿಷ್ಕಾಮಿ ತೇ ಪುರಮ್‌!। 
ಉತ್ಪಕ್ಸ್ಯಾಮಿ ಚ ತಚ್ಚಕಂ ನಿಜಚಿಹ್ನಮಸಂಶಯಮ್‌ ॥ 10 





ಭೂಮಿಯಲ್ಲಿ ಅವತರಿಸಿದ್ದೀಯೆ!' ಎಂದು ಹೇಳುತ್ತಿದ್ದರು (4). ಕಡೆಗೆ 
ಪೌಂಡ್ರಕನು ಬುದ್ಧಿಗೆಟ್ಟು "ಹೌದು, ಭೂಮಿಯಲ್ಲವತರಿಸಿದ ವಾಸುದೇವನು 
ನಾನೇ' ಎಂದು ನಿರ್ಧರಿಸಿ, ವಿಷ್ಣುವಿನ ಚಿಹ್ನೆಗಳಾದ ಶಂಖಚಕ್ರಾದಿಗಳನ್ನು 
ಮಾಡಿಸಿ ಧರಿಸಿದನು. ಅಲ್ಲದೆ ಮಹಾತ್ಮನಾದ ಶ್ರೀಕೃಷ್ಣನ ಬಳಿಗೆ ಸಂದೇಶಹರ 
ನಾದ ದೂತನೊಬ್ಬನನ್ನು ಕಳಿಸಿದನು. ಸಂದೇಶವೇನೆಂದರೆ, “ಎಲೈ ಮೂಢ, 
ವಿಷ್ಣುಚಿಹ್ನೆಗಳಾದ ಚಕ್ರಾದಿಗಳು ನನ್ನವು! ವಾಸುದೇವನೆಂಬ ಹೆಸರೂ ನನ್ನದು! 
ನೀನು ಬದುಕಬೇಕೆಂದಿದ್ದರೆ ಅವೆಲ್ಲವನ್ನೂ ಬಿಡು ಮತ್ತು ನನಗೆ ಶರಣು ಬಾ”' 
(5-7). ಈ ಸಂದೇಶವನ್ನು ಕೇಳಿ ಶ್ರೀಕೃಷ್ಣನು ಗಟ್ಟಿಯಾಗಿ ನಕ್ಕುಬಿಟ್ಟನು. ಅನಂತರ 
ದೂತನ ಕಡೆಗೆ ತಿರುಗಿ “ಎಲೈ ದೂತ, ನೀನು ಹೋಗಿ ನನ್ನ ಪ್ರತಿವಚನವನ್ನು 
ಪೌಂಡ್ರಕನಿಗೆ ತಿಳಿಸು. ಏನೆಂದರೆ, "ಎಲೈ ಪೌಂಡ್ರಕ, ನಿನ್ನ ಸಂದೇಶದ ಸಾರಾಂಶ 
ತಿಳಿಯಿತು. ಮುಂದಿನ ಕರ್ತವ್ಯವೇನೆಂಬುದನ್ನು ಮಾಡಬಹುದು (8-9). ನನ್ನ 
ಈ ವೇಷ ಜಿಹ್ನೆಗಳೆಲ್ಲವನ್ನೂ ತೆಗೆದುಕೊಂಡು ನಿನ್ನ ಪಟ್ಟಣಕ್ಕೆ ಬರುತ್ತೇನೆ. 
ಸ್ವಚಿಹ್ನೆಯಾದ ಚಕ್ರವನ್ನು ನಿಃಸಂಶಯವಾಗಿ ಬಿಡುವೆನು! ಬಾ--ಎಂದು ಆಜ್ಞಾ 


466 ಶ್ರೀವಿಷ್ಣುಪುರಾಣಮ್‌ 


ಆಜ್ಞಾಪೂರ್ವಂ ಚ ಯದಿದಮಾಗಚ್ಛೇತಿ ತ್ಲಯೋದಿತಮ್‌ | 
ಸಂಪಾದಯಿಷ್ಕೇ ಶ್ವಸ್ತುಭಂ ಸಮಾಗಮ್ಮಾವಿಲಂಬತಮ್‌ ॥ 11 


ಶರಣಂ ತೇ ಸಮಭ್ಯೆತ್ಕ ಕರ್ತಾಸ್ಮಿ ನೃಪತೇ ತಥಾ! 
ಯಥಾ ತ್ವತ್ತೋ ಭಯಂ ಭೂಯೋ ನಮೇ ಕಿಂಚಿದ್ಧವಿಷ್ಯತಿ Il 12 


ಶ್ರೀಪರಾಶರ ಉವಾಚ: 


ಇತ್ಕುಕ್ಷೇsಪಗತೇ ದೂತೇ ಸಂಸ್ಮೃತ್ಕಾಭ್ಯಾಗತಂ ಹರಿಃ! 
ಗರುತ್ಮಂತಮಥಾರುಹ್ಕ ತ್ವರಿತಸ್ಪ್ತತ್ನುರಂ ಯಯೌ ॥ 13 


ತತಸ್ತು ಕೇಶವೋದ್ಕೋಗಂ ಶುತ್ವಾ ಕಾಶಿಪತಿಸ್ತದಾ | 
ಸರ್ವಸೈನ್ಯಪರೀವಾರ ಪಾರ್ಷಿಗ್ರಾಹ ಉಪಾಯಯೌ ॥ 14 


ತತೋ ಬಲೇನ ಮಹತಾ ಕಾಶಿರಾಜಬಲೇನ ಚ 
ಪೌಂಡ್ರಕೋ ವಾಸುದೇವೋ5ಸೌ ಕೇಶವಾಭಿಮುಖೋ ಯಯೌ ॥ 15 


ಪೂರ್ವಕವಾಗಿ ನನಗೆ ಹೇಳಿಕಳಿಸಿದ್ದೀಯಷ್ಟೆ. ತಡವಿಲ್ಲದೆ ನಾಳೆಯೇ ಅದನ್ನು 
ಅನುಷ್ಠಾನಕ್ಕೆ ತರುವೆನು! (10-11). ರಾಜ, "ಶರಣಂವ್ರಜ' ಎಂದು ನೀನು 
ಹೇಳಿರುವಂತೆ ನಿನ್ನ ಶರಣಕ್ಕೆ (ಗೃಹಕ್ಕೆ ಬರುವೆನು. ಅಲ್ಲದೆ ನಿನ್ನಿಂದ ಮತ್ತೆ 
ಯಾವ ಭಯವೂ ಇಲ್ಲದಂತೆ ಮಾಡಿಕೊಳ್ಳುವೆನು!'' ಎಂದನು (12). ಈ 
ಪ್ರತಿವಚನವನ್ನು ಪಡೆದು ದೂತನು ಹೊರಟುಹೋದನು. ಅನಂತರ 
ಶ್ರೀಹರಿಯು ಸರಣಮಾತ್ರದಿಂದ ಉಪಸ್ಥಿತನಾದ ಗರುಡನನ್ನೇರಿ ಪೌಂಡ್ರಕನ 
ಪುರಕ್ಕೆ ಪ್ರಯಾಣ ಮಾಡಿದನು. ಕೇಶವನ ಸಮರೋದ್ಯೋಗದ ಸುದ್ದಿಯನ್ನು 
ತಿಳಿದು (ಪೌಂಡ್ರಕನ ಮಿತ್ರನಾದ) ಕಾಶೀರಾಜನು ಸಮಸ್ತ ಸೇನಾಪರಿವೃತನಾಗಿ 
ಪೌಂಡ್ರಕನ ಸಹಾಯಕ್ಕೆ ಆಗಮಿಸಿದನು (13-14). ಆಮೇಲೆ ಪೌಂಡ್ರಕ 
ವಾಸುದೇವನು ಪ್ರಬಲವಾದ ತನ್ನ ಸೇನೆಯಿಂದಲೂ ಕಾಶೀರಾಜನ ಸೇನೆ 
ಯಿಂದಲೂ ಪರಿವೃತನಾಗಿ ಕೇಶವನನ್ನು ಎದುರಿಸಿದನು. ಪೌಂಡ್ರಕನು ವಿಶಾಲ 
ವಾದ ರಥದಲ್ಲಿ ಮಂಡಿಸಿ ಚಕ್ರಹಸ್ತನಾಗಿ, ಗದೆ, ಶಾರ್ಜ, ಧನುಸ್ಸು, 


ಅಧ್ಯಾಯ 34 ಪಂಚಮಾಂಶಃ 467 


ತಂ ದದರ್ಶ ಹರಿರ್ದೂರಾದುದಾರಸ್ಕಂದನೇ ಸ್ಥಿತಮ್‌ | 


ಚಕ್ರಹಸ್ತಂ ಗದಾಶಾರ್ಜಬಾಹುಂ ಪಾಣಿಗತಾಂಬುಜಮ್‌ ॥ 16 
ಸ್ರಗ್ಗರಂ ಪೀತವಸನಂ ಸುಪರ್ಣರಚಿತಧ್ವಜಮ್‌ | 

ವಕ್ಷಃಸ್ಠಲೇ ಕೃತಂ ಚಾಸ್ಕ ಶ್ರೀವತ್ಸಂ ದದೃಶೇ ಹರಿಃ ॥ 17 
ಕಿರೀಟಕುಂಡಲಧರಂ ನಾನಾರತ್ನೋಪಶೋಭಿತಮ್‌ | 

ತಂ ದೃಷ್ಟಾಭಾವಗಂಭೀರಂ ಜಹಾಸ ಗರುಡದ್ದಜಃ 18 
ಯುಯುಧೇ ಚೆ ಬಲೇನಾಸ್ಕ ಹಸ್ತೈಶ್ಚಬಲಿನಾ ದ್ವಿಜ! 
ನಿಸ್ತಿಂಶಾಸಿಗದಾಶೂಲಶಕ್ತಿಕಾರ್ಮುಕಶಾಲಿನಾ ॥ 19 
ಕ್ಷಣೇನ ಶಾರ್ಜ್ಯನಿರ್ಮುಕ್ತೈಶ್ಶರೈರರಿವಿದಾರಣೈಃ। 

ಗದಾಚಿಕ್ರನಿಪಾತೈಶ್ನ ಸೂದಯಾಮಾಸ ತದ್ದಲಮ್‌ ॥ 20 
ಕಾಶೀರಾಜಬಲಂ ಚೈವಂ ಕ್ಷಯಂ ನೀತ್ಸಾ ಜನಾರ್ದನಃ | 

ಉವಾಚ ಪೌಂಡ್ರಕಂ ಮೂಢಮಾತ್ಮಚಿಹ್ನೋಪಲಕ್ಷಿತಮ್‌ ॥ 21 





ಕಮಲಗಳನ್ನು ಧರಿಸಿರುವುದನ್ನು ಶ್ರೀಕೃಷ್ಣನು ದೂರದಲ್ಲಿ ಕಂಡನು (15-16). 
ಅಲ್ಲದೆ ಪೌಂಡ್ರಕನು ವೈಜಯಂತೀಮಾಲೆಯನ್ನು ಧರಿಸಿ ಪೀತಾಂಬರಧಾರಿ 
ಯಾಗಿದ್ದನು. ಅವನ ಧ್ವಜವು ಗರುಡಚಿಹ್ನೆಯಿಂದ ಅಂಕಿತವಾಗಿತ್ತು. ವಕ್ಷ 
ಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯಿತ್ತು. ಕಿರೀಟಿಕುಂಡಲಧರನೂ ನಾನಾರತ್ನೋಪ 
ಶೋಭಿತನೂ ಆದ ಆ ಪೌಂಡ್ರಕ ವಾಸುದೇವನನ್ನು ನೋಡಿ ಶ್ರೀಕೃಷ್ಣನು 
ಗಂಭೀರಭಾವದಿಂದ ನಕ್ಕನು (17-18). ಮೈತ್ರೇಯ, ಅನಂತರ ಗಜಾಶ್ವಗಳಿಂದ 
ತುಂಬಿ ಬಲಾಡ್ಯವೂ ನಿಸ್ತಿಂಪ, ಖಡ್ಗ ಗದೆ, ಶೂಲ, ಶಕ್ತಿ, ಧನುಸ್ಸು-- 
ಮೊದಲಾದ ಆಯುಧಗಳನ್ನು ಹಿಡಿದುದೂ ಆದ ಆತನ ಸೈನ್ಯದೊಡನೆ ಯುದ್ದ 
ವನ್ನಾರಂಭಿಸಿದನು (19). ಒಂದು ಕ್ಷಣದಲ್ಲಿ ಶ್ರೀಕೃಷ್ಣನು ತನ್ನ ಶಾರ್ಜಧನುಸ್ಸಿ 
ನಿಂದ ಚಿಮ್ಮಿದ ವೈರಿನಿರ್ಭೇದಕ ಶರಗಳಿಂದಲೂ ಗದಾ ಚಕ್ರಗಳ ಆಘಾತ 
ಗಳಿಂದಲೂ ಪೌಂಡ್ರಕನ ಸೈನ್ಯವನ್ನು ಹುರಿದು ಮುಕ್ಕಿದನು. ಕಾಶೀರಾಜನ 
ಸೇನೆಯನ್ನೂ ನಾಶಗೊಳಿಸಿದನಲ್ಲದೆ, ಆತ್ಮಚಿಹ್ನೆಗಳಾದ ಚಕ್ರಾದಿಗಳಿಂದ 
ಭೂಷಿತನಾಗಿದ್ದ ಮೂಢನಾದ ಪೌಂಡ್ರಕನಿಗೆ ಇಂತೆಂದನು (20-21): 


468 ಶ್ರೀವಿಷ್ಣುಪುರಾಣಮ್‌ 
ಶ್ರೀಭಗವಾನುವಾಚ: 

ಪೌಂಡ್ರಕೋಕ್ತಂ ತ್ವಯಾ ಯತ್ತು ದೂತವಕ್ತೇಣ ಮಾಂ ಪ್ರತಿ | 
ಸಮುತ್ಸೃಜೇತಿ ಚಿಹ್ನಾನಿ ತತ್ತೇ ಸಂಪಾದಯಾಮ್ಮಹಮ್‌ ॥ 


ಚಕ್ರಮೇತತ್ಸಮುತ್ಸೃಷ್ಟಂ ಗದೇಯಂ ತೇ ವಿಸರ್ಜಿತಾ। 
ಗರುತ್ಮಾನೇಷ ಚೋತ್ಸೃಷ್ಟಸ್ಸಮಾರೋಹತು ತೇ ಧ್ವಜಮ್‌ ॥ 
ಶೀಪರಾಶರ ಉವಾಚ: 


ಇತ್ಯುಚ್ಚಾರ್ಯ ವಿಮುಕ್ತೇನ ಚಕ್ರೇಣಾಸೌ ವಿದಾರಿತಃ। 
ಪಾತಿತೋ ಗದಯಾ ಭಗ್ನೋ ಧ್ವಜಶ್ಚಾಸ್ಕ ಗರುತ್ಮತಾ॥ 


ತತೋ ಹಾಹಾಕೃತೇ ಲೋಕೇ ಕಾಶೀಪುರ್ಯಧಿಪೋ ಬಲೀ। 
ಯುಯುಧೇ ವಾಸುದೇವೇನ ಮಿತ್ರಸ್ಕಾಪಚಿತೌ ಸ್ಥಿತಃ॥ 


ತತಶ್ಶಾರ್ಜ್ಯಧನುರ್ಮುಕ್ಷೈಶ್ಚಿತ್ಹ್ವಾ ತಸ್ಕ ಶಿರಶ್ಶರೈಃ | 


ಕಾಶೀಪುರ್ಯಾಂ ಸ ಚಿಕ್ಷೇಪ ಕುರ್ವಂಲೋಕಸ್ಕ ವಿಸ್ಮಯಮ್‌ ॥ 


22 


23 


24 


25 


26 


“ಪೌಂಡ್ರಕ, ಆತಚಿಹ್ನೆಗಳನ್ನು ಬಿಡಬೇಕೆಂದು ದೂತನ ಮೂಲಕ ನನಗೆ ಹೇಳಿ 
ಕಳಿಸಿದ್ದೆಯಲ್ಲವೆ? ಇದೋ, ಈ ಚಕ್ರವನ್ನೂ ಈ ಗದೆಯನ್ನೂ ಬಿಟ್ಟಿದ್ದೇನೆ! ಈ 
ಗರುಡನನ್ನೂ ಬಿಟ್ಟಿದ್ದೇನೆ, ಈತನು ನಿನ್ನ ಧ್ವಜವನ್ನಡರಲಿ!'' ಎಂದನು (22-23). 
ಹೀಗೆ ಹೇಳಿ ಪ್ರಯೋಗಿಸಿದ ಚಕ್ರದಿಂದ ಪೌಂಡ್ರಕನನ್ನು ಸೀಳಿ ಗದೆಯಿಂದ 
ನೆಲಕ್ಕುರುಳಿಸಿದನು. ಗರುಡನು ಆತನ ಧ್ವಜಸ್ತಂಭವನ್ನಡರಿ ಅದನ್ನು ಮುರಿದು 
ಬೀಳಿಸಿದನು. ಎಲ್ಲೆಲ್ಲಿಯೂ ಹಾಹಾಕಾರವೆದ್ದಿತು. ಬಲಿಷ್ಠನಾದ ಕಾಶೀರಾಜನು 
ತನ್ನ ಮಿತ್ರನ ಪರವಾಗಿ ಸೇಡನ್ನು ತೀರಿಸಿಕೊಳ್ಳಲು ವಾಸುದೇವನೊಡನೆ 
ಯುದ್ಧಕ್ಕಿಳಿದನು (24-25). ಆಗ ವಾಸುದೇವನು ತನ್ನ ಶಾರ್ಜ ಧನುಸ್ಸಿನಿಂದ 
ಸಿಡಿದ ಶರಗಳಿಂದ ಕಾಶೀರಾಜನ ಶಿರಸ್ಸನ್ನು ತರಿದನಲ್ಲದೆ, ಆ ಶಿರಸ್ಸು ಕಾಶಿಗೆ 
ಹೋಗಿ ಬೀಳುವಂತೆ ಹಾರಿಸಿದನು. ಲೋಕವು ವಿಸ್ಮಯಗೊಂಡಿತು (26). ಈ 


ಅಧ್ಯಾಯ 84 ಪಂಚಮಾಂಶಃ 469 


ಹತ್ಸಾ ತಂ ಪೌಂಡ್ರಕಂ ಶೌರಿಃ ಕಾಶೀರಾಜಂ ಚೆ ಸಾನುಗಮ್‌। 
ಪುನರ್ದ್ವಾರವತೀಂ ಪ್ರಾಪ್ತೋ ರೇಮೇ ಸ್ವರ್ಗಗತೋ ಯಥಾ॥ 27 


ತಚ್ಚಿರಃ ಪತಿತಂ ತತ್ರ ದೃಷ್ಟ್ವಾ ಕಾಶೀಪತೇಃ ಪುರೇ! 
ಜನಃ ಕಿಮೇತದಿತ್ಕಾಹ ಚ್ಛನ್ನಂ ಕೇನೇತಿ ವಿಸ್ಮಿತಃ॥ 28 


ಜ್ಲಾತ್ಚಾ ತಂ ವಾಸುದೇವೇನ ಹತಂ ತಸ್ಕ ಸುತಸ್ತುತಃ। 
ಪುರೋಹಿತೇನ ಸಹಿತಸ್ರೋಷಯಾಮಾಸ ಶಂಕರಮ್‌ ॥ 29 


ಅವಿಮುಕ್ತೇ ಮಹಾಕ್ಷೇತ್ರೇ ತೋಷಿತಸ್ತೇನ ಶಂಕರಃ। 
ವರಂ ವೃಣೀಷ್ಟೇತಿ ತದಾ ತಂ ಪ್ರೋವಾಚ ನೃಪಾತ್ಮಜಮ್‌ ॥ 30 


ಸ ವವ್ರೇ ಭಗವನ್‌ ಕೃತ್ಕಾ ಪಿತೃಹಂತುರ್ವಧಾಯ ಮೇ! 
ಸಮುತ್ತಿಷ್ಠತು ಕೃಷ್ಣಸ್ಯ ತೃತ್ವಸಾದಾನ್ಮಹೇಶ್ವರ ॥ 31 


ಪ್ರಕಾರ ಶ್ರೀಕೃಷ್ಣನು ಪರಿವಾರ ಸಮೇತನಾದ ಪೌಂಡ್ರಕನನ್ನೂ ಕಾಶೀರಾಜನನ್ನೂ 
ಸಂಹರಿಸಿ ದ್ಹಾರವತಿಗೆ ಹಿಂದಿರುಗಿ, ಸ್ವರ್ಗದಲ್ಲಿರುವಂತೆ ಆನಂದಪಡುತ್ತಿದ್ದನು 
(27). ಇತ್ತಲಾಗಿ ಕಾಶೀರಾಜನ ಶಿರಸ್ಸು ಕಾಶೀನಗರದಲ್ಲಿ ಬಿದ್ದುದನ್ನು ನೋಡಿ 
"ಏನಿದು? ಯಾರು ಇದನ್ನು ಕತ್ತರಿಸಿದರು!' ಎಂದು ಜನರು ವಿಸಿತರಾದರು. 
ವಾಸುದೇವನು ಕೊಂದಿದ್ದಾನೆಂಬುದು ಕಾಶೀರಾಜನ ಪುತ್ರನಿಗೆ ಗೊತ್ತಾಯಿತು. 
ಆತನು (ಪ್ರತೀಕಾರ ಮಾಡುವುದಕ್ಕಾಗಿ) ತನ್ನ ಪುರೋಹಿತನೊಡನೆ 
ಸಮಾಲೋಚಿಸಿ (ತಪಸ್ಸಿನಿಂದ) ಶಿವನನ್ನು ಮೆಚ್ಚಿಸಿದನು (28-29). ಅವಿಮುಕ್ತ 
ಮಹಾಕ್ಷೇತ್ರದಲ್ಲಿ ಪ್ರಸನ್ನನಾದ ಶಿವನು ಕಾಶೀರಾಜಪತ್ರನನ್ನು ಕುರಿತು "ವರವನ್ನು 
ಕೇಳಿಕೊ' ಎಂದನು. ಆಗ ರಾಜಪುತ್ರನು “ಭಗವನ್‌--ಮಹೇಶ್ವರ, ನನ್ನ 
ತಂದೆಯನ್ನು ಘಾತಿಸಿದ ಕೃಷ್ಣನ ವಧೆಗಾಗಿ ನಿನ್ನ ಅನುಗ್ರಹದಿಂದ ಕೃತ್ಯೆ 
ಉತ್ಪನ್ನಳಾಗಲಿ''* ಎಂದು ವರವನ್ನು ಬೇಡಿದನು (30-31). ಶಿವನು “ಹಾಗೇ 


* ಶ್ಲೋಕದಲ್ಲಿರುವ ಪ್ರಕಾರ “ನನ್ನ ತಂದೆಯನ್ನು ಘಾತಿಸಿದ ಕೃಷ್ಣನೆದುರಿಗೆ ನನ್ನ 
ವಧೆಗಾಗಿ ಕೃತ್ಯೆ ಹೋಗಿ ನಿಲ್ಲುವಂತಾಗಲಿ!” ಎಂಬ ಇನ್ನೊಂದು ಅರ್ಥವೂ ಪ್ರತೀತ 
ವಾಗುತ್ತದೆ. ಕೃತ್ಯೆ ಹುಟ್ಟುವಳೆಂದು ಮಾತ್ರ ಶಿವನ ವರವೆಂದು ತಿಳಿಯಬೇಕು. 


470 ಶ್ರೀವಿಷ್ಣುಪುರಾಣಮ್‌ 


ಣಿ 


ಶ್ರೀಪರಾಶರ ಉವಾಚ: 


ಏವಂ ಭವಿಷ್ಯತೀತ್ಯುಕ್ರೇ ದಕ್ಷಿಣಾಗ್ನೇರನಂತರಮ್‌ | 
ಮಹಾಕೃತ್ಕಾ ಸಮುತ್ತಸ್ಸೌ ತಸ್ಕೈವಾಗ್ನೇರ್ವಿನಾಶಿನೀ॥ 32 


ತತೋ ಜ್ಞಾಲಾಕರಾಲಾಸ್ಕಾ ಜ್ವಲತ್ಕೇಶಕಪಾಲಿಕಾ | 
ಕೃಷ್ಣ ಕೃಷ್ಣೇತಿ ಕುಪಿತಾ ಕೃತ್ಕಾ ದ್ಹಾರವತೀಂ ಯಯೌ ॥ 33 


ತಾಮವೇಕ್ಷ್ಮ ಜನಸ್ತಾಸಾದ್ಧಿಚಲಲ್ಲೋಚನೋ ಮುನೇ! 
ಯಯೌ ಶರಣ್ಯಂ ಜಗತಾಂ ಶರಣಂ ಮಧುಸೂದನಮ್‌ ॥ 34 


ಕಾಶೀರಾಜಸುತೇನೇಯಮಾರಾಧ್ಯ ವೃಷಭದ್ದಜಮ್‌!। 
ಉತ್ಪಾದಿತಾ ಮಹಾಕೃತ್ಕೇತ್ಯವಗಮ್ಕಾಥ ಚಕಿಣಾ॥ 35 


ಜಹಿ ಕೃತ್ಯಾಮಿಮಾಮುಗ್ರಾಂ ವಕ್ನಿಜ್ಜಾಲಾಜಟಾಲಕಾಮ್‌। 
ಚಕ್ರಮುತ್ಸೃಷ್ಟಮಕ್ಷೇಷು ಕ್ರೀಡಾಸಕ್ತೇನ ಲೀಲಯಾ ॥ 36 


ಆಗಲಿ (ಕೃತ್ಯೆ ಹುಟ್ಟುವಳು)” ಎಂದನು. ಅನಂತರ (ನಡೆದ ಅಭಿಚಾರ 
ಯಾಗದಲ್ಲಿ) ದಕ್ಷಿಣಾಗ್ನಿಯಿಂದ, ಆ ಅಗ್ನಿಯನ್ನೇ ಆರಿಸಿ ಬಿಡುವಂತೆ ಒಬ್ಬ 
ಮಹಾಕೃತ್ಯೆ ಆವಿರ್ಭವಿಸಿದಳು (32). ಜ್ಞಾಲಾಮಾಲಾ ಕರಾಳಮುಖಿಯೂ 
ಪ್ರಜ್ವಲಿಸುವ ಮಸ್ತಕಕೇಶಿಯೂ ಆದ ಕೃತ್ಯೆಯು "ಕೃಷ್ಣ! ಕೃಷ್ಣ!' ಎನ್ನುತ್ತ ದ್ವಾರಕೆಗೆ 
ಧಾವಿಸಿದಳು. ಮೈತ್ರೇಯ, ಕೃತ್ಯೆಯನ್ನು ಕಂಡ ಪ್ರಜೆಗಳು ಭಯವಿಚಲಿತ 
ನೇತ್ರರಾಗಿ ಜಗತ್ತುಗಳಿಗೆ ಶರಣ್ಯನಾದ ಮಧುಸೂದನನಿಗೆ ಶರಣಾದರು 
(33-34). “ಕಾಶೀರಾಜನ ಮಗನು* ಶಿವನನ್ನು ಆರಾಧಿಸಿ ಉತ್ಪಾದಿಸಿದ 
ಮಹಾಕೃತ್ಯೆ ಇವಳು” ಎಂಬುದು ಶ್ರೀಕೃಷ್ಣನಿಗೆ ತಿಳಿಯಿತು. ಆ ಸಮಯದಲ್ಲಿ 
ಆತನು ಅಕ್ಷಕ್ರೀಡೆಯನ್ನಾಡುತ್ತ ವಿನೋದವಾಗಿ ಕುಳಿತಿದ್ದನು. ಒಡನೆಯೇ 
"ಉಗ್ರಳೂ ವಸ್ನಿಜ್ವಾಲಾ ಜಟಾಲೆಯೂ ಆದ ಈ ಕೃತ್ಯೆಯನ್ನು ಕೊಲ್ಲು” ಎಂದು 
ಆದೇಶಿಸಿ ಸುದರ್ಶನ ಚಕ್ರವನ್ನು ಬಿಟ್ಟನು (35-36). ಆ ವಿಷ್ಣುಚಕ್ರವು 


* ಇವನ ಹೆಸರು ಸುದಕ್ಷಿಣನೆಂದು ಭಾಗವತದಲ್ಲಿದೆ (ಭಾಗ. 10-66-27). 


ಅಧ್ಯಾಯ 84 ಪಂಚಮಾಂಶಃ 471 


ತದಗ್ನಿಮಾಲಾಜಟಿಲಜ್ಜಾಲೋದ್ಧಾರಾತಿಭೀಷಣಾಮ್‌। 


ಕೃತ್ಯಾಮನುಜಗಾಮಾಶು ವಿಷ್ಣುಚಕ್ರಂ ಸುದರ್ಶನಮ್‌ ॥ 37 
ಚಕ್ರಪ್ರತಾಪನಿರ್ದಗ್ಧಾ ಕೃತ್ಕಾ ಮಾಹೇಶ್ವರೀ ತದಾ। 

ನನಾಶ ವೇಗಿನೀ ವೇಗಾತ್ತದಪ,್ಸನುಜಗಾಮ ತಾಮ್‌ ॥ 38 
ಕೃತ್ಕಾ ವಾರಾಣಸೀಮೇವ ಪ್ರವಿವೇಶ ತ್ಹರಾನ್ದಿತಾ। 
ಎಷ್ಟುಚಕ್ರಪ್ರತಿಹತಪ್ರಭಾವಾ ಮುನಿಸತಮ ॥ 39 
ತತಃ ಕಾಶೀಬಲಂ ಭೂರಿ ಪ್ರಮಥಾನಾಂ ತಥಾ ಬಲಮ್‌! 
ಸಮಸ್ಪಶಸ್ತ್ರಾಸ್ತಯುತಂ ಚಕ್ರಸ್ಕಾಭಿಮುಖಂ ಯಯೌ॥ 40 


ಶಸ್ತಾಸ್ತಮೋಕ್ಷಚಿತುರಂ ದಗ್ಸ್ವಾ ತದ್ವಲಮೋಜಸಾ। 
ಕೃತ್ಯಾಗರ್ಭಾಮಶೇಷಾಂ ತಾಂ ತದಾ ವಾರಾಣಸೀಂ ಪುರೀಮ್‌॥ 41 


ಸಭೂಭೃದ್‌ಭೃತ್ಯಪೌರಾಂ ತು ಸಾಶ್ವ್ಚಮಾತಂಗಮಾನವಾಮ್‌ | 
ಅಶೇಷಗೋಷ್ಠಕೋಶಾಂ ತಾಂ ದುರ್ನಿರೀಕ್ಷ್ವಾಂ ಸುರೈರಪಿ ॥ 42 





ಅಗ್ನಿಮಾಲಾ ಜಟಿಲಳೂ ಜ್ವಾಲೋದ್ಧಾರ ಭೀಷಣಳೂ ಆದ ಮಹಾಕೃತ್ಯೆಯನ್ನು 
ಶೀಘ್ರದಲ್ಲಿ ಬೆನ್ನಟ್ಟಿತು. ಚಕ್ರದ ಪ್ರತಾಪಾಗ್ನಿಯಿಂದ ಬೆಂದ ಮಾಹೇಶ್ವರಿ ಕೃತ್ಯೆಯು 
ಕಣ್ಣಿಗೆ ಕಾಣದಂತೆ ವೇಗವಾಗಿ ಓಡತೊಡಗಿದಳು. ಸುದರ್ಶನವೂ ವೇಗದಿಂದ 
ಹಿಂಬಾಲಿಸಿತು (37-38). ವಿಷ್ಣುಚಕ್ರದಿಂದ ತನ್ನ ಪ್ರಭಾವವು ಹತವಾಗಲು, ಆ 
ಕೃತ್ಯೆಯು ತ್ವರೆಯಿಂದ ಓಡುತ್ತ ಹಿಂದಿರುಗಿ ಕಾಶೀನಗರವನ್ನೇ ಪ್ರವೇಶಿಸಿದಳು. 
ಆಗ ಕಾಶೀರಾಜನ ಪುತ್ರನ ಸೇನೆಯೂ ಪ್ರಮಥಗಣಗಳ ಸೇನೆಯೂ ಸಮಸ್ತ 
ಶಸ್ತ್ರಾಸ್ತ್ರ ಸಹಿತವಾಗಿ ಸುದರ್ಶನ ಚಕ್ರವನ್ನೆದುರಿಸಿದವು (39-40). ಶಸ್ತ್ರಾಸ್ತ್ರಗಳನ್ನೂ 
ಕೌಶಲದಿಂದ ಪ್ರಯೋಗಿಸುತ್ತಿದ್ದ ಆ ಸೇನೆಯನ್ನೂ ಕೃತ್ಯಾಸಹಿತವಾಗಿ ನಿಖಿಲ 
ಕಾಶೀನಗರವನ್ನೂ ಚಕ್ರವು ತನ್ನ ತೇಜಸ್ಸಿನಿಂದ ದಹಿಸಿತು. ರಾಜ, ಸೇವಕ, 
ಪೌರರಿಂದಲೂ ಅಶ್ವಮಾತಂಗ ಮಾನವರಿಂದಲೂ ಗೋಷ್ಠಗಳಿಂದಲೂ 
ಭಂಡಾರಗಳಿಂದಲೂ ತುಂಬಿ, ದೇವತೆಗಳಿಗೂ ದುರ್ನಿರೀಕ್ಷ ವಾಗಿದ್ದ ಆ 
ನಗರಿಯನ್ನು ಚಕ್ರವು ದಹಿಸಿತು (41-42). ಸಮಸ್ತ ಗೃಹಪ್ರಕಾರ, ಅಂಗಣಗಳಲ್ಲಿ 


472 ಶ್ರೀವಿಷ್ಣುಪುರಾಣಮ್‌ 


ಜ್ಞಾಲಾಪರಿಷ್ಕೃತಾಶೇಷಗೃಹಪ್ರಾಕಾರಚೆತ್ವರಾಮ್‌ | 


ದದಾಹ ತದ್ದರೇಶ್ನಕ್ರಂ ಸಕಲಾಮೇವ ತಾಂ ಪುರೀಮ್‌ ॥ 43 
ಅಕ್ಷಿಣಾಮರ್ಷಮತ್ತ್ಯ್ತುಗ್ರಸಾಧಸಾಧನಸಸ್ಪೃಹಮ್‌ | 
ತಚ್ಛಕ್ರಂ ಪ್ರಸ್ನುರದ್ದೀಪ್ತಿ ವಿಷ್ಟೋರಭ್ಮಾಯಯೌ ಕರಮ್‌ ॥ 44 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಚತುಸ್ತಿಂಶೋಧ್ಯಾಯಃ 


ಜ್ವಾಲೆಯನ್ನು ಬೀರಿ ಆ ವಿಷ್ಣುಚಕ್ರವು ನಗರವೆಲ್ಲವನ್ನೂ ಸುಟ್ಟುಹಾಕಿತು. ಕಡೆಗೆ 
ತನ್ನ ಕ್ರೋಧವು ಇನ್ನೂ ಶಾಂತವಾಗದೇ ಹೋದ್ದರಿಂದ ಇನ್ನೂ ಕಾರ್ಯವನ್ನು 
ಸಾಧಿಸುವ ಕುತೂಹಲವುಳ್ಳದ್ದಾಗಿ ಸುತ್ತಲೂ ತನ್ನ ತೇಜಸ್ಸನ್ನು ಬೀರುತ್ತ ಆ 
ಸುದರ್ಶನ ಚಕ್ರವು ಶ್ರೀಕೃಷ್ಣನ ಕೈಗೆ ಬಂದು ಸೇರಿತು (43-44). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತನಾಲ್ಕನೆಯ ಅಧ್ಯಾಯ ಮುಗಿಯಿತು. 


Ys 


ಪಂಚತ್ರಿಂಶೋನಧ್ಕಾಯಃ 


ಶ್ರೀಮೈತ್ರೇಯ ಉವಾಚ: 
ಭೂಯ ಏವಾಹಮಿಚ್ಛಾಮಿ ಬಲಭದ್ರಸ್ಕ ಧೀಮತಃ। 


ಶ್ರೋತುಂ ಪರಾಕ್ರಮಂ ಬ್ರಹ್ಮನ್‌ ತನ್ಮಮಾಖ್ಯಾತುಮರ್ಹಸಿ ॥ 1 
ಯಮುನಾಕರ್ಷಣಾದೀನಿ ಶ್ರುತಾನಿ ಭಗವನ್ಮಯಾ। 
ತತ್ಕಥೃತಾಂ ಮಹಾಭಾಗ ಯದನೃತೃೃತವಾನ್‌ ಬಲಃ॥ 2 


ಶ್ರೀಪರಾಶರ ಉವಾಚ: 
ಮೆ ತೀಯ ಶ್ರೂಯತಾಂ ಕರ್ಮ ಯದ್ರಾಮೇಣಾಭವತ್ಕತಮ್‌ | 


ಅನಂತೇನಾಪ್ರಮೇಯೇನ ಶೇಷೇಣ ಧರಣೀಧೃತಾ ॥ 3 
ಅಧ್ಯಾಯ 35 


ದುರ್ಯೋಧನನ ಮಗಳನ್ನು ಸ್ವಯಂವರದಲ್ಲಿ ಸಾಂಬನು ಅಪಹರಿಸುವುದು. 
ಅವನ ಬಂಧನ. ಬಲರಾಮನು ಹಲಾಯುಧದಿಂದ ಹಸ್ತಿನಾವತಿಯನ್ನು 
ಸೆಳೆಯುವುದು. ಸಾಂಬನ ವಿವಾಹ. 


ಮೈತ್ರೇಯರು ಪರಾಶರಮುನಿಗಳನ್ನು ಕುರಿತು, “ಬ್ರಹ್ಮರ್ಹಿಗಳೇ, 
ಧೀಮಂತನಾದ ಬಲರಾಮನ ಪರಾಕ್ರಮವೆಷ್ಟೆಂಬುದನ್ನು ಕೇಳಲಿಚ್ಛಿಸುತ್ತೇನೆ. 
ಅದನ್ನು ನನಗೆ ಹೇಳಬೇಕು. ಯಮುನಾನದಿಯನ್ನು ಸೆಳದದ್ದು--ಮೊದಲಾದ 
ಕೆಲವು ವೃತ್ತಾಂತಗಳನ್ನು ಕೇಳಿದ್ದೇನೆ. ಅವಲ್ಲದೆ ಬಲರಾಮನು ಇನ್ನಾವ 
ಕೃತ್ಯವನ್ನೆಸಗಿದನು?” ಎಂದು ಕೇಳಿದರು (1-2). ಪರಾಶರಮುನಿಗಳು 
ಇಂತೆಂದರು: ಮೈತ್ರೇಯ, ಅನಂತನೂ ಅಪ್ರಮೇಯನೂ ಧರಣೀಧಾರಿಯೂ 
ಆದ ಆದಿಶೇಷನ ಅವತಾರವಾದ ಬಲರಾಮನು ಏನು ಮಾಡಿದನೆಂಬುದನ್ನು 
ಹೇಳುವೆನು ಕೇಳು. ಜಾಂಬವತೀತನಯನೂ ವೀರನೂ ಆದ ಸಾಂಬನು 


474 ಶ್ರೀವಿಷ್ಣುಪುರಾಣಮ್‌ 


ಸುಯೋಧನಸ್ಕ ತನಯಾಂ ಸ್ಹಯಂವರಕೃತಕ್ಷಣಾಮ್‌ | 
ಬಲಾದಾದತ್ರವಾನ್ದೀರಸ್ಸಾಂಬೋ ಜಾಂಬವತೀಸುತಃ॥ 4 


ತತಃ ಕ್ರುದ್ಧಾ ಮಹಾವೀರ್ಯಾಃ ಕರ್ಣದುರ್ಯೋಧನಾದಯಃ। 
ಭೀಷ್ಮದ್ರೋಣಾದಯಶ್ಚೈನಂ ಬಬಂಧುರ್ಯುಧಿ ನಿರ್ಜಿತಮ್‌ ॥| 5 


ತಚ್ಛುುತ್ಹಾ ಯಾದವಾಸ್ಸ್ಪರ್ವೇ ಕ್ರೋಧಂ ದುರ್ಯೋಧನಾದಿಷು!। 
ಮೈತ್ರೇಯ ಚಕ್ರುಃ ಕೃಷ್ಣಶ್ಚ ತಾನ್ನಿಹಂತುಂ ಮಹೋದ್ಯಮಮ್‌ ॥ 6 


ತಾನ್ನಿವಾರ್ಯ ಬಲಃ ಪ್ರಾಹ ಮದಲೋಲಕಲಾಕ್ಷರಮ್‌ | 
ಮೋಕ್ಷ್ಯಂತಿ ತೇ ಮದ್ದಚನಾದ್ಯಾಸ್ಯಾಮ್ಮೇಕೋ ಹಿ ಕೌರವಾನ್‌॥ 7 


ಪಶ್ರೀಪರಾಶರ ಉವಾಚ: 


ಬಲದೇವಸ್ತತೋ ಗತ್ವಾ ನಗರಂ ನಾಗಸಾಹ್ಹಯಮ್‌!। 
ಬಾಹ್ಮೋಪವನಮಧ್ಯೇ5ಭೂನ್ನ ವಿವೇಶ ಚ ತತ್ತುರಮ್‌ ॥ 8 


ದುರ್ಯೋಧನನ ಪುತ್ರಿಯ* ಸ್ವಯಂವರದಲ್ಲಿ ಸಮಯವನ್ನು ಕಾದು ಅವಳನ್ನು 
ಬಲಾತ್ಕಾರವಾಗಿ ಅಪಹರಿಸಿದನು (3-4). ಆಗ ಮಹಾವೀರರಾದ ಕರ್ಣ, 
ದುರ್ಯೋಧನ, ಭೀಷ್ಮ, ದ್ರೋಣಾದಿಗಳು ಕ್ರುದ್ಧರಾಗಿ ಯುದ್ಧದಲ್ಲಿ 
ಸಾಂಬನನ್ನು ಪರಾಜಯಗೊಳಿಸಿ ಸೆರೆಹಿಡಿದರು. ಆ ವಾರ್ತೆಯನ್ನು ಕೇಳಿದ 
ಯಾದವರೂ ಶ್ರೀಕೃಷ್ಣನೂ ಕುಪಿತರಾಗಿ ಕರ್ಣಾದಿಗಳನ್ನು ಕೊಲ್ಲಬೇಕೆಂದು 
ಮಹತ್ತರವಾದ ಸಮರೋದ್ಯೋಗಕ್ಕೆ ಸಿದ್ಧರಾದರು (5-6). ಬಲಭದ್ರನು 
ಅವರೆಲ್ಲರನ್ನೂ ತಡೆದು ಮದಿರೆಯ ಮದದಿಂದ ತೊದಲುತ್ತ “ನಾನು ಹೇಳಿದರೆ 
ಸಾಂಬನ ಬಿಡುಗಡೆ ಮಾಡುತ್ತಾರೆ, ನಾನೊಬ್ಬನೇ ಕೌರವರ ಬಳಿಗೆ 
ಹೋಗುವೆನು'' ಎಂದು ನುಡಿದನು (7). ಅನಂತರ ಬಲದೇವನು ಹಸ್ತಿನಾವತಿಗೆ 
ಪ್ರಯಾಣಮಾಡಿ ನಗರದ ಹೊರಗಡೆಯ ಉದ್ಯಾನವನದಲ್ಲಿ ಉಳಿದು 


* ಇವಳ ಹೆಸರು ಲಕ್ಷ ಹೆ ಅಥವಾ ಲಕ್ಷಣೆ ಎಂದು ಭಾಗವತದಲ್ಲಿದೆ (ಭಾಗ 
10-61-1). 


ಅಧ್ಯಾಯ 35 ಪಂಚಮಾಂಶಃ 475 
ಬಲಮಾಗತಮಾಜ್ಗಾಯ ಭೂಪಾ ದುರ್ಯೋಧನಾದಯಃ। 


ಗಾಮರ್ಫ್ಥ್ಯಮುದಕಂ ಚೈವ ರಾಮಾಯ ಪ್ರತ್ನವೇದಯನ್‌ ॥ 9 
ಗೃಹೀತ್ವಾ ವಿಧಿವತ್ಸರ್ವಂ ತತಸ್ತಾನಾಹ ಕೌರವಾನ್‌ | 
ಆಜ್ಞಾಪಯತ್ಕುಗ್ರಸೇನಸ್ಸಾಂಬಮಾಶು ವಿಮುಂಚತ॥ 10 
ತತಸ್ಪದ್ಧಚನಂ ಶ್ರುತ್ಹಾ ಭೀಷ್ಮದ್ರೋಣಾದಯೋ ನೃಪಾಃ। 
ಕರ್ಣದುರ್ಯೋಧನಾದಾಾಶ್ಚ ಚುಕ್ಷುಭುರ್ದ್ದಿಜಸತ್ತಮ ॥ 11 


ಊಚುಶ್ಚ ಕುಪಿತಾಸ್ಸರ್ವೇ ಬಾಹ್ಲಿಕಾದ್ಯಾಶ್ಚ ಕೌರವಾಃ | 
ಅರಾಜ್ಯಾರ್ಹಂ ಯದೋರ್ವಂಶಮವೇಕ್ಷ್ಯಮುಸಲಾಯುಧಮ್‌ ॥ 12 


ಭೋ ಭೋ ಕಿಮೇತದ್ಭವತಾ ಬಲಭದ್ರೇರಿತಂ ವಚಃ! 


ಆಜ್ಞಾಂ ಕುರುಕುಲೋತ್ಥಾನಾಂ ಯಾದವಃ ಕಃ ಪುದಾಸ್ಕತಿ॥ 13 
ಉಗ್ರಸೇನೋಇನಪಿ ಯದ್ಯಾಜ್ಞಾಂ ಕೌರವಾಣಾಂ ಪ್ರದಾಸ್ಮತಿ | 
ತದಲಂ ಪಾಂಡುರೈಶ್ಸತೈನನ್ನಪಯೋಗೈರ್ಮಿಡಂಬನೈಃ ॥ 14 


ಕೊಂಡನು. ನಗರದೊಳಗೆ ಹೋಗಲಿಲ್ಲ. ಬಲರಾಮನು ಬಂದಿರುವ 
ಸುದ್ದಿಯನ್ನು ಕೇಳಿ ದುರ್ಯೋಧನಾದಿಗಳು ಗೋವು, ಪೂಜಾಸಾಮಗ್ರಿ, 
ಜಲಗಳನ್ನು ತಂದು ಬಲರಾಮನಿಗೆ ನಿವೇದಿಸಿದರು (8-9). ಬಲರಾಮನು 
ಅವೆಲ್ಲವನ್ನೂ ವಿಧಿಪೂರ್ವಕವಾಗಿ ಸ್ವೀಕರಿಸಿ ಕೌರವರಿಗೆ “ಉಗ್ರಸೇನರಾಜನ 
ಆಜ್ಞೆಯಾಗಿದೆ. ಸಾಂಬನನ್ನು ಕೂಡಲೇ ಬಿಡುಗಡೆಮಾಡಿರಿ” ಎಂದನು. 
ಮೈತ್ರೇಯ, ಆ ನುಡಿಯನ್ನು ಕೇಳಿ ಭೀಷದ್ರೋಣಾದಿಗಳೂ ಕರ್ಣದುರ್ಯೋಧ 
ನಾದಿಗಳೂ ಇತರ ರಾಜರೂ ಕ್ಷುಬ್ಬರಾದರು (10-11). "ಯದುವಂಶವೇ 
ರಾಜ್ಯಕ್ಕೆ ಅನರ್ಹವಾದದ್ದು' ಎಂದು ತಿಳಿದ ಬಾಹ್ಲಿಕನೇ ಮೊದಲಾಗಿ ಸಮಸ್ತ 
ಕೌರವರೂ ಕುಪಿತರಾಗಿ ಬಲರಾಮನಿಗೆ ಹೀಗೆಂದರು (12): "ಏನಯ್ಯಾ, 
ಬಲರಾಮ, ನೀನು ಹೇಳಿದ ಮಾತು ಏನಿದು? ಕುರುಕುಲೋದ್ಭವರಾದ 
ಚಕ್ರವರ್ತಿಗಳಿಗೆ ಆಜ್ಞೆಯನ್ನು ಕೊಡತಕ್ಕ ಯಾದವನು ಯಾವನವನು? 
ಉಗ್ರಸೇನನು ಸಹ ಕುರುವಂಶೋದ್ಭವರಿಗೆ ಆಜ್ಞೆಯನ್ನೀಯುವುದಾದರೆ, 
ರಾಜಯೋಗ್ಯವಾದ ಈ ಶ್ವೇತಚ್ಛತ್ರಗಳು ಹಾಸ್ಯಾಸ್ಪದಗಳೇ ಸರಿ; ಇವುಗಳೇಕಿರ 


476 ಶ್ರೀವಿಷ್ಣುಪುರಾಣಮ್‌ 


ತದ್ಗಚ್ಛ ಬಲ ಮಾ ವಾ ತ್ವಂ ಸಾಂಬಮನ್ಮಾಯಚೇಷ್ಟಿತಮ್‌ | 


ವಿಮೋಕ್ಷ್ಯಾಮೋ ನ ಭವತಶ್ಟೋಗ್ರಸೇನಸ್ಕ ಶಾಸನಾತ್‌ ॥ 15 
ಪ್ರಣತಿರ್ಯಾ ಕೈತಾ೨ಸ್ಮಾಕಂ ಮಾನ್ಮಾನಾಂ ಕುಕುರಾಂಧಕೈಃ। 
ನ ನಾಮ ಸಾ ಕೃತಾ ಕೇಯಮಾಜ್ಞಾ ಸ್ಥಾಮಿನಿ ಭೃತ್ಯತಃ ॥ 16 


ಗರ್ವಮಾರೋಪಿತಾ ಯೂಯಂ ಸಮಾನಾಸನಭೋಜನೆ | 
ಕೋ ದೋಹೋ ಭವತಾಂ ನೀತಿರ್ಯತ್‌ ಪ್ರೀತ್ಕಾನಾವಲೋಕಿತಾ॥ 17 


ಅಸ್ಮಾಭಿರಘ್ತೋ ಭವತೋ ಯೋಇಯಂ ಬಲ ನಿವೇದಿತಃ! 
ಪ್ರೇಮ್ಲೈತನ್ನೈತದಸ್ಮಾಕಂ ಕುಲಾದ್ಯುಷ್ಮತ್‌ ಕುಲೋಚಿತಮ್‌॥ 18 


ಶ್ರೀಪರಾಶರ ಉವಾಚ: 
ಇತ್ಯುಕ್ತ್ವಾ ಕುರವಃ ಸಾಂಬಂ ಮುಇಳ್ಗಾ ಮೋ ನ ಹರೇಸ್ಸುತಮ್‌। 


ರಿ ಅವ 


ಕೃತೈಕನಿಶ್ಚಯಾಸ್ಪೂರ್ಣಂ ವಿವಿಶುರ್ಗಜಸಾಹ್ಹಯಮ್‌ ॥| 19 


ಮತ್ತಃ ಕೋಪೇನ ಚಾಘೂರ್ಣಂಸ್ತತೋವಧಿಕ್ಷೇಪಜನ್ಮನಾ | 
ಉತ್ಥಾಯ ಪಾರ್ಷಾ, ವಸುಧಾಂ ಜಘಾನ ಸ ಹಲಾಯುಧಃ॥ 20 


ಬೇಕು? (13-14). ಬಲರಾಮ, ನೀನು ಹೋಗು ಅಥವಾ ಇರು, ಅಪರಾಧಿ 
ಯಾದ ಸಾಂಬನನ್ನು ನಾವು ಬಿಡತಕ್ಕವರಲ್ಲ. ನಿನ್ನ ಆಜ್ಞೆಯೂ ನಡೆಯದು, 
ಉಗ್ರಸೇನನ ಆಜ್ಞೆಯೂ ನಡೆಯದು. ಗೌರವಾರ್ಹರಾದ ನಮಗೆ ಕುಕುರಾಂಧಕ 
ವಂಶೀಯ ಯಾದವರು ವಿನಯದಿಂದ ನಮಸ್ಕರಿಸುತ್ತಿದ್ದರು. ಅದು ಹೋಗಲಿ, 
ಬೃತ್ಯರು ಸ್ವಾಮಿಗೆ ಆಜ್ಞೆಮಾಡುವುದೆಂದರೇನು? (15-16). ಸಮಾನವಾದ 
ಆಸನ ಭೋಜನಗಳನ್ನಿತ್ತು ನಿಮ್ಮೊಡನೆ ವ್ಯವಹರಿಸಿದ್ದರಿಂದ ನಿಮಗೆ ಗರ್ವ 
ತಲೆಗೇರಿದೆ. ಅಥವಾ ನಿಮ್ಮ ತಪ್ಪಾದರೂ ಏನು? ಪ್ರೀತಿವಶರಾಗಿ ನಾವು 
ರಾಜನೀತಿಯನ್ನು ಕುರಿತು ವಿಚಾರಮಾಡಲಿಲ್ಲ!” ಎಂದರು (17-18). 
"ಒಟ್ಟಿನಲ್ಲಿ , ಕೃಷ್ಣನ ಮಗನಾದ ಸಾಂಬನನ್ನು ನಾವು ಬಿಡುವುದಿಲ್ಲ' ಎಂದು 
ನಿಶ್ಚಯಿಸಿ ಹೇಳಿ ಅವರೆಲ್ಲರೂ ಹಸಿನಾವತೀ ನಗರದೊಳಗೆ ಹೊರಟು 
ಹೋದರು. ಇತ್ತಲಾಗಿ ತನ್ನನ್ನು ತಿರಸ್ಕರಿಸಿದ್ದರಿಂದುಂಟಾದ ರೋಷದಿಂದ 
ಅಮಲೇರಿದ ಹಲಾಯುಧನು ಹಿಮಡಿಯಿಂದ ನೆಲವನ್ನು ಒದ್ದನು! (19-20). 


ಅಧ್ಯಾಯ 35 ಪಂಚಮಾಂಶಃ 471 


ತತೋ ವಿದಾರಿತಾ ಪೃಥ್ವೀ ಪಾರ್ಷಿಫಾತಾನ್ಮಹಾತ್ಮನಃ | 
ಅಸ್ಫೋಟಯಾಮಾಸ ತದಾ ದಿಶಶೃ್ಕಬ್ಬೇನ ಪೂರಯನ್‌॥ 21 


ಉವಾಚ ಚಾತಿತಾಮ್ರಾಕ್ಲೋ ಭ್ರುಕುಟೀಕುಟಲಾನನಃ | 
ಅಹೋ ಮದಾವಲೇಪೋ5ಯಮಸಾರಾಣಾಂ ದುರಾತ್ಮನಾಮ್‌ ॥ 22 


ಕೌರವಾಣಾಂ ಮಹೀಪತ್ಚಮಸ್ಮಾಕಂ ಕಿಲ ಕಾಲಜಮ್‌!। 
ಉಗ್ರಸೇನಸ್ಕ ಯೇ ನಾಜ್ಗಾಂ ಮನ್ಯ್ಮಂತೇsದ್ಮಾಪಿ ಲಜೃನಮ್‌ ॥ 23 


ಉಗ್ರಸೇನಃ ಸಮಧ್ಯಾಸ್ಮೇ ಸುಧರ್ಮಾಂ ನ ಶಚೀಪತಿಃ | 
ಧಿಜ್‌ಮಾನುಷಶತೋಚ್ಛಿಷ್ಟೇ ತುಷ್ಪಿರೇಷಾಂ ನೃಪಾಸನೇ ॥ 24 


ಪಾರಿಜಾತತರೋಃ ಪುಷ್ಪಮಣಇರೀರ್ವನಿತಾಜನಃ। 
ಬಿಭರ್ತಿ ಯಸ್ಕ ಭೃತ್ಕಾನಾಂ ಸೋತಷ್ನೇಹಾಂ ನ ಮಹೀಪತಿಃ 25 


ಆ ಮಹಾತ್ಮನ ಹಿಮ್ಮಡಿಯ ಒದೆತಕ್ಕೆ ಭೂಮಿಯು, ಸೀಳಿ ಆಸ್ಟೋಟಿಸಿ 
ದಿಕ್ಕುದಿಕ್ಕಿಗೆ ಶಬ್ದವು ಮೊಳಗಿತು! ಕೆಂಪಡರಿದ ಕಣ್ಣುಳ್ಳವನಾಗಿ ಹುಬ್ಬುಗಂಟಿಕ್ಕಿ 
ಇಂತೆಂದನು (21): “ಅಬ್ಬಾ! ನಿಃಸಾರರಾದ ಈ ದುರಾತ್ಸರ ಸೊಕ್ಕು ಎಷ್ಟು! 
ಕುರುವಂಶೀಯರಿಗೆ ಸ್ವತಃಸಿದ್ದವಾದದ್ದು ಮಹಾರಾಜಪಟ್ಟ! ನಮಗೆ ಮಾತ್ರ 
(ಇವರ ಅನುಗ್ರಹದಿಂದ) ಪ್ರಸಂಗವಶವಾಗಿ ಬಂದದ್ದು, ಅಲ್ಲವೆ? ಈಗಲೂ* 
ಉಗ್ರಸೇನನ ಆಜ್ಞೆಯನ್ನಿವರು ಮನ್ನಿಸುವುದಿಲ್ಲ , ಉಲ್ಲಂಘಿಸುತ್ತಾರೆ (22-23). 
ಉಗ್ರಸೇನ ಮಹಾರಾಜನು ಸುಧರ್ಮಾಸಭೆಯಲ್ಲಿ ವಿರಾಜಮಾನನಾಗಿದ್ದಾನೆ, 
ಶಚೀಪತಿಯಾದ ದೇವೇಂದ್ರನಲ್ಲ! ನೂರಾರು ಮಾನುಷರು ಕುಳಿತು ಎಂಜ 
ಲಾಗಿರುವ ಸಿಂಹಾಸನದಲ್ಲಿ ಈ ಕೌರವರಿಗೆ ತೃಪ್ತಿಯಾಗಿದೆ. ಇವರಿಗೆ ಧಿಕ್ಕಾರ! 
(24). ಉಗ್ರಸೇನನ ಬೃತ್ಯರ ಹೆಂಡತಿಯರೂ ಸಹ ಪಾರಿಜಾತ ವೃಕ್ಷದ 
ಪುಷ್ಪಮಂಜರಿಗಳನ್ನು ಮುಡಿಯುತ್ತಿದ್ದಾರೆ; ಅದು ಇವರ ಮಹಾರಾಜನಿಗೂ 
ದೊರಕಿಲ್ಲ! ಉಗ್ರಸೇನನು ಸಮಸ್ತ ಭೂಪತಿಗಳಿಗೆ ಅಧಿಪತಿ! ಅದಿರಲಿ; ಈ 

* ಇಂದ್ರಾದಿಗಳನ್ನು ಸಹ ನಾವು ಗೆದ್ದು ನಮ್ಮ ಯೋಗ್ಯತೆಯೇನೆಂಬುದನ್ನು 
ಪ್ರಕಟಿಸಿದ್ದರೂ ಸಹ--ಎಂದು ಅಭಿಪ್ರಾಯ. 


ಮು 


478 ಶ್ರೀವಿಷ್ಣುಪುರಾಣಮ್‌ 


ಸಮಸ್ತಭೂಭೃತಾಂ ನಾಥ ಉಗ್ರಸೇನಸ್ಸ ತಿಷ್ನತು! 
ಅದ್ಕ ನಿಷ್ಕೌರವಾಮುರ್ವಿೀಂ ಕೃತ್ವಾ ಯಾಸಾನಿ ತತ್ತುರೀಮ್‌॥ 26 


ಕರ್ಣಂ ದುರ್ಯೋಧನಂ ದ್ರೋಣಮದ್ಕ ಭೀಷ್ಮಂ ಸಬಾಹ್ಲಿಕಮ್‌ | 
ದುಶ್ಯಾಸನಾದೀನ್‌ ಭೂರಿಂ ಚೆ ಭೂರಿಶ್ರವಸಮೇವ ಚ॥ 27 


ಸೋಮದತ್ತಂ ಶಲಂ ಚೈವ ಭೀಮಾರ್ಜುನಯುಧಿಷಿರಾನ್‌ | 
ಯಮೌ ಚ ಕೌರವಾಂಶ್ಚಾನ್ಕಾನ್‌ ಹತ್ವಾ ಸಾಶ್ಚವಥದ್ದಿಪಾನ್‌ ॥ 28 


ವೀರಮಾದಾಯ ತಂ ಸಾಂಬಂ ಸಹತ್ನೀಕಂ ತತಃ ಪುರೀಮ್‌। 
ದ್ವಾರಕಾಮುಗ್ರಸೇನಾದೀನ್‌ ಗತ್ವಾ ದ್ರಕ್ಷ್ಯಾಮಿ ಬಾಂಧವಾನ್‌॥. 29 


ಅಥವಾ ಕೌರವಾವಾಸಂ ಸಮಸ್ತೈಃ ಕುರುಭಿಸ್ಸಹ। 
ಭಾಗೀರಥ್ಕಾಂ ಕ್ಷಿಪಾಮ್ಮಾಶು ನಗರಂ ನಾಗಸಾಹ್ಟಯಮ್‌ ॥ 30 


ಶ್ರೀಪರಾಶರ ಉವಾಚ: 
ಇತುಕ್ತಾ ಮದರಕಾಕ್ಷಃ ಕರ್ಷಣಾಧೋಮುಖಂ ಹಲಮ್‌!। 


ರಿ ಎವ 


ಪ್ರಾಕಾರವಪ್ರೇ ಎನ್ನಸ್ಮ್ಥ ಚಕರ್ಷ ಮುಸಲಾಯುಧಃ॥ 31 


ದಿನ ಪೃಥ್ವಿಯಲ್ಲಿ ಕುರುವಂಶದವರಿಲ್ಲದಂತೆ ತೊಡೆದುಹಾಕಿ ದ್ವಾರಕೆಗೆ 
ತೆರಳುವೆನು! (25-26). ಕರ್ಣ, ದುರ್ಯೋಧನ, ದ್ರೋಣ, ಭೀಷ್ಮ , ಬಾಹ್ಲಿಕ, 
ದುಃಶಾಸನ--ಮೊದಲಾದವರನ್ನೂ ಭೂರಿ, ಭೂರಿಶ್ರವಸರನ್ನೂ ಕೊಂದು 
ಹಾಕುವೆನು! ಸೋಮದತ್ತ , ಶಲ, ಭೀಮಾರ್ಜುನ, ಯುಧಿಷ್ಠಿರರು, ನಕುಲ 
ಸಹದೇವರನ್ನೂ ಎಲ್ಲ ಕುರುವಂಶೀಯರನ್ನೂ ಅವರ ಗಜಾಶ್ವರಥಸಹಿತವಾಗಿ 
ವಿಧ್ವಂಸಗೊಳಿಸುವೆನು (27-28). ವೀರನಾದ ಸಾಂಬಕುಮಾರನನ್ನು ಅವನ 
ಪತ್ನೀ ಸಹಿತವಾಗಿ ಕರೆದುಕೊಂಡೇ ದ್ವಾರಕಾನಗರಕ್ಕೆ ಹೋಗಿ ಉಗ್ರಸೇನಾದಿ 
ಬಾಂಧವರನ್ನು ಕಾಣುವೆನು! ಅಥವಾ ಕೌರವರು ನೆಲೆಸಿರುವ ಈ ಹಸಿನಾವತೀ 
ನಗರವನ್ನೇ ಈ ಕೌರವ ಸಮೇತವಾಗಿ ಗಂಗಾನದಿಯಲ್ಲೆಳೆದು ತಳ್ಳಿಬಿಡುವೆನು!' 
ಎಂದುಕೊಂಡನು (29-30). ಒಡನೆಯೇ ಮದದಿಂದ ರಕಾಕ್ಷನಾದ ಬಲಭದ್ರನು 
ಹಲಾಯುಧವನ್ನು ಕೆಳಮುಖವಾಗಿಸಿ ಅದರ ತುದಿಯನ್ನು ನಗರದ ಕೋಟೆಯ 
ಬುಡದಲ್ಲಿ ನೆಟ್ಟು ಬಲವಾಗಿ ಎಳೆದನು! (31). ಇಡೀ ನಗರವೇ ಅಲ್ಲಾಡಿತು. 


ಅಧ್ಯಾಯ 35 ಪಂಚಮಾಂಶಃ 479 


ಆಘೂರ್ಣಿತಂ ತತ್ಸಹಸಾ ತತೋ ವೈ ಹಾಸ್ತಿನಂ ಪುರಮ್‌। 
ದೃಷ್ಟ್ವಾ ಸಂಕ್ಷುಬ್ಬಹೃದಯಾಶ್ನುಕ್ಷುಭುಃ ಸರ್ವಕೌರವಾಃ ॥ 32 


ರಾಮ ರಾಮ ಮಹಾಬಾಹೋ ಕ್ಷಮ್ಮತಾಂ ಕ್ಷಮೃತಾಂ ತ್ವಯಾ | 
ಉಪಸಂಶ್ರಿಯತಾಂ ಕೋಪಃ ಪ್ರಸೀದ ಮುಸಲಾಯುಧ ॥ 33 


ಏಷ ಸಾಂಬಃಸಪತ್ನೀಕಸ್ತವ ನಿರ್ಯಾತಿತೋ ಬಲ! 
ಅವಿಜ್ಞಾತಪ್ರಭಾವಾಣಾಂ ಕ್ಷಮ್ಮತಾಮಪರಾಧಿನಾಮ್‌ ॥ 34 


ಶ್ರೀಪರಾಶರ ಉವಾಚ: 
ತತೋ ನಿರ್ಯಾತಯಾಮಾಸುಸ್ಸಾಂಬಂ ಪತ್ನೀಸಮನ್ನಿತಮ್‌ | 
ನಿಷ್ಕಮ್ಮ ಸ್ವಪುರಾತ್ತೂರ್ಣಂ ಕೌರವಾ ಮುನಿಪುಂಗವ॥ 35 


ಭೀಷ್ಮದ್ರೋಣಕೃಪಾದೀನಾಂ ಪ್ರಣಮ್ಮ ವದತಾಂ ಪ್ರಿಯಮ್‌! 
ಕ್ಷಾಂತಮೇವ ಮಯೇತ್ಕಾಹ ಬಲೋ ಬಲವತಾಂ ವರಃ॥ 36 


ಕ್ಲುಬ್ಬರಾದ ಕೌರವರೆಲ್ಲರೂ ಭಯದಿಂದ ತಳಮಳಗೊಂಡರು. (ಅವರು 
ಬಲರಾಮನ ಬಳಿಗೆ ಓಡಿಬಂದು) "ರಾಮ, ರಾಮ, ಮಹಾಬಾಹು, 
ಕ್ಷಮಿಸಪ್ಪಾ, ಕ್ಷಮಿಸು! ಕೋಪವನ್ನು ಬಿಡು, ಪ್ರಸನ್ನನಾಗು (32-33). ಇದೋ 
ಪತ್ನೀಸಹಿತನಾದ ಸಾಂಬನನ್ನು ಒಪ್ಪಿಸುತಿದ್ದೇವೆ. ನಿನ್ನ ಮಹಿಮೆಯನ್ನರಿಯದೆ 
ಅಪರಾಧ ಮಾಡಿದೆವು, ನಮನ್ನು ಮನ್ನಿಸು” ಎಂದು* ಬೇಡಿಕೊಂಡರು. ಹೀಗೆ 
ಹೇಳುತ್ತ ನಗರದಿಂದ ಹೊರಬಂದ ಕೌರವರು ಸಾಂಬನನ್ನೂ ಅವನ ಪತ್ನಿ 
ಯನ್ನೂ ಬಲಭದ್ರನಿಗೆ ಒಪ್ಪಿಸಿದರು (34-35). ಈ ಪ್ರಕಾರ ಕೈ ಮುಗಿದು 
ಪ್ರಿಯವಚನಗಳನ್ನಾಡುತ್ತಿದ್ದ ಭೀಷದ್ರೋಣ ಕೃಪಾದಿಗಳೆದುರಿಗೆ ಬಲಿಷ್ಠನಾದ 
ಬಲಭದ್ರನು “ಒಳ್ಳೆಯದು; ಕ್ಷಮಿಸಿದ್ದೇನೆ! ಎಂದನು. ಮೈತ್ರೇಯ, ಈಗಲೂ 


* 33, 34 ನೆಯ ಶ್ಲೋಕಗಳು ಅಪೂರ್ಣವಾಗಿವೆ. ಒಂದೆರಡು ಸಾಲುಗಳು 
ಲುಪ್ತವಾಗಿರಬೇಕು. 


480 ಶ್ರೀವಿಷ್ಣುಪುರಾಣಮ್‌ 


ಅದ್ಭಾಪ್ಠಾಘೂರ್ಣಿತಾಕಾರಂ ಲಕ್ಷ್ಯತೇ ತತ್ನುರಂ ದ್ವಿಜ! 
ಏಷ ಪ್ರಭಾವೋ ರಾಮಸ ಬಲಶೌರ್ಯೋಪಲಕ್ಷಣಃ॥ 37 


ತತಸ್ತು ಕೌರವಾಸ್ಸಾಂಬಂ ಸಂಪೂಜ್ಯ ಹಲಿನಾ ಸಹ। 
ಪ್ರೇಷಯಾಮಾಸುರುದ್ದಾಹಧನಭಾರ್ಯಾಸಮನ್ಹಿತಮ್‌ ॥ 38 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಪಂಚತ್ರಿಂಶೋ5ಧ್ಯಾಯಃ 


ಸಹ ಹಸ್ತಿನಾಪುರವು ಗಂಗಾನದಿಯ ಕಡೆಗೆ ಸರಿದು ಓರೆಯಾಗಿ ನಿಂತಿರುವುದನ್ನು 
ಕಾಣಬಹುದು. ಬಲರಾಮನ ಬಲ ಶೌರ್ಯಗಳಿಂದ ಕೂಡಿದ ಪ್ರಭಾವ 
ಇಂತಹುದು (36-37). ಅನಂತರ ಕೌರವರು ಸಾಂಬನನ್ನು ಆದರಿಸಿ 
ವಿಪುಲವಾದ ಬಳುವಳಿಯನ್ನು ಕೊಟ್ಟು ಪತ್ನೀಸಹಿತನನ್ನಾಗಿ ಬಲರಾಮನೊಡನೆ 
ಕಳಿಸಿಕೊಟ್ಟರು (38). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತೈದನೆಯ ಅಧ್ಯಾಯ ಮುಗಿಯಿತು. 


ಟು 


ಹಟ್‌ತ್ರಿಂಶೋನಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 
ಮೈತ್ರೇಯೈತದ್ದಲಂ ತಸ್ಕ ಬಲಸ್ಕ ಬಲಶಾಲಿನಃ। 


ಕೃತಂ ಯದನೃತ್ರೇನಾಭೂತ್ತದಪಿ ಶ್ರೂಯತಾಂ ತ್ವಯಾ ॥ 
ನರಕಸ್ಕಾಸುರೇಂದ್ರಸ್ಕ ದೇವಪಕ್ಷವಿರೋಧಿನಃ | 
ಸಖಾನಂಭವನ್ಮಹಾವೀರ್ಯೊೋ ದ್ವಿವಿದೋ ವಾನರರ್ಷಭಃ॥॥ 2 
ವೆ ೃರಾನುಬಂಧಂ ಬಲವಾನ್‌ ಸ ಚಕಾರ ಸುರಾನ್‌ ಪ್ರತಿ। 
ನರಕಂ ಹತವಾನ್‌ ಕೃಷ್ಣೋ ದೇವರಾಜೇನ ಚೋದಿತಃ॥ 3 
ಕರಿಷ್ಠೇ ಸರ್ವದೇವಾನಾಂ ತಸ್ಮಾದೇತತ್ಛತಿಕ್ರಿಯಾಮ್‌ | 
ಯಜ್ಞವಿಧ್ದಂಸನಂ ಕುರ್ವನ್‌ ಮರ್ತ್ಯಲೋಕಕ್ಷಯಂ ತಥಾ॥ 4 
ಅಧ್ಯಾಯ 36 


ಬಲರಾಮನಿಂದ ದ್ವಿವಿದನ ವಧೆ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಬಲಶಾಲಿಯಾದ ಬಲ 
ಭದ್ರನ ಬಲ ಈ ಬಗೆಯದಾಗಿತ್ತು. ಅವನು ಮಾಡಿದ ಇನ್ನೊಂದು ಕೃತ್ಯವನ್ನು 
ಹೇಳುವೆನು ಕೇಳು. ಮಹಾವೀರನೂ ವಾನರಶ್ರೇಷ್ಠನೂ ಆದ  ದ್ವಿವಿದ 
ನೆಂಬವನು* ದೇವಪಕ್ಷವಿರೋಧಿಯಾದ ನರಕಾಸುರನ ಮಿತ್ರನಾಗಿದ್ದನು (1-2). 
ದೇವೇಂದ್ರನಿಂದ ಪ್ರೇರಿತನಾಗಿ ಶ್ರೀಕೃಷ್ಣನು ನರಕಾಸುರನನ್ನು ಕೊಂದನೆಂಬ 
ಕಾರಣದಿಂದ ಆತನಿಗೆ ದೇವತೆಗಳ ವಿಷಯದಲ್ಲಿ ದ್ವೇಷ ಉಂಟಾಗಿತ್ತು. 
ಆದ್ದರಿಂದ ಯಜ್ಞಗಳನ್ನು ವಿಧ್ವಂಸಗೊಳಿಸಿ ಮಾನವರನ್ನು ಕೊಂದುಹಾಕಿ ಸಮಸ್ತ 
ದೇವತೆಗಳಿಗೂ ಪ್ರತೀಕಾರಮಾಡಬೇಕೆಂದು ಬಗೆದನು. ಅನಂತರ ಅಜ್ಞಾನ 


* ಈತನು ರಾಮಾಯಣದಲ್ಲಿ ಬರುವ ಮೈಂದದ್ದಿದವಿದರಲ್ಲೊಬ್ಬನೆಂದು 
ಭಾಗವತದಲ್ಲಿದೆ (ಭಾಗ 10-67-2). 


482 ಶ್ರೀವಿಷ್ಣುಪುರಾಣಮ್‌ 


ತತೋ ವಿಧ್ವಂಸಯಾಮಾಸ ಯಜ್ಞಾನಜ್ಞಾನಮೋಹಿತಃ | 
ಬಿಭೇದ ಸಾಧುಮರ್ಯಾದಾಂ ಕ್ಷಯಂ ಚಕ್ರೇ ಚ ದೇಹಿನಾಮ್‌॥ 5 


ದದಾಹ ಸವನಾನ್‌ ದೇಶಾನ್‌ ಪುರಗ್ರಾಮಾಂತರಾಣಿ ಚೆ! 


ಕೃಚಿಚ್ಛ್ಚ ಪರ್ವತಾಕ್ಷೇಪೈರ್ಗಾಮಾದೀನ್‌ ಸಮಚೂರ್ಣಯತ್‌ ॥ 6 
ಶೆ ಲಾನುತ್ನಾಟ್ಕ ತೋಯೇಷು ಮುಮೋಚಾಂಬುನಿಧೌ ತಥಾ! 
ಪುನಶ್ಚಾರ್ಣವಮಧಸ[ ಕ್ಲೋಭಯಾಮಾಸ ಸಾಗರಮ್‌ ॥ i] 
ತೇನ ವಿಕ್ನೋಭತಶ್ನಾಬ್ದಿರುದ್ದೇಲೋ ದ್ವಿಜ ಜಾಯತೇ! 
ಪ್ಲಾವಯಂಸ್ತೀರಜಾನ್‌ ಗ್ರಾಮಾನ್‌ ಪುರಾದೀನತಿವೇಗವಾನ್‌ ॥ 8 
ಕಾಮರೂಪಿ ಮಹಾರೂಪಂ ಕೃತ್ವಾ ಸಸ್ಕಾನಶೇಷತಃ। 

ಲುಠನ್‌ ಭ್ರಮಣಸಮ್ಮದ್ದೈಸ್ಪ್ನಂಚೂರ್ಣಯತಿ ವಾನರಃ॥ 9 


ತೇನ ವಿಪ್ರಕೃತಂ ಸರ್ವಂ .ಜಗದೇತದ್‌ದುರಾತ್ಮನಾ। 
ನಿಸ್ಸಾಧ್ಯಾಯವಷಟ್‌ಕಾರಂ ಮೈತ್ರೇಯಾಸೀತ್‌ ಸುದುಃಖತಮ್‌ ॥ 10 


ಮೋಹಿತನಾದ ಆ ದ್ವಿವಿದನು ಯಜ್ಞಗಳನ್ನು ವಿಧ ಎಂಸಗೊಳಿಸುತ್ತ ಸಾಧು 
ಮರ್ಯಾದೆಯನ್ನುಲ್ಲಂಫಿಸಿ ಮಾನವರನ್ನು ಕೊಲ್ಲುವ ಉದ್ಯೋಗದಲ್ಲಿ 
ತೊಡಗಿದ್ದನು (3-5). ವನಪ್ರದೇಶಗಳಿಗೂ ಪುರಗ್ರಾಮಗಳಿಗೂ ಬೆಂಕಿಹಚ್ಚಿ 
ಸುಡುತ್ತಿದ್ದನು. ಕೆಲವು ವೇಳೆ ಬೆಟ್ಟಗಳನ್ನೆಸೆದು ಗ್ರಾಮಾದಿಗಳನ್ನು ಪುಡಿಪುಡಿ 
ಮಾಡುತ್ತಿದ್ದನು. ಶೈಲಗಳನ್ನು ಕಿತ್ತು ಸಮುದ್ರದ ನೀರಿಗೆ ತಳ್ಳಿ ತಾನು ಸಮುದ್ರ 
ದಲ್ಲಿಳಿದು ನೀರನ್ನು ಉಕ್ಕಿಸುತ್ತಿದನು. ಆದ್ದರಿಂದ ಸಮುದ್ರದ ಅಲೆಗಳು 
ಮೇರೆದಪ್ಪಿ ವೇಗದಿಂದ ನುಗ್ಗಿ ತೀರದಲ್ಲಿದ್ದ ಗ್ರಾಮನಗರಿಗಳನ್ನು ತೇಲಿಸಿಬಿಡು 
ತ್ತಿದ್ದವು (6-8). ಅಲ್ಲದೆ ಕಾಮರೂಪಿಯಾದ ಆ ವಾನರನು ಬೃಹದಾಕಾರವನ್ನು 
ತಳೆದು ಹೊಲಗದ್ದೆಗಳಲ್ಲಿ ಉರುಳಾಡಿ ಸಸ್ಯಸಂಪತ್ತನ್ನು ನಾಶಪಡಿಸುತ್ತಿದ್ದನು. 
ಮೈತ್ರೇಯ, ದುರಾತವಾದ ಆ ಕಪಿಯ ಹಾವಳಿಯಿಂದ ಲೋಕದಲ್ಲಿ 
ವೇದಾಧ್ಯಯನ ವಷಟ್‌ಕಾರಗಳು ನಿಂತುಹೋದವು. ಪ್ರಜೆಗಳು ದುಃಖಿತ 
ರಾದರು (9-10). ಹೀಗಿರುವಾಗ ಒಂದು ಸಲ ಬಲಭದ್ರನು ರೈವತಪರ್ವತದ 


ಅಧ್ಯಾಯ 36 ಪಂಚಮಾಂಶಃ 483 


ಏಕದಾ ರೈವತೋದ್ಕಾನೇ ಪಪೌ ಪಾನಂ ಹಲಾಯುಧಃ। 


ರೇವತೀ ಚೆ ಮಹಾಭಾಗಾ ತಥೆ ವಾನ್ಯಾ ವರಸ್ತ್ರಿಯಃ | 11 
ಉದ್ದೀಯಮಾನೋ ವಿಲಸಲ್ಲಲನಾಮೌಲಿಮಧ್ಯಗಃ | 

ರೇಮೇ ಯದುಕುಲಶ್ರೇಷಃ ಕುಬೇರ ಇವ ಮಂದರೇ॥ 12 
ತತಸ್ಸ ವಾನರೋಇಭ್ಯೇತ್ಕ ಗೃಹೀತ್ವಾ ಸೀರಿಣೋ ಹಲಮ್‌। 
ಮುಸಲಂ ಚ ಚಕಾರಾಸ್ಕ ಸಮ್ಮುಖಂ ಚ ವಿಡಂಬನಮ್‌ ॥ 13 
ತಥೆ ಬವ ಯೋಷಿತಾಂ ತಾಸಾಂ ಜಹಾಸಾಭಿಮುಖಂ ಕಪಿಃ। 
ಪಾನಪೂರ್ಣಾಂಶ್ಚ ಕರಕಾಂಚಿಕ್ಷೇಪಾಹತ್ಯ ವೈ ತದಾ॥ 14 
ತತಃ ಕೋಪಪರೀತಾತ್ಮಾ ಭರ್ತಯಾಮಾಸ ತಂ ಹಲೀ। 

ತಥಾಪಿ ತಮವಜ್ಞಾಯ ಚಕ್ರೇ ಕಿಲಕಿಲದ್ದನಿಮ್‌ ॥ 15 


ತತಃ ಸ್ಮಯಿತ್ಚಾ ಸೆ ಬಲೋ ಜಗ್ರಾಹ ಮುಸಲಂ ರುಷಾ! 
ಸೋಪಿ ಶೈಲಶಿಲಾಂ ಭೀಮಾಂ ಜಗ್ರಾಹ ಪ್ಲವಗೋತ್ತಮಃ॥ 16 


ಉದ್ಯಾನವನದಲ್ಲಿ ಮದಿರೆಯನ್ನು ಕುಡಿದು ವಿಹರಿಸುತ್ತಿದನು. ಜೊತೆಯಲ್ಲಿ 
ಭಾಗ್ಯಶಾಲಿಯಾದ ರೇವತಿಯೂ ಮತ್ತಿತರ ಸುಂದರ ಸ್ತ್ರೀಯರೂ ಇದ್ದರು (11). 
ವಿಲಾಸಯುಕ್ತರಾದ ರಮಣಿಯರ ನಡುವೆ ಆ ಯದುಕುಲ ಶ್ರೇಷ್ಠನು 
ಹಾಡುಗಳಿಂದ ಹೊಗಳಲ್ಲಡುತ್ತ , ಮಂದರ ಗಿರಿಯಲ್ಲಿ ಕುಬೇರನಂತೆ 
ವಿಹರಿಸುತ್ತಿದ್ದವು. ಆ ಸಮಯದಲ್ಲಿ ದ್ವಿವಿದ ವಾನರನು ಬಂದು ಬಲಭದ್ರನ 
ಹಲಾಯುಧವನ್ನೂ ಮುಸಲಾಯುಧವನ್ನೂ ಅಪಹರಿಸಿ ಅವನೆದುರಿಗೆ ಮಂಗ 
ಚೇಷ್ಟೆಯನ್ನೆಸಗಿದನು (12-13). ಅಲ್ಲದೆ ಆ ವಾನರನು ಸ್ತ್ರೀಯರೆದುರಿಗೂ 
ಹಲ್ಲುಕಿರಿದು ನಕ್ಕು, ಪಾನದ್ರವ್ಯಗಳನ್ನು ತುಂಬಿದ ಪಾತ್ರಗಳನ್ನೊಡೆದು ಅತ್ತಿತ್ತ 
ಎಸೆದನು. ಆಗ ಬಲಭದ್ರನು ಸಿಟ್ಟಿನಿಂದ ದ್ವಿವಿದನನ್ನು ಗದರಿಸಿದರೂ ಅವನನ್ನು 
ಲೆಕ್ಕಿಸದೆ ಕಿಸ್ಸನೆ ಅಣಕಿಸಿದನು (14-15). ಬಲರಾಮನು ನಕ್ಕು ಅನಂತರ 
ಸಿಟ್ಟಿನಿಂದ ತನ್ನ ಮುಸಲಾಯುಧವನ್ನು ಕಿತ್ತುಕೊಳ್ಳಲಾಗಿ, ಆ ವಾನರವೀರನು 
ಭೀಕರವಾದ ಬಂಡೆಯೊಂದನ್ನೆತ್ತಿ ಬಲರಾಮನ ಮೇಲೆ ಬೀಸಿದನು. 


484 ಶ್ರೀವಿಷ್ಣುಪುರಾಣಮ್‌ 


ಚಿಕ್ಷೇಪ ಸ ಚ ತಾಂ ಕ್ಲ್ಷಿಪ್ತಾಂ ಮುಸಲೇನ ಸಹಸ್ರಧಾ। 


ಬಿಭೇದ ಯಾದವಶ್ರೇಷಸ್ಸಾ ಪಪಾತ ಮಹೀತಲೇ ॥ 17 
ಅಥ ತನ್ಮುಸಲಂ ಚಾಸೌ ಸಮುಲ್ಲಂಘ್ಮ ಪ್ಲುವಂಗಮಃ। 
ವೇಗೇನಾಗತ್ಮ ರೋಷೇಣ ಕರೇಣೋರಸ್ಮತಾಡಯತ್‌ ॥ 18 


ತತೋ ಬಲೇನ ಕೋಪೇನ ಮುಷ್ಟಿನಾ ಮೂರ್ಧ್ನಿ ತಾಡಿತಃ। 
ಪಪಾತ ರುಧಿರೋದ್ಧಾರೀ ದ್ವಿವಿದಃ ಕ್ಷೀಣಜೀವಿತಃ॥ 19 


ಪತತಾ ತಚ್ಛರೀರೇಣ ಗಿರೇಶೃಂಗಮಶೀರ್ಯತ!। 
ಮೈತ್ರೇಯ ಶತಧಾ ವಜ್ರಿವಜೇಣೇವ ವಿದಾರಿತಮ್‌ ॥ 20 


ಪುಷ್ಠವೃಷ್ಠಿಂ ತತೋ ದೇವಾ ರಾಮಸ್ಕೋಹರಿ ಚಿಕ್ಷಿಪುಃ। 
ಪ್ರಶಶಂಸುಸ್ಪ್ತತೋತಭ್ಕೇತ್ಮ ಸಾಧ್ದೇತತ್ತೇ ಮಹತ್ಕೃತಮ್‌ ॥ 21 


ಅನೇನ ದುಷ್ಟಕಪಿನಾ ದೈತ್ಯಪಕ್ಷೋಪಕಾರಿಣಾ | 
ಜಗನ್ನಿರಾಕೃತಂ ವೀರ ದಿಷ್ಟ್ಯಾ ಸ ಕ್ಷಯಮಾಗತಃ॥ 22 


ಬಲರಾಮನು ಮುಸಲದಿಂದ ಬಡಿದು ಬಂಡೆಯನ್ನೊಡೆದು ಸಾವಿರ ಚೂರಾಗಿ 
ಬೀಳಿಸಿದನು (16-17). ಅನಂತರ ಮುಸಲದ ಹೊಡೆತವನ್ನು ತಪ್ಪಿಸಿಕೊಂಡು 
ಆ ವಾನರನು ರೋಷಾವಿಷ್ಟನಾಗಿ ಹಾರಿಬಂದು ಬಲಭದ್ರನ ಎದೆಗೆ ಗುದ್ದಿದನು. 
ಆಗ ಬಲಭದ್ರನು ರುಷ್ಪನಾಗಿ ಮುಷ್ಟಿಯಿಂದ ತಲೆಯಮೇಲೆ ಕುಟ್ಟಲಾಗಿ, 
ದ್ವಿವಿದನು ನೆತ್ತರನ್ನು ಕಕ್ಕುತ್ತ ಸತ್ತುಬಿದ್ದನು (18-19). ಮೈತ್ರೇಯ, ದ್ವಿವಿದನ 
ಶರೀರವು ಉರುಳಿದಾಗ, ಇಂದ್ರನ ವಜ್ರಾಯುಧವು ಒಡೆಯಿತೋ ಎಂಬಂತೆ, 
ಗಿರಿಶ್ಚಂಗವು ಒಡೆದು ಚೂರುಚೂರಾಯಿತು! ದೇವತೆಗಳು ಬಲರಾಮನ ಮೇಲೆ 
ಹೂಮಳೆಗರೆದರಲ್ಲದೆ ಹತ್ತಿರ ಬಂದು "ಸಾಧು, ಬಹುದೊಡ್ಡ ಕಾರ್ಯ 
ವನ್ನೆಸಗಿದೆ' ಎಂದು ಬಲರಾಮನನ್ನು ಹೊಗಳಿದರು (20-21): “ಹೇ ವೀರ, 
ದೈತ್ಯರಿಗೆ ಉಪಕಾರ ಮಾಡುತ್ತಿದ್ದ ಈ ದುಷ್ಪವಾನರನು ಲೋಕವನ್ನೇ 
ಧಿಕ್ಕರಿಸಿದ್ದನು. ಭಾಗ್ಯವಶದಿಂದ ಇವನೀಗ ಅಸುನೀಗಿದನು'” ಎಂದು ಹೇಳಿ 


ಅಧ್ಯಾಯ 36 ಪಂಚಮಾಂಶಃ 485 


ಇತ್ಯುಕ್ತ್ವಾ ದಿವಮಾಜಗ್ಮುರ್ದೇವಾ ಹೈಷ್ಟಾಸ್ಪಗುಹ್ಮಕಾಃ ॥ 23 


ರಿ ಎವ 
ಶ್ರೀಪರಾಶರ ಉವಾಚ: 
ಏವಂ ವಿಧಾನನೇಕಾನಿ ಬಲದೇವಸ್ಮ ಧೀಮತಃ! 
ಕರ್ಮಾಣ್ಯಪರಿಮೇಯಾನಿ ಶೇಷಸ್ಕ ಧರಣೀಭೃತಃ ॥ 24 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಷಟ್‌ ತ್ರಿ ಶೋsಧ್ಯಾಯಃ 


ದೇವತೆಗಳು ಹರ್ಷದಿಂದ ಗುಹ್ಯಕರೊಡನೆ ಸ್ವರ್ಗಕ್ಕೆ ತೆರಳಿದರು (22-23). 
ಮೈತ್ರೇಯ, ಧೀಮಂತನೂ ಧರಣೀಧರನೂ ಆದ ಆದಿಶೇಷನ ಅವತಾರಿ 
ಯಾದ ಬಲರಾಮನು ಇಂತಹ ಎಷ್ಟೋ ಕೃತ್ಯಗಳನ್ನೆಸಗಿದನು. ಅವು ಅಳತೆಗೆ 
ನಿಲುಕುವುದಿಲ್ಲ (24). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತಾರನೆಯ ಅಧ್ಯಾಯ ಮುಗಿಯಿತು. 


ಸ 
ಮು 


ಸಪ್ಪತ್ರಿಂಶೋಇಂಧ್ಯಾಯಃ 


ಏವಂ ದೈತ್ಯವಧಂ ಕೃಷ್ಣೋ ಬಲದೇವಸಹಾಯವಾನ್‌ | 
ಚಕ್ರೇ ದುಷ್ಪಕ್ಷಿತೀಶಾನಾಂ ತಥೈವ ಜಗತಃ ಕೃತೇ॥ | 


ಕ್ಲಿತೇಶ್ಚ ಭಾರಂ ಭಗವಾನ್‌ ಫಾಲ್ಗುನೇನ ಸಮನ್ನಿತಃ। 
ಅವತಾರಯಾಮಾಸ ವಿಭುಸ್ಸಮಸ್ತಾಕ್ಸೌಹಿಣೀವಧಾತ್‌॥॥ 2 


ಕೃತ್ವಾ ಭಾರಾವತರಣಂ ಭುವೋ ಹತ್ಹಾಂಖಲಾನ್‌ ನೃಪಾನ್‌ | 
ಶಾಪವ್ಯಾಜೇನ ವಿಪ್ರಾಣಾಮುಪಸಂಹೃತವಾನ್‌ ಕುಲಮ್‌ ॥ 3 


ಉತ್ಸೃಜ್ಯ ದ್ಲಾರಕಾಂ ಕೃಷ್ಣಸ್ತಕ್ತ್ವಾ ಮಾನುಷ್ಯಮಾತ್ಮನಃ | 
ಸಾಂಶೋ ವಿಷ್ಣುಮಯಂ ಸ್ಥಾನಂ ಪ್ರವಿವೇಶ ಮುನೇ ನಿಜಮ್‌ ॥ 4 


ಅಧ್ಯಾಯ 37 


ಯಷಿಗಳಿಂದ ಯಾದವರಿಗೆ ಶಾಪ. ಪರಸ್ಪರ ಹೊಡೆದಾಡಿ ಯಾದವರ ನಾಶ. 
ಭಗವಂತನು ತನ್ನ ನಿಜಧಾಮಕ್ಕೆ ತೆರಳುವುದು. 


ಪರಾಶರಮುನಿಗಳು ಹೇಳಿದರು: “ಮೈತ್ರೇಯ, ಈ ಪ್ರಕಾರ ಶ್ರೀಕೃಷ್ಣನು 
ಬಲರಾಮಸಹಿತನಾಗಿ ಜಗತ್ತಿನ ಹಿತಕ್ಕೋಸ್ಕರ ದೈತ್ಯರನ್ನೂ ದುಷ್ಟ 
ಭೂಪಾಲರನ್ನೂ ಸಂಹರಿಸಿದನು. ಅಲ್ಲದೆ ಭಗವಂತನು ಅರ್ಜುನನ ಜೊತೆ 
ಗೂಡಿ ಸಮಸ್ತ (ಹದಿನೆಂಟು) ಅಕೌಹಿಣೀ ಸೇನೆಯ ವಧೆಯಿಂದ ಭೂಭಾರ 
ವನ್ನಿಳುಹಿದನು (1-2). ಹೀಗೆ ಭೂಭಾರವನ್ನಿಳಿಸಿ, ಎಲ್ಲ ದುಷ್ಪರಾಜರನ್ನೂ 
ವಧಿಸಿ, ಬ್ರಾಹ್ಮಣ ಶಾಪವ್ಕಾಜದಿಂದ ಯದುಕುಲವನ್ನೂ ಮುಗಿಸಿಬಿಟ್ಟನು! 
ಮೈತ್ರೇಯ, ಅನಂತರ ಶ್ರೀಕೃಷ್ಣನು ದ್ವಾರಕೆಯನ್ನು ಬಿಟ್ಟು, ಮನುಷ್ಯಜನವನ್ನು 
ತ್ಯಜಿಸಿ, ತನ್ನ (ಬಲರಾಮಾದಿ) ಅಂಶಗಳೊಡನೆ ನಿಜಧಾಮವನ್ನಡರಿದನು” 
(3-4). ಆಗ ಮೈತ್ರೇಯರು “ಮುನಿಗಳೆ, ಜನಾರ್ದನನು ಬ್ರಾಹಣಶಾಪವ್ಯಾಜ 


ಅಧ್ಯಾಯ 37 ಪಂಚಮಾಂಶಃ 487 
ಶ್ರೀವೈತ್ರೇಯ ಉವಾಚ: 


ಸ ವಿಪ್ರಶಾಪವ್ಮಾಜೇನ ಸಂಜಹ್ರೇ ಸ್ವಕುಲಂ ಕಥಮ್‌! 
ಕಥಂ ಚ ಮಾನುಷಂ ದೇಹಮುತ್ಸಸರ್ಜ ಜನಾರ್ದನಃ ॥ 5್ರ 


ಪ್ರೀಪರಾಶರ ಉವಾಚ: 


ವಿಶ್ವಾಮಿತ್ರಸ್ತಥಾ ಕಣ್ಣೋ ನಾರದಶ್ಚ ಮಹಾಮುನಿಃ! 
ಪಿಂಡಾರಕೇ ಮಹಾತೀರ್ಥೇ ದೃಷ್ಟಾ ಯದುಕುಮಾರಕೈಃ॥ 6 


ತತಸ್ತೇ ಯೌವನೋನ್ಮತ್ತಾ ಭಾವಿಕಾರ್ಯಪ್ರಚೋದಿತಾಃ। 
ಸಾಂಬಂ ಜಾಂಬವತೀಪುತ್ರಂ ಭೂಷಯಿತ್ನಾ ಸ್ತ್ರಿಯಂ ಯಥಾ ॥ 7 


ಪ್ರಶ್ರಿತಾಸ್ತಾನ್ಮುನೀನೂಚುಃ ಪ್ರಣಿಪಾತಪುರಸ್ಸರಮ್‌ | 
ಇಯಂ ಸ್ತ್ರೀ ಪುತ್ರಕಾಮಾ ವೈ ಬ್ರೂತ ಕಿಂ ಜನಯಿಷ್ಯತಿ ॥ 8 


ದಿಂದ ತನ್ನ ಯದುಕುಲವನ್ನೇ ಮುಗಿಸಿದ ಬಗೆ ಹೇಗೆ? ಮನುಷ್ಯಶರೀರವನ್ನು 
ತ್ಯಜಿಸದ ವಿಧಾನ ಯಾವುದು?'' ಎಂದು ಕೇಳಿದರು. ಅದಕ್ಕೆ ಪರಾಶರ 
ಮುನಿಗಳು ಹೇಳಿದರು: ಮೈತ್ರೇಯ, ಒಂದುಸಲ ಪಿಂಡಾರಕವೆಂಬ* 
ಮಹಾಕ್ಷೇತ್ರದಲ್ಲಿ ಯದುಕುಮಾರರು ವಿಶ್ವಾಮಿತ್ರ, ಕಣ್ಣ ಮತ್ತು ನಾರದಮುನಿ 
ಗಳನ್ನು ಕಂಡರು (5-6). ಯೌವನಮದವು ತಲೆಗೇರಿದ್ದ ಆ ಯದುಕುಮಾರರು 
ಭವಿಷ್ಯತ್ತಿನಲ್ಲಾಗಬೇಕಾದ ವಿಧಿಯಿಂದ ಪ್ರಚೋದಿತರಾಗಿ, ಜಾಂಬವತೀಪುತ್ರ 
ನಾದ ಸಾಂಬನಿಗೆ ಸ್ತ್ರೀವೇಷವನ್ನು ತೊಡಿಸಿ ಮುನಿಗಳ ಬಳಿಗೆ ಕರೆದೊಯ್ದರು. 
ಅವರಿಗೆ ವಿನಯದಿಂದ ನಮಸ್ಕರಿಸಿ “ಮಹರ್ಷಿಗಳೆ, ಈ ಸ್ತ್ರೀಯಳಿಗೆ ಪುತ್ರನನ್ನು 
ಪಡೆಯುವ ಬಯಕೆ ಇದೆ! ಯಾವ ಸಂತಾನವನ್ನು ಪಡೆಯುವಳು? ಹೇಳಿರಿ” 
ಎಂದು ಕೇಳಿದರು (7-8). ದಿವ್ಯಜ್ಞಾನ ಸಂಪನ್ನರಾದ ಆ ಮುನಿಗಳು 


* ಈ ಹೆಸರಿನ ಕ್ಷೇತ್ರವು ಗುಜರಾತಿನ ವಾಯವ್ಯಭಾಗದಲ್ಲಿ ಈಗಲೂ ಇದೆಯೆಂದು 
ಹೆಚ್‌. ಹೆಚ್‌. ವಿಲ್ಲನ್ನರು ಸೂಚಿಸುತ್ತಾರೆ. 


488 ಶ್ರೀವಿಷ್ಣುಪುರಾಣಮ್‌ 


ಶ್ರೀಪರಾಶರ ಉವಾಚ: 


ದಿವೃಜ್ಞಾನೋಪಪನ್ನಾಸ್ತೇ ವಿಪ್ರಲಬ್ಬಾಃ ಕುಮಾರಕೈಃ। 
ಮುನಯಃ ಕುಪಿತಾ ಪ್ರೋಚುರ್ಮುಸಲಂ ಜನಯಿಷೃತಿ॥ 9 


ಸರ್ವಯಾದವಸಂಹಾರಕಾರಣಂ ಭುವನೋತರಮ್‌ | 
ಯೇನಾಖಲಕುಲೋತ್ಸಾದೋ ಯಾದವಾನಾಂ ಭವಿಷ್ಯತಿ ॥॥ 10 


ಇತ್ಯುಕ್ತಾಸೇ ಕುಮಾರಾಸ್ತು ಆಚೆಚಕ್ಷುರ್ಯಥಾತಥಮ್‌ | 
ಉಗ್ರಸೇನಾಯ ಮುಸಲಂ ಜಜ್ಞೇ ಸಾಂಬಸ್ಕ ಚೋದರಾತ್‌॥ 1] 


ತದುಗ್ರಸೇನೋ ಮುಸಲಮಯಶ್ಚೂರ್ಣಮಕಾರಯತ್‌! 
ಜಜ್ಞೇ ತದೇರಕಾಚೂರ್ಣಂ ಪುಕ್ಷಿಪ್ಪ ತೆ ರ್ಮಹೋದಧೌ ॥ 12 


ಮುಸಲಸ್ಕಾಥ ಲೋಹಸ್ಕ ಚೂರ್ಣಿತಸ್ಮ ತು ಯಾದವೈಃ। 
ಖಂಡಂ ಚೂರ್ಣಿತಶೇಷಂ ತು ತತೋ ಯತ್ತೋಮರಾಕೃತಿ॥. 13 


ಯದುಕುಮಾರರ ಕುಚೇಷ್ಟೆಗೆ ಒಳಗಾದ್ದರಿಂದ ಕುಪಿತರಾಗಿ “ಲೋಕೋತ್ತರ 
ವಾದ ಮುಸಲವನ್ನು* ಹಡೆಯುವಳು!'' ಎಂದು ಉತ್ತರಿಸಿದರು. ಅಲ್ಲದೆ “ಆ 
ಮುಸಲವು ಸರ್ವಯಾದವರ ಸಂಹಾರಕ್ಕೆ ಕಾರಣವಾಗುವುದು. ಸಮಸ್ತ 
ಯಾದವರ ಕುಲ ನಾಶವಾಗುವುದು” ಎಂದರು (9-10). ಮುನಿಗಳು ಹೀಗೆ 
ಹೇಳಲಾಗಿ ಆ ಕುಮಾರರು ಉಗ್ರಸೇನರಾಜನ ಬಳಿಗೆ ಹೋಗಿ ಈ ವೃತ್ತಾಂತ 
ವನ್ನು ನಡೆದಂತೆ ತಿಳಿಸಿದರು. ಅನಂತರ ಸಾಂಬನ ಉದರದಿಂದ ಮುಸಲವು 
ಜನಿಸಿತು. ಉಗ್ರಸೇನನು ಅದನ್ನು ಕುಟ್ಟಿ ಪುಡಿಮಾಡಿಸಿ ಸಮುದ್ರದಲ್ಲಿ ಎಸೆಯು 
ವಂತೆ ಮಾಡಿದನು. ಆ ಪುಡಿಯಿಂದ ಸಮುದ್ರತೀರದಲ್ಲಿ ಏರಕಾ ಎಂಬ ಹುಲ್ಲು 
ಬೆಳೆದವು (11-12). ಮುಸಲವನ್ನು ಪುಡಿಮಾಡಿದಾಗ ಈಟಿಯ ಆಕಾರದ 
ಒಂದು ಕಬ್ಬಿಣದ ತುಂಡು ಉಳಿದಿತ್ತು. ಅದನ್ನೂ ಸಮುದ್ರದಲ್ಲಿ ಎಸೆದಿದ್ದರು. 


* ಮುಸಲ ಇ ಒನಕೆಯ ಆಕಾರದ ಕಬ್ಬಿಣದ ಆಯುಧ. 


217* 


ಅಧ್ಯಾಯ 37 ಪಂಚಮಾಂಶಃ 489 


ತದಪ್ಕಂಬುನಿಧೌ ಕ್ಲಿಪ್ತಂ ಮತ್ತೋ ಜಗ್ರಾಹ ಜಾಲಿಭಿಃ। 


ಘಾತಿತಸ್ಕೋದರಾತ್ರಸ್ಕ ಲುಬ್ಬೋ ಜಗ್ರಾಹ ತಜ್ಜರಾಃ॥ 14 
ವಿಜ್ಞಾತಪರಮಾರ್ತೋಂಪಿ ಭಗವಾನ್‌ ಮಧುಸೂದನಃ! 

ನೆ ಬಚ್ಛೆತದನಥಾ ಕರ್ತುಂ ವಿಧಿನಾ ಯತ್ಸಮೀಹಿತಮ್‌ ॥ 15 
ದೇವೆ ಶ್ಚ ಪ್ರಹಿತೋ ವಾಯುಃ ಪ್ರುಣಿಪತ್ಕಾಕ ಕೇಶವಮ್‌। 
ರಹಸ್ಯೇವಮಹಂ ದೂತಃ ಪ್ರಹಿತೋ ಭಗವಾನ್‌ ಸುರೆ | 16 
ವಸ್ಥಶ್ಚಿಮರುದಾದಿತರುದ್ರಸಾಧ್ಯಾದಿಭಿಸ್ಸಹ। 

ಎಜ್ಞಾಪಯತಿ ಶಕ್ರಸ್ತ್ಯಾಂ ತದಿದಂ ಶ್ರೂಯತಾಂ ವಿಭೋ॥ 17 


ಭಾರಾವತರಣಾರ್ಥಾಯ ವರ್ಹಾಣಾಮಧಿಕಂ ಶತಮ್‌! 
ಭಗವಾನವತೀರ್ಣೋದತ್ರ ತ್ರಿದಶೈಸ್ಸಹ ಚೋದಿತಃ॥ 18 


ಆ ತುಂಡನ್ನು ಒಂದು ಮೀನು ನುಂಗಿತು. ಬೆಸ್ತರು ಆ ಮೀನನ್ನು ಹಿಡಿದು 
ಸೀಳಿದಾಗ ಆ ತುಂಡು ಸಿಕ್ಕಿತು. ಅದನ್ನು ಜರಾ ಎಂಬ ವ್ಯಾಧನು ತೆಗೆದು 
ಕೊಂಡನು (13-14). ಇದೆಲ್ಲವೂ ಪೂರ್ಣವಾಗಿ ಭಗವಂತನಿಗೆ ತಿಳಿದಿತ್ತು. 
ಆದರೂ ವಿಧಿಯ ಉದ್ದೇಶವನ್ನು ಬದಲಾಯಿಸಲು ಆತನು ಇಚ್ಛಿಸಲಿಲ್ಲ (15). 
ಈ ಸಮಯದಲ್ಲಿ ದೇವತೆಗಳು ವಾಯುದೇವನನ್ನು ಶ್ರೀಕೃಷ್ಣನ ಬಳಿಗೆ 
ಕಳಿಸಿದರು; ಆತನು ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಏಕಾಂತದಲ್ಲಿ 
ಹೀಗೆಂದನು: “ಹೇ ಭಗವನ್‌, ದೇವತೆಗಳಿಂದ ಕಳಿಸಲ್ಪಟ್ಟ ದೂತ ನಾನು. 
ವಸುಗಳು, ಅಶ್ವಿನೀದೇವತೆಗಳು, ಮರುತ್ತುಗಳು, ರುದ್ರರು, ಸಾಧ್ಯರು-- 
ಮೊದಲಾದ ದೇವಗಣಗಳಿಂದ ಸಹಿತನಾಗಿ ದೇವೇಂದ್ರನು ವಿಜ್ಞಾಪಿಸುತ್ತಿದ್ದಾನೆ. 
ಹೇ ಸ್ವಾಮಿ, ಅವರ ಸಂದೇಶವನ್ನು ಕೇಳು (16-17): ಏನೆಂದರೆ, "ದೇವತೆಗಳ 
ಪ್ರಾರ್ಥನೆಯಂತೆ ಅವರೊಡನೆ ಭೂಭಾರವನ್ನಿಳಿಸುವುದಕ್ಕಾಗಿ ಭಗವಂತನು 
ಅವತರಿಸಿ ನೂರು ವರ್ಷಗಳಿಗೂ ಮೇಲಾಯಿತು. ದುರಾತ್ಮರಾದ ದೈತ್ಯರನ್ನು 
ಸಂಹರಿಸಿದ್ದಾಯಿತು, ಭೂಭಾರವನ್ನಿಳಿಸಿದ್ದಾಯಿತು. ಇನ್ನು ದೇವತೆಗಳು 


490 ಶ್ರೀವಿಷ್ಣುಪುರಾಣಮ್‌ 


ದುವಗ್ಸೃತ್ತಾ ನಿಹತಾ ದೈತ್ಕಾ ಭುವೋ ಭಾರೋತವತಾರಿತಃ | 
ತ್ಚಯಾ ಸನಾಥಾಸ್ತಿದಶಾ ಭವಂತು ತ್ರಿದಿವೇ ಸದಾ॥ 19 


ತದತೀತಂ ಜಗನ್ನಾಥ ವರ್ಷಾಣಾಮಧಿಕಂ ಶತಮ್‌! 
ಇದಾನೀಂ ಗಮೃತಾಂ ಸ್ವರ್ಗೋ ಭವತಾ ಯದಿ ರೋಚತೇ॥ 20 


ದೇವೈರ್ವಿಜ್ನಾಪತೇ ದೇವ ತಥಾತ್ರೈವ ರತಿಸ್ತವ। 
ತತ್‌ಸ್ಟೀಯತಾಂ ಯಥಾಕಾಲಮಾಖ್ಯೇಯಮನುಜೀವಿಭಃ ॥ 21 


ಶ್ರೀಭಗವಾನುವಾಚ: 


ಯತ್ಹಮಾತ್ಕಾಖಲಂ ದೂತ ವೇದ್ಮೇತದಹಮಪ್ಪುತ। 
ಪ್ರಾರಬ್ಧ ಏವ ಹಿ ಮಯಾ ಯಾದವಾನಾಂ ಪರಿಕ್ಷಯಃ॥ 22 


ಭುವೋ ನಾದ್ಮಾಪಿ ಭಾರೋ5ಯಂ ಯಾದವೆ ಬರನಿಬರ್ಹಿತೆ ಲ | 
ಅವತಾರ್ಯ ಕರೋಮ್ಯೇತತ್‌ ಸಪ್ಪರಾತ್ರೇಣ ಸತ್ನರಃ ॥ 23 


ಸ್ವರ್ಗದಲ್ಲಿಯೇ ನಿನ್ನಿಂದ ಸನಾಥರಾಗಿರಲಿ* (18-19). ಜಗದೀಶ್ವರ, ನೂರು 
ವರ್ಷಗಳಿಗೂ ಅಧಿಕ ಸಮಯ ಸಂದಿತು. ನಿನಗೆ ರುಚಿಸುವುದಾದರೆ, ಇನ್ನು 
ಸ್ವರ್ಗಕ್ಕೆ ಪ್ರಯಾಣವಾಗಲಿ!' ದೇವ, ಈ ಪ್ರಕಾರ ದೇವತೆಗಳು ವಿಜ್ಞಾಪಿಸಿ 
ಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಭೂಲೋಕದಲ್ಲಿಯೇ ಇನ್ನೂ ಇರಬೇಕೆಂದು 
ಆಸಕ್ತಿಯಿದ್ದರೆ, ಇಲ್ಲಿಯೇ ಇರಬಹುದು. ಬೃತ್ಯರಾದವರು ತಮ್ಮ ಸ್ವಾಮಿಗೆ 
ಸಮಯವೇನೆಂಬುದನ್ನು ಅರಿಕೆಮಾಡಿಕೊಳ್ಳುವುದು ಕರ್ತವ್ಯ” ಎಂದನು 
(20-21). ಆಗ ಶ್ರೀಕೃಷ್ಣನು “ದೂತ ನೀನು ಹೇಳುವುದೆಲ್ಲವನ್ನೂ ನಾನು 
ಬಲ್ಲೆನು. ಈಗಲಾದರೋ ಯಾದವರ ನಾಶದ ಕಾರ್ಯ ಆರಂಭವಾಗಿಬಿಟ್ಟಿದೆ! 
ಈ ಯಾದವರನ್ನು ಕೊಂದ ಹೊರತು ಭೂಭಾರವನ್ನು ಈಗಲೂ ಇಳಿಸಿ 
ದಂತಾಗುವುದಿಲ್ಲ! ಇನ್ನು ಏಳು ರಾತ್ರಿಗಳೊಳಗೆ (ಒಂದು ವಾರದೊಳಗೆ) ಈ 
ಕಾರ್ಯವನ್ನು ಬೇಗನೆ ಮಾಡಿ ಮುಗಿಸಿ ಬಿಡುವೆನು! (22-23). ಸಮುದ್ರರಾಜ 


* ಅವತಾರಕೃತ್ಯ ಮುಗಿಯಿತು. ಇನ್ನು ಸ್ಪಧಾಮಕ್ಕೆ ಆಗಮಿಸಬೇಕು--ಎಂದು 
ಅಭಿಪ್ರಾಯ. 


ಅಧ್ಯಾಯ 37 ಪಂಚಮಾಂಶಃ 491 


ಯಥಾ ಗೃಹೀತಾಮಮ್ಮೋಧೇರ್ದತ್ವ್ವಾಂಹಂ ದ್ವಾರಕಾಭುವಮ್‌ | 
ಯಾದವಾನುಪಸಂಹೃತ್ಕ ಯಾಸ್ಯಾಮಿ ತ್ರಿದಶಾಲಯಮ್‌ ॥ 24 


ಮನುಷ್ಯದೇಹಮುತ್ಸೃಜ್ಕ ಸಂಕರ್ಷಣಸಹಾಯವಾನ್‌ | 
ಪ್ರಾಪ್ತ ಏವಾಸ್ಮಿ ಮಂತವ್ಕೋ ದೇವೇಂದ್ರೇಣ ತಥಾಮರೆ sl 25 


ಜರಾಸಂಧಾದಯೋ ಯೇತನ್ಕೇ ನಿಹತಾ ಭಾರಹೇತವಃ। 
ಕ್ಲಿತೇಸ್ತೇಭ್ಯ ಕುಮಾರೋಇಪಿ ಯದೂನಾಂ ನಾಪಚೀಯತೇ॥ 26 


ತದೇತಂ ಸುಮಹಾಭಾರಮವತಾರ್ಯ ಕ್ಲಿತೇರಹಮ್‌ | 
ಯಾಸ್ಕಾಮೃ್ರಮರಲೋಕಸ್ಕ ಪಾಲನಾಯ ಬ್ರವೀಹಿ ತಾನ್‌ ॥ 27 


ಶ್ರೀಪರಾಶರ ಉವಾಚ: 


ಇತ್ಯುಕ್ತೋ ವಾಸುದೇವೇನ ದೇವದೂತಃ ಪ್ರಣಮ್ಮ ತಮ್‌। 
ಮೈತ್ರೇಯ ದಿವ್ಯಯಾ ಗತ್ಕಾ ದೇವರಾಜಾಂತಿಕಂ ಯಯೌ ॥ 28 


ನಿಂದ ಪಡೆದಿರುವ ದ್ವಾರಕೆಯ ನೆಲವನ್ನು ಆತನಿಗೆ ವಾಪಸುಕೊಟ್ಟು ಈ 
ಯಾದವರನ್ನು ಮುಗಿಸಿ, ಆಮೇಲೆ ಸ್ವರ್ಗಲೋಕಕ್ಕೆ ಬರುವೆನು. ಈ ಮನುಷ್ಯ 
ದೇಹವನ್ನು ತ್ಯಜಿಸಿ ಬಲರಾಮಸಮೇತನಾಗಿ ನಾನು ಬಂದೆನೆಂದೇ 
ದೇವೇಂದ್ರನೂ ದೇವತೆಗಳೂ ತಿಳಿದುಕೊಳ್ಳಲಿ (24-25). ಭೂಭಾರಕಾರಿ 
ಗಳೆಂದು ಬಗೆದು ಜರಾಸಂಧಾದಿಗಳನ್ನು ಸಂಹರಿಸಿದ್ದಾಯಿತು. ಯಾದವರಲ್ಲಿ 
ಒಬ್ಬ ಬಾಲಕನೂ ಸಹ ಜರಾಸಂಧಾದಿಗಳಿಗಿಂತ ಕಡಿಮೆಯಲ್ಲ! ಆದ್ದರಿಂದ 
ಭೂಮಿಗೆ ಅತ್ಯಂತ ಭಾರಕಾರಿಗಳಾದ ಯಾದವರನ್ನು ನಾಶಪಡಿಸಿ 
ದೇವಲೋಕದ ಪಾಲನೆಗಾಗಿ ಬರುವೆನು. ಹೀಗೆಂದು ಅವರಿಗೆ ತಿಳಿಸು” 
ಎಂದನು (26-27). ಮೈತ್ರೇಯ, ವಾಸುದೇವನು ಈ ಪ್ರಕಾರವಾಗಿ ನುಡಿಯಲು 
ದೇವದೂತನಾಗಿ ಬಂದಿದ್ದ ವಾಯುವು ಆತನಿಗೆ ನಮಸ್ಕರಿಸಿ ದಿವ್ಯಗತಿಯಿಂದ 
ದೇವರಾಜನ ಬಳಿಗೆ ಹೋದನು. ಅನಂತರ ಭಗವಾನ್‌ ಶ್ರೀಕೃಷ್ಣನು ದ್ವಾರಕಾ 


492 ಶ್ರೀವಿಷ್ಣುಪುರಾಣಮ್‌ 


ಭಗವಾನಪಥೋತ್ಪಾತಾನ್‌ ದಿವೃಭೌಮಾಂತರಿಕ್ಷಜಾನ್‌ | 
ದದರ್ಶ ದ್ವಾರಕಾಪುರ್ಯಾಂ ವಿನಾಶಾಯ ದಿವಾನಿಶಮ್‌ ॥ 29 


ತಾನ್‌ ದೃಷ್ಟಾ ಯಾದವಾನಾಹ ಪಶೃದ್ದಮತಿದಾರುಣಾನ್‌ | 
ಮಹೋತ್ಪಾತಾನ್‌ ಶಮಾಯೈಷಾಂ ಪ್ರಭಾಸಂ 

ಯಾಮ ಮಾ ಚರಮ್‌॥ 30 
ಶ್ರೀಪರಾಶರ ಉವಾಚ: 


ಏವಮುಕ್ತೇ ತು ಕೃಷ್ಣೇನ ಯಾದವಪ್ರವರಸ್ತತಃ | 


ಮಹಾಭಾಗವತಃ ಪ್ರಾಹ ಪ್ರಣಿಪತ್ಕೋದ್ಧವೋ ಹರಿಮ್‌ ॥ 31 
ಭಗವನ್‌ ಯನ್ಮಯಾ ಕಾರ್ಯಂ ತದಾಜ್ಞಾಪಯ ಸಾಂಪ್ರತಮ್‌ | 

ಮನ್ಯೇ ಕುಲಮಿದಂ ಸರ್ವಂ ಭಗವಾನ್‌ ಸಂಹರಿಷ್ಮತಿ ॥ 32 
ನಾಶಾಯಾಸ್ಕ ನಿಮಿತ್ತಾನಿ ಕುಲಸ್ಕಾಚ್ಛುತ ಲಕ್ಷಯೇ॥ 33 


ನಗರದಲ್ಲಿ ಹಗಲು ರಾತ್ರಿಯೂ ವಿನಾಶಸೂಚಕವಾದ ದಿವ್ಯ-ಬೌಮ-ಅಂತರಿಕ್ಷ* 
ಸಂಬಂಧಿಗಳಾದ ಉತ್ಪಾತಗಳು ಸಂಭವಿಸುವುದನ್ನು ಗಮನಿಸಿದನು (28-29). 
ಈ ಉತ್ಪಾತಗಳನ್ನು ಗಮನಿಸಿ ಶ್ರೀಕೃಷ್ಣನು ಯಾದವರನ್ನು ಕುರಿತು "ಅತಿ 
ಭೀಕರವಾದ ಈ ಮಹೋತ್ಪಾತಗಳನ್ನು ನೋಡಿರಿ! ಇವುಗಳ ಶಾಂತಿಗಾಗಿ 
ಬೇಗನೆ ಪ್ರಭಾಸಕ್ಷೇತ್ರಕ್ಕೆ ಹೋಗೋಣ'' ಎಂದನು (30). ಶ್ರೀಕೃಷ್ಣನು ಹೀಗೆ 
ನುಡಿಯಲಾಗಿ ಯಾದವೋತ್ತಮನೂ ಮಹಾಭಾಗವತನೂ ಆದ ಉದ್ದವನು 
ಶ್ರೀಹರಿಗೆ ಪ್ರಣಾಮಗಳನ್ನರ್ಪಿಸಿ “ಭಗವನ್‌, ಈಗ ನಾನೇನು ಮಾಡಬೇಕೆಂಬು 
ದನ್ನು ಆಜ್ಞಾಪಿಸು. ಈ ಯಾದವಕುಲವೆಲ್ಲವನ್ನೂ ಸಂಹರಿಸಲು ಉದ್ದೇಶಿಸಿದ್ದೀ 
ಯೆಂದು ನನಗೆ ತೋರುತ್ತಿದೆ. ಅಚ್ಯುತ, ಈ ಕುಲದ ನಾಶವನ್ನು ಸೂಚಿಸುವ 
ಲಕ್ಷಣಗಳನ್ನು ನಾನು ಕಾಣುತ್ತಿದ್ದೇನೆ” ಎಂದನು (31-33). ಅದಕ್ಕೆ ಭಗವಂತನು 

* ಗ್ರಹಯುದ್ದಾದಿಗಳು ದಿವ್ಯ ಉತ್ಪಾತ, ಭೂಕಂಪ ಮೊದಲಾದದ್ದು ಭೌಮ; 
ಉಲ್ಫಾಪಾತ ಮೊದಲಾದದ್ದು ಅಂತರಿಕ್ಷ ಸಂಬಂಧಿ. 


ಅಧ್ಯಾಯ 37 ಪಂಚಮಾಂಶಃ 493 
ಶ್ರೀಭಗವಾನುವಾಚ: 


ಗಚ್ಛ ತ್ವಂ ದಿವ್ವಯಾ ಗತ್ಕಾ ಮತ್‌ಪ್ರಸಾದಸಮುತ್ನಯಾ । 
ಯದ್‌ಬದರ್ಯಾಶ್ರಮಂ ಪುಣ್ಮಂ ಗಂಧಮಾದನಪರ್ವತೇ। 
ನರನಾರಾಯಣಸ್ಥಾನೇ ತತ್ಪದಿತ್ರಂ ಮಹೀತಲೇ॥ 34 


ಮನ್ಮನಾ ಮತ್ತಸಾದೇನ ತತ್ರಸಿದ್ಧಿಮವಾಪ್ಸ ಸಿ| 
ಅಹಂ ಸ್ವರ್ಗಂ ಗಮಿಷ್ಕಾಮಿ ಹುಪಸಂಹೃತ್ಮ ವೈ ಕುಲಮ್‌॥ 35 


ದ್ಹಾರಕಾಂ ಚ ಮಯಾ ತೃಕ್ಟಾಂ ಸಮುದ್ರಃ ಪ್ಲಾವಯಿಷ್ಯತಿ | 
ಮದ್ದೇಶ್ಮ ಚೈಕಂ ಮುಕ್ತಾ ತು ಭಯಾನ್ಮತ್ತೋ ಜಲಾಶಯೇ। 
ತತ್ರ ಸನ್ನಿಹಿತಶ್ಟಾಹಂ ಭಕ್ತಾನಾಂ ಹಿತಕಾಮ್ಮಯಾ॥ 36 


ಪಶ್ರೀಪರಾಶರ ಉವಾಚ: 


ಇತ್ತುಕ್ತು ಪ್ರಣಿಪತ್ಕೈನಂ ಜಗಾಮಾಶು ತಪೋವನಮ್‌। 
ನರನಾರಾಯಣಸ್ಥಾನಂ ಕೇಶವೇನಾನುಮೋದಿತಃ॥ 37 


“ಉದ್ದವ, ನರ-ನಾರಾಯಣ ಸ್ಥಾನವಾದ ಗಂಧಮಾದನಪರ್ವತದಲ್ಲಿ ಪುಣ್ಯ 
ಕ್ಷೇತ್ರವಾದ ಬದರಿಕಾಶ್ರಮವಿದೆ. ಅದು ಭೂತಳದಲ್ಲಿ ಪವಿತ್ರವಾದದ್ದು. ನನ್ನ 
ಅನುಗ್ರಹದಿಂದ ಲಭಿಸುವ ದಿವ್ಯ ಗತಿಯಿಂದ ಅಲ್ಲಿಗೆ ಹೋಗು (34). ಅಲ್ಲಿ 
ನನ್ನನ್ನೇ ಧ್ಯಾನಿಸುತ್ತ ನನ್ನ ಪ್ರಸಾದದಿಂದ ಸಿದ್ದಿಯನ್ನು ಪಡೆಯುತ್ತೀಯೆ. ನಾನು 
ಈ ಕುಲವನ್ನು ಉಪಸಂಹರಿಸಿ ಸ್ವರ್ಗಲೋಕಕ್ಕೆ ತೆರಳುವೆನು. ನಾನು ತ್ಯಜಿಸಿದ 
ದ್ವಾರಕೆಯನ್ನು ಸಮುದ್ರವು ತೇಲಿಸಿ ನೀರಲ್ಲಿ ಮುಳುಗಿಸಿಬಿಡುವುದು. ನನ್ನ 
ಭವನವನ್ನು ಮಾತ್ರ ನನ್ನ ಭಯದಿಂದ ಮುಟ್ಟುವುದಿಲ್ಲ. ಭಕ್ತರ ಹಿತಕ್ಕಾಗಿ ನಾನು 
ಅಲ್ಲಿ ಸಂನಿಹಿತನಾಗಿರುವೆನು'' ಎಂದನು (35-36). ಹೀಗೆ ಹೇಳಿದೊಡನೆ 
ಉದ್ದವನು ಭಗವಂತನಿಗೆ ನಮಸ್ಕರಿಸಿ ಆತನ ಅನುಮತಿಯನ್ನು ಪಡೆದು 
ನರ-ನಾರಾಯಣರ ನಿವಾಸಸ್ಥಾನವಾದ ತಪೋವನಕ್ಕೆ ತೆರಳಿದನು. ಮೈತ್ರೇಯ, 
ತರುವಾಯ ಸಮಸ್ತ ಯಾದವರೂ ಶೀಘ್ರಗಾಮಿಗಳಾದ ರಥಗಳನ್ನೇರಿ ಶ್ರೀಕೃಷ್ಣ 


494 ಶ್ರೀವಿಷ್ಣುಪುರಾಣಮ್‌ 


ತತಸ್ತೇ ಯಾದವಾಸ್ಸರ್ವೇ ರಥಾನಾರುಹ್ಮ ಶೀಘ್ರಗಾನ್‌ | 


ಪ್ರಭಾಸಂ ಪ್ರಯಯುಸ್ಸಾರ್ದ್ವಂ ಕೃಷ್ಣರಾಮಾದಿಭಿರ್ದ್ವಿಜ ॥ 38 
ಪ್ರಭಾಸಂ ಸಮನುಪ್ರಾಪ್ತಾಃ ಕುಕುರಾಂಧಕವೃಷ್ಣಯಃ। 

ಚೆಕ್ರುಸ್ತತ್ರ ಮಹಾಪಾನಂ ವಾಸುದೇವೇನ ಚೋದಿತಾಃ॥ 39 
ಪಿಬತಾಂ ತತ್ರ ಚೈತೇಷಾಂ ಸಂಘರ್ಷೇಣ ಪರಸ್ಪರಮ್‌ | 
ಅತಿವಾದೇಂಧನೋ ಜಜ್ಞೇ ಕಲಹಾಗ್ನಿ! ಕ್ಷಯಾವಹಃ ॥ 40 


ಶ್ರೀವೈತ್ರೇಯ ಉವಾಚ: 


ಸ್ವಂ ಸ್ಹಂ ವೈ ಭುಂಜತಾಂ ತೇಷಾಂ ಕಲಹಃ ಕಿನ್ನಿಮಿತ್ತಕಃ | 
ಸಂಘರ್ಷೋ ವಾ ದ್ವಿಜಶ್ರೇಷ್ಠ ತನ್ಮಮಾಖ್ಯಾತುಮರ್ಹಸಿ॥ 4] 


ಪಶ್ರೀಪರಾಶರ ಉವಾಚ: 


ಮೃಷ್ಟಂ ಮದೀಯಮನ್ನಂ ತೇ ನ ಮೃಷ್ಟಮಿತಿ ಜಲ್ಬತಾಮ್‌। 
ಮೃಷ್ಟಾಮೃಷ್ಟಕಥಾ ಜಜ್ಞೇ ಸಂಘರ್ಷಕಲಹೌ ತತಃ॥ 42 


ಬಲರಾಮಾದಿಗಳೊಡನೆ ಪ್ರಭಾಸಕ್ಷೇತ್ರಕ್ಕೆ ಪ್ರಯಾಣಮಾಡಿದರು (37-38). 
ಪ್ರಭಾಸಕ್ಕೆ ಹೋದ ಮೇಲೆ ಕುಕುರಾಂಧಕವೃಷ್ಟಿ ವಂಶೀಯರಾದ ಯಾದವರು 
(ಬೋಜನ ಮಾಡುತ್ತ) ಶ್ರೀಕೃಷ್ಣನ ಪ್ರೇರಣೆಯಿಂದ ಯಥೇಚ್ಛವಾಗಿ ಮದ್ಯಪಾನ 
ಮಾಡಿದರು. ಮದ್ಯವನ್ನು ಕುಡಿಯುವಾಗ ಅವರಲ್ಲಿಯೇ ಸಂಘರ್ಷಗಳುಂಟಾಗಿ 
ಬೈಗಳೆಂಬ ಇಂಧನದಿಂದ ಕ್ಷಯಕಾರಿಯಾದ ಕಲಹಾಗ್ನಿಯು ಭುಗಿಲೆದ್ದಿತು 
(39-40). ಪರಾಶರರು ಹೀಗೆ ಹೇಳಿದಾಗ ಮೈತ್ರೇಯರು “ಮುನಿಗಳೇ, ತಮ್ಮ 
ತಮ್ಮದನ್ನು ತಾವು ತಿನ್ನುತ್ತಿರುವಾಗ ಜಗಳಕ್ಕೆ ನಿಮಿತ್ತವೇನು? ಅದನ್ನು ಹೇಳ 
ಬೇಕು” ಎಂದರು. ಆಗ ಪರಾಶರಮುನಿಗಳು ನುಡಿದರು: “ಮೈತ್ರೇಯ, ನನ್ನದು 
ಮೃಷ್ಟಾನ್ನ, ನಿನ್ನದು ಶುದ್ಧವಲ್ಲ' ಹೀಗೆಂದು ಅವರಲ್ಲಿ ಮೃಷ್ಟಾಮೃಷ್ಟ ಕಥೆ ಎದ್ದಿತು. 


ಅದರಿಂದ ಸಂಘರ್ಷಕಲಹಗಳುಂಟಾದವು* (41-42). ಅನಂತರ ಕೆಂಪಡರಿದ 
* ಅನುಬಂಧವನ್ನು ನೋಡಿ. 


ಅಧ್ಕಾಯ 87 ಪಂಚಮಾಂಶಃ 495 
ತತಶ್ಚಾನ್ಯೋನ್ನಮಭ್ಯೇತ್ಕ ಕ್ರೋಧಸಂರಕ್ತಲೋಚನಾಃ। 


ಜಘ್ನುಃ ಪರಸ್ಪರಂ ತೇ ತು ಶಸ್ತ್ರೈರ್ದೇವಬಲಾತ್ಮೃತಾಃ॥ 43 
ಕ್ಷೀಣಶಸ್ತಾಶ್ಚ ಜಗೃಹುಃ ಪ್ರತ್ಕಾಸನ್ನಾಮಥೈರಕಾಮ್‌ ॥ 44 
ಏರಕಾ ತು ಗೃಹೀತಾ ವೆ ) ವೆಜ್ರಭೂತೇವ ಲಕ್ಷ್ಮತೇ। 
ತಯಾ ಪರಸ್ಪರಂ ಜಘ್ನುಸ್ಸಂಪ್ರಹಾರೇ ಸುದಾರುಣೇ॥ 45 
ಪ್ರದ್ಯುಮ್ನ್ಮಸಾಮೃಪ್ರಮುಖಾಃ ಕೃತವರ್ಮಾಂಥ ಸಾತೃಕಿಃ 
ಅನಿರುದ್ಧಾದಯಶ್ಚಾನ್ಯೇ ಪೃಥುರ್ವಿಷೃಥುರೇವ ಚ॥ 46 
ಚಾರುವರ್ಮಾ ಚಾರುಕಶ್ಚ ತಥಾಕ್ರೂರಾದಯೋ ದ್ವಿಜ! 
ಏರಕಾರೂಪಿಭಿರ್ವಜ್ರೆ ಸೇ ನಿಜಘ್ನಃ ಪರಸ್ಪರಮ್‌ ॥ 47 


ನಿವಾರಯಾಮಾಸ ಹರಿರ್ಯಾದವಾಂಸ್ತೇ ಚ ಕೇಶವಮ್‌! 
ಸಹಾಯಂ ಮೇನಿರೇ5ರೀಣಾಂ ಪ್ರಾಪ್ತಂ ಜಘ್ನುಃ ಪರಸ್ಪರಮ್‌ ॥ 48 


ಕೃಷ್ಣೋಂಪಿ ಕುಪಿತಸ್ತೇಷಾಮೇರಕಾಮುಷ್ಟಿಮಾದದೇ | 
ವಧಾಯ ಸೋಪಿ ಮುಸಲಂ ಮುಷ್ಟಿರ್ಲೌಹಮಭೂತದಾ॥ 49 


ಕಣ್ಣುಳ್ಳವರಾಗಿ ಒಬ್ಬರ ಮೇಲೊಬ್ಬರು ಎರಗಿ ಬೀಳುತ್ತ ಭವಿತವ್ಯದಿಂದ 
ವಿವಶರಾದ ಯಾದವರು ಶಸ್ತ್ರಗಳಿಂದ ಹೊಡೆದಾಡಿದರು. ಆಯುಧಗಳು 
ಮುಗಿದಮೇಲೆ ಹತ್ತಿರದಲ್ಲಿದ್ದ ಏರಕಾತೃಣವನ್ನು ಕಿತ್ತುಕೊಂಡರು (43-44). ಆ 
ತೃಣವಾದರೋ ವಜ್ರಾಯುಧದಂತೆ ಕಠೋರವಾಗಿತ್ತು. ಅದರಿಂದಲೇ 
ಭೀಕರವಾಗಿ ಹೊಡೆದಾಡಿ ಒಬ್ಬರನ್ನೊಬ್ಬರು ಕೊಂದರು. ಪ್ರದ್ಯುಮ್ನ, ಸಾಂಬ, 
ಕೃತವರ್ಮ, ಸಾತ್ಯಕಿ, ಅನಿರುದ್ಧ ಪೃಥು, ವಿಪೃಥು, ಚಾರುವರ್ಮ, ಚಾರುಕ, 
ಅಕ್ರೂರ--ಮೊದಲಾದವರು ವಜ್ರಾಯುಧ ಸದ್ಭಶಗಳಾದ ಏರಕಾತೃಣಗಳಿಂದ 
ಬಡಿದಾಡಿದರು (45-47). ಶ್ರೀಕೃಷ್ಣನು ಅವರನ್ನು ತಡೆಯಲು ಹೋದಾಗ 
ಈತನು ತಮ್ಮಪ್ರತಿಪಕ್ಷದವರಿಗೆ ಸಹಾಯಮಾಡುತ್ತಿದ್ದಾನೆಂದು ಭಾವಿಸಿ ಒಬ್ಬರ 
ನ್ನೊಬ್ಬರು ಬಡಿದು ಸಾಯಿಸುತ್ತಲೇ ಇದ್ದರು. ಆಗ ಶ್ರೀಕೃಷ್ಣನು ಕ್ರುದ್ಧನಾಗಿ ಒಂದು 
ಮುಷ್ಟಿ ಹುಲ್ಲನ್ನು ಕಿತುಕೊಂಡನು. ಅದು ಲೋಹಮಯವಾದ ಮುಸಲ 
ವಾಯಿತು! (48-49). ಅದರಿಂದ ಶ್ರೀಕೃಷ್ಣನು ಕೊಲೆಗಡುಕರಾದ ಯಾದವ 


496 ಶ್ರೀವಿಷ್ಣುಪುರಾಣಮ್‌ 


ಜಘಾನ ತೇನ ನಿಶ್ಶೇಷಾನ್‌ ಯಾದವಾನಾತತಾಯಿನಃ। 


ಜಘ್ನುಸ್ತೇ ಸಹಸಾಭ್ಯೇತ್ಕ ತಥಾನ್ಯೇಂಪಿ ಪರಸ್ಪರಮ್‌ ॥ 50 
ತತಶ್ಚಾರ್ಣವಮಧ್ಯೇನ ಜೆ ಬತ್ರೋತಸೌ ಚಕ್ರಿಣೋ ರಥಃ! 

ಪಶ್ಯತೋ ದಾರುಕಸ್ಮಾಥ ಪ್ರಾಯಾದಶ್ಟೆ ಎಧಣ್ಯತೋ ದ್ವಿಜ ॥ 51 
ಚಕ್ರಂ ಗದಾ ತಥಾ ಶಾರ್ಜಂ ತೂಣೀ ಶಂಖೋಜಸಿರೇವ ಚ। 
ಪ್ರದಕ್ಷಿಣಂ ಹರಿಂ ಕೃತ್ವಾ ಜಗ್ಮುರಾದಿತ್ಯವರನಾ॥ 52 


ಕ್ಷಣೇನ ನಾಭವತೃಶ್ಚಿದ್ಯಾದವಾನಾಮಘಾತಿತಃ | 
ಯತೇ ಕೃಷ್ಣಂ ಮಹಾತ್ಮಾನಂ ದಾರುಕಂ ಚ ಮಹಾಮುನೇ॥ 53 


ಚಜ*ಕ್ರಮೃಮಾಣೌ ತೌ ರಾಮಂ ವೃಕ್ಷಮೂಲೇ ಕೃತಾಸನಮ್‌। 
ದದೃಶಾತೇ ಮುಖಾಚ್ಚಾಸ್ಕ ನಿಷ್ಕಾಮಂತಂ ಮಹೋರಗಮ್‌ ॥ 54 


ನಿಷ್ಕಮ್ಮ ಸ ಮುಖಾತ್ರಸ್ಮ ಮಹಾಭೋಗೋ ಭುಜಜ್ಗಮಃ। 
ಪ್ರಯಯಾವರ್ಣವಂ ಸಿದ್ಧೈಃ ಪೂಜ್ಮಮಾನಸಥೋರಗೆ 1 | 55 


ರೆಲ್ಲರನ್ನೂ ಬಡಿದು ಕೊಂದನು. ಹತಶೇಷರಾದವರೂ ತಮಲ್ಲಿಯೇ 
ಹೊಡೆದಾಡಿ ಹತರಾದರು (50). ಅನಂತರ, ಮೈತ್ರೇಯ, ದಾರುಕನು ನೋಡ 
ನೋಡುತ್ತಿರುವಾಗಲೇ ಶ್ರೀಕೃಷ್ಣನ ಚೈತ್ರ ರಥವು, ಅಶ್ವಗಳಿಂದ ಎಳೆಯಲ್ಪಡುತ್ತ, 
ಸಮುದ್ರದ ನಡುವೆ ಹೊರಟುಹೋಯಿತು! ಚಕ್ರ, ಗದೆ, ಶಾರ್ಜ, ಧನಸ್ಸು, 
ಬತ್ತಳಿಕೆ, ಶಂಖ, ಖಡ್ಗಗಳು ಶ್ರೀಕೃಷ್ಣನಿಗೆ ಪ್ರದಕ್ಷಿಣ ನಮಸ್ಕಾರಮಾಡಿ ಸೂರ್ಯ 
ಮಾರ್ಗದಲ್ಲಿ ತೆರಳಿದವು! (51-52). ಮೈತ್ರೇಯ, ಒಂದು ಕ್ಷಣದಲ್ಲಿ ಮಹಾತ್ಮ 
ನಾದ ಶ್ರೀಕೃಷ್ಣನನ್ನೂ ದಾರುಕನನ್ನೂ ಬಿಟ್ಟು ಯಾದವರಲ್ಲೊಬ್ಬನೂ ಬದುಕಿ 
ಉಳಿಯಲಿಲ್ಲ! ಅವರಿಬ್ಬರೂ ತಿರುಗಾಡುತ್ತ ಹೋದಾಗ ಒಂದು ವೃಕ್ಷದ ಕೆಳಗೆ 
ಬಲರಾಮನು ಕುಳಿತಿರುವುದನ್ನು ಕಂಡರು. ಆತನ ಬಾಯಿಯಿಂದ ಒಂದು 
ಮಹಾಸರ್ಪವು ಹೊರಬರುತ್ತಿತ್ತು (53-54). ಮಹಾಶರೀರವಿದ್ದ ಆ ಸರ್ಪವು 
ಆತನ ಬಾಯಿಯಿಂದ ಹೊರಟು ಸಿದ್ಧರಿಂದಲೂ ನಾಗರಿಂದಲೂ ಪೂಜಿಸ 


ಅಧ್ಯಾಯ 37 ಪಂಚಮಾಂಶಃ 497 
ತತೋಂರ್ಫಮಾದಾಯ ತದಾ ಜಲಧಿಸ್ಸಮ್ಮುಖಂ ಯಯೌ । 


ಪ್ರವಿವೇಶ ತತಸ್ತೋಯಂ ಪೂಜಿತಃ ಪನ್ನಗೋತ್ತಮೈಃ 56 
ದೃಷ್ಟ್ವಾ ಬಲಸ್ಕ ನಿರ್ಯಾಣಂ ದಾರುಕಂ ಪ್ರಾಹ ಕೇಶವಃ। 
ಇದಂ ಸರ್ವಂ ಸಮಾಚಕ್ಷ್ಯ ವಸುದೇವೋಗ್ರಸೇನಯೋಃ॥ 57 
ನಿರ್ಯಾಣಂ ಬಲಭದ್ರಸ್ಕ ಯಾದವಾನಾಂ ತಥಾಕ್ಷಯಮ್‌! 
ಯೋಗೇ ಸ್ಥಿಶ್ವಾಹಮಪ್ಯೇತತ್ತರಿತಕ್ಷ್ಯೇ ಕಲೇವರಮ್‌ ॥ 58 


ವಾಚಶ್ಚ ದ್ಹಾರಕಾವಾಸೀ ಜನಸ್ಸರ್ವಸ್ಪಥಾಹುಕಃ! 
ಯಥೇಮಾಂ ನಗರೀಂ ಸರ್ವಾಂ ಸಮುದ್ರಃ ಪ್ಲಾವಯಿಷೃತಿ ॥ 59 


ತಸ್ಮಾದ್ಧವದ್ಧಿಸ್ಸವೈಸ್ತು ಪ್ರತೀಕ್ಲೋ ಹೈರ್ಜುನಾಗಮಃ! 
ನ ಸೇಯಂ ದ್ದಾರಕಾಮಧ್ಯೇ ನಿಷ್ಕಾಂತೇ ತತ್ರ ಪಾಂಡವೇ॥ 60 


ತೇನೈವ ಸಹ ಗಂತವ್ಯಂ ಯತ್ರ ಯಾತಿ ಸ ಕೌರವಃ॥ 61 





ಲ್ಪಡುತ್ತ ಸಮುದ್ರವನ್ನು ಪ್ರವೇಶಿಸಿತು! ಆಗ ಸಮುದ್ರರಾಜನು ಅರ್ಯವನ್ನು 
ಹಿಡಿದು ಎದುರುಗೊಂಡನು. ಪನ್ನಗೋತ್ರಮರಿಂದ ಪೂಜಿತವಾದ ಆ ಸರ್ಪವು 
ನೀರಿನೊಳಗೆ ಹೊರಟುಹೋಯಿತು (55-56). ಬಲರಾಮನ ನಿರ್ಯಾಣವನ್ನು 
ನೋಡಿ ಕೇಶವನು ದಾರುಕನನ್ನು ಕುರಿತು “ದಾರುಕ, ಈ ಎಲ್ಲ ವೃತ್ತಾಂತವನ್ನು 
ವಸುದೇವನಿಗೂ ಉಗ್ರಸೇನನಿಗೂ ಹೇಳು. ಬಲಭದ್ರನು ನಿರ್ಯಾಣ ಮಾಡಿದ 
ನೆಂದೂ ಯಾದವರು ನಾಶವಾದರೆಂದೂ ಹೇಳು. ನಾನೂ ಸಹ ಯೋಗಾ 
ರೂಢನಾಗಿ ಈ ಕಳೇವರವನ್ನು ತ್ಯಜಿಸುವೆನು (57-58). ದ್ವಾರಕಾವಾಸಿಗಳಾದ 
ಸಮಸ್ತ ಜನರಿಗೂ ಉಗ್ರಸೇನನಿಗೂ ಈ ಮಾತನ್ನು ತಿಳಿಸಬೇಕು. ಏನೆಂದರೆ 
"ನಿಖಿಲದ್ವಾರಕಾನಗರವನ್ನು ಸಮುದ್ರವು ತೇಲಿಸಿಬಿಡುವುದು. ಆದ್ದರಿಂದ 
ನೀವೆಲ್ಲರೂ ಅರ್ಜುನನು ಬರುವವರೆಗೆ ಕಾಯುತ್ತಿರಿ. ಪಾಂಡುಪುತ್ರನಾದ 
ಅರ್ಜುನನು ದ್ವಾರಕೆಯಿಂದ ನಿರ್ಗಮಿಸಿದ ಮೇಲೆ ನೀವು ಯಾರೂ ನಗರದಲ್ಲಿರ 
ತಕ್ಕದ್ದಲ್ಲ (59-60). ಅರ್ಜುನನು ಎಲ್ಲಿಗೆ ಹೋಗುವನೋ ಅಲ್ಲಿಗೆ ಅವನೊಡನೆ 
ಹೊರಟುಹೋಗಬೇಕು' ಎಂದು. ಅಲ್ಲದೆ ನೀನು ಹೋಗಿ ಕೌಂತೇಯನಾದ 


498 ಶ್ರೀವಿಷ್ಣುಪುರಾಣಮ್‌ 


ಗತ್ಹಾ ಚ ಬ್ರೂಹಿ ಕೌಂತೇಯಮರ್ಜುನಂ ವಚನಾನ್ಮಮ | 


ಪಾಲನೀಯಸ್ತ್ವಯಾ ಶಕ್ತ್ಯಾ ಜನೋ5ಯಂ ಮತ್ತರಿಗ್ರಹಃ॥ 62 
ತ್ಹಮರ್ಜುನೇನ ಸಹಿತೋ ದ್ಹ್ವಾರವತ್ಕಾಂ ತಥಾ ಜನಮ್‌! 
ಗೃಹೀತ್ಚಾ ಯಾಹಿ ವಜ್ರಶ್ಚ ಯದುರಾಜೋ ಭವಿಷ್ಯತಿ ॥ 63 


ಶ್ರೀಪರಾಶರ ಉವಾಚ: 
ಇತ್ಯುಕ್ತೋ ದಾರುಕಃ ಕೃಷ್ಣಂ ಪ್ರಣಿಪತ್ಕ ಪುನಃ ಪುನಃ | 


ಪ್ರದಕ್ಷಿಣಂ ಚ ಬಹುಶಃ ಕೃತ್ವಾ ಪ್ರಾಯಾದತೋದಿತಮ್‌ ॥ 64 
ಸ ಚ ಗತ್ವಾ ತದಾಚಪ್ಪ ದ್ಹಾರಕಾಯಾಂ ತಥಾರ್ಜುನಮ್‌। 
ಆನಿನಾಯ ಮಹಾಬುದ್ಧಿರ್ವಜ್ರಂ ಚಕ್ರೇ ತಥಾ ನೃಪಮ್‌ ॥ 65 
ಭಗವಾನಪಿ ಗೋವಿಂದೋ ವಾಸುದೇವಾತ್ಮಕಂ ಪರಮ್‌! 
ಬಹ್ಮಾತ್ಮನಿ ಸಮಾರೋಪ್ಕ ಸರ್ವಭೂತೇಷ್ಟಧಾರಯತ್‌ ॥ 66 


ಅರ್ಜುನನಿಗೆ ನಾನು ಹೇಳಿದ್ದೇನೆಂದು ಈ ಮಾತನ್ನು ತಿಳಿಸು--"ಅರ್ಜುನ, ನನ್ನ 
ಪರಿವಾರದ ಜನರನ್ನು ಯಹಾಶಕ್ತಿಯಾಗಿ ನೀನು ಪಾಲಿಸಬೇಕು' ಎಂದು 
(61-62). ದಾರುಕ, ನೀನು ದ್ವಾರಕೆಯಲ್ಲಿರುವ ಜನರನ್ನು ಕರೆದುಕೊಂಡು 
ಅರ್ಜುನನೊಡನೆ ತೆರಳು. ಮುಂದೆ ವಜ್ರನು ಯದುರಾಜನಾಗಲಿ'” ಎಂದನು. 
ಆಗ ದಾರುಕನು ಮತ್ತೆ ಮತ್ತೆ ಶ್ರೀಕೃಷ್ಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ 
ಅವನ ಆಜ್ಞೆಯಂತೆ ಹೊರಟು ಹೋದನು (63-64). ಪ್ರಾಜ್ಞನಾದ ಅವನು 
ದ್ವಾರಕೆಗೆ ಹೋಗಿ ವಸುದೇವಾದಿಗಳಿಗೆ ಈ ವೃತ್ತಾಂತವನ್ನು ತಿಳಿಸಿ, (ಹಸ್ತಿನಾ 
ವತಿಯಿಂದ) ಅರ್ಜುನನನ್ನು ಕರೆದುಕೊಂಡು ಬಂದನು. ಮತ್ತು ವಜ್ರನು 
ಯದುರಾಜನಾಗುವಂತೆ ಏರ್ಪಡಿಸಿದನು (65). ಇತ್ತ ಭಗವಾನ್‌ ಗೋವಿಂದನು 
ವಾಸುದೇವಾತಕ್ರವಾದ ಪರಬ್ರಹ್ಮವನ್ನು ತನ್ನಲ್ಲಿ ಆರೋಪಿಸಿಕೊಂಡು--ತಾನೇ 
ಪರಬ್ರಹವೆಂದು ಧ್ಯಾನಿಸಿ--ಸರ್ವಭೂತಗಳನ್ನೂ ತನ್ನಲ್ಲಿ ಧರಿಸಿದನು-- 
ಸರ್ವಭೂತಗಳೂ ತಾನೇ ಎಂದು ಧ್ಯಾನಿಸಿದನು* (66). ಮೈತ್ರೇಯ, ಆ 

* ಇದು ಬ್ರಹಜ್ಞಾನಿಗೆ ಸಂಭವಿಸುತ್ತದೆ. ಶ್ರೀಕೃಷ್ಣನು ಹಾಗೆ ಮಾಡಿದ್ದು ಲೋಕ 
ಶಿಕ್ಷಣಕ್ಕಾಗಿ. 


ಅಧ್ಯಾಯ 37 ಪಂಚಮಾಂಶಃ 


ನಿಷ್ಟಪಂಚೇ ಮಹಾಭಾಗ ಸಂಯೋಜ್ಯ್ಮಾತ್ಮಾನಮಾತ್ಮನಿ। 
ತುರ್ಯಾವಸ್ಥಂ ಸಲೀಲಂ ಚ ಶೇತೇ ಸ್ಮ ಪುರುಷೋತ್ತಮಃ॥ 


ಸಮ್ಮಾನಯನ್‌ ದ್ವಿಜವಚೋ ದುರ್ವಾಸಾ ಯದುವಾಚ ಹ। 
ಯೋಗಯುಕ್ತೋಇಂಭವತ್ಪಾದಂ ಕೃತ್ವಾ ಜಾನುನಿ ಸತ್ತಮ॥ 


ಆಯಯೌ ಚ ಜರಾ ನಾಮ ತದಾ ತತ್ರ ಸ ಲುಬ್ಬಕಃ। 
ಮುಸಲಾವಶೇಷಲೋಹೈಕಸಾಯಕನಸ್ಪತೋಮರಃ॥ 


ಸ ತತ್ಪಾದಂ ಮೃಗಾಕಾರಮವೇಕ್ಷಾರಾದವಸ್ಥಿತಃ | 
ತಲೇ ವಿವ್ಯಾಧ ತೇನೈವ ತೋಮರೇಣ ದ್ವಿಜೋತ್ತಮ ॥ 


ತತಶ್ಚ ದದೃಶೇ ತತ್ರ ಚತುರ್ಬಾಹುಧರಂ ನರಮ್‌!। 
ಪ್ರಣಿಪತ್ಕಾಹ ಚೈವೈನಂ ಪ್ರಸೀದೇತಿ ಪುನಃ ಪುನಃ॥ 


499 


67 


68 


69 


70 


71 


ಪುರುಷೋತ್ರಮನು ತನ್ನ ಆತ್ಮವನ್ನು ನಿರ್ವಿಶೇಷವಾದ ಆತನಲ್ಲಿ ಲೀನಗೊಳಿಸಿ 
ತುರೀಯಾವಸ್ದೆಯಲ್ಲಿ ಲೀಲೆಯಿಂದ ಮಲಗಿದನು. ದೂರ್ವಾಸನು ಆಡಿದಂತೆ 
ವಿಪ್ರವಾಕ್ಯವನ್ನು* ಮನ್ನಿಸಬೇಕೆಂದು ಉದ್ದೇಶಿಸಿ ತನ್ನ ಮೊಣಕಾಲ ಮೇಲೆ 
ಇನ್ನೊಂದು ಪಾದವನ್ನಿಟ್ಟು ಮಲಗಿದನು (67-68). (ಹಿಂದೆ ಸಾಂಬನ ಹೊಟ್ಟೆ 
ಯಿಂದ ಉತ್ಪನ್ನವಾದ) ಮುಸಲದ ಅವಶೇಷವಾದ ತೋಮರವನ್ನು ತನ್ನ 
ಬಾಣದ ತುದಿಗೆ ಅಳವಡಿಸಿಕೊಂಡಿದ್ದ ಜರಾ ಎಂಬ ಬೇಡನು ಆ ಸಮಯದಲ್ಲಿ 
ಆಗಮಿಸಿದನು. ದೂರದಲ್ಲಿದ್ದ ಬೇಡನಿಗೆ ಶ್ರೀಕೃಷ್ಣನ ಪಾದವು ಜಿಂಕೆಯ 
ಆಕಾರದಲ್ಲಿ ಗೋಚರಿಸಿತು. (ಜಿಂಕೆಯೆಂದು ಭ್ರಮಿಸಿ) ಆತನು ತೋಮರವಿದ್ದ 
ಬಾಣದಿಂದ ಹೊಡೆದು ಬಿಟ್ಟನು (69-70). ಅನಂತರ ಚತುರ್ಭುಜನಾದ 
ಮಾನವನೆಂಬುದು ಬೇಡನಿಗೆ ಗೊತ್ತಾಗಲು, ಆತನು ಬಂದು ನಮಸ್ಕರಿಸಿ 
"ತನ್ನನ್ನು ಕ್ಹಮಿಸಬೇಕು, ಮನ್ನಿಸಬೇಕು' ಎಂದು ಮತ್ತೆ ಮತ್ತೆ ಬೇಡಿಕೊಂಡನು. 


ಷ್ಠ ಇ ಲ), 


“ನನಗೆ ಗೊತ್ತಾಗದೆ ಬಾಣವನ್ನು ಹೊಡೆದೆ. ಜಿಂಕೆಯೆಂದು ಭ್ರಾಂತನಾದೆನು. 


* ಅನುಬಂಧವನ್ನು ನೋಡಿ. 


500 ಶ್ರೀವಿಷ್ಣುಪುರಾಣಮ್‌ 


ಅಜಾನತಾ ಕೃತಮಿದಂ ಮಯಾ ಹರಿಣಶಂಕಯಾ। 
ಕ್ಷಮೃತಾಂ ಮಮ ಪಾಪೇನ ದಗ್ಗಂ ಮಾಂ ತ್ರಾತುಮರ್ಹಸಿ॥ 72 


ಶೀಪರಾಶರ ಉವಾಚ: 


ತತಸ್ತಂ ಭಗವಾನಾಹ ನ ತೇಂಸ್ತು ಭಯಮಣ್ಣಪಿ। 
ಗಚ್ಛ ತ್ವಂ ಮತ್‌ ಪ್ರಸಾದೇನ ಲುಬ್ಧ ಸ್ವರ್ಗಂ ಸುರಾಸ್ಪದಮ್‌ ॥ 73 


ವಿಮಾನಮಾಗತಂ ಸದ್ಯಸದ್ದಾಕುಸಮನಂತರಮ್‌!। 
ಆರುಹ್ಮ ಪ್ರಯಯೌ ಸ್ವರ್ಗಂ ಲುಬ್ಬಕಸ್ತತ್‌ ಪ್ರಸಾದತಃ॥ 74 


ಗತೇ ತಸ್ಮಿನ್‌ ಸ ಭಗವಾನ್‌ ಸಂಯೋಜ್ಞಾತ್ಮಾನಮಾತ್ಮನಿ | 
ಬ್ರಹ್ಮಭೂತೇಂವಯೇಇಚಿಂತ್ಕೇ ವಾಸುದೇವಮಯೇನಂಮಲೇ॥ 75 


ಅಜನ್ಮನ್ಯಮರೇ ವಿಷ್ಣಾವಪ್ರಮೇಯೇಐಖಲಾತ್ಮನಿ | 
ತತ್ಕಾಜ ಮಾನುಷಂ ದೇಹಮತೀತ್ಮ ತ್ರಿವಿಧಾಂ ಗತಿಮ್‌ ॥ 76 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಸಪ್ತತ್ರಿಂಶೋ5ಧ್ಕಾಯಃ 


ಕ್ಷಮಿಸಬೇಕು. ಪಾಪದಿಂದ ದಗ್ಗನಾದ ನನ್ನನ್ನು ಕಾಪಾಡಬೇಕು'” ಎಂದು. 
ಪ್ರಾರ್ಥಿಸಿದನು (71-72). ಆಗ ಭಗವಂತನು “ವ್ಯಾಧ, ಸ್ವಲ್ಪವೂ ಹೆದರಬೇಡ. 
ನನ್ನ ಕೃಪೆಯಿಂದ ದೇವತೆಗಳಿರುವ ಸ್ವರ್ಗಕ್ಕೆ ಹೋಗುವೆ'' ಎಂದನು. ಶ್ರೀಕೃಷ್ಣನು 
ಹೀಗೆ ನುಡಿದೊಡನೆ ದೇವವಿಮಾನವೊಂದು ಆಗಮಿಸಿತು. ಭಗವಂತನ 
ಅನುಗ್ರಹದಿಂದ ಆ ವ್ಯಾಧನು ವಿಮಾನವನ್ನೇರಿ ಸ್ವರ್ಗಕ್ಕೆ ಹೋದನು (73-74). 
ಆಮೇಲೆ ಶ್ರೀಕೃಷ್ಣನು ತನ್ನ ಆತ್ಮವನ್ನು ಅವ್ಯಯವೂ, ಅಚಿಂತ್ಯವೂ, ವಾಸುದೇವ 
ಮಯವೂ, ನಿರ್ಮಲವೂ, ಅಜನವೂ, ಅಮರವೂ, ವಿಷ್ಣುಶಬ್ದಬೋಧ್ಯವೂ, 
ಅಪ್ರಮೇಯವೂ, ಅಖಿಲಾತ್ಮಸ್ತರೂಪವೂ ಆದ ಪರಬ್ರಹ್ಮದಲ್ಲಿ ಲಯಗೊಳಿಸಿ, 
ಗುಣತ್ರಯಾತಕ್ರವಾದ ಗತಿಯನ್ನು ದಾಟಿ ಮನುಷ್ಯ ದೇಹವನ್ನು ಪರಿತ್ಯಜಿಸಿದನು 
(75-76). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತೇಳನೆಯ ಅಧ್ಯಾಯ ಮುಗಿಯಿತು. 


ಅಷ್ಟಾತ್ರಿಂಶೋ5ಧ್ಯ್ಕಾಯಃ 
ಶೀಪರಾಶರ ಉವಾಚ: 


ಅರ್ಜುನೋಐಪಿ ತದಾನ್ಸಿಷ್ಠ ರಾಮಕೃಷ್ಣಕಲೇವರೇ। 


ಸಂಸ್ಕಾರಂ ಲಂಭಯಾಮಾಸ ತಥಾನ್ಯೇಷಾಮನುಕ್ರಮಾತ್‌॥ 1 
ಅಷ್ಟಾ ಮಹಿಷ್ಯಃ ಕಥಿತಾ ರುಕ್ಮಿಣೀಪ್ರಮುಖಾಸ್ತು ಯಾಃ! 

ಉಪಗುಹ್ಮ ಹರೇರ್ದೇಹಂ ವಿವಿಶುಸ್ತಾ ಹುತಾಶನಮ್‌ ॥ 2 
ರೇವತೀ ಚಾಪಿ ರಾಮಸ್ಕ ದೇಹಮಾಶ್ಲಿಷ್ಠ ಸತ್ತಮಾ। 

ವಿವೇಶ ಜ್ವಲಿತಂ ವಕ್ನಿಂ ತತ್ಸಂಗಾಹ್ಲಾದಶೀತಲಮ್‌ ॥ 3 
ಉಗ್ರಸೇನಸ್ತು ತತ್‌ಶ್ರುತ್ಹಾ ತಥೈವಾನಕದುಂದುಭಃ 

ದೇವಕೀ ರೋಹಿಣೀ ಚೈವ ಏವಿಶುರ್ಜಾತವೇದಸಮ್‌ ॥ 4 

ಅಧ್ಯಾಯ 38 


ಅರ್ಜುನನಿಂದ ಯಾದವರ ಅಂತ್ಯೇಷ್ಟಿಸಂಸ್ಕಾರ. ದಸ್ಕುಗಳಿಂದ ಆತನ ಪರಾಭವ. 
ವ್ಯಾಸರು ಅರ್ಜುನನ್ನು ಸಂತೈಸುವುದು. ಪರೀಕ್ಷಿತನಿಗೆ ರಾಜ್ಯಾಭಿಷೇಕ. 
ಪಾಂಡವರ ಸ್ವರ್ಗಾರೋಹಣ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಇತ್ತ ಅರ್ಜುನನು 
ಬಲರಾಮ ಮತ್ತು ಶ್ರೀಕೃಷ್ಣ ಇವರ ದೇಹಗಳನ್ನು ಹುಡುಕಿ ತೆಗೆದು, 
ಅವರಿಗೂ ಇತರ ಮುಖ್ಯ ಯಾದವರಿಗೂ ಅನುಕ್ರಮವಾಗಿ ಅಂತ್ಯೇಷ್ಟಿಸಂಸ್ಕಾರ 
ಗಳನ್ನು ನಡೆಸಿದನು (1). ಶ್ರೀಕೃಷ್ಣನಿಗೆ ರುಕ್ಕಿಣೇ ಮೊದಲಾದ ಅಷ್ಟಮಹಿಷಿಯ 
ರಿದ್ದರೆಂದು ಹೇಳಿದ್ದೆನಷ್ಟೆ. ಅವರೆಲ್ಲರೂ ಶ್ರೀಕೃಷ್ಣನ ದೇಹವನ್ನಪ್ಪಿಕೊಂಡು 
ಅಗ್ಲಿಪ್ರವೇಶಮಾಡಿದರು. ಸತೀಮಣಿಯಾದ ರೇವತಿಯೂ ಸಹ ಬಲರಾಮನ 
ದೇಹವನ್ನಾಲಂಗಿಸಿಕೊಂಡು ಉರಿಯುವ ಬೆಂಕಿಯಲ್ಲಿ ಬಿದ್ದಳು. ಪತಿಯ ಅಂಗ 
ಸಂಗದಿಂದ ಬೆಂಕಿಯು ಅವಳಿಗೆ ಶೀತಳವೆಂದು ಪ್ರತೀತವಾಯಿತು (2-3). 
ಉಗ್ರಸೇನ, ವಾಸುದೇವ, ದೇವಕಿ, ರೋಹಿಣಿ--ಇವರು ಆ ದುರಂತವಾರ್ತೆ 


502 ಶ್ರೀವಿಷ್ಣುಪುರಾಣಮ್‌ 


ತತೋತsರ್ಜುನಃ ಪ್ರೇತಕಾರ್ಯಂ ಕೃತ್ವಾ ತೇಷಾಂ ಯಥಾವಿಧಿ! 
ನಿಶ್ಚತ್ರಾಮ ಜನಂ ಸರ್ವಂ ಗೃಹೀತ್ಚ್ವಾ ವಜ್ರಮೇವ ಚ॥ 5 


ದ್ದಾರವತ್ಕಾ ವಿನಿಷ್ಕಾಂತಾಃ ಕೃಷ್ಣಪತ್ನ್ಯಃ ಸಹಸ್ರಶಃ | 
ವಜ್ರಂ ಜನಂ ಚ ಕೌಂತೇಯಃ ಪಾಲಯನ್‌ ಶನಕೆ ರ್ಯಯ್‌ೌ I 6 


ಸಭಾ ಸುಧರ್ಮಾ ಕೃಷ್ಣೇನ ಮರ್ತ್ಯಲೋಕೇ ಸಮುಜ್ಞಿತೇ | 
ಸ್ವರ್ಗಂ ಜಗಾಮ ಮೆ ತೇಯ ಪಾರಿಜಾತಶ್ಚ ಪಾದಪಃ॥ 7 


ಯಸ್ಮಿಂದಿನೇ ಹರಿರ್ಯಾತೋ ದಿವಂ ಸಂತ್ಯಜ್ಯ ಮೇದಿನೀಮ್‌। 
ತಸ್ಮಿನ್ನೇವಾವತೀರ್ಣೋsಯಂ ಕಾಲಕಾಯೋ ಬಲೀ ಕಲಿಃ॥ 8 


ಪ್ಲಾವಯಾಮಾಸ ತಾಂ ಶೂನ್ಮಾಂ ದ್ಹಾರಕಾಂ ಚ ಮಹೋದಧಿಃ। 
ವಾಸುದೇವಗೃಹಂ ತ್ವೇಕಂ ನ ಪ್ಲಾವಯತಿ ಸಾಗರಃ ॥ 9 


ಯನ್ನು ಕೇಳಿ ಅಗ್ನಿಪ್ರವೇಶ ಮಾಡಿದರು. ಅನಂತರ ಅರ್ಜುನನು ಅವರೆಲ್ಲರಿಗೂ 
ಯಥಾವಿಧಿಯಾಗಿ ಪ್ರೇತಕಾರ್ಯವನ್ನು ನಡೆಸಿ ಉಳಿದ ಜನರನ್ನೂ ವಜ್ರ 
ಕುಮಾರನನ್ನೂ ಕರೆದುಕೊಂಡು ದ್ವಾರಕೆಯಿಂದ ಹೊರಟನು (4-5). ಶ್ರೀಕೃಷ್ಣನ 
ಇತರ ಸಾವಿರಾರು ಪತ್ನಿಯರೂ ದ್ವಾರಕೆಯಿಂದ ಹೊರಟರು. ಅವರನ್ನೂ 
ವಜ್ರನನ್ನೂ ಪೌರಜನರನ್ನೂ ಕಾವಲಾಗಿ ರಕ್ಷಿಸುತ್ತ ಕೌಂತೇಯನು ಮೆಲ್ಲಮೆಲ್ಲನೆ 
ಪ್ರಯಾಣ ಮಾಡಿದನು (6). ಮೈತ್ರೇಯ, ಶ್ರೀಕೃಷ್ಣನು ಮರ್ತ್ಯಲೋಕವನ್ನು 
ತ್ಯಜಿಸಿದೊಡನೆ ಸುಧರ್ಮಾ ಎಂಬ ಇಂದ್ರ ಸಭಾಮಂದಿರವೂ ಪಾರಿಜಾತ 
ವೃಕ್ಷವೂ ಸ್ವರ್ಗಕ್ಕೆ ಹೊರಟುಹೋದವು. ಯಾವದಿನ ಶ್ರೀ ಹರಿಯು 
ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೆ ಹೊರಟು ಹೋದನೋ, ಆ ದಿನವೇ ಮಲಿನ 
ಕಾಯನೂ ಬಲಾಢ್ಯನೂ ಆದ ಕಲಿಯು ಭೂಲೋಕವನ್ನು ಪ್ರವೇಶಿಸಿದನು! 
(7-8). ಶೂನ್ಯವಾಗಿದ್ದ ದ್ವಾರಕೆಯನ್ನು ಮಹಾಸಾಗರವು ತೇಲಿಸಿ ಮುಳುಗಿಸಿ 
ಬಿಟ್ಟಿತು. ಆದರೆ ಶ್ರೀಕೃಷ್ಣನ ಮಂದಿರವೊಂದನ್ನು ಮಾತ್ರ ಮುಳುಗಿಸಲಿಲ್ಲ. 
ಮೈತ್ರೇಯ, ಈಗಲೂ ಸಹ ಆ ಮಂದಿರವನ್ನಾಕ್ರಮಿಸಲು ಸಮುದ್ರಕ್ಕೆ ಸಾಮರ್ಥ್ಯ 


ಅಧ್ಯಾಯ 88 ಪಂಚಮಾಂಶಃ 508 


ನಾತಿಕ್ರಾಂತುಮಲಂ ಬ್ರಹ್ಮಂಸ್ತದದ್ಕಾಪಿ ಮಹೋದಧಿಃ। 


ನಿತ್ಕಂ ಸನ್ನಿಹಿತಸ್ಪತ್ರ ಭಗವಾನ್‌ ಕೇಶವೋ ಯತಃ॥ 10 
ತದತೀವ ಮಹಾಪುಣಂ ಸರ್ವಪಾತಕನಾಶನಮ್‌ | 
ಎಷ್ಟುಶ್ರಿಯಾನ್ಜಿತಂ ಸ್ಥಾನಂ ದೃಷ್ಟ್ವಾ ಪಾಪಾದ್ದಿಮುಚ್ಛತೇ ॥ 11 


ಪಾರ್ಥಃ ಪಂಚನದೇ ದೇಶೇ ಬಹುಧಾನ್ಮಧನಾನ್ಸಿತೇ | 
ಚಕಾರ ವಾಸಂ ಸರ್ವಸ್ಮ ಜನಸ್ಮ ಮುನಿಸತ್ತಮ ॥ 12 


ತತೋ ಲೋಭಸ್ಸಮಭವತ್ಸಾರ್ಥೇನೆ ಕೇನ ಧನ್ನಿನಾ | 
ದೃಷ್ಟಾ ಸ್ತಿಯೋ ನೀಯಮಾನಾ ದಸೂನಾಂ ನಿಹತೇಶ್ವರಾಃ॥ 13 


ತತಸ್ತೇ ಪಾಪಕರ್ಮಾಣೋ ಲೋಭೋಪಹೃತಚೇತಸಃ। 
ಆಭೀರಾ ಮಂತ್ರಯಾಮಾಸುಸ್ಸಮೇತ್ಕಾತಂತದುರ್ಮದಾಃ॥ 14 





ವಿಲ್ಲ. ಏಕೆಂದರೆ, ಭಗವಾನ್‌ ಕೇಶವನು ಅದರಲ್ಲಿಸದಾ ಸಂನಿಹಿತನಾಗಿರುತ್ತಾನೆ 
(9-10). ಅದು ಭಗವಾನ್‌ ವಿಷ್ಣುವಿನ ಮಹಿಮಾನ್ವಿತವಾದ ಸ್ಥಾನ. ಅತ್ಯಂತ 
ಪುಣ್ಯಜನಕವೂ ಮಹಾಪಾತಕನಾಶಕವೂ ಆದದ್ದು. ಅದನ್ನು ನೋಡಿದರೆ ಸಾಕು, 
ಮಾನವನು ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ* (11). ಮೈತ್ರೇಯ, 
ಪಾರ್ಥನು ಅವರೆಲ್ಲರನ್ನೂ ಕರೆದುಕೊಂಡು ಹೋಗುತ್ತ ನಡುವೆ ಧನಧಾನ್ಯ 
ಸಮೃದ್ಧವಾದ ಪಂಚನದ (ಪಂಜಾಬ್‌) ದೇಶದಲ್ಲಿ ತಂಗಿದನು. ಆಗ ಅಲ್ಲಿದ್ದ 
ದಸ್ಯುಗಳಿಗೆ ಒಬ್ಬನೇ ಪಾರ್ಥನು ಧನುರ್ಧಾರಿಯಾಗಿ ಅನಾಥರಾದ ಅಷ್ಟು 
ಸ್ತ್ರೀಯರನ್ನು ಕರೆದೊಯು ತ್ರಿರುವುದನ್ನು ಕಂಡು ದುರಾಸೆ ಹುಟ್ಟಿತು (12-13). 
ತಸೆಯಿಂದ ಆ ಪಾಪಿಗಳಿಗೆ ಬುದ್ಧಿ ಕೆಟ್ಟಿತು. ಅತ್ಯ ದರಾ ಆಭೀರ 
ದಸ್ಕುಗಳು ಗುಂಪಾಗಿ ಸೇರಿ RE “ಅರ್ಜುನನೆಂಬ ಈ 
ಒಬ್ಬಂಟಿಗನು ಧನುರ್ಧಾರಿಯಾಗಿ ಅನಾಥರಾದ ಈ ಸ್ತ್ರೀಜನರನ್ನು ಕರೆದೊಯ್ಯು 


* ಮಹಾಭಾರತದಲ್ಲಿ ದ್ವಾರಕೆಯೆಲ್ಲವೂ ಸಮುದ್ರದಲ್ಲಿ ಮುಳುಗಿತೆಂದು ಹೇಳಿದೆ. 
ಶ್ರೀಕೃಷ್ಣ ಮಂದಿರದ ವಿಷಯವಿಲ್ಲ. 


8 ಆಭೀರ * ಕವಾಡಿಗ. 


504 ಶ್ರೀವಿಷ್ಣುಪುರಾಣಮ್‌ 


ಅಯಮೇಕೋಂರ್ಜುನೋ ಧನ್ನೀ ಸ್ತ್ರೀಜನಂ ನಿಹತೇಶ್ವರಮ್‌ | 


ನಯತ್ಮ್ಯಸ್ಮಾನತಿಕ್ರಮ್ಮ ಧಿಗೇತದ್ದವತಾಂ ಬಲಮ್‌'॥ 15 
ಹತ್ವಾ ಗರ್ವಸಮಾರೂಢೋ ಭೀಷ್ಮದ್ರೋಣಜಯದ್ರಥಾನ್‌ | 
ಕರ್ಣಾದೀಂಶ್ಚ ನ ಜಾನಾತಿ ಬಲಂ ಗ್ರಾಮನಿವಾಸಿನಾಮ್‌ ॥ 16 
ಯಷ್ಠ್ಟಿಹಸ್ತಾನವೇಕ್ಸ್ಯಾಸ್ಮಾನ್‌ ಧನುಷ್ಟಾಣಿಸ್ಸ ದುರ್ಮತಿಃ। 
ಸರ್ವಾನೇವಾವಜಾನಾತಿ ಕಿಂ ವೋ ಬಾಹುಭಿರುನ್ನತೈಃ॥ 17 
ತತೋ ಯಷಪ್ಪಿಪ್ರಹರಣಾ ದಸ್ತವೋ ಲೋಷ್ಪದಧಾರಿಣಃ। 
ಸಹೆಸ್ತ್ರಶೋsಭ್ಯಧಾವಂತ ತಂ ಜನಂ ನಿಹತೇಶ್ವರಮ್‌ ॥ 18 
ತತೋ ನಿರ್ಭರ ಕೌಂತೇಯಃ ಪ್ರಾಹಾಭೀರಾನ್‌ ಹಸನ್ನಿವ। 
ನಿವರ್ತದ್ವಮಧರ್ಮಜ್ಞಾ ಯದಿ ನ ಸ್ಥ ಮುಮೂರ್ಹವಃ ॥ 19 
ಅವಜ್ಞಾಯ ವಚಸ್ಪಸ್ಕ ಜಗೃಹುಸ್ತೇ ತದಾ ಧನಮ್‌! 

ಸ್ತೀಧನಂ ಚೈವ ಮೈತ್ರೇಯ ವಿಷ್ಟಕ್ಸೇನಪರಿಗ್ರಹಮ್‌ ॥ 20 





ತ್ತಿದ್ದಾನೆ. ನಮನ್ನು ಅಸಡ್ಡೆಯಿಂದ ಉಲ್ಲಂಘಿಸಿ ಹೋಗುತ್ತಿದ್ದಾನಲ್ಲ , ಥೂ! ನಿಮ್ಮ 
ಬಲಕ್ಕೆ ಧಿಕ್ಕಾರ! (14-15). ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮುಂತಾ 
ದವರನ್ನು ತಾನು ಸಂಹರಿಸಿದ್ದೇನೆಂದು ಇವನಿಗೆ ಗರ್ವ ಬಂದಿದೆ! ಹಳ್ಳಿಗರ 
ಬಲವೇನೆಂಬುದು ಇವನಿಗೆ ಗೊತ್ತಿಲ್ಲ! ನಮ್ಮ ಕೈಗಳಲ್ಲಿ ದೊಣ್ಣೆಗಳಿದ್ದರೆ ತನ್ನ 
ಕೈಯಲ್ಲಿ ಧನುಸ್ಸಿದೆಯೆಂದು ಈ ದುಷ್ಟನು ನಮನ್ನು ಲೆಕ್ಕಿಸುತ್ತಿಲ್ಲ! ನಿಮಗೆ 
ಪುಷ್ಪವಾದ ರಟ್ಟೆಗಳಿದ್ದುದಕ್ಕೆ ಪ್ರಯೋಜನವೇನಾಯಿತು?'' (16-17). ಹೀಗೆ 
ಮಾತಾಡಿಕೊಂಡು ಸಾವಿರಾರು ಮಂದಿ ಆ ದಸ್ಕುಗಳು ಕಲ್ಲು ದೊಣ್ಣೆಗಳನ್ನು 
ಹಿಡಿದು, ಅನಾಹರಾಗಿದ್ದ ದ್ವಾರಕಾವಾಸಿ ಜನರನ್ನು ಆಕ್ರಮಿಸಿದರು. ಆಗ 
ಅರ್ಜುನನು ದಸ್ಕುಗಳನ್ನು ಗದರಿಸಿ ನಗುವನೋ ಎಂಬಂತೆ ಲೀಲಾಮಾತ್ರದಿಂದ 
“ಎಲೈ ಪಾಪಿಗಳೆ, ನಿಮಗೆ ಸಾಯುವ ಇಚ್ಛೆ ಇಲ್ಲವಾದರೆ ಹಿಂದಕ್ಕೆ ಸರಿಯಿರಿ!'' 
ಎಂದು ಎಚ್ಚರಿಸಿದನು (18-19). ಆತನ ಮಾತನ್ನು ಲೆಕ್ಕಿಸದೆ ಆ ದುರುಳರು 
ಧನವನ್ನು ಲೂಟಿಮಾಡಿದರಲ್ಲದೆ ಶ್ರೀಕೃಷ್ಣನ ಪರಿಗ್ರಹವಾದ ಸ್ತ್ರೀಧನವನ್ನೂ 


ಅಧ್ಯಾಯ 38 ಪಂಚಮಾಂಶಃ 505 


ತತೋಇರ್ಜುನೋ ಧನುರ್ದಿವ್ನಂ ಗಾಂಡೀವಮಜರಂ ಯುಧಿ! 


ಆರೋಪಯಿತುಮಾರೇಭೇ ನ ಶಶಾಕ ಚ ವೀರ್ಯವಾನ್‌ ॥ 21 
ಚಕಾರ ಸಜ್ಮಂ ಕೃಚ್ಛಾಚ್ಚೆ ತಚ್ಚಾಭೂಚ್ಛಿಥಿಲಂ ಪುನಃ! 

ನ ಸಸ್ಮಾರ ತತೋತಸ್ವಾಣಿ ಚಿಂತಯನ್ನಪಿ ಪಾಂಡವಃ! 22 
ಶರಾನ್ಮುಮೋಚ ಚೈತೇಷು ಪಾರ್ಥೋ ವೈರಿಷ್ಠಮರ್ಷಿತಃ। 

ತೃಗ್ಗೇದಂ ತೇ ಪರಂ ಚಕ್ರುರಸ್ತಾ ಗಾಂಡೀವಧನ್ನಿನಾ ॥ 23 
ವಹ್ನಿನಾ ಯೇ5ಕ್ಷಯಾ ದತ್ತಾಶರಾಸ್ತೇಂಪಿ ಕ್ಷಯಂ ಯಯುಃ। 
ಯುದ್ಧತಸ್ಸಹ ಗೋಪಾಲೈರರ್ಜುನಸ್ಕ ಭವಕ್ಷಯೇ॥ 24 
ಅಚಿಂತಯಚ್ಚ ಕೌಂತೇಯಃ ಕೃಷ್ಣಸ್ಥೈವ ಹಿ ತದ್ದಲಮ್‌ | 

ಯನ್ಮಯಾ ಶರಸಂಘಾತೆ ಸಕಲಾ ಭೂಭೃತೋ ಹತಾಃ॥ 25 





ವಶಪಡಿಸಿಕೊಂಡರು. ಆಗ ವೀರನಾದ ಅರ್ಜುನನು ಯುದ್ಧದಲ್ಲಿ ಅಕ್ಲೋಭ್ಯರು 
ದಿವ್ಯವೂ ಆದ ಗಾಂಡೀವ ಧನುಸ್ಸನ್ನು ಎತ್ತಿ ಹೆದೆಯೇರಿಸಲು ಪ್ರಯತ್ನಿಸಿದನು. 
ಹೆದೆಯೇರಿಸಲಾಗಲಿಲ್ಲ! (20-21). ಕಷ್ಟದಿಂದ ಜಗ್ಗಿ ಹೇಗೋ ಜೋಡಿಸಿದರೂ 
ಮತ್ತೆ ಸಡಿಲವಾಯಿತು! ತನ್ನ ಮಂತ್ರಾಸ್ತಗಳನ್ನು ಚಿಂತಿಸಿದನು; ಒಂದೂ 
ಸರಣೆಗೆ ಬರಲಿಲ್ಲ! ಕಡೆಗೆ ಪಾರ್ಥನು ಕ್ರುದ್ಧನಾಗಿ ಕೆಲವು ಬಾಣಗಳನ್ನು ವೈರಿಗಳ 
ಮೇಲೆ ಪ್ರಯೋಗಿಸಿದನು. ಗಾಂಡೀವಿಯು ಬಿಟ್ಟ ಆ ಬಾಣಗಳು ದಸ್ಕುಗಳ 
ಚರ್ಮದಲ್ಲಿ ಮಾತ್ರ ಗಾಯಗೊಳಿಸಿದವು! (22-23). ಅಗ್ನಿದೇವನು 
ಅರ್ಜುನನಿಗೆ ಅನುಗ್ರಹಿಸಿದ ಯಾವ ಅಕ್ಷಯ ಬಾಣಗಳಿದ್ದವೋ ಅವೂ ಸಹ ಆ 
ಗೊಲ್ಲರೊಡನೆ ಹೋರಾಡುವಾಗ ಉತ್ಪತ್ತಿ*ನಾಶವಾದ್ದರಿಂದ ಕ್ಷಯಿಸಿ 
ಹೋದವು! (24). ಆಗ ಕೌಂತೇಯನು “ಆಹಾ! ಹಿಂದೆ ನನ್ನ ಶರಜಾಲಗಳಿಂದ 
ಎದುರಾದ ಸಕಲ ಭೂಪಾಲರನ್ನೂ ವಿಧ _೦ಸಗೊಳಿಸಿದ್ದೆನು. ಅವೆಲ್ಲವೂ 
ಶ್ರೀಕೃಷ್ಣನ ಮಹಿಮೆಯೇ ಸರಿ!” ಎಂದು ತಿಳಿದನು (25). ಆ ಪಾಂಡುಪುತ್ರನ 

* ಮೂಲದಲ್ಲಿರುವ "ಭವಕ್ಷಯ' ಶಬ್ದಕ್ಕೆ "ಉತ್ಪತ್ತಿನಾಶ' ಎಂದು ಶ್ರೀಧರಸ್ವಾಮಿಗಳು 
ಅರ್ಥಬರೆದಿದ್ದಾರೆ. ಬಹುಶಃ "ಅರ್ಜುನನ ಅಥವಾ ಅಕ್ಷಯಾಸ್ತ್ರಗಳ ಉತ್ಪತ್ತಿ ಕಾರಣವು 
ಮುಗಿದಿದ್ದರಿಂದ' ಎಂದು ಅಭಿಪ್ರಾಯವಿರಬಹುದು. 


506 ಶ್ರೀವಿಷ್ಣುಪುರಾಣಮ್‌ 
ಮಿಷತಃ ಪಾಂಡುಪುತ್ರಸ್ಮ್ಥ ತತಸ್ತಾ ಪ್ರಮದೋತ್ತಮಾಃ। 
ಆಭೀರೆ ರಪಕೃಷ್ಮಂತ ಕಾಮಂ ಚಾನ್ಯಾ ಪ್ರದುದ್ರುವುಃ ॥ 26 


ತತಶ್ಶರೇಷು ಕ್ಷೀಣೇಷು ಧನುಷ್ಕೋಟ್ಮಾ ಧನಂಜಯಃ! 
ಜಘಾನ ದಸೂಂಸ್ತೇ ಚಾಸ್ಕ ಪ್ರಹಾರಾನ್‌ ಜಹಸುರ್ಮುನೇ॥ 27 


ಪ್ರೇಕ್ಷತಸ್ತಸ್ಕ ಪಾರ್ಥಸ್ಯ ವೃಷ್ಣ ೦ಧಕವರಸ್ತಿಯಃ | 


ಜಗ್ಮುರಾದಾಯ ತೇ ಮ್ಲೇಚ್ಛಾಃ ಸಮಸ್ತಾ ಮುನಿಸತ್ತಮ ॥ 28 
ತತಸ್ಸುದುಃಖತೋ ಜಿಷ್ಟುಃ ಕಷ್ಟಂ ಕಷ್ಟಮಿತಿ ಬ್ರುವನ್‌! 

ಅಹೋ ಭಗವತಾಂನೇನ ವಂಚತೋತಪಸ್ಮಿ ರುರೋದ ಹ॥ 29 
ತದ್ಧನುಸ್ತಾನಿ ಶಸ್ತ್ರಾಣಿ ಸ ರಥಸ್ತೇ ಚ ವಾಜಿನಃ। 

ಸರ್ವಮೇಕಪದೇ ನಷ್ಟಂ ದಾನಮಶ್ರೋತ್ರಿಯೇ ಯಥಾ॥ 30 
ಅಹೋಂಅತಿಬಲವದ್ದೈವಂ ವಿನಾ ತೇನ ಮಹಾತ್ಮನಾ। 
ಯದಸಾಮರ್ಥ್ಯಯುಕ್ತ್ರೇಂಪಿ ನೀಚವರ್ಗೇ ಜಯಪ್ರದಮ್‌ ॥ 3] 


ಕಣ್ಣೆದುರಿಗೇ ಗೊಲ್ಲರು ಉತ್ತಮಸ್ತ್ರೀಯರನ್ನು ಹಿಡಿದೆಳೆದುಕೊಂಡು ಹೋದರು. 
ಉಳಿದ ಸ್ತ್ರೀಯರು ಎತ್ತೆತ್ತಲೋ ಓಡಿಹೋದರು! ಶರಗಳೆಲ್ಲವೂ ಕ್ಷಯಿಸಲಾಗಿ 
ಅರ್ಜುನನು ಧನುಸ್ಸಿನ ತುದಿಯಿಂದಲೇ ದಸ್ಕುಗಳನ್ನು ತಿವಿಯಲಾರಂಭಿಸಿದನು. 
ಆ ತಿವಿತಗಳನ್ನು ಲೆಕ್ಕಿಸದೆ, ಮೈತ್ರೇಯ, ದಸ್ಕುಗಳು ನಗುತ್ತಿದ್ದರು! (26-27). 
ಅರ್ಜುನನು ಕಣ್ಣಿಂದ ನೋಡುತ್ತಿರುವಾಗಲೇ ಆ ಮ್ಲೇಚ್ಛರು ಸಮಸ್ತ ಯಾದವರ 
ವರಸ್ತ್ರೀಯರನ್ನು ಅಪಹರಿಸಿಕೊಂಡು ಹೊರಟುಹೋದರು. ಅರ್ಜುನನು 
ಅತ್ಯಂತ ದುಃಖಿತನಾಗಿ “ಅಯ್ಯೋ, ಕಷ್ಟ ಕಷ್ಟ! ಭಗವಂತನು ನನ್ನ ಕೈ ಬಿಟ್ಟನು” 
ಎಂದು ಅಳತೊಡಗಿದನು (28-29). “ಅದೇ ಧನುಸ್ಸು ಅವೇ ಅಸ್ತ್ರಗಳು, ಅದೇ 
ರಥ ಅವೇ ಅಶ್ವಗಳು! ಅಶ್ರೋತ್ರಿಯನಿಗೆ ಕೊಟ್ಟ ದಾನದಂತೆ ಎಲ್ಲವೂ ಒಟ್ಟಿಗೆ 
ನಾಶವಾದವು! ಅಬ್ಬಾ! ದೈವ ಅತ್ಯಂತ ಬಲಶಾಲಿ! ಯಾವ ಸಾಮರ್ಥ್ಯವೂ 
ಇಲ್ಲದ ಈ ತುಚ್ಛ್ಚಜನರಿಗೆ ಜಯವನ್ನು ಗಳಿಸಿಕೊಟ್ಟಿತಲ್ಲ! ಇದೆಲ್ಲವೂ ಆ 
ಮಹಾತ್ಮನೊಬ್ಬನು (ಶ್ರೀಕೃಷ್ಣನು) ಇಲ್ಲದ್ದರಿಂದ (30-31). ಅವೇ ಈ 


ಅಧ್ಯಾಯ 88 ಪಂಚಮಾಂಶಃ 507 


ತೌಬಾಹೂಸ ಚ ಮೇ ಮುಷ್ಟಿಃ ಸ್ಥಾನಂ ತತ್ಸೋಂಸ್ಮಿ ಚಾರ್ಜುನಃ। 
ಪುಣ್ಯೇನೈವ ವಿನಾ ತೇನ ಗತಂ ಸರ್ವಮಸಾರತಾಮ್‌ ॥| 32 


ಮಮಾರ್ಜುನತ್ಚಂ ಭೀಮಸ್ಕ ಭೀಮತ್ನಂ ತತ್‌ಕೃತೇ ಧ್ರುವಮ್‌। 
ಎನಾ ತೇನ ಯದಾಭೀರೆ ರ್ಜಿತೋತಹಂ ರಥಿನಾಂ ವರಃ॥ 33 


ಶ್ರೀಪರಾಶರ ಉವಾಚ: 


ಇತ್ನಂ ವದನ್‌ ಯಯೌ ಜಿಷ್ಣುರಿಂದ್ರಪ್ರಸ್ಥಂ ಪುರೋತ್ತಮಮ್‌ | 
ಚಕಾರ ತತ್ರ ರಾಜಾನಂ ವಜ್ರಂ ಯಾದವನಂದನಮ್‌ ॥ 34 


ಸ ದದರ್ಶ ತತೋ ವ್ಯಾಸಂ ಫಾಲ್ಗುನಃ ಕಾನನಾಶ್ರಯಮ್‌ | 
ತಮುಪೇತ್ಕ ಮಹಾಭಾಗಂ ವಿನಯೇನಾಭ್ಯವಾದಯತ್‌ ॥ 35 


ತಂ ವಂದಮಾನಂ ಚರಣಾವವಲೋಕ್ಕ ಮುನಿಶ್ಚಿರಮ್‌। 
ಉವಾಚ ವಾಕ್ಕಂ ವಿಚ್ಛಾಯಃ ಕಥಮದ್ಕ ತ್ವಮೀದೃಶಃ ॥ 36 


ಬಾಹುಗಳು, ಅದೇ ನನ್ನ ಈ ಮುಷ್ಟಿ, ಅದೇ ಸ್ಥಳ, ಆ ಅರ್ಜುನನೇ ನಾನು! 
ಪುಣ್ಯದರ್ಶನನಾದ ಆತನಿಲ್ಲದ್ದರಿಂದಲೇ ಇದೆಲ್ಲವೂ ನಿಃಸಾರವಾಯಿತು! ನನ್ನ 
ಅರ್ಜುನತ್ವ, ಭೀಮನ ಭೀಮತ್ವ--ಇದೆಲ್ಲವೂ ಅವನ ಕೃಪೆಯಿಂದಲೇ 
ಬಂದದ್ದು ನಿಶ್ಚಿತ ಮಹಾರಥನಾದ ನಾನು ಅವನಿಲ್ಲದರಿಂದಲೇ ಗೊಲ್ಲರಿಗೆ 
ಸೋತು ಹೋದೆನು?” ಎಂದುಕೊಳ್ಳುತ್ತ ರೋದಿಸಿದನು (32-33). ಹೀಗೆ 
ಹೇಳಿಕೊಳ್ಳುತ್ತ ಪಾರ್ಥನು ಇಂದ್ರಪ್ರಸ್ಥನಗರಕ್ಕೆ ಹೋಗಿ ಯಾದವನಂದನನಾದ 
ವಜ್ರನನ್ನು ಅಲ್ಲಿ ರಾಜನೆಂದು ಗೊತ್ತುಮಾಡಿದನು (34). ಅನಂತರ (ಇಂದ್ರಪ್ರಸ್ಥ 
ದಿಂದ ಹಸ್ತಿನಾವತಿಗೆ ಹೋಗುತ್ತಿರುವಾಗ) ಅರಣ್ಯದಲ್ಲಿ ವ್ಯಾಸಮಹರ್ಷಿಗಳ 
ಭೇಟಿಯಾಗಲು, ಅರ್ಜುನನು ವಿನಯದಿಂದ ಆ ಮಹಾತರಿಗೆ ಅಭಿವಾದನೆ 
ಮಾಡಿದನು. ತಮ್ಮ ಪಾದಗಳಿಗೆ ವಂದಿಸುತ್ತಲಿದ್ದ ಅರ್ಜುನನನ್ನು ವ್ಯಾಸಮುನಿ 
ಗಳು ಬಹಳಹೊತ್ತು ಗಮನಿಸಿ ನೋಡಿ ಈ ರೀತಿ ಕೇಳಿದರು: “ಅರ್ಜುನ ಇದೇಕೆ 


508 ಶ್ರೀವಿಷ್ಣುಪುರಾಣಮ್‌ 


ಅವೀರಜೋತನುಗಮನಂ ಬ್ರಹ್ಮಹತ್ಕಾ ಕೃತಾಂಥ ವಾ! 


ದೃಢಾಶಾಭಂಗದುಃಖೀವ ಭ್ರಷ್ಟಚ್ಛಾಯೋಜಸಿ ಸಾಂಪ್ರತಮ್‌ ॥ 37 
ಸಾಂತಾನಿಕಾದಯೋ ವಾ ತೇ ಯಾಚಮಾನಾ ನಿರಾಕೃತಾಃ। 
ಅಗಮಸ್ತೀರತಿರ್ವಾ ತ್ದಂ ಯೇನಾಸಿ ವಿಗತಪ್ರಭಃ॥ 38 
ಭುಂಕ್ರೇನಪ್ರದಾಯ ವಿಪ್ರೇಭ್ಕೋ ಮಿಷ್ಟಮೇಕೋ5ಥ ವಾ ಭವಾನ್‌ | 
ಕಿಂ ವಾ ಕೃಷಣವಿತ್ತಾನಿ ಹೃತಾನಿ ಭವತಾರ್ಜುನ ॥ 39 
ಕಚ್ಚನ್ನು ಶೂರ್ಪವಾತಸ್ಕ ಗೋಚರತ್ವಂ ಗತೋತರ್ಜುನ। 
ದುಷ್ಪಚಕ್ಷುರ್ಹತೋ ವಾಸಿ ನಿಶ್ರೀಕಃ ಕಥಮನಥಾ॥ 40 





ಇಷ್ಟು ಕಾಂತಿಹೀನನಾಗಿದ್ದೀಯೆ? ಏನು ರಜಸ್ವಲೆಯ* ಸಹವಾಸ ಮಾಡಿದೆಯೊ 
ಅಥವಾ ಬ್ರಹಹತ್ಯೆಮಾಡಿದೆಯೊ! ದೃಢವಾಗಿ ಇಟ್ಟುಕೊಂಡಿದ್ದ ಆಸೆಗೆ ಭಂಗ 
ವಾಗಿ ಶೋಕಿಸತಕ್ಕವನಂತೆ ಈಗ ಕಾಂತಿಹೀನನಾಗಿ ಬಿಟ್ಟಿರುವೆಯಲ್ಲ! (35-37). 
ಸಂತಾನಾರ್ಥವಾಗಿ ವಿವಾಹವನ್ನು ಬಯಸತಕ್ಕವರ ಯಾಚನೆಯನ್ನೇನಾದರೂ 
ನಿರಾಕರಿಸಿದೆಯೋ? ಅಥವಾ ಅಗಮ್ಯಸ್ತ್ರೀಯಲ್ಲಿ ಗಮನಮಾಡಿದೆಯೋ? 
(38). ಅಥವಾ ಮೃಷ್ಟಾನ್ನವನ್ನು ಬ್ರಾಹ್ಮಣರಿಗೆ ನೀಡದೆ ನೀನೊಬ್ಬನೇ ತಿನ್ನು 
ತ್ರಿದ್ದೀಯಾ? ಜಿಪುಣರು ಕೂಡಿಟ್ಟ ಹಣವನ್ನೇನಾದದರೂ ಅಪಹರಿಸಿದೆಯಾ? 
ಕೇರುವ ಮೊರದ ಗಾಳಿ ನಿನ್ನ ಮೇಲೆ ಬೀಸಿತೆ? ಅಥವಾ ಕೆಟ್ಟ ಕಣ್ಣನವರ 
ದೃಷ್ಟಿತಾಗಿತೆ? ಅರ್ಜುನ, ಏಕೆ ಈ ಪರಿಯಲ್ಲಿ ಶೋಭಾಹೀನನಾಗಿದ್ದೀಯೆ? 


(39-40). ಕಾಲುಗುರಿನ ಮೇಲೆ ಬಿದ್ದ ನೀರಾಗಲಿ ಗಡಿಗೆಯಿಂದ ಚಿಮ್ಮಿದ 


* ಮೂಲದಲ್ಲಿ "ಅವೀರಜೋತನುಗಮನಂ' ಎಂಬ ಶಬ್ದವಿದೆ. ಅವೀ 5 
ರಜಸ್ವಲೆಯಾದ ಸ್ತೀ, ವ್ಯಾಖ್ಯಾನಕಾರರು ಅವಿಗಳ ೯ ಕುರಿಗಳ, ರಜಃ ಧೂಳಿನ, 
ಅನುಗಮನಂ ಹಿಂದೆ ಹೋಗುವುದು--ಎಂದು ಅರ್ಥಮಾಡಿದ್ದಾರೆ. ಕುರಿ, ಕತ್ತೆ 
ಮೊದಲಾದವು ಎಬ್ಬಿಸಿದ ಧೂಳಿಯಲ್ಲಿ ಹೋಗುವುದು ನಿಷಿದ್ದವೆಂದು ಹೇಳಿದ್ದಾರೆ. ಅವಿ 
ಶಬ್ದಕ್ಕೆ ರಜಸ್ವಲೆ ಎಂಬ ಅರ್ಥವೂ ಉಂಟು (ಅವಿರ್ಭೂಪುಷ್ಪವತ್ಯೋಃ ಸ್ತ್ರೀ-ವೈಜಯಂತೀ 
ಕೋಶ, ವಿ..ಎಸ್‌. ಆಪ್ಪೆಯವರ ಶಬ್ದಾರ್ಥಕೋಶ). 


ಅಧ್ಯಾಯ 38 ಪಂಚಮಾಂಶಃ 509 


ಸ್ಪಷ್ಟೋ ನಖಾಂಭಸಾ ವಾಥ ಘಟವಾರ್ಯುಕ್ಷಿತೋಇಪಿವಾ। 
ಕೇನ ತ್ವಂ ವಾಸಿ ವಿಚ್ಛಾಯೋ ನ್ಯೂನೈರ್ವಾ ಯುಧಿ ನಿರ್ಜಿತಃ॥ 41 


ಶ್ರೀಪರಾಶರ ಉವಾಚ: 


ತತಃ ಪಾರ್ಥೋ ವಿನಿಃಶ್ವಸ್ಯ ಶ್ರೂಯತಾಂ ಭಗವನ್ನಿತಿ | 
ಉಕ್ತ್ವಾ ಯಥಾವದಾಚಷ್ಟೇ ವ್ಯಾಸಾಯಾತ್ಮಪರಾಭವಮ್‌ ॥ 42 


ಅರ್ಜುನ ಉವಾಚ: 


ಯದ್ದಲಂ ಯಚ್ಚ ಮತ್ತೇಜೋ ಯದ್ವೀರ್ಯಂ ಯಃ ಪರಾಕ್ರಮಃ। 
ಯಾ ಶ್ರೀಶ್ಛಾಯಾ ಚೆ ನಃ ಸೋಜಸ್ಮಾನ್‌ ಪರಿತ್ಯಜ್ಯ ಹರಿರ್ಗತಃ॥ 43 


ಈಶ್ಚರೇಣಾಪಿ ಮಹತಾ ಸ್ಮಿತಪೂರ್ವಾಭಭಾಷಿಣಾ। 
ಹೀನಾ ವಯಂ ಮುನೇ ತೇನ ಜಾತಾಸ್ಪಣಮಯಾ ಇವ॥ 44 


ಅಸ್ರ್ರಾಣಾಂ ಸಾಯಕಾನಾಂ ಚ ಗಾಂಡೀವಸ್ಕ ತಥಾ ಮಮ! 
ಸಾರತಾ ಯಾಂಭವನ್ಮೂರ್ತಿಸ್ಸ ಗತಃ ಪುರುಷೋತ್ತಮಃ ॥ 45 


ನೀರಾಗಲಿ ನಿನಗೆ ಸೋಕಿತೆ? ಅಥವಾ ಕ್ಷುದ್ರಜನರಿಂದ ಯುದ್ಧದಲ್ಲಿ ಸೋತು 
ಹೋದೆಯೊ? ಯಾವ ಕಾರಣದಿಂದ ನಿನ್ನ ಮುಖದ ಕಳೆ ಈ ಪ್ರಕಾರ 
ಕಂದಿಹೋಗಿದೆ?” ಎಂದರು (41). ಆಗ ಪಾರ್ಥನು ನಿಟ್ಟುಸಿರುಬಿಟ್ಟು 
“ಭಗವನ್‌, ಕೇಳೋಣವಾಗಲಿ'' ಎಂದು ನುಡಿದು, ತನಗಾದ ಸೋಲನ್ನು 
ವ್ಯಾಸಮುನಿಗಳಿಗೆ ಯಥಾವತ್ತಾಗಿ ತಿಳಿಸಿದನು: “ಮಹರ್ಷಿಗಳೆ, ನನ್ನ ಬಲ ನನ್ನ 
ತೇಜಸ್ಸು ನನ್ನ ಶೌರ್ಯ ನನ್ನ ಪರಾಕ್ರಮ ನನ್ನ ಸಂಪತ್ತು ನನ್ನ ಕಾಂತಿ--ಎಲ್ಲವೂ 
ಆಗಿದ್ದ ಶ್ರೀಹರಿಯು ನಮನ್ನು ಪರಿತ್ಯಜಿಸಿ ಹೊರಟು ಹೋದನು! (42-43). 
ಸ್ವಯಂ ಪರಮೇಶ್ವರನಾಗಿದ್ದರೂ ನಮ್ಮೊಡನೆ ನಗು ನಗುತ್ತ ಮಾತಾಡುತ್ತಿದ್ದ 
ಆತನಿಂದ ವಿರಹಿತರಾದೆವು. ಈಗ ನಾವು ಹುಲ್ಲುತುಂಬಿದ ಬೊಂಬೆ 
ಗಳಂತಾದೆವು. ನನ್ನ ಮಂತ್ರಾಸ್ತಗಳಿಗೂ ಶರಗಳಿಗೂ ಗಾಂಡೀವಧನುಸ್ಸಿಗೂ 
ಮೂರ್ತಿಮತ್ತಾದ ಸಾರವಾಗಿದ್ದ ಪುರುಷೋತ್ತಮನು ಹೋಗಿಬಿಟ್ಟನು (44-45). 


510 ಶ್ರೀವಿಷ್ಣುಪುರಾಣಮ್‌ 


ಯಸ್ಕಾವಲೋಕನಾದಸ್ಮಾನ್‌ ಶ್ರೀರ್ಜಯಃ ಸಂಪದುನ್ನತಿಃ। 
ನ ತತ್ಕಾಜ ಸ ಗೋವಿಂದಸ್ತೃಕ್ಹ್ವಾಂಸ್ಕಾನ್‌ ಭಗವಾನ್‌ ಗತಃ॥... 46 


ಭೀಷ್ಮದ್ರೋಣಾಂಗರಾಜಾದ್ಯಾಸಥಾ ದುರ್ಯೋಧನಾದಯಃ। 
ಯತ್ಛಭಾವೇಣ ನಿರ್ದಗ್ಸಾಸ್ಸ ಕೃಷ್ಣಸ್ತ್ಯಕ್ತವಾನ್‌ ಭುವಮ್‌ ॥ 47 


ನಿರ್ಯೌವನಾ ಗತಶ್ರೀಕಾ ನಷ್ಟಚ್ಚಾಯೇವ ಮೇದಿನೀ | 
ವಿಭಾತಿ ತಾತ ನೈಕೋ5ಹಂ ವಿರಹೇ ತಸ್ಕ ಚಕ್ರಿಣಃ॥ 48 


ಯಸ್ಕ ಪ್ರಭಾವಾದ್ದೀಷ್ಮಾದ್ಧೈರ್ಮಯ್ಯಗ್ನೌ ಶಲಭಾಯಿತಮ್‌! 
ಎನಾ ತೇನಾದ ಕೃಷ್ಣೇನ ಗೋಪಾಲೈರಸ್ಮಿ ನಿರ್ಜಿತಃ॥ 49 


ಗಾಂಡೀವಸ್ತಿಖು ಲೋಕೇಷು ಖ್ಯಾತಿಂ ಯದನುಭಾವತಃ। 
ಗತಸ್ತೇನ ವಿನಾಭೀರಲಗುಡೈಸ್ಸ ತಿರಸ್ಕೃತಃ॥ 50 


ಯಾವಾತನ ಕೃಪಾವಲೋಕನದಿಂದ ಶ್ರೀ, ಜಯ, ಸಂಪತ್ತು , ಉನ್ನತಿಗಳು 
ನಮನ್ನು ಪರಿತ್ಯಜಿಸಲಿಲ್ಲವೋ ಆ ಭಗವಾನ್‌ ಗೋವಿಂದನು ನಮನ್ನು ಬಿಟ್ಟು 
ಹೋದನು. ಭೀಷ್ಮ, ದ್ರೋಣ, ಕರ್ಣರೂ ದುರ್ಯೋದಧನಾದಿಗಳೂ 
ಯಾವಾತನ ಪ್ರಭಾವದಿಂದ ದಗ್ಗರಾಗಿಹೋದರೋ ಆ ಶ್ರೀಕೃಷ್ಣನು 
ಭೂಮಿಯನ್ನು ತ್ಯಜಿಸಿದನು (46-47). ಮುನಿಗಳೇ, ಆ ಚಕ್ರಧಾರಿಯ 
ವಿಯೋಗದಿಂದ ನಾನೊಬ್ಬನೇ ಅಲ್ಲ , ಸಮಸ್ತ ಪೃದಿ ಯೇ ಯೌವನ, ಶೋಭೆ, 
ಕಾಂತಿಗಳನ್ನು ಕಳೆದುಕೊಂಡಿತು. ಯಾವಾತನ ತೇಜಸ್ಸಿನಿಂದ ನಾನು 
ಅಗ್ನಿಯಾದೆನೋ ಭೀಷಾದಿಗಳು ನನ್ನಲ್ಲಿ ಪತಂಗದ ಹುಳುಗಳಂತೆ ಬೆಂದು 
ಹೋದರೋ ಆ ಶ್ರೀಕೃಷ್ಣನಿಂದ ರಹಿತನಾದ ನಾನು--ಅದೇ ನಾನು 
ದನಕಾಯುವವರಿಂದ ಸೋತುಹೋದೆನು! (48-49). ಯಾರ ಮಹಿಮೆಯ 
ಬಲದಿಂದ ಗಾಂಡೀವಧನುಸ್ಸು ಮೂರುಲೋಕಗಳಲ್ಲಿಯೂ ವಿಖ್ಯಾತಿಯನ್ನು 
ಗಳಿಸಿತ್ತೋ ಅದೇ ಧನುಸ್ಸು, ಅವನಿಲ್ಲದ್ದರಿಂದ ಗೊಲ್ಲರ ದೊಣ್ಣೆಗಳಿಗೆ 
ತಲೆಬಾಗಿತು? ಮಹರ್ಷಿಗಳೆ, ನನ್ನ ರಕ್ಷಣೆಯಲ್ಲಿದ್ದ ಸಾವಿರಾರು ಸ್ತ್ರೀಯರನ್ನು 


ಅಧ್ಯಾಯ 838 ಪಂಚಮಾಂಶಃ 511 


ಸ್ತೀಸಹಸ್ರಾಣ್ಮನೇಕಾನಿ ಮನ್ನಾಥಾನಿ ಮಹಾಮುನೇ | 
ಯತತೋ ಮಮ ನೀತಾನಿ ದಸ್ಕುಭಿರ್ಲಗುಡಾಯುಧೈಃ॥ 51 


ಆನೀಯಮಾನಮಾಭೀರೈಃ ಕೃಷ್ಣ ಕೃಷ್ಣಾವರೋಧನಮ್‌ | 
ಹೃತಂ ಯಖಷ್ಪಿಪ್ರಹರಣೆ ಸ ಪರಿಭೂಯ ಬಲಂ ಮಮ 52 


ನಿಶ್ಚೀಕತಾ ನ ಮೇ ಚಿತ್ರಂ ಯಜ್ಜೀವಾಮಿ ತದದ್ಭುತಮ್‌। 
ನೀಚಾವಮಾನಪಂಕಾಂಕೀ ನಿರ್ಲಜ್ಹೋಎಸ್ಮಿ ಪಿತಾಮಹ ॥| 53 


ಶ್ರೀವ್ಯಾಸ ಉವಾಚ: 


ಅಲಂ ತೇ ವ್ರೀಡಯಾ ಪಾರ್ಥ ನ ತ್ಹಂ ಶೋಚಿತುಮರ್ಹಸಿ | 
ಅವೇಹಿ ಸರ್ವಭೂತೇಷು ಕಾಲಸ್ಕ ಗತಿರೀದೃಶೀ॥ 54 


ಕಾಲೋ ಭವಾಯ ಭೂತಾನಾಮಭವಾಯ ಚೆ ಪಾಂಡವ! 
ಕಾಲಮೂಲಮಿದಂ ಜ್ಞಾತ್ಚಾ ಭವ ಸೈೈರ್ಯಪರೋಇರ್ಜುನ॥ 55 


ದೊಣ್ಣೆಹಿಡಿದ ದಸ್ಕುಗಳು ಅಪಹರಿಸಿಕೊಂಡು ಹೋದರು. ನಾನು ಎಷ್ಟು 
ಯತ್ನಿಸಿದರೂ ಫಲಿಸಲಿಲ್ಲ (50-51). ಕೃಷ್ಣದ್ವೈಪಾಯನರೆ, ಶ್ರೀಕೃಷ್ಣನ 
ಅಂತಃಪುರಸ್ತ್ರೀಯರನ್ನು ನಾನು ಕರೆದುಕೊಂಡು ಬರುತ್ತಿದ್ದೆನು. ಲಾಠಿಗಳನ್ನು 
ಹಿಡಿದು ಬಂದ ಆ ಜನರು ನನ್ನ ಬಲವನ್ನು ಧಿಕ್ಕರಿಸಿ ಸ್ತ್ರೀಯರನ್ನಳೆದುಕೊಂಡು 
ಹೋದರು (52). ಹೇ ಪಿತಾಮಹ, ನಾನು ಕಾಂತಿಹೀನನಾಗಿರುವುದು 
ಅಚ್ಚರಿಯಲ್ಲ ; ಇನ್ನೂ ಬದುಕಿದ್ದೇನೆಂಬುದೇ ಅಚ್ಚರಿ! ಅಲ್ಪಜನರಿಂದಾದ 
ಅವಮಾನದ ಕೆಸರು ನನಗೆ ಮೆತ್ತಿಕೊಂಡಿದೆ. ನಾನು ನಿರ್ಲಜ್ನ” ಎಂದನು (53). 
ಆಗ ವ್ಯಾಸಮುನಿಗಳು ಅವನನ್ನು ಸಂತೈಸುತ್ತ ಇಂತೆಂದರು: "ಪಾರ್ಥ, ಇದಕ್ಕಾಗಿ 
ನಾಚಿಕೆ ಪಡಬೇಡ. ನೀನು ಶೋಕಿಸುವುದು ತರವಲ್ಲ. ಸರ್ವಭೂತಗಳಲ್ಲಿಯೂ 
ಕಾಲಗತಿಯು ಈ ಪರಿಯಾಗಿರುತ್ತದೆಯೆಂದು ತಿಳಿ (54). ಸಮಸ್ತ ಪ್ರಾಣಿಗಳ 
ಜನಕ್ರೈ-ನಾಶಕ್ಕೆ ಕಾಲವೇ ಕಾರಣ. ಅರ್ಜುನ, ಎಲ್ಲವೂ ಕಾಲಾಧೀನವೆಂಬುದನ್ನು 
ತಿಳಿದು ಧೈರ್ಯವನ್ನು ತಂದುಕೊ. ನದಿಗಳು, ಸಮುದ್ರಗಳು, ಗಿರಿಗಳು, ಸಮಸ್ತ 


512 ಶ್ರೀವಿಷ್ಣುಪುರಾಣಮ್‌ 


ನದ್ಧಃ ಸಮುದ್ರಾ ಗಿರಯಸ್ಸಕಲಾ ಚ ವಸುಂಧರಾ! 
ದೇವಾ ಮನುಷ್ಯಾ ಪಶವಸ್ತರವಶ್ಚ ಸರೀಸೃಪಾಃ ॥ 56 


ಸೃಷ್ಟಾಃ ಕಾಲೇನ ಕಾಲೇನ ಪುನರ್ಯಾಸ್ಕಂತಿ ಸಂಕ್ಷಯಮ್‌!। 
ಕಾಲಾತ್ಮಕಮಿದಂ ಸರ್ವಂ ಜ್ಞಾತ್ಸಾ ಶಮಮವಾಪುಹಿ॥ 57 
qa 


ಕಾಲಸ್ಪರೂಪೀ ಭಗವಾನ್‌ ಕೃಷ್ಣ ಕಮಲಲೋಚನಃ | 
ಯಚ್ಛಾತ್ತ ಕೃಷ್ಣಮಾಹಾತ್ಮಂ ತತ್ತಥೈವ ಧನಂಜಯ ॥ 58 


ಭಾರಾವತಾರಕಾರ್ಯಾರ್ಥಮವತೀರ್ಣಸ್ಕ ಮೇದಿನೀಮ್‌। 
ಭಾರಾಕ್ರಾಂತಾ ಧರಾ ಯಾತಾ ದೇವಾನಾಂ ಸಮಿತಿಂ ಪುರಾ॥ 59 


ತದರ್ಥಮವತೀರ್ಣೋಸೌ ಕಾಲರೂಪೀ ಜನಾರ್ದನಃ! 
ತಚ್ಚ ನಿಷ್ಟಾದಿತಂ ಕಾರ್ಯಮಶೇಷಾ ಭೂಭುಜೋ ಹತಾಃ॥ 60 


ವೃಷ್ಣ ಂಧಕಕುಲಂ ಸರ್ವಂ ತಥಾ ಪಾರ್ಥೋಪಸಂಹೃತಮ್‌ | 
ನ ಕಿಂಚಿದನತ್‌ ಕರ್ತವ್ಯಂ ತಸ್ಕ ಭೂಮಿತಲೇ ಪ್ರಭೋಃ॥ 61 


ಪೃಥಿವೀ, ದೇವತೆಗಳು, ಮನುಷ್ಯರು, ಪಶುಗಳು, ವೃಕ್ಷಗಳು, ಹಾವು 
ಹಪ್ಪಟೆಗಳು--ಎಲ್ಲವನ್ನೂ ಕಾಲವು ಸೃಜಿಸಿದೆ. ಮತ್ತೆ ಕಾಲವೇ ನಾಶಪಡಿಸು 
ತ್ತದೆ. ಸರ್ವವೂ ಕಾಲಾತ್ಮಕವೆಂದು ತಿಳಿದು ಶಾಂತನಾಗು (55-57). ಕಮಲ 
ಲೋಚನನಾದ ಭಗವಾನ್‌ ಕೃಷ್ಣನು ಕಾಲಸ್ವರೂಪಿ. ನೀನು ಹೇಳುತ್ತಿರುವ 
ಕೃಷ್ಣಮಾಹಾತ್ಮ ವೆಲವೂ ಸತ್ಯವಾದದ್ದು. ಭೂಭಾರವನ್ನಿಳಿಸುವ ಕಾರ್ಯಕ್ಕಾಗಿ 
ಅವನು ಭೂಮಿಯಲ್ಲಿ ಅವತರಿಸಿದ್ದನು. ಭಾರಾಕ್ರಾಂತಳಾದ ಭೂದೇವಿಯು 
ಹಿಂದೊಮ್ಮೆ ದೇವತೆಗಳ ಸಭೆಗೆ ಈ ನಿಮಿತ್ತವಾಗಿ ಹೋಗಿದ್ದಳು (58-59). 
ಅದಕ್ಕೋಸ್ಕರ ಕಾಲರೂಪಿಯಾದ ಜನಾರ್ದನನು ಶ್ರೀಕೃಷ್ಣನಾಗಿ ಅವತರಿ 
ಸಿದ್ದನು. ಉದ್ದಿಷ್ಟಕಾರ್ಯವು ನೆರವೇರಿತು. ಸಕಲ ಭೂಭುಜರನ್ನೂ ಸಂಹರಿಸಿ 
ದ್ದಾಯಿತು. ಪಾರ್ಥ, ಅಂಧಕವೃಷ್ಟಿಗಳ ಕುಲವೆಲ್ಲವನ್ನೂ ಮುಗಿಸಿದ್ದಾಯಿತು. ಈ 
ಭೂತಳದಲ್ಲಿ ಆ ಸ್ವಾಮಿಗೆ ಕರ್ತವ್ಯಶೇಷವಾವುದೂ ಉಳಿದಿರಲಿಲ್ಲ (60-61). 


ಅಧ್ಯಾಯ 38 ಪಂಚಮಾಂಶಃ 513 


ಅತೋ ಗತಸ್ಸ ಭಗವಾನ್‌ ಕೃತಕೃತ್ಕೋ ಯಥೇಚ್ಛಯಾ | 
ಸೃಷ್ಟಿಂ ಸರ್ಗೇ ಕರೋತ್ಕೇಷ ದೇವದೇವಃ ಸಿತೌ ಸ್ಥಿತಿಮ್‌। 
ಅಂತೇ5ಂತಾಯ ಸಮರ್ಥೊೋನ5ಯಂ ಸಾಂಪ್ರತಂ ವೈ ಯಥಾ ಗತಃ ॥ 62 


ತಸ್ಮಾತಾರ್ಥ ನ ಸಂತಾಪಸ್ತ್ವಯಾ ಕಾರ್ಯಃ ಪರಾಭವೇ!। 
ಭವಂತಿ ಭಾವಾಃ ಕಾಲೇಷು ಪುರುಷಾಣಾಂ ಯತಃ ಸ್ತುತಿಃ ॥ 63 


ತ್ಚಯೆ ಕೇನ ಹತಾ ಭೀಷ್ಮದ್ರೋಣಕರ್ಣಾದಯೋ ರಣೇ! 
ತೇಷಾಮರ್ಜುನ ಕಾಲೋತ್ಸಃ ಕಿಂ ನ್ಯೂನಾಭಿಭವೋ ನ ಸಃ॥ 64 


ವಿಷ್ಣೋಸ್ಪಸ್ಕ ಪ್ರಭಾವೇಣ ಯಥಾ ತೇಷಾಂ ಪರಾಭವಃ। 
ಕೃತಸ್ಪಥೈವ ಭವತೋ ದಸುಭಸ್ಸ ಪರಾಭವಃ॥ 65 


ಸ ದೇವೇಶಶ್ಶರೀರಾಣಿ ಸಮಾವಿಶ್ಶ ಜಗತ್‌ಸ್ಥಿತಿಮ್‌ | 
ಕರೋತಿ ಸರ್ವಭೂತಾನಾಂ ನಾಶಮಂತೇ ಜಗತ್ಪತಿಃ ॥ 66 





ಆದ್ದರಿಂದ ಕೃತಕೃತ್ಯನಾದ ಭಗವಂತನು ಸ್ವೇಚ್ಛಾನುಸಾರವಾಗಿ ಹೊರಟು 
ಹೋದನು. ಆ ದೇವದೇವನು ಸೃಷ್ಟಿಕಾಲದಲ್ಲಿ ಸೃಷ್ಟಿಯನ್ನೂ ಸ್ಪಿತಿಕಾಲದಲ್ಲ 
ರಕ್ಷಣೆಯನ್ನೂ ಮಾಡುತ್ತಾನೆ, ಅಂತಕಾಲ ಬಂದಾಗ ನಾಶಮಾಡಲೂ ಅವನು 
ಸಮರ್ಥ. ಅದರಂತೆಯೇ ಈಗ (ದುಷ್ಟರನ್ನು) ನಾಶಮಾಡಿ ಹೊರಟು 
ಹೋಗಿದ್ದಾನೆ (62). ಆದ್ದರಿಂದ, ಅರ್ಜುನ, ನಿನಗೆ ಸೋಲಾಯಿತೆಂದು ಖಿನ್ನ 
ನಾಗಬೇಡ. ಕಾಲ ಬಂದಾಗ ಅದಕ್ಕನುಸಾರವಾಗಿ ಕೆಲವು ಘಟನೆಗಳು 
ನಡೆಯುತ್ತವೆ. ಅವುಗಳಿಂದ ಮನುಷ್ಯರು ಸ್ತುತಿಗೆ ಪಾತ್ರರಾಗುತ್ತಾರೆ (63). 
ನೀನೊಬ್ಬನೇ ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ರಣದಲ್ಲಿ ಪರಾಜಯ 
ಗೊಳಿಸಿದೆಯಲ್ಲ , ಅರ್ಜುನ, ಅದು ಕಾಲಮಹಿಮೆಯಿಂದ ಅಲ್ಲರಿಂದಾದ 
ಪರಾಭವವಲ್ಲವೆ? ಶ್ರೀಕೃಷ್ಣನ ತೇಜಸ್ಸಿನಿಂದ ಅವರಿಗೆ ಹೇಗೆ ಸೋಲಾಯಿತೋ 
ಹಾಗೆಯೇ ದಸ್ಕುಗಳಿಂದ ನಿನಗೆ ಸೋಲಾಯಿತು! (64-65). ಜಗತ್ಪತಿಯಾದ 
ಆ ದೇವೇಶ್ವರನು ಜನರ ದೇಹಗಳಲ್ಲಿ ಆವಿಷ್ಟನಾಗಿ ಜಗತ್ತಿನ ರಕ್ಷಣೆಯನ್ನೂ 
ಮಾಡುತ್ತಾನೆ, ಹಾಗೆಯೇ ಸಮಸ್ತ ಪ್ರಾಣಿಗಳನ್ನೂ ಧ ೦ಸಮಾಡುತಾನೆ (66). 


514 ಶ್ರೀವಿಷ್ಣುಪುರಾಣಮ್‌ 


ಭಗೋದಯೇ ತೇ ಕೌಂತೇಯ ಸಹಾಯೋಇಭೂಜ್ವನಾರ್ದನಃ। 


ತಥಾಂತೇ ತದ್ದಿಪಕ್ಷಾಸ್ತೇ ಕೇಶವೇನ ವಲೋಕಿತಾಃ॥ 67 
ಕಶ್ಶದ್ದಧ್ಯಾತ್‌ ಸಗಾಂಗೇಯಾನ್‌ ಹನ್ಮಾಸ್ಥಂ ಕೌರವಾನಿತಿ | 
ಆಭೀರೇಭೈಶ್ವ ಭವತಃ ಕಃ ಶ್ರದ್ಧಧ್ಯಾತ್ರರಾಭವಮ್‌ ॥ 68 


ಪಾರ್ಥೆ ತತ್ಸರ್ವಭೂತಸ್ಮ ಹರೇರ್ಲೀಲಾವಿಚೇಷ್ಟಿತಮ್‌। 
ತ್ವಯಾ ಯತ್ಕೌರವಾ ಧ್ವಸ್ತಾ ಯದಾಭೀರೈರ್ಭವಾನ್‌ ಜಿತಃ॥ 69 


ಗೃಹೀತಾ ದಸ್ಕುಭಿರ್ಯಾಶ್ಚ ಭವಾನ್‌ ಶೋಚತಿ ತಾಃ ಸ್ತ್ರಿಯಃ | 
ಏತಸ್ಮಾಹಂ ಯಥಾವೃತ್ತಂ ಕಥಯಾಮಿ ತವಾರ್ಜುನ ॥ 70 


ಅಷ್ಟಾವಕ್ರಃ ಪುರಾ ವಿಪ್ರೋ ಜಲವಾಸರತೋಇಭವತ್‌।! 
ಬಹೂನ್‌ ವರ್ಷಗಣಾನ್ನಾರ್ಥ ಗೃಣನ್‌ ಬ್ರಹ್ಮ ಸನಾತನಮ್‌ ॥ 71 


ಜಿತೇಷ್ಠಸುರಸಂಘೇಷು ಮೇರುಪೃಷೇೇ ಮಹೋತ್ಸವಃ। 
ಬಭೂವ ತತ್ರ ಗಚ್ಛಂತ್ಕೋ ದದೃಶುಸ್ತಂ ಸುರಸ್ತಿಯಃ॥ 72 


ಕೌಂತೇಯ, ನಿನಗೆ ಭಾಗ್ಯೋದಯವಾದಾಗ ಜನಾರ್ದನನು ನಿನಗೆ ಸಹಾಯ 
ಮಾಡಿದನು. ನಿನ್ನ ಭಾಗ್ಯವು ಕುಸಿದಾಗ ಆತನ ಕೃಪಾದೃಷ್ಟಿಯು ನಿನ್ನ ವೈರಿಗಳ 
ಕಡೆಗೆ ತಿರುಗಿತು! (67). ಭೀಷಾದಿಕೌರವರನ್ನು ನೀನು ಸಂಹರಿಸಬಲ್ಲೆಯೆಂದು 
ಯಾವನು ನಂಬಿಯಾನು? ನಿನಗೆ ಗೊಲ್ಲರಿಂದ ಸೋಲಾಗುವುದೆಂದು ಸಹ 
ಯಾವನು ನಂಬಿಯಾನು? ನೀನು ಕೌರವರನ್ನು ದ್ವಂಸಗೊಳಿಸಿದ್ದು, ದಸ್ಕುಗಳಿಂದ 
ನೀನು ಸೋತದ್ದು--ಇದೆಲ್ಲವೂ, ಪಾರ್ಥ, ಸರ್ವಾತ್ಮನಾದ ಶ್ರೀಹರಿಯ ಒಂದು 
ಲೀಲಾವಿಶೇಷ (68-69). ಇನ್ನು ಆ ಸ್ತ್ರೀಯರನ್ನು ದಸ್ಕುಗಳು ಅಪಹರಿಸಿಬಿಟ್ಟ 
ರೆಂದು ನೀನು ಪರಿತಪಿಸುವೆಯಷ್ಟೆ; ಅದರ ಯಥಾರ್ಥಸಂಗತಿಯೇನೆಂಬುದನ್ನು 
ಹೇಳುತ್ತೇನೆ, ಕೇಳು. ಅರ್ಜುನ, ಹಿಂದೆ ಅಷ್ಟಾವಕ್ರನೆಂಬ ವಿಪ್ರನು ಸನಾತನ 
ವಾದ ಬ್ರಹ್ಮವನ್ನು ಕುರಿತು ಜಪಿಸುತ್ತ ಬಹುವರ್ಷಗಳವರೆಗೆ ಜಲವಾಸದಲ್ಲಿದ್ದನು 
(10-71). ಆ ಸಮಯದಲ್ಲಿ ಅಸುರರನ್ನು ಜಯಿಸಿದ್ದಕ್ಕಾಗಿ ಮೇರುಗಿರಿಯ 
ಮೇಲೆ ಒಂದು ಮಹೋತ್ಸವದ ಏರ್ಪಾಡು ನಡೆದಿತ್ತು. ಅಲ್ಲಿಗೆ ಹೋಗುತ್ತಿದ್ದ 


ಅಧ್ಯಾಯ 38 ಪಂಚಮಾಂಶಃ 515 


ರಂಭಾತಿಲೋತ್ತಮಾದ್ದಾಸ್ತು ಶತಶೋ5ಥ ಸಹಸ್ರಶಃ | 
ತುಷ್ಟುವುಸ್ತಂ ಮಹಾತ್ಮಾನಂ ಪ್ರಶಶಂಸುಶ್ಚ ಪಾಂಡವ ॥ 73 


ಆಕಂಠಮಗ್ನಂ ಸಲಿಲೇ ಜಟಾಭಾರವಹಂ ಮುನಿಮ್‌। 
ವಿನಯಾವನತಾಶ್ಚೈನಂ ಪ್ರಣೇಮುಃ ಸ್ತೋತೃತತರಾಃ॥ 74 


ಯಥಾ ಯಥಾ ಪ್ರಸನ್ನೋsಸೌ ತುಷ್ಟುವುಸ್ತಂ ತಥಾ ತಥಾ! 
ಸರ್ವಾಸ್ತಾಃ ಕೌರವಶ್ರೇಷ್ಠ ತಂ ವರಿಷ್ಠಂ ದ್ವಿಜನ್ಮನಾಮ್‌ ॥ 75 


ಅಷ್ಟುವಕ್ರ ಉವಾಚ: 


ಪ್ರಸನ್ನೋ5ಹಂ ಮಹಾಭಾಗಾ ಭವತೀನಾಂ ಯದಿಷ್ಮತೇ | 
ಮತ್ತಸ್ತದ್‌ವ್ರಿಯತಾಂ ಸರ್ವಂ ಪ್ರದಾಸ್ಕಾಮ್ಮತಿದುರ್ಲಭಮ್‌ ॥ 76 


ರಂಭಾತಿಲೋತ್ತಮಾದ್ಭಾಸ್ಪ್ತಂ ವೈದಿಕ್ಕೋಂಪ್ಸರಸೋಇಬ್ರುವನ್‌ | 
ಪ್ರಸನ್ನೇ ತ್ಹಯ್ಯಪರ್ಯಾಪ್ಪಂ ಕಿಮಸ್ಮಾಕಮಿತಿ ದ್ವಿಜ॥ 17 


ಅಪ್ಸರೆಯರು ಅಷ್ಟಾವಕ್ರ ಮುನಿಯನ್ನು ನೋಡಿದರು. ರಂಭೆ, ತಿಲೋತ್ತಮೆ 
—ಮೊದಲಾದ ಸಾವಿರಾರು ಅಪ್ಸರಸ್ತ್ರೀಯರು ಆ ಮಹಾತನನ್ನು ಸ್ತುತಿಸಿದರು, 
ಹೊಗಳಿದರು (72-73). ಜಟಾಭಾರವನ್ನು ಧರಿಸಿ ಕತ್ತಿನವರೆಗೆ ನೀರಲ್ಲಿ 
ಮುಳುಗಿನಿಂತಿದ್ದ ಆ ಮುನಿಯನ್ನು ಅಪ್ಸರೆಯರು ಸ್ಲೋತ್ರಮಾಡುತ್ತ ವಿನಯ 
ದಿಂದ ತಲೆಬಾಗಿ ನಮಸ್ಕರಿಸಿದರು. ಅರ್ಜುನ, ದ್ವಿಜಶ್ರೇಷ್ಠನಾದ ಅಷ್ಟಾವಕ್ರನು 
ಯಾವ ಪ್ರಕಾರದಲ್ಲಿ ಪ್ರಸನ್ನನಾದಾನೋ ಆ ಪ್ರಕಾರದಲ್ಲಿ ಅವರೆಲ್ಲರೂ 
ಸ್ತುತಿಸುತ್ತಿದ್ದರು. (74-75). ಅನಂತರ ಮುನಿಯು ಪ್ರಸನ್ನನಾಗಿ “ಎಲೌ 
ಭಾಗ್ಯಶಾಲಿನಿಯರೆ, ನಿಮಗೆ ಯಾವುದು ಬೇಕೋ ಆ ವರವನ್ನು ನನ್ನಿಂದ 
ಪಡೆದುಕೊಳ್ಳಿರಿ. ಅತ್ಯಂತ ದುರ್ಲಭವಾದರೂ ಅದೆಲ್ಲವನ್ನು ಈಡೇರಿಸುವೆನು” 
ಎಂದನು (76). ಆಗ ವೇದಪ್ರಸಿದ್ದರಾದ ರಂಭೆ, ತಿಲೋತ್ತಮೆ-ಮೊದಲಾದ 
ಅಪ್ಸರೆಯರು “ದ್ವಿಜೋತ್ತಮ, ನೀನು ಪ್ರಸನ್ನನಾದ ಮೇಲೆ ನಮಗೆ ಅಲಭ್ಯ 
ವಾದದ್ದು ಯಾವುದಿದೆ?” ಎಂದರು. ಇತರ ಅಪ್ಸರೆಯರು “ವಿಪ್ರೋತ್ತಮ, 


516 ಶ್ರೀವಿಷ್ಣುಪುರಾಣಮ್‌ 

ಇತರಾಸ್ತ್ವಬ್ರುವನ್‌ ವಿಪ್ರ ಪ್ರಸನ್ನೋ ಭಗವಾನದಿ | 

ತದಿಚ್ಛಾಮಃ ಪತಿಂ ಪ್ರಾಪುಂ ವಿಪ್ರೇಂದ್ರ ಪುರುಷೋತ್ರಮಮ್‌ ॥ 78 
ಶ್ರೀವ್ಯಾಸ ಉವಾಚ: 


ಏವಂ ಭವಿಷ್ಮತೀತ್ಕುಕ್ಕಾ ಹ್ಯುಕ್ತತಾರ ಜಲಾನ್ಮುನಿಃ। 


ರಿ ಎವ 


ತಮುತ್ತೀರ್ಣಂ ಚ ದದೃಶುರ್ವಿರೂಪಂ ವಕ್ರಮಷ್ಟಧಾ ll, 79 
ತಂ ದೃಷ್ಟ್ವಾ ಗೂಹಮಾನಾನಾಂ ಯಾಸಾಂ ಹಾಸಃ ಸ್ಲುಟೋತಭವತ್‌ | 
ತಾಶೃಶಾಪ ಮುನಿಃ ಕೋಪಮವಾಪ್ಕ್ಶ ಕುರುನಂದನ ॥ 80 
ಯಸ್ಮಾದ್ದಿಕೃತರೂಪಂ ಮಾಂ ಮತ್ಹಾ ಹಾಸಾವಮಾನನಾ | 

ಭವತೀಭಿಃ ಕೃತಾ ತಸ್ಮಾದೇತಂ ಶಾಪಂ ದದಾಮಿ ವಃ॥ 81 
ಮತ್ತಸಾದೇನ ಭರ್ತಾರಂ ಲಬ್ಬ್ಯಾ ತು ಪುರುಷೋತ್ತಮಮ್‌ | 
ಮಚ್ಛಾಪೋಪಹತಾಸ್ಪರ್ವಾ ದಸ್ಮುಹಸ್ತಂ ಗಮಿಷಥ॥ 82 


ಶ್ರೀವ್ಯಾಸ ಉವಾಚ: 
ಇತ್ತುದೀರಿತಮಾಕರ್ಣೃ ಮುನಿಸ್ತಾಭಿಃ ಪಸಾದಿತಃ। 
ಪುನಸುರೇಂದ್ರಲೋಕಂ ವೆ ಪ್ರಾಹ ಭೂಯೋ ಗಮಿಷ್ಮಥ ॥ 83 


ನೀನು ಪ್ರಸನ್ನನಾದರೆ ಪುರುಷೋತ್ತಮನಾದ ಭಗವಂತನು ನಮಗೆ ಪತಿಯಾಗ 
ಬೇಕೆಂದು ಬಯಸುತ್ತೇವೆ” ಎಂದರು (77-78). ಆಗ ಮುನಿಯು “ಹಾಗೆ 
ಆಗುವುದು” ಎಂದು ನುಡಿದು ನೀರಿಂದ ಎದ್ದು ಬಂದನು. ಅವನು ಶರೀರದಲ್ಲಿ 
ಎಂಟುಕಡೆ ಸೊಟ್ಟಸೊಟ್ಟಾಗಿ ಕುರೂಪಿಯಾಗಿರುವುದನ್ನು ಅಪ್ಸರೆಯರು 
ಕಂಡರು. ಅವರಿಗೆ ನಗು ಬಂದಿತು. ಎಷ್ಟು ಮುಚ್ಚಿಕೊಂಡರೂ ಕೆಲವರ ನಗು 
ಪ್ರಕಟವಾಗಿ ಗೋಚರಿಸಿತು. ಅಷ್ಟಾವಕ್ರನು ಕೋಪದಿಂದ ಅಂಥವರನ್ನು 
ಶಪಿಸಿದನು (79-80): “ನಾನು ಕುರೂಪಿಯೆಂದು ತಿಳಿದು ನಕ್ಕು ಅವಮಾನ 
ಗೊಳಿಸಿದ್ದೀರಿ. ಆದ್ದರಿಂದ ನಿಮಗೆ ಈ ಶಾಪವನ್ನೀಯುತ್ತೇನೆ. ನನ್ನ ಅನುಗ್ರಹ 
ದಿಂದ ಪುರುಷೋತ್ರಮನನ್ನು ಪತಿಯನ್ನಾಗಿ ಪಡೆಯುವಿರಿ. ನಕ್ಕವರೆಲ್ಲರೂ 
ಅನಂತರ ಶಾಪಗ್ರಸ್ತರಾಗಿ ದಸ್ಕುಗಳ ಕೈಗೆ ಸಿಕ್ಕಿಕೊಳ್ಳಿರಿ!” ಎಂದನು (81-82). 
ಹೀಗೆ ಹೇಳಿದ್ದನ್ನು ಕೇಳಿ ಅಪ್ಸರೆಯರು ಆ ಮುನಿಯನ್ನು ಪ್ರಸನ್ನಗೊಳಿಸಿದರು. 


ಅಧ್ಕಾಯ 38 ಪಂಚಮಾಂಶಃ 517 


ಏವಂ ತಸ್ಮ ಮುನೇಶ್ಕಾಪಾದಷ್ಟಾವಕ್ರಸ್ಕ ಚಕ್ರಿಣಮ್‌ | 
ಭರ್ತಾರಂ ಪ್ರಾಪ್ಯ ತಾ ಯಾತಾ ದಸ್ಮುಹಸಂ ಸುರಾಂಗನಾಃ॥ 84 


ತತ್ತ್ವಯಾ ನಾತ್ರ ಕರ್ತವ್ಯಶ್ಕೋಕೋsಲ್ಲೋsಪಿ ಹಿ ಪಾಂಡವ! 
ತೇನೈವಾಖಿಲನಾಥೇನ ಸರ್ವಂ ತದುಪಸಂಹೃತಮ್‌ ॥ 85 


ಭವತಾಂ ಚೋಪಸಂಹಾರ ಆಸನ್ನಸ್ನೇನ ಪಾಂಡವ! 
ಬಲಂ ತೇಜಸ್ತಥಾ ವೀರ್ಯಂ ಮಾಹಾತ್ಮಂ ಚೋಪಸಂಹೃತಮ್‌ ॥ 86 


ಜಾತಸ್ಕ ನಿಯತೋ ಮೃತ್ಯುಃ ಪತನಂ ಚೆ ತಥೋನ್ನತೇಃ। 
ವಿಪ್ರಯೋಗಾವಸಾನಸ್ತು ಸಂಯೋಗಃ ಸಂಚಯೇ ಕ್ಷಯಃ॥ 87 


ವಿಜ್ಞಾಯ ನ ಬುಧಾಶ್ಕೋಕಂ ನ ಹರ್ಷಮುಪಯಾಂತಿ ಯೇ। 
ತೇಷಾಮೇವೇತರೇ ಚೇಷ್ಟಾಂ ಶಿಕ್ಷಂತಸ್ಸಂತಿ ತಾದೃಶಾಃ॥ 88 


ಆಗ ಮುನಿಯು ಪುನಃ “ತರುವಾಯ ನೀವು ಮತ್ತೆ ಸ್ವರ್ಗಲೋಕವನ್ನು ಸೇರಿ 
ಕೊಳ್ಳುವಿರಿ'' ಎಂದು ಹೇಳಿದನು. ಈ ಪ್ರಕಾರ ಅಷ್ಟಾವಕ್ರಮುನಿಯ ಶಾಪವಶ 
ದಿಂದ ದೇವಾಂಗನೆಯರು ಶ್ರೀಕೃಷ್ಣನನ್ನು ಪತಿಯನ್ನಾಗಿ ಪಡೆದು ಈಗ ದಸ್ಕುಗಳ 
ಕೈಗೆ ಸಿಕ್ಕಿಕೊಂಡಿದ್ದಾರೆ (83-84). ಪಾಂಡವ, ಈ ವಿಷಯದಲ್ಲಿ ನೀನು ಸ್ವಲ್ಪವೂ 
ಶೋಕಿಸಬಾರದು. ಆ ಜಗದೀಶ್ವರನೇ ಸರ್ವವನ್ನೂ ಈ ರೀತಿಯಲ್ಲಿ 
ಉಪಸಂಹರಿಸಿದ್ದಾನೆ. ನಿಮ್ಮ ಉಪಸಂಹಾರವೂ ಸಮೀಪಿಸಿದೆ. ಆದ್ದರಿಂದ 
ನಿಮ್ಮ ಬಲ, ತೇಜಸ್ಸು, ವೀರ್ಯ, ಪರಾಕ್ರಮಗಳು ಮುಗಿದವು (85-86). 
ಹುಟ್ಟಿದವನಿಗೆ ಸಾವು ನಿಶ್ಚಿತ. ಉನ್ನತಿಗೆ ಪತನವೂ ನಿಶ್ಚಿತ. ಸಂಯೋಗವು 
ವಿಯೋಗದಲ್ಲಿ ಕೊನೆಗೊಳ್ಳುತ್ತದೆ. ಸಂಚಯವು ವ್ಯಯದಲ್ಲಿ ಪರ್ಯವಸಾನ 
ವಾಗುತ್ತದೆ. ಇದೆಲ್ಲವನ್ನೂ ಅರಿತುಕೊಂಡು ಯಾವ ಪಂಡಿತರು ಶೋಕ 
ವನ್ನಾಗಲಿ ಹರ್ಷವನ್ನಾಗಲಿ ಪಡದೆ ಸಮಚಿತ್ತರಾಗಿರುತ್ತಾರೋ ಅವರ 
ನಡತೆಯನ್ನು ವಿವೇಕಿಗಳಾದ ಇತರರೂ ಅನುಸರಿಸುತ್ತಾರೆ (87-88). 


518 ಶ್ರೀವಿಷ್ಣುಪುರಾಣಮ್‌ 


ತಸ್ಮಾತ್ತಯಾ ನರಶ್ರೇಷ್ಠ ಜ್ಞಾತ್ಸೈತದ್‌ ಭ್ರಾತೃಭಿಸ್ಸಹ | 


ಆ ಎವ 


ಪರಿತ್ಮಜ್ಮಾಖಿಲಂ ತಂತ್ರಂ ಗಂತವ್ಮಂ ತಪಸೇ ವನಮ್‌!॥ 89 


ತದ್ಗಚ್ಛ ಧರ್ಮರಾಜಾಯ ನಿವೇದ್ಮೈತದ್ವಚೋ ಮಮ । 
ಪರಶ್ಟೋ ಭ್ರಾತೃಭಿಸ್ಸಾರ್ದ್ಗಂ ಯಥಾ ಯಾಸಿ ತಥಾ ಕುರು॥ 90 


ಇತ್ತುಕ್ತೋಂಭೈೇತ್ಕ ಪಾರ್ಥಾಭ್ಮಾಂ ಯಮಾಭ್ಯಾಂ ಚ ಸಹಾರ್ಜುನಃ। 
ದೃಷ್ಟಂ ಚೈವಾನುಭೂತಂ ಚ ಸರ್ವಮಾಖ್ಯಾತವಾಂಸ್ಪಥಾ ॥ 91 


ವ್ಯಾಸವಾಕ್ಕಂ ಚ ತೇ ಸರ್ವೇ ಶ್ರುತ್ಹಾಂರ್ಜುನಮುಖೇರಿತಮ್‌!। 
ರಾಜ್ಕೇ ಪರೀಕ್ಷಿತಂ ಕೃತ್ವಾ ಯಯುಃ ಪಾಂಡುಸುತಾ ವನಮ್‌॥ 92 


ಇತ್ತೇತತ್ತವ ಮೈತ್ರೇಯ ವಿಸ್ತರೇಣ ಮಯೋದಿತಮ್‌! 
ಜಾತಸ್ಕ ಯದೃ%ದೋರ್ವಂಶೇ ವಾಸುದೇವಸ್ಕ ಚೇಷ್ಪಿತಮ್‌ ॥ 93 


ಆದ್ದರಿಂದ, ನರಶ್ರೇಷ್ಠ, ಇದನ್ನು ನೀನು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು, 
ಸಕಲ ರಾಜ್ಯ ವ್ಯವಹಾರವನ್ನೂ ತೊರೆದು, ಸೋದರರೊಡನೆ ತಪಸ್ಸಿಗಾಗಿ 
ಅರಣ್ಯಕ್ಕೆ ಹೊರಟುಹೋಗು. ನೀನು ಹೋಗಿ ಧರ್ಮರಾಜನಿಗೆ ನಾನು 
ಹೇಳಿದುದೆಲ್ಲವನ್ನೂ ತಿಳಿಸು. ನಾಡಿದ್ದು ನಿನ್ನ ಸೋದರರೊಡನೆ ಹೊರಟು 
ಹೋಗುವುದಕ್ಕೆ ತಕ್ಕ ಯತ್ನವನ್ನು ಮಾಡು'” ಎಂದು ನುಡಿದರು (89-90). ಹೀಗೆ 
ವ್ಯಾಸಮುನಿಗಳು ನುಡಿಯಲಾಗಿ ಅರ್ಜುನನು ಹಸ್ತಿನಾವತಿಗೆ ಹೋಗಿ ಕುಂತೀ 
ಪುತ್ರರಾದ ಧರ್ಮರಾಜ-ಭೀಮಸೇನರಿಗೂ ನಕುಲ-ಸಹದೇವರಿಗೂ ತಾನು 
ಕಂಡದ್ದು ಅನುಭವಿಸಿದ್ದು--ಎಲ್ಲವನ್ನೂ ವಿವರವಾಗಿ ತಿಳಿಸಿದನು (91). 
ಅನಂತರ ಅರ್ಜುನನು ಹೇಳಿದ ವ್ಯಾಸವಾಕ್ಯವನ್ನು ಕೇಳಿದಮೇಲೆ, ಪಾಂಡವರು 
ರಾಜ್ಯಭಾರವನ್ನು ಪರೀಕ್ಷಿತನಿಗೆ ವಹಿಸಿಕೊಟ್ಟು ಅರಣ್ಯಾಭಿಮುಖವಾಗಿ 
ಪ್ರಯಾಣಮಾಡಿದರು (92). ಮೈತ್ರೇಯ, ಈ ಪ್ರಕಾರವಾಗಿ ಯದುವಂಶ 
ದಲ್ಲವತರಿಸಿದ ವಾಸುದೇವನ ಕಾರ್ಯವನ್ನು ವಿಸ್ತಾರವಾಗಿ ನಿನಗೆ ಹೇಳಿದ್ದೇನೆ. 


ಅಧ್ಯಾಯ 38 ಪಂಚಮಾಂಶಃ 519 


ಯಶ್ಚೈತಚ್ಚರಿತಂ ತಸ ಕೃಷ್ಣಸ್ಯ ಶೃಣುಯಾತ್ಸದಾ | 
ಸರ್ವಪಾಪವಿನಿರ್ಮುಕ್ತೋ ವಿಷ್ಣುಲೋಕಂ ಸ ಗಚ್ಛತಿ॥ 94 


ಇತಿ ಶ್ರೀವಿಷ್ಣುಪುರಾಣೇ ಪಂಚಮಾಂಶೇ ಅಷ್ಟಾತ್ರಿಶೋಧ್ಯಾಯಃ 
ಪಂಚಮಾಂಶಃ ಸಮಾಪು 


ಈ ಕೃಷ್ಣಚರಿತೆಯನ್ನು ಯಾವಾತನು ಸದಾ ಕೇಳುತ್ತಿರುವನೋ ಆತನು ಸರ್ವ 
ಪಾಪಗಳಿಂದ ಮುಕ್ತನಾಗಿ ವಿಷ್ಣುಲೋಕವನ್ನು ಸೇರುವನು (93-94). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಪಂಚಮಾಂಶದಲ್ಲಿ 
ಮೂವತ್ತೆಂಟನೆಯ ಅಧ್ಯಾಯವು ಮುಗಿಯಿತು. 


ಪಂಚಮಾಂಶಃ ಸಮಾಪುಃ 


Wa 


ಹಹ್ಟಾಂಶಃ 
ಪ್ರಥಮೋತಧ್ಯಾಯಃ 


ಶ್ರೀವೈತ್ರೇಯ ಉವಾಚ: 
ವ್ಯಾಖ್ಯಾತಾ ಭವತಾ ಸರ್ಗವಂಶಮನ್ಹಂತರಸಿತಿಃ | 


ವಂಶಾನುಚರಿತಂ ಚೈವ ವಿಸ್ತರೇಣ ಮಹಾಮುನೇ ॥ | 
ಶ್ರೋತುಮಿಚ್ಛಾಮ್ಮಹಂ ತ್ವತ್ತೋ ಯಥಾವದುಪಸಂಹೃತಿಮ್‌ | 
ಮಹಾಪ್ರಲಯಸಂಜ್ಞಾಂ ಚ ಕಲ್ಲಾಂತೇ ಚ ಮಹಾಮುನೇ॥ 2 


ಶ್ರೀಪರಾಶರ ಉವಾಚ: 


ಮೈತ್ರೇಯ ಶ್ರೂಯತಾಂ ಮತ್ತೋ ಯಥಾವದುಪಸಂಹೃತಿಃ। 
ಕಲ್ಬಾಂತೇ ಪ್ರಾಕೃತೇ ಚಿ ವ ಪ್ರಲಯೇ ಜಾಯತೇ ಯಥಾ ॥ 3 


ಹಷ್ನಾಂಶ 
ಅಧ್ಯಾಯ 1 


ಪ್ರಳಯದ ಪ್ರಶ್ನೆ; 


ಕಲಿಧರ್ಮನಿರೂಪಣ. 


ಮೈತ್ರೇಯರು ಪರಾಶರಮುನಿಗಳನ್ನು ಕುರಿತು “ಮಹರ್ಷಿಗಳೆ, ನೀವು 
ಈ ಹಿಂದೆ ಸೃಷ್ಟಿರಚನೆ, ವಂಶಪರಂಪರೆ, ಮನ್ವಂತರಸ್ಪಿತಿ, ವಂಶಾನುಚರಿತೆ 
ಇವನ್ನು ವಿಸ್ತಾರವಾಗಿ ನಿರೂಪಿಸಿದ್ದೀರಿ. ಈಗ ಕಲ್ಪಾಂತದಲ್ಲಾಗುವ 
ಉಪಸಂಹೃತಿಯನ್ನೂ ಮಹಾಪ್ರಳಯವನ್ನೂ ಕೇಳಿ ತಿಳಿದುಕೊಳ್ಳಬೇಕೆಂದು 
ಬಯಸುತ್ತೇನೆ? ಎಂದರು (1-2). ಆಗ ಪರಾಶರಮುನಿಗಳು ಇಂತೆಂದರು: 
ಮೈತ್ರೇಯ, ಕಲ್ಪಾಂತದಲ್ಲಿಯೂ ಪ್ರಾಕೃತ ಪ್ರಳಯದಲ್ಲಿಯೂ ಜಗತ್ತಿನ 


p18* 


ಅಧ್ಯಾಯ 1 ಷಷ್ಟಾಂಶಃ 521 


ಅಹೋರಾತ್ರಂ ಪಿಶ್ಸಕ್ಸಾಂ ತು ಮಾಸೋತಬಸ್ತಿದಿವೌಕಸಾಮ್‌ | 


ಚತುರ್ಯುಗಸಹಸ್ರೇ ತು ಬ್ರಹ್ಮಣೋ ವೈ ದ್ವಿಜೋತ್ತಮ ॥ 4 
ಕೃತಂ ತ್ರೇತಾ ದ್ಹಾಪರಂ ಚ ಕಲಿಶ್ಚೇತಿ ಚತುರ್ಯುಗಮ್‌!। 
ದಿವೈೈರ್ವರ್ಷಸಹಸ್ರೈಸ್ತು ತದ್‌ದ್ಧಾದಶಭಿರುಚ್ಛತೇ ॥ 5 


ಚತುರ್ಯುಗಾಣ್ಮಶೇಷಾಣಿ ಸದೃಶಾನಿ ಸ್ವರೂಪತಃ | 

ಆದ್ಕಂ ಕೃತಯುಗಂ ಮುಕ್ತ್ವಾ ಮೈತ್ರೇಯಾಂತೃ್ಫ ತಥಾ ಕಲಿಮ್‌॥ 6 
ಆದ್ಕೇ ಕೃತಯುಗೇ ಸರ್ಗೋ ಬ್ರಹ್ಮಣಾ ಕ್ರಿಯತೇ ಯಥಾ! 
ಕ್ರಿಯತೇ ಚೋಪಸಂಹಾರಸಥಾಂತೇ ಚ ಕಲೌ ಯುಗೇ॥ 7 





ಉಪಸಂಹೃತಿಯಾಗುತ್ತದೆ.* ಅದು ಹೇಗೆಂಬುದನ್ನು ಯಥಾವತ್ತಾಗಿ ಕೇಳು (3): 
ಮನುಷ್ಯರ ಗಣನೆಯಲ್ಲಿ ಒಂದು ತಿಂಗಳು ಪಿತೃಗಣಗಳಿಗೆ ಒಂದು 
ಅಹೋರಾತ್ರ(ದಿವಸ)ವಾಗುತ್ತದೆ. ನಮ್ಮ ಒಂದು ವರ್ಷವು ದೇವತೆಗಳಿಗೆ 
ಒಂದು ದಿವಸವಾಗುತ್ತದೆ. ನಮ್ಮ ಗಣನೆಯಲ್ಲಿ ಎರಡು ಸಾವಿರ ಚತುರ್ಯುಗ 
ಗಳು ಬ್ರಹನಿಗೆ ಒಂದು ದಿವಸವಾಗುತ್ತವೆ (4). ಕೃತ, ತ್ರೇತಾ, ದ್ವಾಪರ, ಕಲಿ 
ಎಂದು ನಾಲ್ಕು ಯುಗಗಳಿವೆ. ಈ ಚತುರ್ಯುಗಗಳ ಒಟ್ಟು ಕಾಲಮಾನವು 
ಹನ್ನೆರಡು ಸಾವಿರ ದಿವ್ಯವರ್ಷಗಳಾಗುತ್ತವೆ.$ ಮೈತ್ರೇಯ, (ಪ್ರತ್ಯೇಕ 
ಮನ್ವಂತರದ) ಮೊದಲನೆಯ ಕೃತಯುಗವನ್ನೂ ಕಡೆಯ ಕಲಿಯುಗವನ್ನೂ 
ಬಿಟ್ಟು ನಡುವೆ ಸಂಭವಿಸುವ ಎಲ್ಲ ಚತುರ್ಯುಗಗಳೂ ಸ್ವರೂಪತಃ ಒಂದೇ 
ವಿಧವಾಗಿರುತ್ತವೆ (5-6). ಏಕೆಂದರೆ, ಮೊದಲನೆಯ ಕೃತಯುಗದಲ್ಲಿ ಬ್ರಹಮ 
ಸೃಷ್ಟಿಯನ್ನಾರಂಭಿಸುತ್ತಾನೆ. ಕಡೆಯ ಕಲಿಯುಗದಲ್ಲಿ ಪ್ರಳಯವಾಗುತ್ತದೆ 
(ಮಧ್ಯದ ಯುಗಗಳಲ್ಲಿ ಸೃಷ್ಟಿಯಾಗಲಿ ನಾಶವಾಗಲಿ ಇಲ್ಲ. ಆದ್ದರಿಂದ 
ಇವುಗಳಲ್ಲಿ ಸ್ವಲ್ಪ ವಿಶೇಷ ಉಂಟು)--ಎಂದರು (7). ಆಗ ಮೈತ್ರೇಯರು 

* ಉಪಸಂಹೃತಿ--ನಾಶ, ಪ್ರಳಯ. ಇದು ಸಾಮಾನ್ಯಪ್ರಳಯ, ಮಹಾಪ್ರಳಯ 
--ಎಂದು ಎರಡು ವಿಧ. ಬ್ರಹ್ಮನ ಹಗಲು ಕಳೆದಮೇಲೆ ಆಗತಕ್ಕದ್ದು ಸಾಮಾನ್ಯಪ್ರಳಯ. 
ಇದನ್ನು ಕಲ್ಪಾಂತವೆಂದೂ ಹೇಳುತ್ತಾರೆ. ಬ್ರಹ್ಮನ ಆಯುಸ್ಸು ಮುಗಿದಮೇಲೆ ಆಗತಕ್ಕದ್ದು 
ಮಹಾಪ್ರಳಯ. ಇದಕ್ಕೆ ಪ್ರಾಕ್ಷತಪ್ರಳಯ ಎಂದೂ ಹೆಸರಿದೆ. 


ಕ್ರ ದಿಲ್‌ ಲ 


ಕ ಪ್ರಥಮಾಂಶದ ಮೂರನೇ ಅಧ್ಯಾಯದಲ್ಲಿ ಕಾಲಗಣನೆ ವಿಸ್ತಾರವಾಗಿ ಬಂದಿದೆ. 


522 ಶ್ರೀವಿಷ್ಣುಪುರಾಣಮ್‌ 


ಣ 


ಶ್ರೀವೈತ್ರೇಯ ಉವಾಚ: 


ಕಲೇಸ್ಸರೂಪಂ ಭಗವನ್‌ ವಿಸ್ತರಾದ್ದಕ್ತುಮರ್ಹಸಿ | 
ಧರ್ಮಶೃತುಷ್ಟಾದ್‌ಭಗವಾನ್‌ ಯಸ್ಸಿನ್ನಿಪ್ಠವಮೃಚ್ಛಿತಿ ॥ 8 


ಶೀಪರಾಶರ ಉವಾಚ: 


ಕಲೇಃ ಸ್ವರೂಪಂ ಮೈತ್ರೇಯ ಯದ್ಭವಾನ್‌ ಶ್ರೋತುಮಿಚ್ಛತಿ | 
ತನ್ನಿಬೋಧ ಸಮಾಸೇನ ವರ್ತತೇ ಯನ್ಮಹಾಮುನೇ॥ 9 


ವರ್ಣಾಶ್ರಮಾಚಾರವತೀ ಪ್ರವೃತ್ತಿರ್ನ ಕಲೌ ನೃಣಾಮ್‌ | 
ನ ಸಾಮಯಗೃಜುರ್ಧರ್ಮವಿನಿಷ್ಟಾದನಹೈತುಕೀ॥ 10 


ವಿವಾಹಾ ನ ಕಲೌ ಧರ್ಮಾ ನ ಶಿಷಗುರುಸಂಸ್ಥಿತಿಃ | 
ನ ದಾಂಪತಕ್ರಮೋ ನೈವ ವಸ್ನಿದೇವಾತ್ಮಕಃ ಕ್ರಮಃ ॥ 11 


“ಭಗವನ್‌, ನಾಲ್ಕು ಪಾದಗಳಿರುವ ಭಗವಾನ್‌ ಧರ್ಮಪುರುಷನು ಕಲಿಯುಗ 
ದಲ್ಲಿ ವೈಕಲ್ಯವನ್ನು ಹೊಂದುತ್ತಾನಷ್ಟೆ. ಆ ಕಲಿಯ ಸ್ವರೂಪವನ್ನು ವಿಸ್ತಾರವಾಗಿ 
ನನಗೆ ಹೇಳಬೇಕು ಎಂದು ಕೇಳಿದರು (8). ಅದಕ್ಕೆ ಪರಾಶರಮುನಿಗಳು 
ಹೇಳಿದರು: ಮೈತ್ರೇಯ, ಕಲಿಯ ಸ್ವರೂಪವನ್ನು ಕೇಳುತ್ತೀಯಲ್ಲ , ಅದನ್ನು 
ಸಂಕ್ಷೇಪವಾಗಿ ಮಾತ್ರ ಹೇಳುತ್ತೇನೆ, ಕೇಳು (9). ಕಲಿಯುಗದಲ್ಲಿ ಮನುಷ್ಯರ 
ಪ್ರವೃತ್ತಿಯು ವರ್ಣಾಶ್ರಮಧರ್ಮಗಳ ಆಚಾರಕ್ಕೆ ಅನುಗುಣವಾಗಿರುವುದಿಲ್ಲ. 
ಯಗ್ಯಜುಃಸಾಮವೇದಗಳಲ್ಲಿ ಉಕ್ತವಾದ ಧರ್ಮವನ್ನು ನಡೆಸಬೇಕೆಂಬ ಪ್ರವೃತ್ತಿ 
ಜನರಿಗಿರುವುದಿಲ್ಲ (10). ಕಲಿಯುಗದಲ್ಲಿ (ಬ್ರಾಹ್ಮ, ಪ್ರಾಜಾಪತ್ಯ-- 
ಮುಂತಾದ) ಧರ್ಮವ್ಯವಸ್ದೆಯಿಂದ ವಿವಾಹಗಳು ನಡೆಯುವುದಿಲ್ಲ. ಗುರುಶಿಷ್ಯ 
ರಲ್ಲಿ(ಶುಶ್ರೂಷೆ, ಅನುಗ್ರಹ ಮುಂತಾದ) ಗುರುಕುಲ ಪದ್ಧತಿಯೂ ಇರುವುದಿಲ್ಲ. 
ದಾಂಪತ್ಯದಲ್ಲಿ ಪರಸ್ಪರ ಹೊಂದಿಕೊಳ್ಳತಕ್ಕ ಕ್ರಮವೂ ಇರುವುದಿಲ್ಲ, 
ಅಗ್ಲಿಪೂಜೆ, ದೇವತಾಪೂಜೆ--ಮುಂತಾದ ವಿಧಾನವೂ ಇರುವುದಿಲ್ಲ (11). 


ಅಧ್ಯಾಯ 1 ಷಷ್ಠಾಂಶಃ 593 


ಯತ್ರ ಕುತ್ರ ಕುಲೇ ಜಾತೋ ಬಲೀ ಸರ್ಮೇಶ್ವರಃ ಕಲೌ। 
ಸರ್ವೇಭ್ಮ ಏವ ವರ್ಣೇಭ್ಕೋ ಯೋಗ್ಯ ಕನ್ನಾವರೋ ಧನೀ॥ 12 


ಯೇನ ಕೇನ ಚ ಯೋಗೇನ ದ್ವಿಜಾತಿರ್ದೀಕ್ಷಿತಃ ಕಲೌ! 
ಯೆ ಎವ ಸೈವ ಚ ಮೆ ತೀಯ ಪ್ರಾಯಶ್ಚಿತ್ರಂ ಕಲೌ ಕ್ರಿಯಾ॥ 13 


ಸರ್ವಮೇವ ಕಲೌ ಶಾಸ್ತ್ರಂ ಯಸ್ಕ ಯದ್ವಚನಂ ದ್ವಿಜ! 


ದೇವತಾ ಚ ಕಲೌ ಸರ್ವಾ ಸರ್ವಸ್ಸರ್ವಸ್ಮ ಚಾಶ್ರಮಃ॥ 14 
ಉಪವಾಸಸಥಾಯಾಸೋ ವಿತ್ಲೋತ್ಸರ್ಗಸಪಃ ಕಲೌ। 
ಧರ್ಮೋ ಯಥಾಭರುಚಿತೈರನುಷ್ಠಾನೈರನುಷ್ಠಿತಃ ॥ 15 
ವಿತ್ತೇನ ಭವಿತಾ ಪುಂಸಾಂ ಸ್ವಲ್ಪೇನಾಢ್ಕ್ಮಮದಃ ಕಲೌ! 
ಸ್ತ್ರೀಣಾಂ ರೂಪಮದಶ್ಚೈವಂ ಕೇಶೈರೇವ ಭವಿಷ್ಯತಿ ॥ 16 
ಸುವರ್ಣಮಣಿರತ್ನಾದೌ ವಸ್ತ್ರೇ ಚೋಪಕ್ಷಯಂ ಗತೇ। 
ಕಲೌ ಸ್ತ್ರಿಯೋ ಭವಿಷ್ಯಂತಿ ತದಾ ಕೇಶೈರಲಂಕೃತಾಃ ॥ 17 


ಯಾವ ಕುಲದಲ್ಲಾದರೂ ಹುಟ್ಟಿರಲಿ, ಬಲಿಷ್ಠನಾದವರು ಕಲಿಯುಗದಲ್ಲಿ ಸರ್ವ 
ನಿಯಾಮಕನಾಗುತಾನೆ. ಯಾವ ವರ್ಣದಲ್ಲಿಯೇ ಹುಟ್ಟಿರಲಿ, ಧನಿಕನು ಕನ್ಯೆಗೆ 
ವರನಾಗಲು ಯೋಗ್ಯನೆನಿಸುತ್ತಾನೆ (12). ಬ್ರಾಹ್ಮಣನು ಯಾವುದೋ ಒಂದು 
ಕುತ್ಸಿತ ಮಾರ್ಗದಿಂದ "ದೀಕ್ಷಿತ' ಎನ್ನಿಸಿಕೊಂಡುಬಿಡುತ್ತಾನೆ! ಕಲಿಯುಗದಲ್ಲಿ 
ಯಾವುದೋ ಒಂದು ಅಲ್ಪಕ್ರಿಯೆಯೇ "ಪ್ರಾಯಶ್ಚಿತ್ತ'ವಾಗಿಬಿಡುತ್ತದೆ! ಯಾರ 
ಬಾಯಿಂದ ಯಾವ ವಾಕ್ಯವೇ ಹೊರಡಲಿ ಅದೆಲ್ಲವೂ ಶಾಸ್ತ್ರವಾಗಿಬಿಡುತ್ತದೆ. 
ಯಾರನ್ನು ಪೂಜಿಸುತ್ತಾರೋ ಅವರೇ ದೇವರು. ಕಲಿಯುಗದಲ್ಲಿ ಎಲ್ಲರೂ ಎಲ್ಲ 
ಆಶ್ರಮಗಳನ್ನೂ ವಹಿಸಿಕೊಳ್ಳಬಹುದಾಗುತ್ತದೆ (13-14). ತಮಗೆ ತೋರಿದಂತೆ 
ಮಾಡುವ ಉಪವಾಸ, ಶ್ರಮ, ಹಣವನ್ನು ತೆರುವುದು--ಇದೆಲ್ಲ ತಪಸ್ಸಾಗು 
ತ್ತದೆ. ಮನಸ್ಸಿಗೆ ಕಂಡಂತೆ ಮಾಡುವ ಕ್ರಿಯೆಯೂ ಧರ್ಮವೆನಿಸುತ್ತದೆ. 
ಕಲಿಯುಗದಲ್ಲಿ ಸ್ವಲ್ಪ ಹಣವಿದ್ದರೂ ಸಾಕು, ಜನರಿಗೆ ಧನಮದ ಹುಟ್ಟುತ್ತದೆ. 
ಕೇಶಗಳಿಂದಲೇ ಸ್ತ್ರೀಯರಿಗೆ ರೂಪಮದ ಬರುತ್ತದೆ (15-16). ಸುವರ್ಣಮಣಿ 
ರತ್ನ ವಸ್ತ್ರಗಳನ್ನು ದೂರಮಾಡಿ ಸ್ತ್ರೀಯರು ಕಲಿಯುಗದಲ್ಲಿ ಕೇಶಗಳಿಂದ ತಮ್ಮನ್ನು 


524 ಶ್ರೀವಿಷ್ಣುಪುರಾಣಮ್‌ 


ಪರಿತಕ್ಷ್ಮಂತಿ ಭರ್ತಾರಂ ವಿತ್ರಹೀನಂ ತಥಾ ಸ್ತ್ರಿಯಃ | 


ಭರ್ತಾ ಭವಿಷ್ಯತಿ ಕಲೌ ವಿತ್ತವಾನೇವ ಯೋಷಿತಾಮ್‌ ॥ 18 
ಯೋ ವೈ ದದಾತಿ ಬಹುಲಂ ಸ್ವಂ ಸ ಸ್ಥಾಮೀ ಸದಾ ನೃಣಾಮ್‌ | 
ಸ್ವಾಮಿತ್ವಹೇತುಸ್ಸಂಬಂಧೋ ನ ಚಾಭಿಜನತಾ ತಥಾ॥ 19 


ಗೃಹಾಂತಾ ದ್ರವಸಂಘಾತಾ ದ್ರವ್ಯಾಂತಾ ಚ ತಥಾ ಮತಿಃ। 
ಅರ್ಥಾಶ್ಚಾತ್ಮೋಪಭೋಗಾಂತಾ ಭವಿಷ್ಯಂತಿ ಕಲೌ ಯುಗೇ॥ 20 


ಸ್ತ್ರಿಯಃ ಕಲೌ ಭವಿಷ್ಯಂತಿ ಸ್ಟೈರಿಣ್ಕೋ ಲಲಿತಸ್ಸೃಹಾಃ।| 


ಅನ್ಮಾಯಾವಾಪ್ಪವಿತ್ತೇಷು ಪುರುಷಾಃ ಸ್ಪಹಯಾಲವಃ ॥ 21 
ಅಭರ್ಥಿತಾಪಿ* ಸುಹೃದಾ ಸ್ಟಾರ್ಥಹಾನಿಂ ನ ಮಾನವಾಃ! 
ಪಣಾರ್ಧಾರ್ಧಾರ್ದ್ವಮಾತ್ರೇಪಿ ಕರಿಷ್ಠಂತಿ ಕಲೌ ದ್ವಿಜ॥ 22 


ಸಿಂಗರಿಸಿಕೊಳ್ಳುತ್ತಾರೆ. ಗಂಡನು ಧನಹೀನನಾದರೆ ಅವನನ್ನು ಬಿಟ್ಟುಬಿಡುತ್ತಾರೆ. 
ಧನವಂತನೊಬ್ಬನೇ ಕಲಿಯುಗದಲ್ಲಿ ಸ್ತ್ರೀಯರಿಗೆ ಗಂಡನಾಗಲು ಯೋಗ್ಯನೆನಿಸು 
ತ್ತಾನೆ (17-18). ಯಾವಾತನು ಹೆಚ್ಚಾಗಿ ಹಣವನ್ನು ತ್ಯಾಗಮಾಡುತ್ತಾನೋ 
ಆತನು (ಎಷ್ಟೇ ನಿಂದ್ಯನಾಗಿದ್ದರೂ) ಜನರಿಗೆ ಸ್ವಾಮಿಯಾಗುವನು. ಸ್ವಾಮಿ 
ಯಾಗಲು ಬೇಕಾದ ಅನ್ಯಕಾರಣದ ಗಣನೆ ಇಲ್ಲವಾಗುವುದು. ಉತ್ತಮ ವಂಶದ 
ಗಣನೆಯೂ ಇರುವುದಿಲ್ಲ (19. ಕಲಿಯುಗದಲ್ಲಿ ದ್ರವ್ಯಸಂಗ್ರಹವೆಲ್ಲವೂ 
ಗೃಹನಿರ್ಮಾಣದಲ್ಲಿ ಸಮಾಪ್ತ. ಬುದ್ಧಿಯು ದ್ರವ್ಯಸಂಗ್ರಹದಲ್ಲಿ ಸಮಾಪ್ತ. 
ಧನವೆಲ್ಲವೂ ಆತ್ಮಬೋಗದಲ್ಲಿ ಸಮಾಪ್ತ! ಕಲಿಯುಗದಲ್ಲಿ ಸ್ತ್ರೀಯರು 
ಸ್ವೇಚ್ಛಾಚಾರಿಣಿಯರೂ ಸುಖಲಾಲಸೆಯರೂ ಆಗುವರು. ಪುರುಷರಿಗೆ 
ಅನ್ಯಾಯದ ಧನಸಂಪಾದನೆಯಲ್ಲಿ ಆಸೆ ಬೆಳೆಯುವುದು (20-21). ಮೈತ್ರೇಯ, 
ಮಿತ್ರನು ಬೇಡಿಕೊಂಡರೂ ಸಹ ಕಲಿಯುಗದಲ್ಲಿ ಜನರು ಅವನಿಗಾಗಿ ಒಂದು 
ಬಿಡಿಗಾಸನ್ನೂ ಕೂಡ ಕಳೆದುಕೊಳ್ಳುವುದಿಲ್ಲ, . ಅವನಿಗಾಗಿ ಸ್ವಾರ್ಥಕ್ಕೆ ಭಂಗವನ್ನು 
ತಂದುಕೊಳ್ಳುವುದಿಲ್ಲ! (22). ವಿಪ್ರರ ವಿಷಯದಲ್ಲಿ ಅನ್ಕರಿಗೆ "ಮನುಷ್ಯ 


* ಅಭ್ಯರ್ಥಿತಾಃ ಅಪಿ-ಎಂದು ಪದವಿಭಾಗ, ಸಂಧಿ ಆರ್ಷ. 


ಅಧ್ಯಾಯ 3 ಷಷ್ಠಾಂಶಃ 525 


ಸಮಾನಪೌರುಷಂ ಚೇತೋ ಭಾವಿ ವಿಪ್ರೇಷು ವೆ ) ಕಲೌ! 


ಕ್ಷೀರಪ್ರದಾನಸಂಬಂಧಿ ಭಾವಿ ಗೋಷು ಚ ಗೌರವಮ್‌॥ 23 
ಅನಾವೃಷ್ಟಿಭಯಪ್ರಾಯಾಃ ಪ್ರಜಾಃ ಕ್ಷುದ್ಧಯಕಾತರಾಃ। 

ಭವಿಷ್ಯಂತಿ ತದಾ ಸರ್ವೇ ಗಗನಾಸಕ್ತದೃಷ್ಟಯಃ॥ 24 
ಕಂದಮೂಲಫಲಾಹಾರಾಸ್ತಾಹಸಾ ಇವ ಮಾನವಾಃ। 

ಆತ್ಮಾನಂ ಘಾತಯಿಷ್ಠಂತಿ ಹ್ಯನಾವೃಷ್ಟಾದಿದುಃಖತಾಃ॥ 25 
ದುರ್ಭಿಕ್ಷಮೇವ ಸತತಂ ತಥಾ ಕ್ಷೇಶಮನೀಶ್ಚರಾಃ। 

ಪ್ರಾಪ್ಸಂತಿ ವ್ಯಾಹತಸುಖಪ್ರಮೋದಾ ಮಾನವಾಃ ಕಲೌ॥ 26 
ಅಸ್ನಾನಭೋಜಿನೋ ನಾಗ್ನಿದೇವತಾತಿಥಿಪೂಜನಮ್‌ | 

ಕರಿಷ್ಕಂತಿ ಕಲೌ ಪ್ರಾಪ್ತೇ ನ ಚ ಪಿಂಡೋದಕಕ್ರಿಯಾಮ್‌ ॥ 27 
ಲೋಲುಪಾ ಹು್ರಸ್ತದೇಹಾಶ್ನ ಬಹ್ನನ್ನಾದನತತ್ನರಾಃ | 
ಬಹುಪ್ರಜಾಲ್ಪ್ಬಭಾಗಾಶ್ಟ ಭವಿಷ್ಮಂತಿ ಕಲೌ ಸ್ತ್ರಿಯಃ ॥ 28 


ರಾದ್ದರಿಂದ ನಾವು ಸಮಾನರು' ಎಂಬ ಬುದ್ದಿ ಹುಟ್ಟುವುದು. ಹಾಲುಕೊಡುವ 
ನಿಮಿತ್ತದಿಂದ ಮಾತ್ರ ಗೋವುಗಳಲ್ಲಿ ಆದರ ಬುದ್ಧಿ ಇರುವುದು. ಕಲಿಯುಗದಲ್ಲಿ 
ವಿಶೇಷವಾಗಿ ಅನಾವೃಷ್ಟಿಯ ಭಯವಿರುತ್ತದೆ. ಹಸಿವಿನ ಹೆದರಿಕೆಯಿಂದ 
ವ್ಯಾಕುಲರಾದ ಪ್ರಜೆಗಳು ಸದಾ ಆಕಾಶವನ್ನು ನೋಡುತ್ತ ಇರುತ್ತಾರೆ! (23-24). 
ತಪಸ್ವಿಗಳೋ ಎಂಬಂತೆ ಕಂದ ಮೂಲ ಫಲಾಹಾರಿಗಳಾಗಿ ಅನಾವೃಷ್ಟ್ಯಾದಿ 
ಬಾಧೆಗಳಿಗೆ ಸಿಕ್ಕಿ ನರಳುತ್ತಾರಲ್ಲದೆ ಆತಹತ್ಯೆಯನ್ನೂ ಮಾಡಿಕೊಳ್ಳುತ್ತಾರೆ. 
ಕಲಿಯುಗದಲ್ಲಿ ಯಾವಾಗಲೂ ದುರ್ಭಿಕ್ಷವೇ. ಜನರು ಅನಾಥರಾಗಿ ಕ್ಷೇಶದಲ್ಲಿ 
ತೊಳಲುತ್ತಾರೆ. ನಿಜವಾದ ಸೌಖ್ಯವೂ ಪ್ರಮೋದವೂ ಇರುವುದಿಲ್ಲ (25-26). 
ಕಲಿಯುಗ ಬಂದಾಗ ಜನರು ಸ್ನಾನಮಾಡದೆ ಊಟಮಾಡುತ್ತಾರೆ. ಅಗ್ನಿ- 
ದೇವತೆ-ಅತಿಥಿಗಳ ಪೂಜೆಯನ್ನು ಮಾಡುವುದಿಲ್ಲ. ಪಿತೃಗಳಿಗೆ ಪಿಂಡೋದಕ 
ಕ್ರಿಯೆಯನ್ನು ನಡೆಸುವುದಿಲ್ಲ (27). ಸ್ತ್ರೀಯರು ವಿಷಯಲೋಲುಪರೂ ಗಿಡ್ಡ 
ದೇಹದವರೂ ಆಗಿರುತ್ತಾರಲ್ಲದೆ ವಿಪುಲವಾಗಿ ಆಹಾರವನ್ನು ಸೇವಿಸುತ್ತಾರೆ. 


526 ಶ್ರೀವಿಷ್ಣುಪುರಾಣಮ್‌ 


ಉಭಾಭ್ಯಾಮಪಿ ಪಾಣಿಭ್ಯಾಂ ಶಿರಃ ಕಂಡೂಯನಂ ಸ್ತ್ರಿಯಃ | 


ಕುರ್ವತ್ಕೋ ಗುರುಭತ್ತಕಣಾಮಾಜ್ಞಾಂ ಭೇತ್ಸಂತನಾದರಾಃ॥ 29 
ಸ್ಹಪೋಷಣಪರಾಃ ಕ್ಷುದ್ರಾ ದೇಹಸಂಸ್ಕಾರವರ್ಜಿತಾಃ। 
ಪರುಹಾನೃತಭಾಷಿಣ್ಕೋ ಭವಿಷ್ಯಂತಿ ಕಲೌ ಸ್ತ್ರಿಯಃ ॥ 30 
ಶೀಲಾ ದುಷ್ಪಶೀಲೇಷು ಕುರ್ವತಸ್ಸತತಂ ಸ್ಪಹಾಮ್‌ | 
ಅಸದ್‌ವೃತ್ತಾ ಭವಿಷಂತಿ ಪುರುಷೇಷು ಕುಲಾಂಗನಾಃ॥ 31 


ವೇದಾದಾನಂ ಕರಿಷ್ಕಂತಿ ವಟವಶ್ಚಾಕೃತವ್ರತಾಃ। 
ಗೃಹಸ್ಥಾಶ್ಚ ನ ಹೋಹೈಂತಿ ನ ದಾಸ್ಕಂತ್ಕುಚಿತಾನ್ಯಪಿ | 32 


ವಾನಪ್ರಸ್ಫಾ ಭವಿಷ್ಕಂತಿ ಗ್ರಾಮ್ಮಾಹಾರಪರಿಗ್ರಹಾಃ | 
ಭಿಕ್ಷವಶ್ಚಾಪಿ ಮಿತ್ರಾದಿಸ್ನೇಹಸಂಬಂಧಯಂತ್ರಣಾಃ ॥| 33 


ಬಹಳ ಮಕ್ಕಳುಳ್ಳವರೂ ಅಲ್ಪಭಾಗ್ಯರೂ ಆಗುತ್ತಾರೆ. ಎರಡು ಕೈಗಳಿಂದಲೂ 
ತಲೆಯನ್ನು ಕೆರೆದುಕೊಳ್ಳುತ್ತ ಗುರುಹಿರಿಯರ ಮತ್ತು ಗಂಡಂದಿರ ಆಜ್ಞೆಯನ್ನು 
ಅನಾದರದಿಂದ ಉಲ್ಲಂಘಿಸುತ್ತಾರೆ (28-29). ತಮ್ಮ ಪೋಷಣೆಯಲ್ಲಿ ಮಾತ್ರ 
ನಿರತರೂ ಕ್ಪುದ್ರಸ್ತ್ವಭಾವದವರೂ ಶಾರೀರಿಕವಾದ ಶೌಚದಿಂದ ವರ್ಜಿತರೂ 
ಆಗುತ್ತಾರೆ. ಕಲಿಯುಗದಲ್ಲಿ ಸ್ತ್ರೀಯರು ನಿಷ್ಠುರವಾಗಿ ಮಾತಾಡತಕ್ಕವರೂ 
ಸುಳ್ಳುಹೇಳತಕ್ಕವರೂ ಆಗುವರು. ಅವರು ದುಶ್ಶೀಲರೂ ದುರ್ಜನರನ್ನು 
ಬಯಸತಕ್ಕವರೂ ಗಂಡಸರ ವಿಷಯದಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳತಕ್ಕವರೂ 
ಆಗುವರು (30-31). ವಟುಗಳು (ಸಂಧ್ಯಾವಂದನಾದಿ) ವೈದಿಕವ್ರತಗಳನ್ನಾಚರಿಸ 
ದೆಯೇ ವೇದಾಧ್ಯಯನದಲ್ಲಿ ತೊಡಗುವರು. ಗೃಹಸ್ಥರು ವೈಶ್ವದೇವಾದಿ ಹವನ 
ಗಳನ್ನು ಮಾಡುವುದಿಲ್ಲ. ಸತ್ಪಾತ್ರಗಳಿಗೆ ಯೋಗ್ಯವಾದ ದಾನವನ್ನು ಕೊಡುವು 
ದಿಲ್ಲ. ವಾನಪ್ರಸ್ಟರು ಗ್ರಾಮ್ಮಾಹಾರಗಳನ್ನು ಸೇವಿಸುವರು (ಕಂದಮೂಲಫಲಾದಿ 
ಗಳನ್ನಲ್ಲ). ಸಂನ್ಯಾಸಿಗಳು ತಮ್ಮ ಮಿತ್ರರು, ಬಂಧುಗಳು-ಇಇತ್ಯಾದಿ 
ಸ್ನೇಹಬಂಧಕ್ಕೆ ಕಟ್ಟುಬೀಳುವರು (32-33). ಕಲಿಯುಗದಲ್ಲಿ ರಾಜ್ಯವನ್ನಾಳ 


ಅಧ್ಕಾಯ 1 ಷಷ್ಠಾಂಶಃ 527 


ಅರಕ್ಷಿತಾರೋ ಹರ್ತಾರಶ್ಕ್ಳುಲ್ಕವ್ಯಾಜೇನ ಪಾರ್ಥಿವಾಃ | 
ಹಾರಿಣೋ ಜನವಿತ್ತಾನಾಂ ಸಂಪ್ರಾಹ್ರೇ ತು ಕಲೌ ಯುಗೇ॥ 34 


ಯೋ ಯೋಶಶ್ಚರಥನಾಗಾಢಸ್ಸ ಸ ರಾಜಾ ಭವಿಷತಿ। 


ಯಶ್ಚ ಯಶ್ಚಾಬಲಸ್ಸರ್ವಸ್ಸ ಸ ಭೃತ್ಯ ಕಲೌ ಯುಗೇ॥ 35 
ವೈಶ್ಯಾಃ ಕೃಷಿವಾಣಿಜ್ಮಾದಿ ಸಂತ್ಯಜ್ಯ ನಿಜಕರ್ಮ ಯತ್‌!। 
ಶೂದ್ರವೃತ್ತ್ಯಾ ಪ್ರವರ್ತೃಂತಿ ಕಾರುಕರ್ಮೋಪಜೀವಿನಃ॥ 36 
ಭೈಕ್ಷವ್ರತಪರಾಃ ಶೂದ್ರಾಃ ಪ್ರವ್ರಜ್ಮಾಲಿಂಗಿನೋಂಧಮಾಃ | 
ಪಾಹಂಡಸಂಶ್ರಯಾಂ ವೃತ್ತಿಮಾಶ್ರಯಿಷುಂತಿ ಸತ್ಕೃತಾಃ ॥ 37 


ದುರ್ಭಕ್ಷಕರಪೀಡಾಭಿರತೀವೋಪದ್ರುತಾ ಜನಾಃ! 
ಗೋಧೂಮಾನ್ನಯವಾನ್ನಾಢಾನ್‌ ದೇಶಾನ್ಯಾಸಂತಿ ದಮುಃಖತಾಃ॥ 38 


ವೇದಮಾರ್ಗೆೇ ಪ್ರಲೀನೇ ಚ ಪಾಹಂಡಾಢ್ಯೇ ತತೋ ಜನೇ! 
ಅಧರ್ಮವೃದ್ಧಾ ಲೋಕಾನಾಮಲ್ಪಮಾಯುರ್ಭವಿಷೃತಿ ॥ 39 


ತಕ್ಕವರು ರಕ್ಷಕರಾಗುವುದಿಲ್ಲ , ಶುಲ್ಕವ್ಕಾಜದಿಂದ ಧನವನ್ನು ಕಿತ್ತುಕೊಳ್ಳತಕ್ಕವ 
ರಾಗುವರು. ಪ್ರಜೆಗಳ ದ್ರವ್ಯಗಳನ್ನು ಅಪಹರಿಸುವರು. ಯಾವನಿಗೆ ಕುದುರೆ, 
ರಥ, ಆನೆ--ಮುಂತಾದ ಸಂಪತ್ತಿರುವುದೋ ಅವನು ರಾಜನಾಗುವನು, 
ಯಾವನು ದುರ್ಬಲನೋ ಅವನು ಕಲಿಯುಗದಲ್ಲಿ ಭೃತ್ಯನಾಗುವನು (34-35). 
ವೈಶ್ಯರು ಕೃಷಿ, ವಾಣಿಜ್ಯ--ಮುಂತಾದ ಸ್ವಧರ್ಮದ ಕಾರ್ಯವನ್ನು ವರ್ಜಿಸಿ, 
ಶಿಲ್ಪವೇ ಮೊದಲಾದ ಶೂದ್ರವೃತ್ತಿಯಿಂದ ಜೀವಿಸುವರು. ಶೂದ್ರರು ಸಂನ್ಯಾಸ 
ಧರ್ಮವನ್ನವಲಂಬಿಸುವರು. ಅಧಮರು ಪ್ರವ್ರಾಜಕ ಚಿಹ್ನೆಯನ್ನು ಧರಿಸುವರು. 
ನೀಚರು ಪೂಜಿತರಾಗಿ ಪಾಷಂಡ ವೃತ್ತಿಯಲ್ಲಿ ತೊಡಗುವರು (36-37). 
ಬರಗಾಲ, ತೆರಿಗೆ--ಮೊದಲಾದವುಗಳಿಂದ ಪೀಡೆಗೊಳಗಾದ ಪ್ರಜೆಗಳು 
ಗೋಧಿ, ಅಕ್ಕಿ, ಜವೆಗೋಧಿ--ಮೊದಲಾದ ಧಾನ್ಯಗಳಿಂದ ಸಮೃದ್ಧವಾದ 
ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗುವರು (38). ವೇದಮಾರ್ಗವು 
ಲುಪ್ಪವಾಗಿ ಪಾಷಂಡತನವು ಹೆಚ್ಚಿ ಅಧರ್ಮವು ವರ್ಧಿಸಲಾಗಿ ಜನರ ಆಯುಸ್ಸು 
ಅಲ್ಪವಾಗುವುದು. ಶಾಸ್ತ್ರವಿರುದ್ಧತೂ ಘೋರವೂ ಆದ ತಪಸ್ಸನ್ನು ಜನರು 


528 ಶ್ರೀವಿಷ್ಣುಪುರಾಣಮ್‌ 


ಅಶಾಸ್ತ್ರವಿಹಿತಂ ಘೋರಂ ತಪ್ಕಮಾನೇಷು ವೈ ತಪಃ 
ನರೇಷು ನೃಪದೋಷೇಣ ಬಾಲ್ಕೇ ಮೃತ್ಸುರ್ಭವಿಷ್ಮತಿ ॥ 40 


ಭವಿತಾ ಯೋಷಿತಾಂ ಸೂತಿಃ ಪಂಚೆ ಷಟ್‌ ಸಪ್ತ್ಪವಾರ್ಷಿಕೀ | 
ನವಾಷ್ಟದಶವರ್ಹಾಣಾಂ ಮನುಷ್ಕಾಣಾಂ ತಥಾ ಕಲೌ॥ 41 


ಪಲಿತೋದ್ಧವಶ್ಚ ಭವಿತಾ ತಥಾ ದ್ಹಾದಶವಾರ್ಷಿಕಃ। 
ನಾತಿಜೀವತಿ ವೈ ಕಶ್ಲಿತ್ತಲೌ ವರ್ಷಾಣಿ ವಿಂಶತಿಃ॥ 42 


ಅಲ್ಪಪ್ರಜ್ಞಾ ವೃಥಾಲಿಂಗಾ ದುಷ್ಟಾಂತಃಕರಣಾಃ ಕಲೌ! 
ಯತಸ್ಪತೋ ವಿನಂಕ್ಷ್ಮಂತಿ ಕಾಲೇನಾಲ್ದೇನ ಮಾನವಾಃ ॥ 43 


ಯದಾ ಯದಾ ಹಿ ಮೈತ್ರೇಯ ಹಾನಿರ್ಧರ್ಮಸ್ಕ ಲಕ್ಷ್ಮತೇ। 
ತದಾ ತದಾ ಕಲೇವಗೃದ್ದಿರನುಮೇಯಾ ವಿಚಕ್ಷಣಃ ॥ 44 


ಆಚರಿಸತೊಡಗಿದಾಗ, ರಾಜದೋಷದಿಂದ ಪ್ರಜೆಗಳಿಗೆ ಬಾಲ್ಕದಲ್ಲಿಯೇ ಸಾವು 
ಸಂಭವಿಸುವುದು (39-40). ಹೆಂಗಸರಿಗೆ ಐದಾರು ಏಳು ವರ್ಷಗಳಾದಾಗ, 
ಗಂಡಸರಿಗೆ ಎಂಟೊಂಬತ್ತು ಹತ್ತು ವರ್ಷಗಳಾದಾಗ ಅವರಿಗೆ ಸಂತಾನ 
ವಾಗುವುದು. ಹನ್ನೆರಡು ವರ್ಷಗಳಿಗೆ ಕೂದಲು ಬೆಳ್ಳಗಾಗುವುದು. ಯಾವನೂ 
ಇಪ್ಪತ್ತು ವರ್ಷಗಳ ಮೇಲೆ ಬದುಕುವುದಿಲ್ಲ* (41-42). ಕಲಿಯುಗದಲ್ಲಿ ಜನರ 
ಪ್ರಜ್ಞಾಶಕ್ತಿ ಮಂದವಾಗುವುದು. ಜನರು ಅರ್ಥವಿಲ್ಲದ ಚಿಹ್ನೆಗಳನ್ನು 
ಧರಿಸುವರು. ಅವರ ಅಂತಃಕರಣವು ದುಷ್ಟವಾದದ್ದು. ಆದ್ದರಿಂದ ಮಾನವರು 
ಅಲ್ಬ್ಪಕಾಲದಲ್ಲಿಯೇ ನಾಶವಾಗುವರು (43). ಮೈತ್ರೇಯ, ಹೇಗೆ ಹೇಗೆ 
ಧರ್ಮವು ಹ್ರಾಸಗೊಳ್ಳುತ್ತ ಹೋಗುವುದೋ ಹಾಗೆ ಹಾಗೆ ಕಲಿ ಪ್ರಭಾವವು 
ವರ್ಧಿಸುತ್ತ ಹೋಗುತ್ತಿದೆಯೆಂದು ಪ್ರಾಜ್ಞರು ಊಹಿಸಿಕೊಳ್ಳಬೇಕು. ಹೇಗೆ ಹೇಗೆ 


* ಆಯುಸ್ಸು ಅಲ್ಲವಾಗುತ್ತ ಹೋಗುವುದೆಂದು ತಾತ್ಪರ್ಯ. ಅತಿಶಯೋಕ್ತಿಯನ್ನು 
ಸಾಮಾನ್ಯೋಕ್ತಿಯಾಗಿ ಪರಿಗಣಿಸಬೇಕು. 


ಅಧ್ಯಾಯ 1 ಷಷ್ಟಾಂಶಃ 529 


ಯದಾ ಯದಾ ಹಿ ಪಾಷಂಡವೃದ್ದಿರ್ಮತ್ರೇಯ ಲಕ್ಷ್ಮತೇ। 


ತದಾ ತದಾ ಕಲೇರ್ವದ್ಧಿರನುಮೇಯಾ ಮಹಾತ್ಮಭಿಃ ॥ 45 
ಯದಾ ಯದಾ ಸತಾಂ ಹಾನಿರ್ದೇದಮಾರ್ಗಾನುಸಾರಿಣಾಮ್‌ | 
ತದಾ ತದಾ ಕಲೇವೃದ್ದಿರನುಮೇಯಾ ವಿಚಕ್ಷಣಃ ॥ 46 


ಪ್ರಾರಂಭಾಶ್ಚಾವಸೀದಂತಿ ಯದಾ ಧರ್ಮಭೃತಾಂ ನೃಣಾಮ್‌ | 
ತದಾನುಮೇಯಂ ಪ್ರಾಧಾನ್ನಂ ಕಲೇರ್ಮೆ ಎತ್ರೇಯ ಪಂಡಿತೆ #47 


ಯದಾ ಯದಾ ನ ಯಜ್ಞಾನಾಮೀಶ್ವರಃ ಪುರುಷೋತ್ತಮಃ । 
ಇಜ್ಮತೇ ಪುರುಷೈರ್ಯಜ್ಞೈಸ್ತದಾ ಜ್ಞೇಯಂ ಕಲೇರ್ಬಲಮ್‌॥ 48 


ನ ಪ್ರೀತಿರ್ವೇದವಾದೇಷು ಹಾಹಂಡೇಷು ಯದಾ ರತಿಃ! 


ಕಲೇವಗ್ಯದ್ಧಿಸದಾ ಪ್ರಾಜ್ಞೈರನುಮೇಯಾ ವಿಚಕ್ಷಣಃ ॥ 49 
ಕಲೌ ಜಗತ್ಪತಿಂ ವಿಷ್ಣುಂ ಸರ್ವಸ್ರಷ್ಟಾರಮೀಶ್ಚರಮ್‌। 
ನಾರ್ಚಯಿಷ್ಕಂತಿ ಮೈತ್ರೇಯ ಪಾಷಂಡೋಪಹತಾ ಜನಾಃ॥ 50 


ನಾಸ್ತಿಕರ ಸಂಖ್ಯೆ ಹೆಚ್ಚುತ್ತಿರುವುದು ಕಂಡುಬರುತ್ತದೆಯೋ ಹಾಗೆಹಾಗೆ ಕಲಿಯು 
ವರ್ಧಿಸುತ್ತಿದೆಯೆಂದು ಮಹಾತ್ಮರು ಅನುಮಾನಿಸಬೇಕು (44-45). ವೇದ 
ಮಾರ್ಗಾನುಸಾರಿಗಳಾದ ಸಜ್ಜನರು ಕ್ಷೀಣಿಸುತ್ತ ಹೋದಂತೆ ಕಲಿಯು ವೃದ್ಧಿ 
ಗೊಳ್ಳುತ್ತಿದೆಯೆಂದು ವಿಚಕ್ಷಣರಾದವರು ತಿಳಿಯಬೇಕು. ಧರ್ಮಾತರಾದ 
ಜನರು ಆರಂಭಿಸಿದ ಕಾರ್ಯಗಳು ಯಾವಾಗ ನಿಷ್ಟಲವಾಗುತ್ತವೆಯೋ ಆಗ 
ಕಲಿಯು ಪ್ರಾಧಾನ್ಯವನ್ನು ಗಳಿಸುತಿದೆಯೆಂದು ಪಂಡಿತರು ಭಾವಿಸಬೇಕು 
(46-47). ಯಜ್ಞಗಳಿಗೆ ಅಧೀಶ್ವರನಾದ ಪುರುಷೋತ್ತಮನಾದ ವಿಷ್ಣುವನ್ನು 
ಜನರು ಯಜ್ಞಗಳಿಂದ ಯಾವಾಗ ಆರಾಧಿಸುವುದಿಲ್ಲವೋ ಆಗ ಕಲಿಯು 
ಬಲಿಷ್ಠನಾಗುತ್ತಿದ್ದಾನೆಂದು ಗ್ರಹಿಸಬೇಕು (48). ವೇದವಾದಗಳಲ್ಲಿ ಯಾವಾಗ 
ಪ್ರೀತಿ ತಪುವುದೋ (ವೇದ ವಿರುದ್ಧವಾದ) ಪಾಷಂಡವಾದಗಳಲ್ಲಿ ಪ್ರೀತಿ 
ಬೆಳೆಯುವುದೋ ಆಗ ಕಲಿಯುಗವು ಬೆಳೆಯುತ್ತಿದೆಯೆಂದು ಪ್ರಾಜ್ಞರಾದ 
ವಿವೇಕಿಗಳು ಅರಿತುಕೊಳ್ಳಬೇಕು (49). ಮೈತ್ರೇಯ, ಪಾಷಂಡವಾದಕ್ಕೆ 
ವಶರಾದ ಜನರು ಕಲಿಯುಗದಲ್ಲಿ ಜಗದೀಶ್ವರನೂ ವಿಶ್ವಸೃಷ್ಟಿಕರ್ತನೂ 


580 ಶ್ರೀವಿಷ್ಣುಪುರಾಣಮ್‌ 


ಕಿಂ ದೇವೆ ಸ ಕಂ ದ್ವಿಜೆ ಲರ್ವೇದೆ ಕಿ ಕಿಂ ಶೌಚೇನಾಂಬುಜನ್ಮನಾ | 
ಇತ್ಯೇವಂ ವಿಪ್ರ ವಕ್ಷಂತಿ ಪಾಷಂಡೋಪಹತಾ ಜನಾಃ॥ 51 


ಸ್ಪಲ್ಲಾಂಬುವೃಷ್ಪಿಃ ಪರ್ಜನ್ಯಃ ಸಸ್ಕಂ ಸ್ವಲ್ಪಫಲಂ ತಥಾ! 
ಫಲಂ ತಥಾಂಲಸಾರಂ ಚ ವಿಪ್ರ ಪ್ರಾಪ್ರೇ ಕಲೌ ಯುಗೇ॥ 52 


ಶಾಣೀಪ್ರಾಯಾಣಿ ವಸ್ತ್ರಾಣಿ ಶಮೀಪ್ರಾಯಾ ಮಹೀರುಹಾಃ। 
ಶೂದ್ರಪ್ರಾಯಾಸಥಾ ವರ್ಣಾ ಭವಿಷ್ಯಂತಿ ಕಲೌ ಯುಗೇ॥ 53 


ಅಣುಪ್ರಾಯಾಣಿ ಧಾನ್ಮಾನಿ ಅಜಾಪ್ರಾಯಂ ತಥಾ ಪಯಃ। 
ಭವಿಷ್ಯತಿ ಕಲೌ ಪ್ರಾಪ್ತೇ ಹೌಶೀರಂ ಚಾನುಲೇಪನಮ್‌ ॥ 54 


ಶ್ಚಶ್ರೂಶ್ಹಶುರಭೂಯಿಷ್ಕಾ ಗುರವಶ್ಚ ನೃಣಾಂ ಕಲೌ। 
ಶ್ಶಾಲಾದ್ಕಾ ಹಾರಿಭಾರ್ಯಾಶ್ಚ ಸುಹೃದೋ ಮುನಿಸತ್ತಮ॥ 55 


ನಿಯಾಮಕನೂ ಆದ ವಿಷ್ಣುವನ್ನು ಪೂಜಿಸುವುದಿಲ್ಲ. ದೇವರಿಂದ, ಬ್ರಾಹ್ಮಣ 
ರಿಂದ, ವೇದಗಳಿಂದ, ಆಗಬೇಕಾದ್ದೇನು? ನೀರಿನಿಂದಾಗುವ ಸ್ವಚ್ಛತೆಯಲ್ಲಿ 
ವಿಶೇಷವೇನು?-- ಈ ಪ್ರಕಾರವಾಗಿ ಪಾಷಂಡವಾದಿಗಳು ಹೇಳತೊಡಗುವರು 
(50-51). ಕಲಿಯುಗವು ವರ್ಧಿಸಿದಾಗ ಮೋಡವು ಅತ್ಯಲ್ಲವಾಗಿ ಮಳೆಯನ್ನು 
ಸುರಿಸುವುದು. ಸಸ್ಯಗಳಿಂದ ದೊರೆಯುವ ಫಸಲು ಅಲ್ಲವಾಗುವುದು. 
ಫಸಲಿನಲ್ಲಿ ಸಾರವೂ ಅಲ್ಪ್ಬವಾಗಿರುವುದು. ಕಲಿಯುಗದಲ್ಲಿ (ಜನರು 
ಬಳಸುವುದು) ಬಹುಶಃ ನಾರಿನ ಬಟ್ಟೆಗಳು (ಹತ್ತಿಯದಲ್ಲ ). ಇಂತಹ ನಾರಿಗಾಗಿ 
ಬೆಳೆಸುವ ಮರಗಳೇ ಅಧಿಕ. ವರ್ಣಗಳೆಲ್ಲ ವಿಶೇಷವಾಗಿ ಶೂದ್ರಮಯ 
ವಾಗಿರುವುದು (52-53). ಕಲಿಯುಗದಲ್ಲಿ ಅಣು ಎಂಬ ಧಾನ್ಯವೇ (Millet) 
ಹೆಚ್ಚಾಗಿ ಬಳಕೆಯಲ್ಲಿರುವುದು. ಮೇಕೆಯ ಹಾಲಿನ ಉಪಯೋಗ ಅಧಿಕ 
ವಾಗುವುದು. ಅನುಲೇಪನವೆಂದರೆ ಲಾವಂಚ. (ಕಸ್ತೂರಿ, ಶ್ರೀಗಂಧ-- 
ಮೊದಲಾದದ್ದಲ್ಲ) (54). ಮೈತ್ರೇಯ, ಕಲಿಯುಗದಲ್ಲಿ ಅತ್ತೆಮಾವಂದಿರೇ 
ಪುರುಷರಿಗೆ ಗುರುಗಳು. ಭಾವನೇ ಮೊದಲಾದವರೂ ಚಿಲುವೆಯರಾದ 
ಮಡದಿಯರೂ ಸ್ನೇಹಿತರು. ಪುರುಷರು ಶ್ವಶುರನಿಗೆ ವಶವಾಗಿ “ಯಾರಿಗೆ 


ಅಧ್ಯಾಯ 1 ಷಷ್ಟಾಂಶಃ 


ಕಸ್ಕ ಮಾತಾ ಪಿತಾ ಕಸ್ಕ ಯಥಾ ಕರ್ಮಾನುಗಃ ಪುಮಾನ್‌ | 
ಇತಿ ಚೋದಾಹರಿಷ್ಕಂತಿ ಶ್ಚಶುರಾನುಗತಾ ನರಾಃ ॥ 


ವಾಜ್‌*ಮನಃಕಾಯಜೈರ್ದೊೋಷೈರಭಿಭೂತಾಃ ಪುನಃ ಪುನಃ । 
ನರಾಃ ಪಾಪಾನನುದಿನಂ ಕರಿಷ್ಕಂತ್ಯಲ್ಲಮೇಧಸಃ ॥ 


ನಿಸ್ಸತ್ಹಾನಾಮಶೌಚಾನಾಂ ನಿರ್ಶೀಕಾಣಾಂ ತಥಾ ನೃಣಾಮ್‌। 
ಯದ್ಯದ್‌ದುಃಖಾಯ ತತ್ಸರ್ವಂ ಕಲಿಕಾಲೇ ಭವಿಷ್ಯತಿ ॥ 


ನಿಸ್ಸಾಧ್ಯಾಯವಷಟ್‌ಕಾರೇ ಸ್ವಧಾಸ್ಪಾಹಾವಿವರ್ಜಿತೇ। 
ತದಾ ಪ್ರವಿರಲೋ ಧರ್ಮಃ ಕೃಚಿಲ್ಲೋಕೇ ನಿವತ್ಸೃತಿ॥ 


ತತ್ರಾಲ್ಲೇನೈವ ಯತ್ನೇನ ಪುಣ್ಯಸಂಧಮನುತ್ತಮಮ್‌। 
ಕರೋತಿ ಯಂ ಕೃತಯುಗೇ ಕ್ರಿಯತೇ ತಪಸಾ ಹಿ ಸಃ॥ 


ಇತಿ ಶ್ರೀವಿಷ್ಣುಪುರಾಣೇ ಷಷ್ಠಾಂಶೇ ಪ್ರಥಮೋತಧ್ಯಾಯಃ 


531 


೨೦ 


೨7 


58 


59 


60 


ಯಾರು ತಾಯಿ? ಯಾರು ತಂದೆ? ಅವರವರ ಕರ್ಮಾನುಸಾರ ಹುಟ್ಟುತಾರೆ- 
ಸಾಯುತ್ತಾರೆ” ಎಂದು ಹೇಳಿಬಿಡುವರು (55-56). ಬುದ್ಧಿಹೀನರಾದ ಜನರು 
ವಾಚಿಕ-ಮಾನಸಿಕ-ಶಾರೀರಿಕ ದೋಷಗಳಿಗೆ ವಶರಾಗಿ ಅನುದಿನವೂ ಪಾಪ 
ಕರ್ಮಗಳನ್ನು ಮಾಡುತ್ತಲೇ ಇರುವರು. ನೀಸತ್ತ್ವರೂ ಶೌಚಹೀನರೂ 
ನಿರ್ಲಜ್ಜರೂ ಆದ ಕಲಿಯುಗದ ಜನರಿಗೆ ಯಾವ ಯಾವ ದುಃಖ ಬರಲು 
ಸಾಧ್ಯವೋ ಅದೆಲ್ಲವೂ ಬಂದೊದಗುತ್ತದೆ (57-58). ಲೋಕವು ವೇದಾಧ್ಯಯನ 
ವಷಟ್‌ಕಾರರಹಿತವೂ ಸ್ವಧಾಸ್ವಾಹಾಕಾರವರ್ಜಿತವೂ ಆದಮೇಲೆ, ಧರ್ಮವು 
ಪ್ರಕ್ಷೀಣವಾಗಿ ಎಲ್ಲಿಯೋ ಒಂದು ಕಡೆ ಹೇಗೋ ಉಳಿದುಕೊಂಡಿರುತ್ತದೆ. 
ಕೃತಯುಗದಲ್ಲಿ ಮಹತ್ತರವಾದ ಪ್ರಯತ್ನದಿಂದ ಲಭಿಸುತ್ತಿದ್ದ ಪುಣ್ಯವು ಕಲಿಯುಗ 
ದಲ್ಲಿ ಅಲ್ಪಯತ್ನದಿಂದಲೇ ಲಭಿಸುವುದು (ಇದೊಂದು ಕಲಿಯುಗದಲ್ಲಿರುವ 


ಗುಣ) (59-60). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಟಾಂಶದಲ್ಲಿ 
ಒಂದನೆಯ ಅಧ್ಯಾಯವು ಮುಗಿಯಿತು. 


ದ್ವಿತೀಯೋsಧ್ಯಾಯಃ 


ಶ್ರೀಪರಾಶರ ಉವಾಚ: 


ವ್ಯಾಸಶ್ಚಾಹ ಮಹಾಬುದ್ದಿರ್ಯದತ್ರೈವ ಹಿ ವಸ್ತುನಿ। 
ತತ್‌ಶ್ರೂಯತಾಂ ಮಹಾಭಾಗ ಗದತೋ ಮಮ ತತ್ವತಃ॥॥ | 


ಕಸ್ಮಿನ್‌ ಕಾಲೇsಲ್ಲಕೋ ಧರ್ಮೋ ದದಾತಿ ಸುಮಹತ್‌ ಫಲಮ್‌! 
ಮುನೀನಾಂ ಪುಣ್ಯವಾದೋಇಭೂತ್‌ ಕೆ ಶ್ಸಾಹೌ ಕ್ರಿಯತೇ ಸುಖಮ್‌ ॥ 2 


ಸಂದೇಹನಿರ್ಣಯಾರ್ಥಾಯ ವೇದವ್ಯಾಸಂ ಮಹಾಮುನಿಮ್‌ | 
ಯಯುಸ್ತೇ ಸಂಶಯಂ ಪ್ರಷ್ಟುಂ ಮೈತ್ರೇಯ ಮುನಿಪುಂಗವಾಃ॥ 3 


ದದೃಶುಸ್ತೇ ಮುನಿಂ ತತ್ರ ಜಾಹ್ನವೀಸಲಿಲೇ ದ್ವಿಜ। 
ವೇದವ್ಕಾಸಂ ಮಹಾಭಾಗಮರ್ದ್ವಸ್ನಾತಂ ಸುತಂ ಮಮ ॥ 4 


ಅಧ್ಯಾಯ 2 


ವ್ಯಾಸಮುನಿಗಳನ್ನು ಕುರಿತು ಮುನಿಗಳ ಪ್ರಶ್ನೆ. ಕಲಿಯುಗ, ಶೂದ್ರ, ಸ್ತ್ರೀ-- 
ಇವರ ವಿಷಯವಾಗಿ ಒಂದು ಮಹತ್ತ್ವದ ವಿಶೇಷವನ್ನು ವ್ಯಾಸರು ಹೇಳುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಈ ಕಲಿಯುಗದ ವಿಷಯ 
ದಲ್ಲಿಯೇ ಮಹಾಪ್ರಾಜ್ಯರಾದ ವ್ಯಾಸರು ಹೇಳಿದ ನುಡಿಯನ್ನು ಯಥಾವತ್ತಾಗಿ 
ತಿಳಿಸುವೆನು, ಕೇಳು. ಒಂದು ಸಲ ಮುನಿಗಳ ನಡುವೆ “ಯಾವಕಾಲದಲ್ಲಿ 
ಅಲ್ಪವಾದ ಧರ್ಮಾನುಷ್ಠಾನವೂ ಮಹತ್ತರವಾದ ಫಲವನ್ನು ಕೊಡುವುದು? 
ಯಾರು ಸುಖವಾಗಿ ಪುಣ್ಯಕಾರ್ಯವನ್ನಾಚರಿಸಬಲ್ಲರು?'” ಎಂಬುದಾಗಿ ಪುಣ್ಯ 
ವಿಷಯದ ಜಿಜ್ಞಾಸೆ ಹುಟ್ಟಿತು (1-2). ಆಮೇಲೆ ಆ ಮುನಿಶ್ರೇಷ್ಠರು ತಮ್ಮ 
ಸಂದೇಹವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ವೇದವ್ಯಾಸ ಮುನಿಗಳ ಬಳಿಗೆ 
ಹೋದರು. ಅವರು ಹೋಗಿ ಗಂಗಾಜಲದಲ್ಲಿ ಅರ್ಧಸ್ನಾನಮಾಡಿದ್ದ ನನ್ನ 
ಪುತ್ರರಾದ ವೇದವ್ಯಾಸರನ್ನು ಕಂಡರು (3-4). ವ್ಯಾಸರ ಸ್ನಾನವು ಮುಗಿಯ 


ಅಧ್ಯಾಯ 2 ಷಷ್ಟಾಂಶಃ 533 
ಸ್ನಾನಾವಸಾನಂ ತೇ ತಸ್ಕ ಪ್ರತೀಕ್ಷಂತೋ ಮಹರ್ಷಯಃ! 


ತಸ್ಪುಸ್ತೀರೇ ಮಹಾನದ್ಯಾಸರುಷಂಡಮುಪಾಶ್ರಿತಾಃ॥ 5 
ಮಗ್ನೋ5ಥ ಜಾಹ್ನವೀತೋಯಾದುತ್ನಾಯಾಹ ಸುತೋ ಮಮ। 
ಶೂದಸ್ಸಾಧುಃ ಕಲಿಸ್ಸಾಧುರಿತ್ಕೇವಂ ಶೃಣ್ಣತಾಂ ವಚಃ ॥ 6 


ತೇಷಾಂ ಮುನೀನಾಂ ಭೂಯಶ್ಚ ಮಮಜ್ಜ ಸ ನದೀಜಲೇ। 
ಸಾಧು ಸಾದ್ದಿತಿ ಚೋತ್ಥಾಯ ಶೂದ್ರ ಧನ್ಕೋಪಸಿ ಚಾಬ್ರವೀತ್‌ ॥ 7 


ನಿಮಗ್ನಶ್ಚ ಸಮುತ್ಥಾಯ ಪುನಃ ಪ್ರಾಹ ಮಹಾಮುನಿಃ! 


ಯೋಷಿತಃ ಸಾಧು ಧನಾಸ್ಪಾಸ್ತಾಭ್ಯೋ ಧನ್ಯತರೋಪಸ್ತಿ ಕಃ॥ 8 
ತತಃ ಸ್ನಾತ್ವಾ ಯಥಾನ್ಮಾಯಮಾಯಾಂತಂ ಚ ಕೃತಕ್ರಿಯಮ್‌। 
ಉಪತಸ್ನುರ್ಮಹಾಭಾಗಂ ಮುನಯಸ್ತೇ ಸುತಂ ಮಮ ॥ 9 


ಕೃತಸಂವಂದನಾಂಶ್ಚಾಹ ಕೃತಾಸನಪರಿಗ್ರಹಾನ್‌ | 
ಕಿಮರ್ಥಮಾಗತಾ ಯೂಯಮಿತಿ ಸತ್ಯವತೀಸುತಃ॥ 10 


ಲೆಂದು ಪ್ರತೀಕ್ಷಿಸುತ್ತ ಆ ಮುನಿಗಳು ಗಂಗಾನದಿಯ ತೀರದಲ್ಲಿದ್ದ ಮರಗಳ ಕೆಳಗೆ 
ಕಾದಿದ್ದರು. ಅನಂತರ ಗಂಗಾಜಲದಲ್ಲಿ ಮುಳುಗಿದ್ದ ನನ್ನ ಪುತ್ರರಾದ ವ್ಯಾಸರು 
ಮೇಲಕ್ಕೇಳುತ್ತ ಆ ಮುನಿಗಳಿಗೆ ಕೇಳಿಸುವಂತೆ "ಶೂದ್ರನೇ ಧನ್ಯ! ಕಲಿಯುಗವೇ 
ಧನ್ಯ! ಎಂದು ಉದ್ಗರಿಸಿದರು (5-6). ಆ ಮುನಿಗಳು ನೋಡುತ್ತಿರುವಾಗಲೇ 
ಮತ್ತೆ ನದೀಜಲದಲ್ಲಿ ಮುಳುಗಿ ಎದ್ದು ವ್ಯಾಸರು "ಭಲೆ, ಭಲೆ, ಶೂದ್ರ! ಧನ್ಯ 
ನೀನು!” ಎಂದು ಉದ್ಗರಿಸಿದರು. ಪುನಃ ಜಲದಲ್ಲಿ ಮುಳುಗಿ ಎದ್ದು ಆ 
ಮಹಾಮುನಿಗಳು "ಭಲಾ, ಸ್ತ್ರೀಯರೇ ಧನ್ಯರು! ಅವರಿಗಿಂತ ಅಧಿಕ ಧನ್ಯರು 
ಯಾರಿದ್ದಾರೆ?' ಎಂದರು! (7-8). ಅನಂತರ ಸ್ನಾನವನ್ನು ಮುಗಿಸಿ ವಿಧಿವತ್ತಾಗಿ 
ನಿತ್ಯಕರ್ಮವನ್ನು ನೆರವೇರಿಸಿದ ಮೇಲೆ, ತನ್ನ ಸುತರಾದ ಆ ಮಹಾತ್ಮರ ಬಳಿಗೆ 
ಮುನಿಗಳು ಹೋದರು. ತಮಗೆ ನಮಸ್ಕರಿಸಿ ಕುಳಿತುಕೊಂಡ ಆ ಮುನಿಗಳನ್ನು 
ಕುರಿತು ಸತ್ಯವತೀ ಪುತ್ರರು “ನೀವು ಏಕೆ ಬಂದಿದ್ದೀರಿ?” ಎಂದು ಕೇಳಿದರು 
(9-10). ಅದಕ್ಕೆ ಮುನಿಗಳು “ಒಂದು ಸಂದೇಹವನ್ನು ಕೇಳುವುದಕ್ಕಾಗಿ ನಿಮ್ಮ 


584 ಶ್ರೀವಿಷ್ಣುಪುರಾಣಮ್‌ 


ತಮೂಚುಃ ಸಂಶಯಂ ಪು್ರಷ್ಟುಂ ಭವಂತಂ ವಯಮಾಗತಾಃ। 


ಅಲಂ ತೇನಾಸ್ತು ತಾವನ್ನಃ ಕಥತಾಮಪರಂ ತ್ಹಯಾ॥ 11 
ಕಲಿಸ್ಸಾಧ್ವಿತಿ ಯತ್ಟೋಕ್ತಂ ಶೂದ್ರಃ ಸಾಧ್ದಿತಿ ಯೋಷಿತಃ | 
ಯದಾಹ ಭಗವಾನ್‌ ಸಾಧು ಧನ್ನಾಶ್ನೇತಿ ಪುನಃ ಪುನಃ॥ 12 


ತತ್ಸರ್ವಂ ಶ್ರೋತುಮಿಚ್ಛಾಮೋ ನ ಚೇದ್‌ಗುಹ್ಕಂ ಮಹಾಮುನೇ। 
ತತ್ಕಥೃತಾಂ ತತೋ ಹೈತ್ನಂ ಪೃಚ್ಛಾಮಸ್ತ್ವಾಂ ಪ್ರಯೋಜನಮ್‌ ॥ 13 


ಶ್ರೀಪರಾಶರ ಉವಾಚ: 

ಇತ್ಯುಕ್ತೋ ಮುನಿಭಿರ್ವಾಸಃ ಪ್ರಹಸ್ನೇದಮಥಾಬ್ರವೀತ್‌ | 
ಶ್ರೂಯತಾಂ ಭೋ ಮುನಿಶ್ರೇಷ್ಠ್ಟಾ ಯದುಕ್ತಂ ಸಾಧು ಸಾದ್ವಿತಿ॥ 14 
ಶ್ರೀವ್ಯಾಸ ಉವಾಚ: 


ಯತ್ಛತೇ ದಶಭಿರ್ವರ್ಷ ಸ್ತ್ರೇತಾಯಾಂ ಹಾಯನೇನ ತತ್‌ | 
ದ್ಲಾಪರೇ ತಚ್ಚ ಮಾಸೇನ ಹೃಹೋರಾತ್ರೇಣ ತತ್ಕಲೌ॥ 15 





ಬಳಿಗೆ ಬಂದೆವು. ಅದು ಒತ್ತಟ್ಟಿಗಿರಲಿ. “ಕಲಿಯು ಧನ್ಯ, ಶೂದ್ರನು ಧನ್ಯ, 
ಸ್ತ್ರೀಯರು ಧನ್ಯರು! ಭಲಾ! ಧನ್ಕರು!' ಎಂದು ನೀವು ಮತ್ತೆ ಮತ್ತೆ ಹೇಳಿದಿರಲ್ಲ. 
ಅದೇಕೆಂದು ಕೇಳಲು ಇಚ್ಛಿಸುತ್ತೇವೆ. ಮಹರ್ಷಿಗಳೆ, ಅದು ರಹಸ್ಯವಲ್ಲದಿದ್ದರೆ, 
ಹಾಗೆ ಹೇಳಿದ್ದೇಕೆಂದು ಅಪೇಕ್ಷಿಸುತ್ತೇವೆ. ಅನಂತರ ನಮ್ಮ ಮನಸ್ಸಿನಲ್ಲಿದ್ದ 
ಸಂದೇಹವನ್ನು ಕೇಳುವೆವು? ಎಂದರು (11-13). ಆಗ ವ್ಯಾಸರು ನಕ್ಕು 
"ಮುನಿಶ್ರೇಷ್ಠರೆ, ಧನ್ಯ ಧನ್ಯ-ಎಂದು ಹೇಳಿದ್ದೇಕೆಂಬುದನ್ನು ಕೇಳಿರಿ” ಎಂದು 
ನುಡಿದು ಇಂತೆಂದರು (14): ಎಲ್ಫೆ ದ್ವಿಜರೆ, ಕೃತಯುಗದಲ್ಲಿ ತಪಸ್ಸು 
ಬ್ರಹ್ಮಚರ್ಯ, ಜಪ--ಮುಂತಾದುವನ್ನು ಹತ್ತು ವರ್ಷಗಳವರೆಗೆ ಆಚರಿಸಿದರೆ 
ಯಾವ ಫಲವು ಪ್ರಾಪ್ತವಾಗುವುದೋ ಅದು ತ್ರೇತಾಯುಗದಲ್ಲಿ ಒಂದು ವರ್ಷ 
ಆಚರಿಸಿದರೆ ದೊರೆಯುತ್ತದೆ. ಆ ಫಲವು ದ್ವಾಪರಯುಗದಲ್ಲಿ ಒಂದು ತಿಂಗಳು 
ಆಚರಿಸಿದರೆ. ಲಭಿಸುತ್ತದೆ. ಕಲಿಯುಗದಲ್ಲಿ ಒಂದು ಅಹೋರಾತ್ರ ಆಚರಿಸಿದರೆ 


ಅಧ್ಯಾಯ 2 ಷಷ್ಠಾಂಶಃ 535 


ತಪಸೋ ಬ್ರಹ್ಮಚರ್ಯಸ್ಮ ಜಪಾದೇಶ್ವ ಫಲಂ ದ್ವಿಜಾಃ | 


ಪ್ರಾಪ್ನೋತಿ ಪುರುಷಸ್ತೇನ ಕಲಿಸ್ಸಾದ್ದಿತಿ ಭಾಷಿತಮ್‌ ॥ 16 
ಧ್ಯಾಯನ್‌ ಕೃತೇ ಯಜನ್ಮಜ್ಞೈಸ್ತೇತಾಯಾಂ ದ್ವಾಪರೇಂರ್ಚಯನ್‌ | 
ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ್ವ ಕೇಶವಮ್‌ ॥ 17 


ಧರ್ಮೋತ್ಕರ್ಹಮತೀವಾತ್ರ ಪ್ರಾಪ್ನೋತಿ ಪುರುಷಃ ಕಲೌ। 
ಅಲ್ಲಾಯಾಸೇನ ಧರ್ಮಜ್ಞಾಸ್ತೇನ ತುಷ್ಬೋಇಂಸ್ಮಹಂ ಕಲೇಃ॥ 18 


ವ್ರತಚರ್ಯಾ ಪರೆ ರ್ಗಾಹ್ಮಾ ವೇದಾಃ ಪೂರ್ವಂ ದ್ವಿಜಾತಿಭಿಃ। 


ತತಸ್ಸಧರ್ಮಸಂಪ್ರಾಪ್ತೆ ಲರ್ಯಪ್ಪವುಂ ಎಿಧಿವದನೆ | 19 
ವೃಥಾ ಕಥಾ ವೃಥಾ ಭೋಜ್ಯಂ ವೃಥೇಜ್ಮಾ ಚ ದ್ವಿಜನ್ಮನಾಮ್‌। 
ಪತನಾಯ ತತೋ ಭಾವಂ ತೈಸ್ತು ಸಂಯಮಿಭಿಸ್ಸದಾ॥ 20 


ಅದೇ ಫಲವನ್ನು ಮನುಷ್ಯನು ಪಡೆಯುತ್ತಾನೆ. ಆದ್ದರಿಂದ "ಕಲಿಯುಗವು ಧನ್ಯ!' 
ಎಂದು ಹೇಳಿದೆನು (15-16). ಕೃತಯುಗದಲ್ಲಿ ಕೇಶವನನ್ನು ಧ್ಯಾನಿಸುವುದರಿಂದ, 
ತ್ರೇತಾಯುಗದಲ್ಲಿ ಯಜ್ಞಗಳಿಂದ, ದ್ವಾಪರಯುಗದಲ್ಲಿ ಅರ್ಚನೆಯಿಂದ 
ಲಭಿಸುವ ಪುಣ್ಯಫಲವನ್ನು, ಕಲಿಯುಗದಲ್ಲಿ ನಾಮಕೀರ್ತನ ಮಾತ್ರದಿಂದ 
ಮಾನವನು ಪಡೆಯುವನು (17). ಹೇ ಧರ್ಮಜ್ಞರೆ, ಕಲಿಯುಗದಲ್ಲಿ 
ಅಲ್ಬಾಯಾಸದಿಂದ ವಿಪುಲವಾದ ಧರ್ಮಫಲವು ಲಭಿಸುವುದು. ಆದ್ದರಿಂದ 
ಕಲಿಯುಗಕ್ಕಾಗಿ ನಾನು ಸಂತೋಷಷಪಡುತ್ತಿದ್ದೇನೆ. (ಶೂದ್ರರು ಏಕೆ ಧನ್ಯ 
ರೆಂಬುದನ್ನು ಮುಂದೆ ಹೇಳುತ್ತಾರೆ). ದ್ವಿಜರು ಬ್ರಹ್ಮಚರ್ಯವನ್ನು ಪಾಲಿಸುತ್ತ 
ಮೊದಲು ವೇದಗಳನ್ನು ಅಧ್ಯಯನಮಾಡಬೇಕಾಗುತ್ತದೆ. ಅನಂತರ ಸ್ವಧರ್ಮ 
ದಿಂದ ಗಳಿಸಿದ ಹಣವನ್ನು ವಿನಿಯೋಗಿಸಿ ವಿಧಿವತ್ತಾಗಿ ಯಜ್ಞಗಳನ್ನಾಚರಿಸ 
ಬೇಕು (18-19). ವ್ಯರ್ಥವಾಗಿ (ದೇವತಾಕೀರ್ತನವಿಲ್ಲದ) ಮಾತನ್ನಾಡುವುದು, 
ವ್ಯರ್ಥವಾಗಿ (ದೇವರಿಗೆ ಅರ್ಪಿಸದೆ) ಭೋಜನವನ್ನು ಮಾಡುವುದು, 
ವ್ಯರ್ಥವಾಗಿ (ದಂಭಾಚಾರಕ್ಕಾಗಿ) ಯಜ್ಞಮಾಡುವುದು- ಇವುಗಳಿಂದ ದ್ವಿಜನು 
ಪತಿತನಾಗುತ್ತಾನೆ. ಆದ್ದರಿಂದ ಸದಾ ಬ್ರಾಹ್ಮಣರು ಬಹಳ ಸಂಯಮಪೂರ್ವಕ 
ವಾಗಿ ನಡೆದುಕೊಳ್ಳಬೇಕಾಗುತ್ತದೆ (20). ಸಮಸ್ತ ಕಾರ್ಯಗಳನ್ನು ಸಹ ಅವರು 


536 ಶ್ರೀವಿಷ್ಣುಪುರಾಣಮ್‌ 


ಅಸಮ್ಮಕ್ಕರಣೇ ದೋಹಸ್ತೇಹಾಂ ಸರ್ವೇಷು ವಸ್ತುಷು। 
ಭೋಜ್ಯಪೇಯಾದಿಕಂ ಚೈಷಾಂ ನೇಚ್ಛಾಪ್ರಾಪ್ತಿಕರಂ ದ್ದಿಜಾಃ॥ 21 


ಪಾರತಂತ್ರ್ಯಂ ಸಮಸ್ತೇಷು ತೇಷಾಂ ಕಾರ್ಯೇಷು ವೈ ಯತಃ। 
ಜಯಂತಿ ತೇ ನಿಜಾನ್‌ ಲೋಕಾನ್‌ ಕ್ಷೇಶೇನ ಮಹತಾ ದ್ವಿಜಾಃ॥ 22 


ದ್ವಿಜಶುಶ್ರೂಹಯೈವೈಷ ಪಾಕಯಜ್ಞಾಧಿಕಾರವಾನ್‌ | 
ನಿಜಾಇಣ್ವಾಯತಿ ವೈ ಲೋಕಾನ್‌ ಶೂದ್ರೋ ಧನ್ಮತರಸ್ತತಃ ॥ 23 


ಭಕ್ಷ್ಮಾಭಕ್ಷ್ಮೀಷು ನಾಸ್ಕಾಸ್ತಿ ಪೇಯಾಪೇಯೇಷು ವೈ ಯತಃ। 
ನಿಯಮೋ ಮುನಿಶಾರ್ದೂಲಾಸ್ತೇನಾಸೌ ಸಾದ್ದಿತೀರಿತಃ॥ 24 


ಸ್ವಧರ್ಮಸ್ಕಾವಿರೋಧೇನ ನರೆ ರ್ಲಬ್ಲಂ ಧನಂ ಸದಾ। 
ಪ್ರತಿಪಾದನೀಯಂ ಪಾತ್ರೇಷು ಯಷ್ಟವ ಚ ಯಥಾವಿಧಿ॥ 25 


ಶಾಸ್ತ್ರೋಕ್ತ ಕ್ರಮದಲ್ಲಿಯೇ ನಡೆಸಬೇಕಾಗುತ್ತದೆ. ಇಲ್ಲದಿದ್ದರೆ ದೋಷವು 
ಪ್ರಾಪ್ತವಾಗುತ್ತದೆ. ಅವರು ಇಚ್ಛಾನುಸಾರವಾಗಿ ತಿನ್ನುವಂತಿಲ್ಲ. ಕುಡಿಯು 
ವಂತಿಲ್ಲ (21). ಸರ್ವಕಾರ್ಯಗಳಲ್ಲಿಯೂ ದ್ವಿಜರು ಪರತಂತ್ರರು. ಬಹಳ 
ಕಷ್ಟದಿಂದಲೇ ಅವರು ಸದ್ಗತಿಯನ್ನು ಪಡೆಯುತ್ತಾರೆ. ಆದರೆ (ಈ ಬಗೆಯ 
ಯಾವ ಕ್ಷೇಶವೂ ಇಲ್ಲದೆ) ಮಂತ್ರಹೀನವಾಗಿ ಪಾಕಯಜ್ಞದಲ್ಲಿ ಅಧಿಕಾರವನ್ನು 
ಪಡೆದಿರುವ ಶೂದ್ರನಾದರೋ ದ್ವಿಜಸೇವೆಯಿಂದಲೇ ಸದ್ಗತಿಯನ್ನು 
ಪಡೆಯುತ್ತಾನೆ. ಆದ್ದರಿಂದ ಶೂದ್ರನು ಇವರಿಗಿಂತ ಧನ್ಯತರ (22-23). ಎಲ್ಫೆ 
ಮುನಿಗಳೆ, ಭಕ್ಷ್ಯ-ಅಭಕ್ಷ್ಯಗಳಲ್ಲಿ ಪೇಯ-ಅಪೇಯಗಳಲ್ಲಿ ಶೂದ್ರನಿಗೆ ಯಾವ 
ನಿಯಮವೂ ಇಲ್ಲ. ಆದ್ದರಿಂದ "ಶೂದ್ರನು ಧನ್ಯ' ಎಂದು ಹೇಳಿದೆನು. 
(ಸ್ತ್ರೀಯರು ಏಕೆ ಧನ್ಯರೆಂಬುದನ್ನು ಈಗ ಹೇಳುತ್ತಾರೆ). ಸ್ವಧರ್ಮಕ್ಕೆ ವಿರೋಧ 
ವಿಲ್ಲದಂತೆ ಸಂಪಾದಿಸಿದ ಧನವನ್ನು ಪುರುಷರು ಸತ್ಪಾತ್ರಗಳಲ್ಲಿ ವಿನಿಯೋಗಿಸ 
ಬೇಕು. ವಿಧಿವತ್ತಾಗಿ ಯಜ್ಞಗಳನ್ನಾಚರಿಸಬೇಕು (24-25). ಹಣವನ್ನು 
ಸಂಪಾದಿಸುವುದಕ್ಕೂ ರಕ್ಷಿಸುವುದಕ್ಕೂ ಬಹಳ ಕಷ್ಟಪಡಬೇಕಾಗುತ್ತದೆ. ಹಾಗೆ 


ಅಧ್ಯಾಯ 2 ಷಷ್ಟಾಂಶಃ 537 


ತಸ್ಕಾರ್ಜನೇ ಮಹಾಕ್ಷೇಶಃ ಪಾಲನೇ ಚ ದ್ವಿಜೋತ್ತಮಾಃ। 
ತಥಾ ಸದ್ದಿನಿಯೋಗೇನ ವಿಜ್ಞಾತಂ ಗಹನಂ ನೃಣಾಮ್‌ ॥ 26 


ಏವಮನ್ಮೈ ಸ್ತಥಾ ಕ್ಲೇಶೈಃ ಪುರುಷಾ ದ್ವಿಜಸತ್ತಮಾಃ। 
ನಿಜಾಣ್ದಿಯಂತಿ ವೈ ಲೋಕಾನ್‌ ಪ್ರಾಜಾಪತ್ಕಾದಿಕಾನ್‌ ಕ್ರಮಾತ್‌ ॥ 27 


ಯೋಷಿತ್‌ ಶುಶ್ರೂಷಣಾದ್ದರ್ತುಃ ಕರ್ಮಣಾ ಮನಸಾ ಗಿರಾ! 
ತದ್ದಿತಾ ಶುಭಮಾಪ್ನೋತಿ ತತ್ಸಾಲೋಕ್ಕಂ ಯತೋ ದ್ವಿಜಾಃ॥.. 28 


ನಾತಿಕ್ಷೇಶೇನ ಮಹತಾ ತಾನೇವ ಪುರುಷೋ ಯಥಾ! 
ತೃತೀಯಂ ವ್ಯಾಹೃತಂ ತೇನ ಮಯಾ ಸಾದ್ದಿತಿ ಯೋಷಿತಃ॥ 29 


ಏತದ್ದಃ ಕಥಿತಂ ವಿಪ್ರಾ ಯನ್ನಿಮಿತ್ರಮಿಹಾಗತಾಃ। 
ತತ್‌ ಪೃಚ್ಛತ ಯಥಾಕಾಮಂ ಸರ್ವಂ ವಕ್ಷ್ಯಾಮಿ ವಃ ಸ್ಫುಟಮ್‌ ॥ 30 


ಯಷಯಸ್ತೇ ತತಃ ಪ್ರೋಚುರ್ಯತ್‌ ಪ್ರಷ್ಟವಂ ಮಹಾಮುನೇ! 
ಅಸ್ಮಿನ್ನೇವ ಚ ತತ್‌ ಪ್ರಶ್ನೇ ಯಥಾವತ್ಕಥಿತಂ ತ್ಹಯಾ॥ 31 


ಅನುಚಿತಮಾರ್ಗದಲ್ಲಿ ಹಣವನ್ನು ಬಳಸುವುದರಿಂದ ಯಾವ ಅನರ್ಥ 
ಪ್ರಾಪವಾಗುತದೆಯೆಂಬುದೂ ಜನರಿಗೆ ಗೊತ್ತೇ ಇದೆ (26). ಇದೇ ಬಗೆಯ 
ಹಲವಾರು ಕ್ಷೇಶಗಳಿಂದ ದ್ವಿಜೋತ್ತಮರು ಪ್ರಾಜಾಪತ್ಯವೇ ಮೊದಲಾದ 
ಲೋಕಗಳನ್ನು ಕ್ರಮವಾಗಿ ಪಡೆಯುವರು. ಸ್ತ್ರೀಯಾದರೋ ಕ್ರಿಯೆ, ಮನಸ್ಸು, 
ವಾಕ್‌--ಇವುಗಳಿಂದ ಪತಿಯ ಸೇವೆಯನ್ನು ಮಾಡಿದರೆ ಸಾಕು, ಅವನಿಗೆ 
ಸಮಾನವಾದ ಶುಭಲೋಕವನ್ನು ಪಡೆಯುವಳು. ಗಂಡಸಿನಂತೆ ಹೆಚ್ಚು 
ಕಷ್ಟಪಡದೆಯೇ ಅವನು ಪಡೆಯುವ ಲೋಕವನ್ನಿವಳು ಪಡೆಯುತ್ತಾಳಾದ್ದರಿಂದ 
ಮೂರನೆಯದಾಗಿ "ಸ್ತ್ರೀಯರು ಧನ್ಯರು!” ಎಂದು ಹೇಳಿದೆನು (27-29). ಎಲೈ 
ವಿಪ್ರರೆ, ಇಷ್ಟು ವಿವರವನ್ನು ನಿಮಗೆ ಹೇಳಿದ್ದಾಯಿತು. ನೀವು ಯಾವುದಕ್ಕಾಗಿ 
ಬಂದಿದ್ದೀರೋ ಅದನ್ನು ಇಚ್ಛಾನುಸಾರ ಕೇಳಿರಿ. ಸ್ಪಷ್ಟವಾಗಿ ಉತ್ತರಿಸುವೆನು.'' 
ವ್ಯಾಸರ ಈ ಮಾತನ್ನು ಕೇಳಿ ಆ ಖಷಿಗಳು “ಮಹರ್ಷಿಗಳೆ, ನಾವು 
ಯಾವುದನ್ನು ಕೇಳಬೇಕಾಗಿತ್ತೋ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು 
ಹೇಳಿಬಿಟ್ಟಿದ್ದೀರಿ!” ಎಂದರು (30-31). ವಿಸ್ಮಯದಿಂದ ವಿಕಸಿತನೇತ್ರರಾಗಿದ್ದ ಆ 


588 ಶ್ರೀವಿಷ್ಣುಪುರಾಣಮ್‌ 


ಶ್ರೀಪರಾಶರ ಉವಾಚ: 
ತತಃ ಪ್ರಹಸ್ಕ ತಾನಾಹ ಕೃಷ್ಣದ್ಧೈಪಾಯನೋ ಮುನಿಃ। 


ವಿಸ್ಮಯೋತ್ಗುಲ್ಲನಯನಾಂಸ್ಪಾಪಸಾಂಸ್ತಾನುಪಾಗತಾನ್‌ ॥ 32 
ಮಯೈಷ ಭವತಾಂ ಪ್ರಶ್ನೋ ಜ್ಞಾತೋ ದಿವ್ಯೇನ ಚಕ್ಷುಹಾ। 
ತತೋ ಹಿ ವಃ ಪ್ರಸಂಗೇನ ಸಾಧು ಸಾದ್ದಿತಿ ಭಾಷಿತಮ್‌ ॥ 33 
ಸ್ವಲ್ಪೇನ ಹಿ ಪ್ರಯತ್ನೇನ ಧರ್ಮಸ್ಸಿದ್ದತಿ ವೈ ಕಲೌ! 
ನರೈರಾತ್ಮಗುಣಾಂಭೋಭಿಃ ಕ್ಲಾಲಿತಾಖಲಕಿಲ್ಲಿಷೈಃ ॥ 34 
ಶೂದೈಶ್ಚ ದ್ವಿಜಶುಶ್ರೂಷಾ ತತರೈರ್ದ್ವಿಜಸತ್ತಮಾಃ। 
ತಥಾ ಸ್ತೀಭಿರನಾಯಾಸಾತ್ನತಿಶುಶ್ರೂಷಯೆ ವ ಹಿ॥ 35 
ತತಸಿತಯಮಪ್ಯೇತನ್ಮಮ ಧನೃತರಂ ಮತಮ್‌!। 

ಈ 
ಧರ್ಮಸಂಪಾದನೇ ಕ್ಲೇಶೋ ದ್ವಿಜಾತೀನಾಂ ಕೃತಾದಿಷು ॥ 36 
ಭವದ್ಧಿರ್ಯದಭಿಪ್ರೇತಂ ತದೇತತೃಥಿತಂ ಮಯಾ! 
ಅಪೃಷ್ಟೇನಾಪಿ ಧರ್ಮಜ್ಞಾಃ ಕಿಮನ್ಯತ್‌ ಕ್ರಿಯತಾಂ ದ್ವಿಜಾಃ ॥ 37 


ಮುನಿಗಳನ್ನು ನೋಡಿ ವ್ಯಾಸರು ಗಟ್ಟಿಯಾಗಿ ನಕ್ಕು ಇಂತೆಂದರು: “ಎಲೈ 
ಮುನಿಗಳೆ, ನೀವು ಕೇಳಬೇಕೆಂದಿದ್ದ ಪ್ರಶ್ನೆ ನನ್ನ ದಿವ್ಯದೃಷ್ಟಿಗೆ ಗೋಚರಿಸಿತು. 
ಆದ್ದರಿಂದ ನಿಮಗೆ ಉತ್ತರ ಹೇಳುವ ಪ್ರಸಂಗದಿಂದ "ಭಲಾ, ಧನ್ಯರು' ಎಂದು 
ಉದ್ದರಿಸಿದೆನು (32-33). ಕಲಿಯುಗದಲ್ಲಿ ಪರಮಾತ್ಮನ ಗುಣಸರಣೆಯೆಂಬ 
ಜಲದಿಂದ ಮಾನವರು ಸಕಲಪಾಪಗಳನ್ನೂ ತೊಳೆದುಕೊಂಡು ಶುದ್ಧರಾಗಿ 
ಅತ್ಯಲ್ಪವಾದ ಪ್ರಯತ್ನದಿಂದಲೇ ಧರ್ಮವನ್ನು ಗಳಿಸುತ್ತಾರೆ. ಹಾಗೆಯೇ 
ಶೂದ್ರರು ದ್ವಿಜಸೇವೆಯಿಂದಲೂ ಸ್ತ್ರೀಯರು ಪತಿಶುಶ್ರೂಷೆಯಿಂದಲೂ 
ಅನಾಯಾಸವಾಗಿ ಪುಣ್ಯವನ್ನು ಸಂಪಾದಿಸುತ್ತಾರೆ (34-35). ಆದ್ದರಿಂದ, 
ಯಷಿಗಳೆ, (ಕಲಿ, ಶೂದ್ರ, ಸ್ತ್ರೀ) ಎಂಬ ತ್ರಿತಯವು ಧನ್ಯತರವೆಂದು ನನ್ನ 
ಅಭಿಪ್ರಾಯವಿದೆ. ಕೃತಯುಗಾದಿಗಳಲ್ಲಿ ಧರ್ಮಸಂಪಾದನೆ ಮಾಡುವುದು 
ದ್ವಿಜರಿಗೆ ಬಹಳ ಕಷ್ಟಕರವಾದುದು. ಧರ್ಮಜ್ಯರೆ, ನೀವು ಪ್ರಶ್ನಿಸದಿದ್ದರೂ ನಿಮ್ಮ 
ಅಭಿಪ್ರಾಯಕ್ಕೆ ಅನುಗುಣವಾದ ಉತ್ತರವನ್ನು ಹೇಳಿದ್ದೇನೆ. ಇನ್ನು ನನ್ನಿಂದೇನಾಗ 


ಅಧ್ಯಾಯ 2 ಷಷ್ಠಾಂಶಃ 539 
ಶ್ರೀಪರಾಶರ ಉವಾಚ: 
ತತಸ್ಸಂಪೂಜ್ಕ ತೇ ವ್ಯಾಸಂ ಪ್ರಶಶಂಸುಃ ಪುನಃ ಪುನಃ । 


ಯಥಾಗತಂ ದ್ವಿಜಾ ಜಗುರ್ವ್ಯಾಸೋಕ್ತಿಕೃತನಿಶ್ಚಯಾಃ ॥॥ 38 
ಭವತೋsಪಿ ಮಹಾಭಾಗ ರಹಸ್ಮಂ ಕಥಿತಂ ಮಯಾ ॥ 39 
ಅತ್ಫತದುಷ್ಟಸ್ಕ ಕಲೇರಯಮೇಕೋ ಮಹಾನ್‌ ಗುಣಃ! 
ಕೀರ್ತನಾದೇವ ಕೃಷ್ಣಸ್ಥ ಮುಕ್ತಬಂಧಃ ಪರಂ ವ್ರಜೇತ್‌ ॥ 40 
ಯಚ್ಚಾಹಂ ಭವತಾ ಪೃಷ್ಟೋ ಜಗತಾಮುಪಸಂಹೃತಿಮ್‌ | 
ಪ್ರಾಕೃತಾಮಂತರಾಲಾಂ ಚ ತಾಮಪ್ಕೇಷ ವದಾಮಿ ತೇ॥ 41 


ಇತಿ ಶ್ರೀವಿಷ್ಣುಪುರಾಣೇ ಷಷ್ಠಾಂಶೇ ದ್ವಿತೀಯೋ5ಧ್ಯ್ಕಾಯಃ 





ಬೇಕು?” ಎಂದರು (36-37). ಆಮೇಲೆ ಮುನಿಗಳು ವ್ಯಾಸರನ್ನು ಮತ್ತೆ ಮತ್ತೆ 
ಹೊಗಳಿ ಪೂಜಿಸಿ, ಅವರ ವಚನದಿಂದ ಸಂದೇಹವನ್ನು ಪರಿಹರಿಸಿಕೊಂಡು 
ಹೊರಟುಹೋದರು. ಮೈತ್ರೇಯ, ನಿನಗೂ ಈ ರಹಸ್ಯವನ್ನು ಹೇಳಿದ್ದೇನೆ. 
ಕಲಿಯುಗವು ಅತ್ಯಂತ ದುಷ್ಪವಾದರೂ ಅದರಲ್ಲಿ ಇದೊಂದು ಮಹತ್ತರವಾದ 
ಗುಣವಿದೆ. ಏನೆಂದರೆ, ಶ್ರೀಕೃಷ್ಣನ ನಾಮಕೀರ್ತನೆಯಿಂದಲೇ ಮನುಷ್ಯನು 
ಬಂಧಮುಕ್ತನಾಗಿ ಪರಮಪದವನ್ನು ಪಡೆಯುವನು (38-40). ಮೈತ್ರೇಯ, 
ಜಗತ್ತಿಗೆ ಸಂಭವಿಸುವ ಪ್ರಾಕೃತಪ್ರಳಯ ಮತ್ತು ನಡುವೆ ಸಂಭವಿಸುವ ಸಾಮಾನ್ಯ 
ಪ್ರಳಯಗಳೆಂಬ ಉಪಸಂಹೃತಿಯ ವಿಷಯವಾಗಿ ನೀನು ಕೇಳಿದೆಯಷ್ಟೆ. 
ಅದನ್ನೂ ಈಗ ನಿನಗೆ ಹೇಳುವೆನು (41). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಠಾಂಶದಲ್ಲಿ 
ಎರಡನೆಯ ಅಧ್ಯಾಯವು ಮುಗಿಯಿತು. 


NN 
&: 
UD 


ತೃತೀಯೋ5ಧ್ಯ್ಕಾಯಃ 


ಶ್ರೀಪರಾಶರ ಉವಾಚ: 


ಸರ್ವೇಹಾಮೇವ ಭೂತಾನಾಂ ತ್ರಿವಿಧಃ ಪ್ರತಿಸಂಚರ!ಃ। 
ನೈಮಿತ್ತಿಕಃ ಪ್ರಾಕೃತಿಕಸ್ತಥೈವಾತಂತಿಕೋ ಲಯಃ॥ 


ಬ್ರಾಹ್ಮೋ ನೈಮಿತ್ತಿಕಸ್ತೇಷಾಂ ಕಲ್ಲಾಂತೇ ಪ್ರತಿಸಂಚರಃ | 
ಆತ್ಮಂತಿಕಸ್ತು ಮೋಕ್ಷಾಖ್ಯ ಪ್ರಾಕೃತೋ ದ್ವಿಪರಾರ್ದ್ವಕಃ॥ 2 


ಶ್ರೀಮೈತ್ರೇಯ ಉವಾಚ: 
ಪರಾರ್ದಸಂಖ್ಮಾ ಭಗವನ್‌ ಮಮಾಚಕ್ಷ ಯಯಾ ತು ಸಃ। 


ದ್ವಿಗುಣೀಕೃತಯಾ ಜ್ಞೇಯಃ ಪ್ರಾಕೃತಃ ಪ್ರತಿಸಂಚರಃ॥ 3 
ಅಧ್ಯಾಯ 3 


ಮಾತ್ರಾ-ನಿಮೇಷ ಮುಂತಾದ ಕಾಲಮಾನ. ನೈಮಿತ್ತಿಕ ಪ್ರಳಯ. 


ಪರಾಶರಮುನಿಗಳು “ಸಮಸ್ತ ಪ್ರಾಣಿಗಳಿಗೂ ನೈಮಿತ್ತಿಕ, ಪ್ರಾಕೃತಿಕ, 
ಆತ್ಯಂತಿಕಗಳೆಂಬ ಮೂರುಬಗೆಯ ಪ್ರತಿಸಂಚರ (ಪ್ರಳಯ) ಉಂಟು. 
ಅವುಗಳಲ್ಲಿ ಕಲ್ಬಾಂತದಲ್ಲಾಗತಕ್ಕದ್ದು ಬ್ರಾಹ್ಮವೆಂಬ ನೈಮಿತ್ತಿಕ ಪ್ರಳಯ. ಎರಡು 
ಪರಾರ್ಧಗಳ ಕಡೆಯಲ್ಲಾಗತಕ್ಕದ್ದು ಪ್ರಾಕೃತಿಕ ಪ್ರಳಯ. ಆತ್ಯಂತಿಕವೆನ್ನುವುದೇ 
ಮೋಕ್ಷ'* ಎಂದರು (1-2). ಆಗ ಮೈತ್ರೇಯರು “ಭಗವನ್‌, ಎರಡು 
ಪರಾರ್ಧಗಳಿಂದ ಪ್ರಾಕೃತ ಪ್ರಳಯವಾಗುವುದೆಂದು ಹೇಳಿದಿರಲ್ಲ , ಪರಾರ್ಧ 
ವೆಂದರೆ ಎಷ್ಟು ಸಂಖ್ಯೆ? ಅದನ್ನು ಹೇಳಿರಿ” ಎಂದು ಕೇಳಿದರು (3). ಅದಕ್ಕೆ 


* ಬ್ರಹನ ರಾತ್ರಿಯ ನಿಮಿತ್ತದಿಂದ ಆಗತಕ್ಕದ್ದು ಬ್ರಾಹವೆಂಬ ನೈಮಿತ್ತಿಕ ಪ್ರಳಯ. 
ಎರಡು ಪರಾರ್ಧಗಳಲ್ಲಿ ಬ್ರಹ್ಮನ ಆಯುಸ್ಸು ಮುಗಿಯುತ್ತದೆ. ಆಗ ಪ್ರಕೃತಿಯಲ್ಲಿ ಬ್ರಹ್ಮ 


ಸೃಷ್ಟಿಯು ಲಯ ಹೊಂದುತ್ತದೆ. ಅದು ಪ್ರಾಕೃತ ಅಥವಾ ಪ್ರಾಕೃತಿಕ ಪ್ರಳಯ. ಮೋಕ್ಷವೇ 
ಆತ್ಯಂತಿಕ ಪ್ರಳಯ; ಮುಕ್ತನಿಗೆ ಪುನರ್ಜನವಿಲ್ಲವಾದ್ದರಿಂದ ಅದೇ ಅಂತ್ಯದ ಲಯ. 


ಅಧ್ಯಾಯ 3 ಷಷ್ಟಾಂಶಃ 541 
ಶ್ರೀಪರಾಶರ ಉವಾಚ: 


ಸ್ಥಾನಾತ್‌ ಸ್ಥಾನಂ ದಶಗುಣಮೇಕಸ್ಮಾದ್ಧಣ್ಮತೇ ದ್ವಿಜ। 
ತತೋಇನಷ್ಟಾದಶಮೇ ಭಾಗೇ ಪರಾರ್ದಮಭಿಧೀಯತೇ | 4 


ಪರಾರ್ದೃದ್ಧಿಗುಣಂ ಯತ್ತು ಪ್ರಾಕೃತಸ್ಸ ಲಯೋ ದ್ವಿಜ! 
ತದಾವ್ಯಕ್ಷೇsಖಲಂ ವ್ಯಕ್ತಂ ಸ್ಹಹೇತೌ ಲಯಮೇತಿ ವೈ॥ 5 


ನಿಮೇಷೋ ಮಾನುಷೋ ಯೋಪಸೌ ಮಾತ್ರಾ ಮಾತ್ರಾಪ್ರಮಾಣತಃ। 
ತೈಃ ಪಂಚದಶಭಿಃ ಕಾಷ್ಠಾ ತ್ರಿಂಶತ್ಕಾಷ್ಠಾ ಕಲಾ ಸ್ಮೃತಾ॥ 6 


ನಾಡಿಕಾ ತು ಪ್ರಮಾಣೇನ ಸಾ ಕಲಾ ದಶ ಪಂಚ ಚ! 
ಉನ್ಮಾನೇನಾಂಭಸಸ್ಸಾ ತು ಪಲಾನ್ಫರ್ಧತ್ರಯೋದಶ॥ 7 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಒಂದು--ಎಂಬ ಸಂಖ್ಯೆಯನ್ನು 
ಅದರ ಸ್ಥಾನದಿಂದ ದಶಗುಣವಾಗಿ ಗುಣಿಸುತ್ತ ಹೋದರೆ ಹದಿನೆಂಟನೆಯ 
ಸ್ಥಾನದಲ್ಲಿ ಯಾವ ಸಂಖ್ಯೆ ಲಭಿಸುತ್ತದೆಯೋ ಅದಕ್ಕೆ ಪರಾರ್ಧವೆಂದು* ಹೆಸರು 
(4). ಇಂತಹ ಎರಡು ಪರಾರ್ಧಗಳಾದರೆ ಪ್ರಾಕೃತಪ್ರಳಯವಾಗುತ್ತದೆ. ಆಗ 
ವ್ಯಕ್ತವಾದ ಸಮಸ್ತವಸ್ತುವೂ ತನಗೆ ಕಾರಣವಾದ ಪ್ರಕೃತಿಯಲ್ಲಿ ಲಯವಾಗುತ್ತದೆ 
(5). ಮನುಷ್ಯರು ರೆಪ್ಪೆ ಹೊಡೆಯುವ ಕಾಲ ನಿಮೇಷ. ಒಂದು ಲಘು 
ವರ್ಣವನ್ನು (ಅ, ಇ--ಎಂಬ ಹ್ರಸ್ತವನ್ನು) ಉಚ್ಚರಿಸುವ ಕಾಲವು ಮಾತ್ರಾ 
ಎನ್ನಿಸುವುದರಿಂದ ಅಷ್ಟೇ ಪ್ರಮಾಣವಿರುವ ನಿಮೇಷಕ್ಕೂ ಮಾತ್ರಾ ಎಂದು 
ಹೆಸರು. ಹದಿನೈದು ನಿಮೇಷಗಳಿಗೆ ಒಂದು ಕಾಷ್ಠಾ ಮೂವತ್ತು ಕಾಷ್ಠಗಳಿಗೆ 
ಒಂದು ಕಲೆ (6). ಹದಿನೈದು ಕಲೆಗಳಿಗೆ ಒಂದು ನಾಡಿಕಾ. ಈ ನಾಡಿಕಾ 
ಕಾಲವನ್ನು ತಿಳಿಯುವುದು ಹೇಗೆಂದರೆ, ಹನ್ನೆರಡೂವರೆ ಪಲಗಳಷ್ಟು ನೀರು 
ಹಿಡಿಯುವ ಉನಾವವೆಂಬ (ತಾಮ್ರದ) ಪಾತ್ರೆಯನ್ನು ಮಾಡಿಕೊಳ್ಳಬೇಕು (7). 


* ಒಂದರ ಮುಂದೆ ಹದಿನೇಳು ಸೊನ್ನೆಗಳನ್ನಿಟ್ಟರೆ ಆ ಸಂಖ್ಯೆ ಪರಾರ್ಧ. ಈ 
ವಿಚಾರವು ಪ್ರಥಮಾಂಶದ ಮೂರನೆಯ ಅಧ್ಯಾಯದಲ್ಲಿ ಬಂದಿದೆ. 


542 ಶ್ರೀವಿಷ್ಣುಪುರಾಣಮ್‌ 


ಮಾಗಧೇನ ತು ಮಾನೇನ ಜಲಪುಸ್ನಸ್ತು ಸ ಸ್ಮೃತಃ! 
ಹೇಮಮಾಷೆ ಟಃ ಕೃತಚ್ಛಿದ್ರಶ್ಚತುರ್ಭಿಶ್ಚತುರಂಗುಲೆ Il 8 


ನಾಡಿಕಾಭ್ಯಾಮಥ ದ್ವಾಭ್ಯಾಂ ಮುಹೂರ್ತೋ  ದ್ವಿಜಸತ್ತಮ। 
ಅಹೋರಾತ್ರಂ ಮುಹೂರ್ತಾಸ್ತು ತ್ರಿಂಶನ್ಮಾಸೋ ದಿನೈಸಥಾ॥ 9 


ಮಾಸೈರ್ದ್ವಾದಶಭಿರ್ವರ್ಷಮಹೋರಾತಂ ತು ತದ್ದಿವಿ। 


ತ್ರಿಭಿರ್ವರ್ಷಶತೈರ್ವರ್ಷಂ ಷಷ್ಟ್ವಾ ಚೈವಾಸುರದ್ದಿಷಾಮ್‌ ॥ 10 
ತೈಸ್ತು ದ್ವಾದಶಸಾಹಸ್ರೈಶ್ಚತಶುರ್ಯುಗಮುದಾಹೃತಮ್‌!। 
ಚತುರ್ಯುಗಸಹಸ್ರಂ ತು ಕಥ್ಯತೇ ಬ್ರಹ್ಮಣೋ ದಿನಮ್‌ ॥ 11 


ಸ ಕಲ್ಪಸ್ನ್ತತ್ರ ಮನವಶ್ಚತುರ್ದಶ ಮಹಾಮುನೇ! 
ತದಂತೇ ಚಿ ವ ಮೆ ತ್ರೇಯ ಬ್ರಾಹ್ಮೋ ನೆ ಮಿತಿಕೋ ಲಯಃ॥ 12 


ಮಗಧದೇಶದಲ್ಲಿ ಪ್ರಸಿದ್ದವಾದ ಅಳತೆಯ ಪ್ರಕಾರ ಅಷ್ಟು ನೀರು ಹಿಡಿಯುವ 
ಪಾತ್ರೆಯನ್ನು ಜಲಪ್ರಸ್ಥವೆಂದು ಕರೆಯುತ್ತಾರೆ. (1 ಪ್ರಸ್ತ ೯ 12 1/2 ಪಲ). ಆ 
ಪಾತ್ರೆಗೆ ರಂಧ್ರವನ್ನು ಮಾಡಿ ನಾಲ್ಕು ಮಾಷ ತೂಕವುಳ್ಳ ನಾಲ್ಕು ಅಂಗುಲ 
ಉದ್ದವಾದ ಚಿನ್ನದ ಕೊಳವೆಯನ್ನು ಅದಕ್ಕೆ ಜೋಡಿಸಬೇಕು. (ಈ ಉನ್ಮಾನ 
ದಿಂದ ನಾಡಿಕೆಯನ್ನು ಗೊತ್ತುಪಡಿಸಬೇಕು)* (8). ಎರಡು ನಾಡಿಕೆಗಳಿಗೆ ಒಂದು 
ಮುಹೂರ್ತ. ಮೂವತ್ತು ಮುಹೂರ್ತಗಳಿಗೆ ಅಹೋರಾತ್ರಾತ್ಮಕವಾದ ಒಂದು 
ದಿನವಾಗುತ್ತದೆ. ಇಂತಹ ಮೂವತ್ತು ದಿನಗಳಿಗೆ ಒಂದು ತಿಂಗಳು. ಹನ್ನೆರಡು 
ತಿಂಗಳುಗಳಿಗೆ ಒಂದು ವರ್ಷ. ಈ ಮಾನುಷ ವರ್ಷವು ದೇವಲೋಕದಲ್ಲಿ 
ಒಂದು ದಿನವೆನಿಸಿಕೊಳ್ಳುತ್ತದೆ. ಇಂತಹ ಮುನ್ನೂರು ಅರವತ್ತು ದಿವ್ಯದಿನಗಳಿಂದ 
ದೇವತೆಗಳಿಗೆ ಒಂದು ವರ್ಷವಾಗುತ್ತದೆ (9-10). ಇಂತಹ ಹನ್ನೆರಡು ಸಾವಿರ 
ದಿವ್ಯ ವರ್ಷಗಳಿಂದ ಒಂದು ಚತುರ್ಯುಗವಾಗುವುದು. ಒಂದು ಸಾವಿರ 
ಚತುರ್ಯುಗಗಳಿಗೆ ಬ್ರಹ್ಮನ ಒಂದು ದಿನವೆಂದು ಉಕ್ತವಾಗಿದೆ. ಬ್ರಹ್ಮನ ಒಂದು 
ದಿನವೇ ಕಲ್ಪ. ಒಂದು ಕಲ್ಪದಲ್ಲಿ ಹದಿನಾಲ್ಕು ಮನುಗಳು ಕಳೆದು ಹೋಗುತ್ತಾರೆ. 
ಮೈತ್ರೇಯ, ಈ ಕಲ್ಪಾಂತದಲ್ಲಿ ಬ್ರಾಹವೆಂಬ ನೈಮಿತ್ತಿಕ ಪ್ರಥಯವಾಗುವುದು 


* ಅನುಬಂಧವನ್ನು ನೋಡಿ. 


ಅಧ್ಯಾಯ 3 ಷಷ್ಠಾಂಶ! 543 


ತಸ್ಕ ಸ್ವರೂಪಮತ್ಕುಗ್ರಂ ಮೈತ್ರೇಯ ಗದತೋ ಮಮ | 


ಶೃಣುಷ್ಣ ಪ್ರಾಕೃತಂ ಭೂಯಸ್ಪವ ವಕ್ಷಾಮ್ಮಹಂ ಲಯಮ್‌॥ 13 
ಚತುರ್ಯುಗಸಹಸ್ರಾಂತೇ ಕ್ಷೀಣಪ್ರಾಯೇ ಮಹೀತಲೇ । 
ಅನಾವೃಷ್ಟಿರತೀವೋಗ್ರಾ ಜಾಯತೇ ಶತವಾರ್ಷಿಕೀ ॥ 14 
ತತೋ ಯಾನ್ಮಲ್ಲಸಾರಾಣಿ ತಾನಿ ಸತ್ತ್ಯಾನಶೇಷತಃ | 

ಕ್ಷಯಂ ಯಾಂತಿ ಮುನಿಶ್ರೇಷ್ಠ ಪಾರ್ಥಿವಾನ್ನನನುಪೀಡನಾತ್‌ ॥ 15 
ತತಃ ಸ ಭಗವಾನ್‌ ವಿಷ್ಣೂ ರುದ್ರರೂಹಪಧರೋನವ್ಯಯಃ।| 

ಕ್ಷಯಾಯ ಯತತೇ ಕರ್ತುಮಾತ್ಮಸ್ಸಾಸ್ಸಕಲಾಃ ಪ್ರಜಾಃ ॥ 16 
ತತಸ್ಸ ಭಗವಾನ್‌ ವಿಷ್ಣುರ್ಭಾನೋಸ್ಸಪ್ಪಸು ರಶ್ಮಿಹು। 

ಸ್ಲಿತಃ ಪಿಬತಶೇಷಾಣಿ ಜಲಾನಿ ಮುನಿಸತ್ತಮ ॥ 17 


ಪೀತ್ಹಾಂಭಾಂಸಿ ಸಮಸ್ತಾನಿ ಪ್ರಾಣಿಭೂಮಿಗತಾನ್ಮಪಿ | 
ಶೋಷಂ ನಯತಿ ಮೈತ್ರೇಯ ಸಮಸ್ತ್ಪಂ ಪೃಥಿವೀತಲಮ್‌ ॥ 18 


(11-12). ನೈಮಿತ್ತಿಕ ಪ್ರಳಯದ ಅತ್ಯುಗ್ರಸ್ವರೂಪವನ್ನು ಹೇಳುತ್ತೇನೆ, ಕೇಳು. 
ಅನಂತರ ಪ್ರಾಕೃತ ಪ್ರಳಯದ ವಿಷಯವನ್ನು ಹೇಳುವೆನು. ಒಂದು ಸಾವಿರ 
ಚತುರ್ಯುಗಗಳು ಕಳೆದಾಗ ಪೃಥ್ವಿಯು ಕ್ಷೀಣಪ್ರಾಯವಾಗುವುದು. ಒಂದು 
ನೂರು ವರ್ಷಗಳವರೆಗೆ ಭೀಕರವಾದ ಅನಾವೃಷ್ಟಿ ತಲೆದೋರುವುದು (13-14). 
ಬರಗಾಲದ ಪೀಡೆಗೊಳಗಾಗಿ ಪೃಥ್ವಿಯಲ್ಲಿರುವ ಸಕಲ ಜೀವಿಗಳೂ ನೀಃಸತ್ತ್ವ 
ರಾಗಿ ನಾಶಹೊಂದುವರು. ಆಗ ಅವ್ಯಯನಾದ ಭಗವಾನ್‌ ವಿಷ್ಣುವು ರುದ್ರ 
ರೂಪವನ್ನು ಧರಿಸಿ ಸಮಸ್ತ ಪ್ರಜೆಗಳನ್ನೂ ತನ್ನಲ್ಲಿ ಲಯಗೊಳಿಸಲು ಪ್ರಯತ್ನಿ 
ಸುವನು (15-16). ಆ ಸಮಯದಲ್ಲಿ ಭಗವಾನ್‌ ವಿಷ್ಣುವು ಸೂರ್ಯನ 
ಸಪ್ತಕಿರಣಗಳಲ್ಲಿಯೂ ಸ್ಥಿತನಾಗಿ ನಿಖಿಲಜಲರಾಶಿಯನ್ನು ಹೀರಿಬಿಡುವನು. ಈ 
ಪ್ರಕಾರವಾಗಿ ಪ್ರಾಣಿಗಳಲ್ಲಿಯೂ ಭೂಮಿಯಲ್ಲಿಯೂ ಇರುವ ಸಮಸ್ತ 
ಜಲಾಂಶವನ್ನೂ ಹೀರಿ ಭೂತಳವನ್ನು ಒಣಗಿಸಿಬಿಡುವನು (17-18). ಸಮುದ್ರ 


544 ಶ್ರೀವಿಷ್ಣುಪುರಾಣಮ್‌ 


ಸಮುದ್ರಾನ್‌ಸರಿತಃ ಶೆ ಟಲನದೀಪ್ರಸ್ರವಣಾನಿ ಚ। 
ಪಾತಾಲೇಷು ಚ ಯತ್ತೋಯಂ ತತ್ಸರ್ವಂ ನಯತಿ ಕ್ಷಯಮ್‌ ॥ 19 


ತತಸ್ಪಸ್ಥಾನುಭಾವೇನ ತೋಯಾಹಾರೋಪಬ್ಬಂಹಿತಾಃ | 


ತ ಏವ ರಶ್ಮಯಸ್ಸಪ್ತ ಜಾಯಂತೇ ಸಪ್ತ ಭಾಸ್ಕರಾಃ॥ 20 
ಅಧಶ್ಟೋರ್ಧ್ವಂ ಚ ತೇ ದೀಪ್ರಾಸತಸ್ಸಪ್ತ ದಿವಾಕರಾಃ। 

ದಹಂತೃಶೇಷಂ ತ್ರೈಲೋಕ್ಕಂ ಸಪಾತಾಲತಲಂ ದ್ವಿಜ॥ 21 
ದಹ್ಮಮಾನಂ ತು ತೈರ್ದೀಪ್ರೈಸ್ತೈಲೋಕ್ಕಂ ದ್ವಿಜ ಭಾಸ್ಕರೈಃ | 
ಸಾದ್ರಿನದರ್ಣವಾಭೋಗಂ ನಿಸ್ನೇಶಮಭಿಜಾಯತೇ॥ 22 


ತತೋ ನಿರ್ದಗ್ಗವೃಕ್ಷಾಂಬು ತ್ರೈಲೋಕ್ಕಮಖಲಂ ದ್ವಿಜ! 
ಭವತ್ಕೇಷಾ ಚ ವಸುಧಾ ಕೂರ್ಮಪೃಷ್ಣೋಪಮಾಕೃತಿಃ॥ 23 


ಗಳು, ನದಿಗಳು, ಬೆಟ್ಟಗಳು, ಚಿಕ್ಕಹೊಳೆಗಳು, ಚಿಲುಮೆಗಳು--ಇವೆಲ್ಲವನ್ನೂ 
ಒಣಗಿಸುವನು. ಪಾತಾಳಗಳಲ್ಲಿರುವ ನೀರೂ ಕ್ಷಯಿಸಿಹೋಗುವುದು. 
ಭಗವಂತನ ಪ್ರಭಾವದಿಂದ ಸೂರ್ಯನ ಸಪಕಿರಣಗಳು ಸಪ್ತಸೂರ್ಯಗಳಾಗಿ* 
ಬಿಡುತ್ತವೆ! (19-20). ಈ ಸೂರ್ಯರು ತೇಜೋದೀಪ್ತರಾಗಿ ಮೇಲೆ 
ಕೆಳಗೆ ಎಲ್ಲೆಡೆಯೂ ಪಾತಾಳ ಪರ್ಯಂತವಾಗಿ ತ್ರಿಲೋಕಗಳನ್ನೂ 
ದಹಿಸುತ್ತಾರೆ. ದೇದೀಪ್ಯಮಾನರಾದ ಈ  ಸೂರ್ಯರಿಂದ ದಗ್ಗವಾಗುವ 
ತ್ರಿಲೋಕದ ಬೆಟ್ಟ, ನದಿ, ಸಮುದ್ರಗಳೆಲ್ಲವೂ ನಿರ್ಜಲವಾಗುತ್ತವೆ (21-22). 
ಮರ, ನೀರು-ಸಹಿತ ಲೋಕತ್ರಯವೂ ಸುಟ್ಟುಹೋಗಲಾಗಿ, ಈ ಪೃಥ್ವಿಯು 
ಆಮೆಯ ಬೆನ್ನಿನ ಚಿಪ್ರಿನಂತೆ ಕಪ್ಪಗೆ (ಸೀದು) ಬರಡಾಗುತ್ತದೆ. ಅನಂತರ 
ಶ್ರೀಹರಿಯು ಆದಿಶೇಷನ ನಿಃಶ್ವಾಸದಿಂದ ಸರ್ವವಿಧ್ವಂಸಕನಾದ ಕಾಲಾಗ್ನಿ 

| ಸಪ್ತಕಿರಣಗಳು--ಸುಷುಮ್ಸ, ಹರಿಕೇಶ, ವಿಶ್ವಕರ್ಮ, ವಿಶ್ವವ್ಯಚಾ, ಸ್ವಧಾ, 
ಸಂಯದ್ದಸು ಮತ್ತು ಅರ್ವಾಗ್ವಸುಗಳೆಂದು ವಿಷ್ಣುಚಿತ್ತೀಯ; ಸಪ್ತಸೂರ್ಯರು-- 
ಆರೋಗ, ಬ್ರಾಜ, ಪಟರ, ಪತಂಗ, ಸ್ವರ್ಣರ, ಜ್ಯೋತಿಷೀಮಾನ್‌ ಮತ್ತು ವಿಭಾಸ ಈ 
ಸೂರ್ಯರು ಶ್ರುತ್ಯುಕ್ತರೆಂದು ಶ್ರೀಧರೀಯ ವ್ಯಾಖ್ಯಾನ. 


ಅಧ್ಯಾಯ 8 ಷಷ್ಟಾಂಶಃ 545 


ತತಃ ಕಾಲಾಗ್ನಿರುದ್ರೋ5ಸೌ ಭೂತ್ವಾ ಸರ್ವಹರೋ ಹರಿಃ। 


ಶೇಷಾಹಿಶ್ಚಾಸಸಂಭೂತಃ ಪಾತಾಲಾನಿ ದಹತ್ಯಧಃ॥ 24 
ಪಾತಾಲಾನಿ ಸಮಸ್ತಾನಿ ಸ ದಗ್ಜ್ವಾ ಜ್ವಲನೋ ಮಹಾನ್‌। 
ಭೂಮಿಮಭ್ಯೇತ್ಕ ಸಕಲಂ ಬಭಸ್ತಿ ವಸುಧಾತಲಮ್‌ ॥ 25 
ಭುವರ್ಲೋಕಂ ತತಸ್ಸರ್ವಂ ಸ್ವರ್ಲೋಕಂ ಚ ಸುದಾರುಣಃ। 
ಜ್ಞಾಲಾಮಾಲಾಮಹಾವರ್ತಸ್ಪತೈವ ಪರಿವರ್ತತೇ ॥ 26 
ಅಂಬರೀಷಮಿವಾಭಾತಿ ತ್ರೆ ಪಲೋಕ್ಕಮಖಿಲಂ ತದಾ । 
ಜ್ಞಾಲಾವರ್ತಪರೀವಾರಮುಪಕ್ಷೀಣಚರಾಚೆರಮ್‌ ॥ 27 
ತತಸ್ತ್ಪಾಪಪರೀತಾಸ್ತು ಲೋಕದ್ದಯನಿವಾಸಿನಃ | 

ಕೃತಾಧಿಕಾರಾ ಗಚ್ಛಂತಿ ಮಹರ್ಲೊೋಕಂ ಮಹಾಮುನೇ ॥ 28 
ತಸ್ಮಾದಪಿ ಮಹಾತಾಪತಪ್ತಾ ಲೋಕಾತ್ತತಃ ಪರಮ್‌! 

ಗಚ್ಛಂತಿ ಜನಲೋಕಂ ತೇ ದಶಾವೃತ್ಕಾ ಪರೈಷಿಣಃ ॥ 29 


ರುದ್ರನಾಗಿ ಉದಿಸಿ ಕೆಳಭಾಗದಿಂದ ಪಾತಾಳಗಳನ್ನು ಸುಡಲು ಆರಂಭಿಸುತ್ತಾನೆ 
(23-24). ಅವನು ಕರಾಳ ಜ್ಞಾಲಾಮಾಲಿಯಾಗಿ ಸಮಸ್ತ ಪಾತಾಳಗಳನ್ನೂ 
ಧ್ವಂಸಮಾಡಿ ಭೂಮಿಗೆ ಬಂದು ನಿಖಿಲ ಭೂತಳವನ್ನೂ ಸುಟ್ಟು ಬೂದಿ 
ಮಾಡುವನು. ಅತಿ ದಾರುಣವಾದ ಜ್ವಾಲಾಮಾಲೆಯ ಭೀಕರವಾದ ಆವರ್ತವು 
ಅನಂತರ ಭುವರ್ಲೊೋಕಸುವರ್ಲೋಕಗಳನ್ನು ಸುಟ್ಟುಹಾಕಿ ಭುಗಿಲೆಂದು 
ಸುಳಿಯುತ್ತಲೇ ಇರುವುದು (25-26). ಸಕಲ ಚರಾಚರಗಳೂ ವಿಧ್ವಸ್ತವಾದ 
ಮೇಲೆ ಜ್ವಾಲಾವರ್ತಗಳಿಂದ ವ್ಯಾಪ್ತವಾದ ತ್ರಿಲೋಕವು ಕೆಂಪಾಗಿ ಉರಿಯುವ 
ಕಬ್ಬಣದ ಬಾಣಲೆಯಂತೆ ಕಾಣುವುದು! (27). ಆ ಸಮಯದಲ್ಲಿ 
(ಭುವರ್ಲೊೋಕಸುವರ್ಲೊೋಕಗಳೆಂಬ) ಲೋಕದ್ದ್ವಯ ನಿವಾಸಿಗಳೂ ಆಧಿಕಾರಿಕ 
ಪುರುಷರೂ ಆದ ಮನ್ಹಾದಿಗಳು ಅಗ್ನಿಜ್ಜಾಲೆಯಿಂದ ತಪ್ಪರಾಗಿ ಮಹರ್ಲೋಕಕ್ಕೆ 
ಹೋಗುವರು. ಅವರ ಫಲಭೋಗ ದಶೆಯು ಪರಿವರ್ತಿಸಿರುವುದರಿಂದ 
ಅಲ್ಲಿಯೂ ಮಹಾತಾಪದಿಂದ ಸಂತಪ್ತರಾಗಿ ಅದಕ್ಕೂ ಪರವಾದ* 


* "ದಶಾವೃತ್ತ್ಯಾ ಪರೈಷಿಣಃ' ಎಂದು ಮೂಲದಲ್ಲಿರುವ ಪದಗಳಿಗೆ ಬೇರೆಬೇರೆ 
ಅರ್ಥಗಳನ್ನು ವ್ಯಾಖ್ಯಾನಕಾರರು ಹೇಳಿದ್ದಾರೆ. 


546 ಶ್ರೀವಿಷ್ಣುಪುರಾಣಮ್‌ 


ತತೋ ದಗ್ಗಾಾ ಜಗತ್ಸರ್ವಂ ರುದ್ರರೂಪೀ ಜನಾರ್ದನಃ | 


ಮುಖನಿಃಶ್ವಾಸಜಾನ್ಮೇಘಾನ್‌ ಕರೋತಿ ಮುನಿಸತ್ತಮ ॥ 30 
ತತೋ ಗಜಕುಲಪು್ರಖ್ಯಾಸ್ಪಡಿತ್ಚಂತೋಇತಿನಾದಿನಃ | 
ಉತ್ತಿಹಂತಿ ತಥಾ ವ್ಯೋಮ್ನಿ ಘೋರಾಸ್ಸಂವರ್ತಕಾ ಫನಾಃ॥ 31 


ಕೇಚಿನ್ನೀಲೋತ್ಪಲಶ್ಕಾಮಾಃ ಕೇಚಿತ್ಕುಮುದಸನ್ನಿಭಾಃ | 
ಧೂಮ್ರವರ್ಣಾ ಫನಾಃ ಕೇಚಿತ್‌ ಕೇಚಿತ್ಬೀತಾಃ ಪಯೋಧರಾಃ ॥ 32 


ಕೇಚಿದ್ರಾಸಭವರ್ಣಾಭಾ ಲಾಕ್ಷಾರಸನಿಭಾಸಥಾ। 


ಕೇಚಿದ್ದೈಡೂರ್ಯಸಂಕಾಶಾ ಇಂದ್ರನೀಲನಿಭಾಃ ಕ್ವಚಿತ್‌ ॥ 33 
ಶಂಖಕುಂದನಿಭಾಶ್ಚಾನ್ಯೇ ಜಾತ್ಫಂಜನನಿಭಾಃ ಪರೇ। 
ಇಂದ್ರಗೋಪನಿಭಾಃ ಕೇಚಿತ್ತತಶ್ಯಿಖಿನಿಭಾಸ್ತಥಾ ॥ 34 


ಊರ್ಧ್ವಲೋಕವನ್ನು ಬಯಸಿ ಜನಲೋಕಕ್ಕೆ ಹೋಗುವರು (28-29). 
ರುದ್ರರೂಪಿಯಾದ ಜನಾರ್ದನನು ಸರ್ವಜಗತ್ತನ್ನೂ ದಹಿಸಿದ ಮೇಲೆ ತನ್ನ 
ಮುಖನಿಃಶ್ವಾಸದಿಂದ ಮೋಡಗಳನ್ನು ಸೃಷ್ಟಿಸುವನು. ಆಗ ಗಜಯೂಥಗಳಂತೆ 
ಕಾಣಿಸುತ್ತ ಮಿಂಚುಗಳೊಡನೆ ಭೀಕರವಾಗಿ ಗುಡುಗುವ ಸಂವರ್ತಕಗಳೆಂಬ 
ಘೋರಾಕಾರದ ಮೇಘಗಳು ಗಗನದಲ್ಲಿ ಉದ್ಭವಿಸುತ್ತವೆ (30-31). 
ಆ ಮೇಘಗಳಲ್ಲಿ ಕೆಲವು ನೀಲೋತ್ಪಲದಂತೆ ಕಪ್ಪಾಗಿಯೂ ಕೆಲವು ಕುಮುದ 
ದಂತೆ ಬೆಳ್ಳಗೂ ಕೆಲವು ಧೂಮ್ರವರ್ಣವಾಗಿಯೂ ಕೆಲವು ಪೀತವರ್ಣ 
ವಾಗಿಯೂ ಇರುವುವು. ಇನ್ನು ಕೆಲವು ಮೇಘಗಳು ಕತ್ತೆಯ ಬಣ್ಣದವೂ ಕೆಲವು 
ಲಾಕ್ಷರಸಕ್ಕೆ ಸಮನಾದವೂ ಆಗಿರುವುವು. ಕೆಲವು ಮೇಘಗಳು ವೈಡೂರ್ಯ 
ದಂತೆಯೂ ಇಂದ್ರನೀಲ ಮಣಿಯಂತೆಯೂ ಹೊಳೆಯುವುವು (32-33). 
ಕೆಲವು ಮೇಘಗಳು ಶಂಖದಂತೆಯೂ ಮಲ್ಲಿಗೆಯಂತೆಯೂ ಶ್ರೇತವರ್ಣದವು. 
ಕೆಲವು ಜಾಜಿಹೂವಿನ ಬಣ್ಣದವೂ ಕಾಡಿಗೆಯ ಬಣ್ಣದವೂ ಆಗಿರುತ್ತವೆ. ಕೆಲವು 
ಮೇಘಗಳು ಇಂದ್ರಗೋಪ ಹುಳುಗಳಂತೆ ಕೆಂಪಾಗಿಯೂ ಕೆಲವು ನವಿಲುಗಳಂತೆ 
ಚಿತ್ರವರ್ಣದವೂ ಆಗಿರುತ್ತವೆ (34). ಕೆಲವು ಮಹಾಮೇಘಗಳು ಮಣಿಶಿಲೆಯ 


ಅಧ್ಯಾಯ 8 ಷಷ್ಟಾಂಶಃ 547 


ಮನಶ್ಶಿಲಾಭಾಃ ಕೇಚಿದ್ದೆ ಲ ಹರಿತಾಲನಿಭಾಃ ಪರೇ। 
ಚಾಷಪತನಿಭಾಃ ಕೇಚದುತ್ತಿಹಂತೇ ಮಹಾಫನಾಃ॥ 35 


ಕೇಚಿತ್ಲುರವರಾಕಾರಾಃ ಕೇಚಿತರ್ವತಸನ್ನಿಭಾಃ। 
ಕೂಟಾಗಾರನಿಭಾಶ್ಚಾನ್ಯೇ ಕೇಚಿತ್‌ ಸ್ಥಲನಿಭಾ ಘನಾಃ॥ 36 


 ಮಹಾರಾವಾ ಮಹಾಕಾಯಾಃ ಪೂರಯಂತಿ ನಭಃಸ್ಫಲಮ್‌। 
ವರ್ಷಂತಸ್ತೇ ಮಹಾಸಾರಾಂಸ್ತಮಗ್ನಿಮತಿಭೈರವಮ್‌ | 
ಶಮಯಂತ್ಯಖಿಲಂ ವಿಪ್ರ ತ್ರೈಲೋಕ್ಕಾಂತರಧಿಷ್ಠಿತಮ್‌ ॥ 37 


ನಷ್ಟೇ ಚಾಗ್ನೌ ಚ ಸತತಂ ವರ್ಷಮಾಣಾ ಹೈಹರ್ನಿಶಮ್‌ | 
ಪ್ಲಾವಯಂತಿ ಜಗತ್ಸರ್ವಮಂಭೋಭಿರ್ಮುನಿಸತ್ತಮ ॥ 38 


ಧಾರಾಭಿರತಿಮಾತ್ರಾಭಿಃ ಪ್ಲಾವಯಿತ್ಚಾಂಖಲಂ ಭುವಮ್‌!। 
ಭುವರ್ಲೋಕಂ ತಥೆ ಪೋರಂ ಪ್ಲಾವಯಂತಿ ಹಿ ತೇ ದ್ವಿಜ 39 


ವರ್ಣವನ್ನೂ ಕೆಲವು ಹರಿತಾಳದ ವರ್ಣವನ್ನೂ ಧರಿಸುತ್ತವೆ. ಚಾಷಪಕ್ಷಿಯ 
ರೆಕ್ಕೆಯಂತೆ ನೀಲವರ್ಣದ ಮಹಾಮೇಘಗಳೂ ಉದ್ಭವಿಸುತ್ತವೆ. ಆ 
ಮೇಘಗಳಲ್ಲಿ ಕೆಲವು ಮಹಾನಗರದಂತೆಯೂ ಕೆಲವು ಪರ್ವತದಂತೆಯೂ 
ಕೆಲವು ಪ್ರಾಸಾದದ ಮೇಲಿರುವ ಕೂಟಾಗಾರದಂತೆಯೂ ಕೆಲವು ಪೃಥಿವೀತಳ 
ದಂತೆಯೂ ಬೃಹದಾಕಾರವನ್ನು ಧರಿಸಿರುತ್ತವೆ (35-36). ಮಹಾಕಾಯಗಳಾದ 
ಆ ಮೋಡಗಳು ಘನಘೋರವಾಗಿ ಗುಡುಗಿ ಗಗನತಳವನ್ನು ಮೊಳಗಿಸುತ್ತ , 
ಜಡಿಮಳೆಯನ್ನು ಸುರಿಸುತ್ತ, ಮೂರು ಲೋಕಗಳನ್ನೂ ವ್ಯಾಪಿಸಿ ಅತಿ 
ಭೀಷಣವಾಗಿ ಉರಿಯುತ್ತಿರುವ ಅಗ್ನಿಯನ್ನು ಪೂರ್ಣವಾಗಿ ಆರಿಸುತ್ತವೆ (37). 
ಮೈತ್ರೇಯ, ಅಗ್ನಿಯು ಶಾಂತವಾದಮೇಲೆಯೂ ಆ ಮೇಘಗಳು ಸತತವಾಗಿ 
ಅಹೋರಾತ್ರವೂ ಮಳೆಸುರಿಸುತ್ತ ಜಗತ್ತನ್ನು ಜಲರಾಶಿಯಿಂದ ತುಂಬಿ 
ಬಿಡುತ್ತವೆ. ಬೃಹದಾಕಾರದ ವೃಷ್ಟಿಧಾರೆಗಳಿಂದ ಭೂಲೋಕವನ್ನು ಮುಳುಗಿಸಿ, 
ಅನಂತರ ಭುವರ್ಲೊೋಕವನ್ನೂ ಅದರ ಮೇಲಿನ ಸುವರ್ಲೊೋಕವನ್ನೂ 
ಜಲಮಯವಾಗಿ ಮಾಡುತ್ತವೆ (38-39). ಸಂಪೂರ್ಣ ಜಗತ್ತು ಅಂಧಕಾರ 


548 ಶ್ರೀವಿಷ್ಣುಪುರಾಣಮ್‌ 


ಅಂಧಕಾರೀಕೃತೇ ಲೋಕೇ ನಷ್ಟೇ ಸ್ಥಾವರಜಂಗಮೇ । 
ವರ್ಷಂತಿ ತೇ ಮಹಾಮೇಘಾ ವರ್ಷಾನಣಾಮಧಿಕಂ ಶತಮ್‌ ॥1 40 


ಏವಂ ಭವತಿ ಕಲ್ಬಾಂತೇ ಸಮಸ್ಪಂ ಮುನಿಸತ್ತಮ। 
ವಾಸುದೇವಸ್ಕ ಮಾಹಾತ್ಮಾನ್ನಿತ್ಕಸ್ಯ ಪರಮಾತ್ಮನಃ ॥ 4] 


ಇತ್ರಿ ಶ್ರೀವಿಷ್ಣುಪುರಾಣೇ ಷಷ್ಟಾಂಶೇ ತೃತೀಯೋ5ಧ್ಕಾಯಃ 


ಮಯವಾಗುವುದು. ಸ್ಥಾವರಜಂಗಮಗಳು ನಿಃಶೇಷವಾಗುವುವು. ಆದರೂ ಆ 
ಮಹಾಮೇಘಗಳು ನೂರಾರು ವರ್ಷಗಳವರೆಗೆ ಮಳೆಯನ್ನು ಸುರಿಸುತ್ತಲೇ 
ಇರುವುವು. ಮೈತ್ರೇಯ, ಸನಾತನನಾದ ವಾಸುದೇವಪರಮಾತ್ಮನ ಮಹಿಮೆ 
ಯಿಂದ ಕಲ್ಪಾಂತದಲ್ಲಿ ಈ ಪ್ರಕಾರವಾದ ಸಮಸ್ತವಿಪುವವು ನಡೆಯುವುದು 
(40-41). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಠಾಂಶದಲ್ಲಿ 
ಮೂರನೆಯ ಅಧ್ಯಾಯವು ಮುಗಿಯಿತು. 


ಜೆ 


ಚತುರ್ಥೋಇಧ್ಯಾಯಃ 
ಶ್ರೀಪರಾಶರ ಉವಾಚ: 


ಸಪ್ಪರ್ಷಿಸ್ಥಾನಮಾಕ್ರಮ್ಮ ಸ್ಲಿತೇsಂಭಸಿ ಮಹಾಮುನೇ । 
ಏಕಾರ್ಣವಂ ಭವತ್ಯೇತತ್‌ ತ್ರೈಲೋಕ್ಕಮಖಲಂ ತತಃ॥ 1 


' ಮುಖನಿಃಶ್ಚಾಸಜೋ ವಿಷ್ಣೋರ್ವಾಯುಸ್ಟಾಂಜಲದಾಂಸ್ಪತಃ | 
ನಾಶಯನ್‌ ವಾತಿ ಮೈತ್ರೇಯ ವರ್ಷಾಣಾಮಪರಂ ಶತಮ್‌ ॥ 2 


ಸರ್ವಭೂತಮಯೋಇಚಿಂತ್ಕೋ ಭಗವಾನ್‌ ಭೂತಭಾವನಃ। 


ಅನಾದಿರಾದಿರ್ವಿಶ್ವಸ್ಮ ಪೀತ್ಚಾ ವಾಯುಮಶೇಷತಃ॥ 3 

ಏಕಾರ್ಣವೇ ತತಸ್ತ್ಪಕ್ಕಿನ್‌ ಶೇಷಶಯ್ಸಾಗತಃ ಪ್ರಭುಃ । 

ಬ್ರಹ್ಮರೂಪಧರಶೈತೇ ಭಗವಾನಾದಿಕೃದರದಿಃ | 4 
ಅಧ್ಯಾಯ 4 


ಪ್ರಾಕೃತಪ್ರಳಯದ ವರ್ಣನೆ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, (ಹಿಂದೆ ಹೇಳಿದ ರೀತಿ 
ಯಲ್ಲಿ) ಸಪರ್ಷಿಮಂಡಲದವರೆಗೂ ಯಾವಾಗ ಜಲರಾಶಿಯು ವ್ಯಾಪಿಸಿ 
ತುಂಬಿಕೊಳ್ಳುವುದೋ ಆಗ ನಿಖಿಲಲೋಕತ್ರಯವೂ ಏಕಾರ್ಣವ(ಒಂದೇ 
ಮಹಾಸಾಗರ)ವಾಗುವುದು (1). ಅನಂತರ ವಿಷ್ಣುವಿನ ಮುಖನಿಃಶ್ವಾಸದಿಂದ 
ಹೊರಟ ವಾಯುವು ಆ ಮೇಘಗಳನ್ನು ನಾಶಪಡಿಸುತ್ತ ಒಂದುನೂರು ವರ್ಷದ 
ವರೆಗೆ ಬೀಸುತ್ತಿರುವುದು. ಆಮೇಲೆ ಸರ್ವಭೂತಮಯನೂ ಅಚಿಂತ್ಯನೂ 
ಭೂತಭಾವನನೂ ಅನಾದಿಯೂ ವಿಶ್ವಕ್ಕೆ ಆದಿಯೂ ಆದ ಭಗವಂತನು ಆ 
ವಾಯುವನ್ನು ನಿಃಶೇಷವಾಗಿ ಹೀರುವನು (2-3). ಪ್ರಭುವೂ ಬ್ರಹರೂಪ 
ಧರನೂ* ಆದಿಕರ್ತನೂ ಆದ ಭಗವಾನ್‌ ಶ್ರೀಹರಿಯು ಆಮೇಲೆ ಶೇಷಶಯ್ಯೆ 


* ಅನುಬಂಧವನ್ನು ನೋಡಿ. 


550 ಶ್ರೀವಿಷ್ಣುಪುರಾಣಮ್‌ 


ಜನಲೋಕಗತೈಸ್ಸಿದ್ದೈಸ್ಸನಕಾದ್ಮೈರಭಿಷ್ಟುತಃ | 


ಬ್ರಹ್ಮಲೋಕಗತೈಶ್ಚೈವ ಚಿಂತ್ಯಮಾನೋ ಮುಮುಕ್ಷುಭಿಃ॥ 5 
ಆತ್ಮಮಾಯಾಮಯೀಂ ದಿವ್ಮಾಂ ಯೋಗನಿದ್ರಾಂ ಸಮಾಸ್ಸಿತಃ! 
ಆತ್ಮಾನಂ ವಾಸುದೇವಾಖಂ ಚಿಂತಯನ್‌ ಮಧುಸೂದನಃ! 6 
ಏಷ ನೈಮಿತ್ತಿಕೋ ನಾಮ ಮೆ ತ್ರೇಯ ಪ್ರತಿಸಂಚರಃ | 

ನಿಮಿತ್ತಂ ತತ್ರ ಯಚ್ಛೇತೇ ಬ್ರಹ್ಮರೂಪಧರೋ ಹರಿಃ ॥ 7 
ಯದಾ ಜಾಗರ್ತಿ ಸರ್ವಾತ್ಮಾ ಸ ತದಾ ಚೇಷ್ಟತೇ ಜಗತ್‌! 
ನಿಮೀಲತ್ಮೇತದಖಿಲಂ ಮಾಯಾಶಯ್ಯಾಂ ಗತೇsಚ್ಚುತೇ ॥॥ 8 
ಪದ್ಮಯೋನೇರ್ದಿನಂ ಯತ್ತು ಚತುರ್ಯುಗಸಹಸ್ರವತ್‌ | 
ಏಕಾರ್ಣವೀಕೃತೇ ಲೋಕೇ ತಾವತೀ ರಾತ್ರಿರಿಷ್ಯತೇ ॥ 9 
ತತಃ ಪ್ರಬುದ್ಧೋ ರಾತ್ರ್ಯ್ಯಂತೇ ಪುನಸ್ಸೃಷ್ಟಿಂ ಕರೋತ್ಯಜಃ | 
ಬ್ರಹ್ಮಸ್ಪರೂಪಧೃಗ್ಧಿಷ್ಟುರ್ಯಥಾ ತೇ ಕಥಿತಂ ಪುರಾ॥ 10 


ಯಲ್ಲಿ ಪವಡಿಸುವನು. ಆಗ ಜನಲೋಕದಲ್ಲಿರುವ ಸನಕಾದಿ ಸಿದ್ದಪುರುಷರೂ 
ಬ್ರಹ್ಮಲೋಕದಲ್ಲಿರುವ ಮುಮುಕ್ತುಗಳೂ ಆತನನ್ನು ಧ್ಯಾನಿಸುತ್ತಿರುವರು (4-5). 
ಆ ಸಮಯದಲ್ಲಿ ಮಧುಸೂದನನು ಆತ್ಮಮಾಯಾಮಯವೂಾೂ ದಿವ್ಯವೂ ಆದ 
ಯೋಗನಿದ್ರೆಯನ್ನವಲಂಬಿಸಿ "ವಾಸುದೇವ' ಎಂಬ ಹೆಸರಿನ ಆತಪ್ತರೂಪವನ್ನು 
ಧ್ಯಾನಿಸುತ್ತ ಇರುತ್ತಾನೆ. ಮೈತ್ರೇಯ, ಇದು ನೈಮಿತ್ತಿಕವೆಂಬ ಪ್ರಳಯ. 
ಬ್ರಹ್ಮರೂಪವನ್ನು ಧರಿಸಿದ ಶ್ರೀಹರಿಯು ನಿದ್ರಿಸುತ್ತಿರುವುದೇ ಇದಕ್ಕೆ ನಿಮಿತ್ತ 
ವಾದ್ದರಿಂದ ಈ ಹೆಸರು (6-7). ಆ ಸರ್ವಾತ್ಮನು ಯಾವಾಗ ಜಾಗ್ರದವಸ್ಥೆ 
ಯನ್ನವಲಂಬಿಸಿರುತ್ತಾನೋ ಆಗ ಜಗತ್ತು ಕಾರ್ಯನಿರತವಾಗಿರುತ್ತದೆ. 
ಅಚ್ಯುತನು ಮಾಯಾಶಯ್ಕೆಯನ್ನು ಸೇರಿ ಯೋಗನಿದ್ರೆಯಲ್ಲಿರುವಾಗ ಅಖಿಲ 
ಜಗತ್ತೂ ಲಯವನ್ನೈದುತ್ತದೆ (8). ಒಂದುಸಾವಿರ ಚತುರ್ಯುಗ ಪ್ರಮಾಣ 
ವುಳ್ಳದ್ದು ಬ್ರಹ್ಮನ ಹಗಲು. ಲೋಕವು ಏಕಾರ್ಣವವಾದಾಗ ಅಷ್ಟೇ ಪ್ರಮಾಣ 
ವುಳ್ಳದ್ದು ಆತನ ರಾತ್ರಿ. ಅನಂತರ ರಾತ್ರಿಯು ಕಳೆಯಲಾಗಿ ಅಜನಾದ ವಿಷ್ಣುವು 
ಬ್ರಹ್ಮದೂಪವನ್ನು ಧರಿಸಿ ಪುನಃ ಸೃಷ್ಟಿಯನ್ನು ಹೇಗೆ ಮಾಡುತ್ತಾನೆ ಎಂಬ 


ಅಧ್ಯಾಯ 4 ಷಷ್ಠಾಂಶಃ 551 


ಇತ್ಸೇಷ ಕಲ್ಲಸಂಹಾರೋತವಾಂತರಪು್ರಲಯೋ ದ್ವಿಜ! 
ನೈಮಿತ್ತಿಕಸ್ತೇ ಕಥಿತಃ ಪ್ರಾಕೃತಂ ಶೃಣ್ಣತಃ ಪರಮ್‌ ॥ 11 


ಅನಾವೃಷ್ಟಾದಿಸಂಪರ್ಕಾತ್‌ ಕೃತೇ ಸಂಕ್ಷಾಲನೇ ಮುನೇ! 
ಸಮಸ್ಟೇಷ್ಟೇವ ಲೋಕೇಷು ಪಾತಾಲೇಷ್ಟಖಿಲೇಷು ಚ॥ 12 


ಮಹದಾದೇರ್ವಿಕಾರಸ್ಕ ವಿಶೇಷಾಂತಸ್ಕ ಸಂಕ್ಷಯೇ । 
ಕೃಷ್ಣೇಚ್ಛಾಕಾರಿತೇ ತಸ್ಮಿನ್‌ ಪ್ರವೃತ್ತೇ ಪ್ರತಿಸಂಚರೇ ॥ 13 


ಆಪೋ ಗ್ರಸಂತಿ ವೈ ಪೂರ್ವಂ ಭೂಮೇರ್ಗಂಧಾತ್ಮಕಂ ಗುಣಮ್‌!। 
ಆತ್ರಗಂಧಾ ತತೋ ಭೂಮಿಃ ಪ್ರಲಯತ್ಹಾಯ ಕಲ್ಪಶೇ॥ 14 


ಪ್ರಣಷ್ಟೇ ಗಂಧತನ್ಮಾತ್ರೇ ಭವತ್ಕುರ್ವೀ ಜಲಾತ್ಮಿಕಾ। 
ಆಪಸ್ತದಾ ಪ್ರವೃದ್ಧಾಸ್ತು ವೇಗವತ್ಕೋ ಮಹಾಸ್ಟನಾಃ॥ 15 


ವಿಷಯವನ್ನು ನಿನಗೆ ಹಿಂದೆ* ಹೇಳಿದ್ದೇನೆ (9-10). ಈ ರೀತಿ ಕಲ್ಪದಲ್ಲಾಗುವ 
ನೈಮಿತ್ತಿಕವೆಂಬ ಅವಾಂತರ ಪ್ರಳಯವನ್ನು ಹೇಳಿದ್ದಾಯಿತು. ಇನ್ನು ಮುಂದೆ 
ಪ್ರಾಕೃತಪ್ರಳಯವನ್ನು ಕೇಳು (11). ಅನಾವೃಷ್ಟಿ-ಮುಂತಾದವುಗಳ ಸಂಪರ್ಕ 
ದಿಂದ ಭೂಮಿಭುವರ್ಲೋಕಾದಿಗಳೂ ಪಾತಾಳಾದಿ ನಿಖಿಲಲೋಕಗಳೂ 
ಸಂಪೂರ್ಣವಾಗಿ ನಷ್ಟವಾದಮೇಲೆ, ಮಹತ್ತಿನಿಂದ ಹಿಡಿದು ವಿಶೇಷಾಂತ 
ವಾದ$ ಸಕಲವಿಕಾರಗಳೂ ಲಯವಾಗುತ್ತವೆ. ಭಗವಂತನ ಇಚ್ಛೆಯಿಂದ 
ಪ್ರಾಕೃತಪ್ರಳಯವು ಪ್ರವೃತ್ತವಾಗುವುದು (12-13). ಆ ಸಮಯದಲ್ಲಿ ಮೊದಲು 
ಭೂಮಿಯ ಗಂಧಗುಣವನ್ನು ಅಪ್ಪು (ಜಲ) ತನ್ನಲ್ಲಿ ಲಯಗೊಳಿಸುತ್ತದೆ. ಗಂಧ 
ತನಾತ್ರೆಯು ಹೋದೊಡನೆ ಭೂಮಿಯು ಲಯವಾಗಿ ಜಲಮಯವಾಗುತ್ತದೆ. 
ಜಲವು ವೃದ್ಧಿಗೊಂಡು ವೇಗದಿಂದ ಎಲ್ಲೆಲ್ಲಿಯೂ ಹರಿದು ಸರ್ವವೂ ಜಲದಿಂದ 
ವ್ಯಾಪ್ತವಾಗುವುದು. ಅಲೆ ಅಲೆಗಳಾಗಿ ಹರಿಯುವ ಜಲದಿಂದ ಸಕಲ 


* ಪ್ರಥಮಾಂಶದ ಎರಡನೆಯ ಅಧ್ಯಾಯವನ್ನು ನೋಡಿ. 
§ ವಿಶೇಷ ಇ ಪಂಚಭೂತಗಳು. 


552 ಶ್ರೀವಿಷ್ಣುಪುರಾಣಮ್‌ 


ಸರ್ವಮಾಪೂರಯಂತೀದಂ ತಿಷ್ಠಂತಿ ವಿಚರಂತಿ ಚ! 
ಸಲಿಲೇನೋರ್ಮಿಮಾಲೇನ ಲೋಕಾ ವ್ಯಾಹ್ಟಾ ಸಮಂತತಃ ॥ 16 


ಅಪಾಮಪಿ ಗುಣೋ ಯಸ್ತು ಜ್ಯೋತಿಷಾ ಪೀಯತೇ ತು ಸಃ। 
ನಶ್ಶಂತ್ಕಾಹಸ್ತತಸ್ತಾಶ್ಚ ರಸತನ್ಮಾತ್ರಸಂಕ್ಷಯಾತ್‌ ॥ 17 


ತತಶ್ನಾಪೋ ಹೃತರಸಾ ಜ್ಯೋತಿಷಂ ಪ್ರಾಪ್ನುವಂತಿ ವೈ! 
ಅಗ್ನ್ಯವಸ್ಯೇ ತು ಸಲಿಲೇ ತೇಜಸಾ ಸರ್ವತೋ ವೃತೇ॥ 18 


ಸ ಚಾಗ್ನಿಃ ಸರ್ವತೋ ವ್ಯಾಹ್ಕ ಚಾದತ್ತೇ ತಜ್ಜಲಂ ತಥಾ! 
ಸರ್ವಮಾಪೂರ್ಯತೇಇರ್ಚಿರ್ಭಸ್ತದಾ ಜಗದಿದಂ ಶನೈಃ ॥ 19 


ಅರ್ಚಿರ್ಭಸ್ಸಂವೃತೇ ತಸ್ಮಿಂಸ್ತಿರ್ಯಗೂರ್ಧ್ಯಮಧಸದಾ | 
ಜ್ಯೋತಿಷೋಇನಷಿ ಪರಂ ರೂಪಂ ವಾಯುರತ್ತಿ ಪ್ರಭಾಕರಮ್‌ ॥ 20 


ಪ್ರಲೀನೇ ಚೆ ತತಸ್ಪಸ್ಮಿನ್‌ ವಾಯುಭೂತೇಖಖಿಲಾತ್ಮನಿ | 
ಪ್ರಣಷ್ಟೇ ರೂಪತನ್ಮಾತ್ರೇ eis ii | 21 


ಲೋಕಗಳೂ ತುಂಬಿಹೋಗುವುವು (14-16). ಅನಂತರ ಅಪ್ಪಿನ ಗುಣವಾದ 
ರಸತನಾತ್ರೆಯನ್ನು ಅಗ್ನಿಯು ಹೀರಿಕೊಳ್ಳಲಾಗಿ ಸಮಸ್ತ ಜಲರಾಶಿಯೂ ನಾಶ 
ವಾಗುವುದು. ರಸವನ್ನು ಕಳೆದುಕೊಂಡ ಜಲವು ಅಗ್ನಿಯಲ್ಲಡಗಿ ಅಗ್ನಿಯ 
ರೂಪವನ್ನು ಪಡೆಯಲಾಗಿ ಸರ್ವವೂ ಅಗ್ನಿಜ್ವಾಲೆಯಿಂದ ಆವೃತವಾಗುವುದು 
(17-18). ಈ ಪ್ರಕಾರ ಅಗ್ನಿಯು ಜಲವನ್ನು ಹೀರಿ ಕ್ರಮವಾಗಿ ವಿಶ್ವವನ್ನು 
ವ್ಯಾಪಿಸಿಕೊಳ್ಳುವುದು. ಮೇಲೆ, ಕೆಳಗೆ, ಅಡ್ಡಲಾಗಿ ಎಲ್ಲೆಲ್ಲಿಯೂ ಅಗ್ನಿಯು 
ವ್ಯಾಪಿಸಿದಾಗ ಆ ಜ್ಯೋತಿಗೆ ಪ್ರಕಾಶಸ್ತರೂಪವನ್ನೀಯುವ ಶ್ರೇಷ್ಠವಾದ 
ರೂಪತನಾತ್ರೆಯನ್ನು ವಾಯುವು ನುಂಗುವುದು (19-20). ಸರ್ವರಿಗೂ 
ಪ್ರಾಣಸ್ವರೂಪನಾದ ವಾಯುವಿನಲ್ಲಿ ಅಗ್ನಿಯು ಲಯಿಸುವುದು. ರೂಪತನಾತ್ರೆ 
ಹೋದ್ದರಿಂದ ಅಗ್ನಿಯು ರೂಪವನ್ನು ಕಳೆದುಕೊಂಡು ನಷ್ಟವಾಗುವುದು. 
ಅನಂತರ ಮಹತ್ತರವಾದ ವಾಯು ಬೀಸಲಾರಂಭಿಸುವುದು. ತೇಜಸ್ಸು ವಾಯು 


219" 


ಅಧ್ಯಾಯ 4 ಷಷ್ಟಾಂಶಃ 553 


ಪ್ರಶಾಮೃತಿ ತದಾ ಜ್ಯೋತಿರ್ವಾಯುರ್ದೋಧೂಯತೇ ಮಹಾನ್‌! 


ನಿರಾಲೋಕೇ ತಥಾ ಲೋಕೇ ವಾಯ್ದವಸ್ಥೇ ಚ ತೇಜಸಿ॥ 22 
ತತಸ್ತು ಮೂಲಮಾಸಾದ್ಕ ವಾಯುಸ್ಸಂಭವಮಾತ್ಮನಃ | 
ಊರ್ಧ್ವಂ ಚಾಧಶ್ಚ ತಿರ್ಯಕ್ಕ ದೋಧವೀತಿ ದಿಶೋ ದಶ॥ 23 


ವಾಯೋರಪಿ ಗುಣಂ ಸರ್ಶಮಾಕಾಶೋ ಗ್ರಸತೇ ತತಃ। 
ಪ್ರಶಾಮ್ಮತಿ ತತೋ ವಾಯುಃ ಖಂ ತು ತಿಷ್ಪಶನಾವೃತಮ್‌ ॥ 24 


ಅರೂಪರಸಮಸರ್ಶಮಗಂಧಂ ನ ಚ ಮೂರ್ತಿಮತ್‌! 


ಸರ್ವಮಾಪೂರಯಚ್ಚೈವ ಸುಮಹತ್ತತ್‌ ಪ್ರಕಾಶತೇ ॥ 25 
ಪರಿಮಂಡಲಂ ಚ ಸುಷಿರಮಾಕಾಶಂ ಶಬ್ದಲಕ್ಷಣಮ್‌!। 
ಶಬ್ದಮಾತ್ರಂ ತದಾಕಾಶಂ ಸರ್ವಮಾವೃತ್ಯ ತಿಷತಿ॥ 26 


ತತಶೃಬ್ದಗುಣಂ ತಸ್ಕ ಭೂತಾದಿರ್ಗಸತೇ ಪುನಃ। 
ಭೂತೇಂದ್ರಿಯೇಷು ಯುಗಪದ್ಧೂತಾದೌ ಸಂಸ್ಥಿತೇಷು ವೈ॥ 27 





ಸ್ವರೂಪವನ್ನು ಪಡೆದಾಗ ಲೋಕದಲ್ಲಿ ಎಲ್ಲಿಯೂ ಬೆಳಕಿರುವುದಿಲ್ಲ (21-22). 
ಆಗ ವಾಯುವು ತನಗೆ ಮೂಲಕಾರಣವಾದ ಆಕಾಶದಲ್ಲಿ ಮೇಲೆ ಕೆಳಗೆ 
ಅಡ್ಡಲಾಗಿ ದಶದಿಕ್ಕುಗಳಲ್ಲಿಯೂ ರಭಸದಿಂದ ಬೀಸುತ್ತಿರುವುದು. ಅನಂತರ 
ವಾಯುವಿನ ಗುಣವಾದ ಸ್ಪರ್ಶತನಾತ್ರೆಯನ್ನೂ ಆಕಾಶವು ತನ್ನಲ್ಲಿ ಲೀನ 
ಗೊಳಿಸುವುದು. ಆಮೇಲೆ ವಾಯುವು ನಷ್ಟವಾಗಲು ಆಕಾಶ ಒಂದೇ ಆವರಣ 
ರಹಿತವಾಗಿ ಉಳಿಯುವುದು (23-24). ರೂಪ, ರಸ, ಸ್ಪರ್ಶ, ಗಂಧರಹಿತವೂ 
ಅವಯವಶೂನ್ಯವೂ ಆದ ಮಹಾಕಾಶ ಒಂದೇ ಸರ್ವವ್ಯಾಪಿಯಾಗಿ 
ವಿರಾಜಿಸುವುದು. ಗೋಳಸ್ವರೂಪವೂ ಛಿದ್ರರೂಪವೂ ಆಗಿ ಶಬ್ದತನಾತ್ರೆಯುಳ್ಳ 
ಆಕಾಶವು ಸರ್ವವನ್ನೂ ಆವರಿಸಿಕೊಂಡಿರುವುದು (25-26). ಅನಂತರ 
ಆಕಾಶದ ಶಬ್ದ ತನಾತ್ರೆಯನ್ನು ಭೂತಾದಿಯಾದ ಅಹಂಕಾರ ತತ್ತ್ವವು ತನ್ನಲ್ಲಿ 
ಲಯಗೊಳಿಸುವುದು. ಹೀಗೆ ಪಂಚಭೂತಗಳೂ ಇಂದ್ರಿಯಗಳೂ (ದೇವಾದಿ 
ಗಳೂ ಸಹ) ಒಟ್ಟಿಗೆ ಅಹಂಕಾರ ತತ್ತ ಎದಲ್ಲಿ ಲೀನವಾಗಿರುತ್ತವೆ (27). ಈ 


554 ಶ್ರೀವಿಷ್ಣುಪುರಾಣಮ್‌ 


ಅಭಿಮಾನಾತ್ಮಕೋ ಹ್ಯೇಷ ಭೂತಾದಿಸ್ತಾಮಸಸ್ಸ್ಮತಃ। 


ಭೂತಾದಿಂ ಗ್ರಸತೇ ಚಾಪಿ ಮಹಾನ್‌ ವೈ ಬುದ್ಧಿಲಕ್ಷಣಃ॥ 28 
ಉರ್ವೀ ಮಹಾಂಶ್ಚ ಜಗತಃ ಪ್ರಾಂತೇನಂತರ್ಬಾಹತಸ್ತಥಾ॥ 29 
ಏವಂ ಸಪ್ತ ಮಹಾಬುದ್ದೇ ಕ್ರಮಾತ್‌ ಪ್ರಕೃತಯಸ್ಸ್ಮತಾಃ | 
ಪ್ರತ್ಯಾಹಾರೇ ತು ತಾಸ್ಸರ್ವಾಃ ಪ್ರವಿಶಂತಿ ಪರಸ್ಪರಮ್‌ ॥ 30 
ಯೇನೇದಮಾವೃತಂ ಸರ್ವಮಂಡಮಪ್ಪು ಪ್ರಲೀಯತೇ। 
ಸಪ್ತದ್ದೀಪಸಮುದ್ರಾಂತಂ ಸಪ್ತಲೋಕಂ ಸಪರ್ವತಮ್‌॥ 31 


ಉದಕಾವರಣಂ ಯತ್ತು ಜ್ಯೋತಿಷಾ ಪೀಯತೇ ತು ತತ್‌! 
ಜ್ಯೋತಿರ್ವಾಯೌ ಲಯಂ ಯಾತಿ ಯಾತಾಕಾಶೇ ಸಮೀರಣಃ॥ 32 





ಭೂತಾದಿಯು ಅಭಿಮಾನಾತಕವೂ ತಮಃಪ್ರಧಾನವೂ ಆದ ಅಹಂಕಾರ. 
ಅನಂತರ ಈ ಭೂತಾದಿಯನ್ನು ಬುದ್ದಿಯೆಂಬ (ಸತ್ತ್ವಪ್ರಧಾನವಾದ)' 
ಮಹತ್ತತ್ತ್ವವು ತನ್ನಲ್ಲಿ ಅಡಗಿಸಿಕೊಳ್ಳುವುದು. ಮೈತ್ರೇಯ, ಈ ಬ್ರಹ್ಮಾಂಡದ 
ಒಳಗಾಗಲಿ ಹೊರಗಾಗಲಿ ಮಹತ್ತತ್ತ್ವವು ಆದಿಯ ಅವಧಿ. ಪೃಥ್ವಿಯು 
ಅಂತ್ಯಾವಧಿ (28-29). ಅನುಲೋಮಕ್ರಮದಿಂದ (ಸೃಷ್ಟಿಕಾಲದಲ್ಲಿ ಒಂದ 
ಕ್ಕೊಂದು ಕಾರಣವಾದ) ಮಹದಾದಿ ಸಪ್ಪಪ್ರಕೃತಿಗಳೆಲ್ಲವೂ* ಪ್ರಳಯಕಾಲದಲ್ಲಿ 
ತಮಗೆ ಕಾರಣವಾಗಿದ್ದ ಒಂದರಲ್ಲೊಂದು ಪ್ರತಿಲೋಮಕ್ರಮದಿಂದ 
ಲೀನವಾಗುತ್ತವೆ (30). ಸಪ್ತದ್ವೀಪ, ಸಮುದ್ರ, ಸಪ್ತಲೋಕ, ಪರ್ವತಗಳನ್ನು 
ಆವರಿಸಿಕೊಂಡು ಅಂಡಾಕೃತಿಯಾಗಿರುವ ಪೃಥ್ವಿಯು ಜಲದಲ್ಲಿ ಅಡಗುತ್ತದೆ. 
ಜಲರೂಪವಾದ ಆವರಣವನ್ನು ಅಗ್ನಿಯು ಹೀರುತ್ತದೆ. ಅಗ್ನಿಯನ್ನು ವಾಯುವೂ 
ವಾಯುವನ್ನು ಆಕಾಶವೂ ತಮಲ್ಲಿ ಲಯಗೊಳಿಸುತ್ತವೆ (31-32). ಆಕಾಶವನ್ನು 


* ಮಹತ್ತು , ಅಹಂಕಾರ ಮತ್ತು ಪಂಚಭೂತಗಳು ಸಪ್ಪಪ್ರಕೃತಿಗಳು. ಮಹುತ್ತಿನಿಂದ 
ಅಹಂಕಾರ, ಅಹಂಕಾರದಿಂದ ಆಕಾಶ-- ಈ ಕ್ರಮದಲ್ಲಿ ಹುಟ್ಟುವುದು ಅನುಲೋಮ. 
ಪೃಥ್ವಿಯು ಜಲದಲ್ಲಿ, ಜಲವು ಅಗ್ನಿಯಲ್ಲಿ-- ಈ ಕ್ರಮದಿಂದ ಲೀನವಾಗುವುದು 
ಪ್ರತಿಲೋಮ. ಇಲ್ಲಿ ಪೃಥ್ವಿಯಿಂದ ವೃಕ್ಸಾದಿಗಳು ಹುಟ್ಟುವುದರಿಂದ ಪೃಥ್ವಿಯನ್ನೂ 
ಪ್ರಕೃತಿಯೆಂದು ಕರೆಯಲಾಗಿದೆ. 


ಅಧ್ಯಾಯ 4 ಷಷ್ಠಾಂಶಃ 555 


ಆಕಾಶಂ ಚಿ ವ ಭೂತಾದಿರ್ಗಸತೇ ತಂ ತಥಾ ಮಹಾನ್‌! 


ಮಹಾಂತಮೇಭಿಸ್ಸಹಿತಂ ಪ್ರಕೃತಿರ್ಗಸತೇ ದ್ವಿಜ ॥ 33 
ಗುಣಸಾಮ್ಮಮನುದ್ರಿಕಮುನ್ನೂನಂ ಚ ಮಹಾಮುನೇ! 

ಪ್ರೋಚ್ಯತೇ ಪ್ರಕೃತಿರ್ಹೇತುಃ ಪ್ರಧಾನಂ ಕಾರಣಂ ಪರಮ್‌ ॥ 34 
ಇತ್ತೇಷಾ ಪ್ರಕೃತಿಸ್ಸರ್ವಾ ವ್ಯಕ್ತಾವಕ್ತಸ್ನರೂಪಿಣೀ | 

ವ್ಯಕ್ತಸ್ತರೂಪಮವಕ್ಷೇ ತಸ್ಮಾನ್‌ಮೈತ್ರೇಯ ಲೀಯತೇ॥ 35 
ಏಕಶ್ಕುದ್ಧೋ5ಕ್ಷರೋ ನಿತಸ್ಸರ್ವವ್ಯಾಪೀ ತಥಾ ಪುಮಾನ್‌। 
ಸೋನಪ್ಕಂಶಸ್ಸರ್ವಭೂತಸ್ಮ ಮೈತ್ರೇಯ ಪರಮಾತ್ಮನಃ ॥ 36 
ನ ಸಂತಿ ಯತ್ರ ಸರ್ವೇಶೇ ನಾಮಜಾತ್ಮಾದಿಕಲ್ಲನಾಃ | 
ಸತ್ತಾಮಾತ್ರಾತ್ಮಕೇ ಜ್ಕೇಯೇ ಜ್ಞಾನಾತ್ಮನ್ಕಾತ್ಮನಃ ಪರೇ ॥ 37 


ಭೂತಾದಿಯಾದ ಅಹಂಕಾರವೂ ಅಹಂಕಾರವನ್ನು ಮಹತ್ತತ್ತ್ವವೂ ತಮಲ್ಲಿ 
ಅಡಗಿಸಿಕೊಳ್ಳುತ್ತವೆ. ಇವೆಲ್ಲವುಗಳಿಂದ ಸಹಿತವಾದ ಮಹತ್ತನ್ನು ಪ್ರಕೃತಿಯು 
ನುಂಗಿಬಿಡುತ್ತದೆ! (33). ಆಧಿಕ್ಕವಾಗಲಿ ನ್ಯೂನತೆಯಾಗಲಿ ಇಲ್ಲದ, 
ಸತ್ತಾ ಎದಿಗುಣತ್ರಯದ ಸಾಮ್ಯಾವಸ್ಥೆಯೇ ಪ್ರಕೃತಿ. ಇದಕ್ಕೆ ಪ್ರಧಾನವೆಂದೂ 
ಹೆಸರು. ಇದು ಸಮಸ್ತಸೃಷ್ಟಿಗೆ ಮೂಲಕಾರಣ. ಈ ರೀತಿಯಲ್ಲಿ ಪ್ರಕೃತಿಯು 
ವ್ಯಕ್ತಾವ್ಯಕ್ತ* ಸ್ವರೂಪವುಳ್ಳದ್ದಾಗಿ ಸರ್ವಮಯಿಯಾಗಿರುತ್ತದೆ. ಆದ್ದರಿಂದ 
ಮೈತ್ರೇಯ, ವ್ಯಕ್ತವು ಅವ್ಯಕ್ತದಲ್ಲಿ ಅಡಗುತ್ತದೆ (34-35). ಇನ್ನು ಏಕನೂ 
ಶುದ್ಧನೂ ಕ್ಷಯರಹಿತನೂ ನಿತ್ಯನೂ ಸರ್ವಪ್ರಕೃತಿಕಾರ್ಯಗಳಲ್ಲಿ ಅಧಿಷ್ಠಾತೃವೂ 
ಆದ ಯಾವ ಪುರುಷ(ಜೀವಾತ್ಮ)ನಿದ್ದಾನೋ ಅವನೂ ಸಹ ಸರ್ವ 
ಸ್ವರೂಪನಾದ ಪರಮಾತ್ಮನ ಅಂಶವೇ. ಪರಮಾತ್ಮನಾದರೋ ಪುರುಷನಿಗಿಂತ 
ಶ್ರೇಷ್ಠಸ್ತರೂಪನೂ ಸರ್ವೇಶ್ವರನೂ ಆಗಿದ್ದಾನೆ. ಆತನಲ್ಲಿ ನಾಮ, ಜಾತಿ-- 
ಮುಂತಾದ ಯಾವ ಕಲ್ಪನೆಗಳೂ ಇಲ್ಲ. ಆ ವಸ್ತು ಸತ್ತಾ ಸ್ವರೂಪವಾದುದು. 
(ಮುಮುಕ್ಸುಗಳಿಗೆ ಜ್ಲೇಯವಾದುದು. ಸ್ವತಃ ಜ್ಞಾನಸ್ವರೂಪವಾದುದು 


* ಕಾರ್ಯ ಕಾರಣರೂಪವೆಂದರ್ಥ. ಅವ್ಯಕ್ತ ಇ ಕಾರಣ. ವ್ಯಕ್ತ ಇ ಕಾರ್ಯ. 


556 ಶ್ರೀವಿಷ್ಣುಪುರಾಣಮ್‌ 


ತದ್‌ಬ್ರಹ್ಮ ಪರಮಂ ಧಾಮ ಪರಮಾತ್ಮಾ ಸ ಚೇಶ್ಚರಃ। 


ಸ ಎಷ್ಟುಸ್ಸರ್ವಮೇವೇದಂ ಯತೋ ನಾವರ್ತತೇ ಯತಿಃ॥ 38 
ಪ್ರಕೃತಿರ್ಯಾ ಮಯಾಖ್ಯಾತಾ ವ್ಯಕ್ಷಾವಕನ್ನರೂಪಿಣೀ | 
ಪುರುಷಶ್ಥಾಪ್ಸುಭಾವೇತೌ ಲೀಯೇತೇ ಪರಮಾತ್ಮನಿ ॥ 39 


ಪರಮಾತ್ಮಾ ಚ ಸರ್ವೇಷಾಮಾಧಾರಃ ಪರಮೇಶ್ವರಃ | 

ಎಷ್ಟುನಾಮಾ ಸ ವೇದೇಷು ವೇದಾಂತೇಷು ಚ ಗೀಯತೇ ॥ 40 
ಪ್ರವೃತ್ತಂ ಚ ನಿವೃತ್ತಂ ಚ ದ್ವಿವಿಧಂ ಕರ್ಮ ವೈದಿಕಮ್‌ | 
ತಾಭ್ಯಾಮುಭಾಭ್ಯಾಂ ಪುರುಷೈಸ್ಸರ್ವಮೂರ್ತಿಸ್ಸ ಇಜೃತೇ॥ 4] 
ಯಗ್ಯಜುಸ್ಸಾಮಭಿರ್ಮಾಗ್ಗೈಃ ಪ್ರವೃತ್ತೈರಿಜ್ಯತೇ ಹಸೌ। 
ಯಜ್ಞೇಶ್ವರೋ ಯಜ್ಞಪುಮಾನ್‌ ಪುರುಷೈಃ ಪುರುಷೋತ್ತಮಃ ॥ 42 
ಜ್ಞಾನಾತ್ಮಾ ಜ್ಞಾನಯೋಗೇನ ಜ್ಞಾನಮೂರ್ತಿಃ ಸ ಚೇಜ್ಮತೇ! 

ನಿವೃತ್ತೇ ಯೋಗಿಭಿರ್ಮಾರ್ಗೇ ವಿಷ್ಣುರ್ಮುಕ್ತಿಫಲಪ್ರದಃ॥ 43 





(36-37). ಅದೇ ಬ್ರಹವಸ್ತು; ಸಕಲವಿಶ್ವಕ್ಕೂ ಪರಮಾಶ್ರಯ. ಅದೇ 
ಪರಮಾತ್ಮ ಅವನೇ ಈಶ್ವರ. ಅವನೇ ವಿಷ್ಣು. ಅವನೇ ನಿಖಿಲವಿಶ್ಚವೂ. 
ಆತನನ್ನು ಸೇರಿದಮೇಲೆ ಯೋಗಿ ಜನರು ಮತ್ತೆ ಸಂಸಾರಕ್ಕೆ ಮರಳುವುದಿಲ್ಲ. 
(38). ವ್ಯಕ್ತಾವ್ಯಕ್ತಸ್ತರೂಪಿಣಿಯಾದ ಪ್ರಕೃತಿಯ ವಿಷಯವನ್ನು ಹೇಳಿದೆನಲ್ಲ , ಆ 
ಪ್ರಕೃತಿ, ಜೀವಾತ್ಮ ಈರ್ವರೂ (ಪ್ರಳಯಕಾಲದಲ್ಲಿ) ಪರಮಾತ್ಮನಲ್ಲಿ 
ಲೀನರಾಗಿರುತ್ತಾರೆ. ಸರ್ವಾಧಾರನೂ ಪರಮೇಶ್ವರನೂ ಆದ ಪರಮಾತನನ್ನು 
ವೇದಗಳಲ್ಲಿಯೂ ವೇದಾಂತಗಳಲ್ಲಿಯೂ ವಿಷ್ಣುವೆಂದು ಕೀರ್ತಿಸಲಾಗಿದೆ 
(39-40). ವೈದಿಕಕರ್ಮವು ಪ್ರವೃತ್ತಿ, ನಿವೃತ್ತಿ--ಎಂದು ಎರಡು ವಿಧವಾಗಿದೆ. 
ಈ ಎರಡು ಬಗೆಯ ಕರ್ಮಗಳಿಂದಲೂ ವಿಷ್ಣುವಿನ ಅರ್ಚನೆಯು ನಡೆಯುತ್ತದೆ. 
ಯಗ್ಯಜುಃಸಾಮವೇದೋಕ್ತಗಳಾದ ಪ್ರವೃತಿರೂಪ ಕರ್ಮಮಾರ್ಗಗಳಿಂದ 
ಯಜ್ಞೇಶ್ವರನೂ ಯಜ್ಞಪುರುಷನೂ ಆದ ಪುರುಷೋತ್ತಮನನ್ನು ಜನರು 
ಆರಾಧಿಸುತ್ತಾರೆ (41-42). ನಿವೃತ್ತಿಮಾರ್ಗದಲ್ಲಿಯೂ ಸಹ ಯೋಗಿಗಳು 


ಅಧ್ಯಾಯ 4 ಷಷ್ಟಾಂಶಃ 557 


ಹ್ರಸ್ವದೀರ್ಥಪೃತೈರ್ಯತ್ತು ಕಿಂಚಿದ್ದಸ್ತ್ವಭಿಧೀಯತೇ । 
ಯಚ್ಚೆ ವಾಚಾಮವಿಷಯಂ ತತ್ಸರ್ವಂ ವಿಷ್ನುರವ್ಯಯಃ ॥| ಲೆ 


ವ್ಯಕ್ತಸ್ಸ ಏವ ಚಾವಕ್ತಸ್ಸ ಏವ ಪುರುಷೋನವ್ಯಯಃ। 
ಪರಮಾತ್ಮಾ ಚ ವಿಶ್ವಾತ್ಮಾ ವಿಶ್ವರೂಪಧರೋ ಹರಿಃ॥ 45 
ವ್ಯಕ್ತಾವ್ಯಕ್ತಾತ್ಮಿಕಾ ತಸ್ಮಿನ್‌ ಪ್ರಕೃತಿಸ್ಸಂಪ್ರಲೀಯತೇ। 


ರಿ ಎಟ 


ಪುರುಷಶ್ಚಾಪಿ ಮೈತ್ರೇಯ ವ್ಯಾಪಿನ್ಯವ್ಯಾಹತಾತ್ಮನಿ ॥ 46 


ದ್ವಿಪರಾರ್ದಾತ್ಮಕಃ ಕಾಲಃ ಕಥಿತೋ ಯೋ ಮಯಾ ತವ। 
ತದಹಸ್ತಸ್ಮ ಮೈತ್ರೇಯ ವಿಷ್ಣೋರೀಶಸ್ಕ ಕಥ್ಯತೇ ॥ 47 


ವಕ್ತೇ ಚ ಪ್ರಕೃತೌ ಲೀನೇ ಪ್ರಕೃತ್ಥಾಂ ಪುರುಷೇ ತಥಾ! 
ತತ್ರ ಸ್ಥಿತೇ ನಿಶಾ ಚಾಸ್ಕ ತತ್ಸ್ನಮಾಣಾ ಮಹಾಮುನೇ ॥ 48 


ಜ್ಲಾನಾತ್ಮನೂ ಜ್ಲಾನಮೂರ್ತಿಯೂ ಮುಕ್ತಿಫಲದಾಯಕನೂ ಆದ ವಿಷ್ಣುವನ್ನು 
ಜ್ಲಾನಯೋಗದಿಂದ ಆರಾಧಿಸುತ್ತಾರೆ. ಹ್ರಸ್ವ, ದೀರ್ಫ, ಪುತ ಈ ಅಕ್ಷರಗಳುಳ್ಳ 
ಶಬ್ದಗಳಿಂದ ಯಾವ ಯಾವ ವಸ್ತು ಹೇಳಲ್ಪಡುತ್ತದೆಯೋ, ಆ ಶಬ್ದಗಳಿಗೂ 
ಅಗೋಚರವಾದದ್ದು ಯಾವುದಿದೆಯೋ ಅದೆಲ್ಲವೂ ಅವ್ಯಯನಾದ ವಿಷ್ಣುವೇ 
(43-44). ವ್ಯಕ್ತವಾದ ಪದಾರ್ಥವೂ ಅವ್ಯಯನಾದ ಆ ಪುರುಷನೇ. ಅವ್ಯಕ್ತ 
ವಾದದ್ದೂ ಅವನೇ. ಪರಮಾತ್ಮನಾದ ಶ್ರೀಹರಿಯೂ ವಿಶ್ವಾತ್ಮನೂ ವಿಶ್ವರೂಪ 
ಧರನೂ ಆಗಿದ್ದಾನೆ. (ಕಾರ್ಯಕಾರಣಭಾವದಿಂದ) ವ್ಯಕ್ತಾವ್ಯಕ್ತಸ್ತ್ವರೂಪಿಣಿಯಾದ 
ಪ್ರಕೃತಿಯೂ ಮತ್ತು ಪುರುಷನೂ (ಜೀವಾತ್ಮನೂ) ಸಹ ಸರ್ವವ್ಯಾಪಿಯೂ 
ಅವಿಕೃತಸ್ತರೂಪನೂ ಆದ ಪರಮಾತ್ಮನಲ್ಲಿ ಲೀನವಾಗುತ್ತಾರೆ (45-46). 
ಮೈತ್ರೇಯ, ಪರಾರ್ಧದ್ವಯಾತಕ್ರವಾದ ಕಾಲವನ್ನು ನಿನಗೆ ಹೇಳಿದೆನಷ್ಟೆ, ಅದು 
ಈಶ್ವರನಾದ ವಿಷ್ಣುವಿಗೆ ಒಂದು ಹಗಲಾಗುತ್ತದೆ. ವ್ಯಕ್ತವು ಪ್ರಕೃತಿಯಲ್ಲಿ 
ಲೀನವಾದ ಮೇಲೆ, ಆ ಪ್ರಕೃತಿಯೂ ಮತ್ತು ಪುರುಷನೂ (ಜೀವಾತ್ಮನೂ) 
ವಿಷ್ಣುವಿನಲ್ಲಿ ಅವಸ್ಟಿತರಾದಾಗ, ವಿಷ್ಣುವಿಗೆ ರಾತ್ರಿಯಾಗುತ್ತದೆ. ಅದರ 


558 ಶ್ರೀವಿಷ್ಣುಪುರಾಣಮ್‌ 


ನೈವಾಹಸ್ತಸ್ಕ ನ ನಿಶಾ ನಿತ್ಠಸ್ಕ ಪರಮಾತ್ಮನಃ! 


ಉಪಚಾರಸ್ತಥಾಪ್ಮೇಷ ತಸ್ಕೇಶಸ್ಮ ದ್ವಿಜೋಚ್ಛತೇ ॥॥ 49 
ಇತ್ತೇಷ ತವ ಮೈತ್ರೇಯ ಕಥಿತಃ ಪ್ರಾಕೃತೋ ಲಯಃ। 
ಆತ್ಮಂತಿಕಮಥೋ ಬ್ರಹ್ಮನ್‌ ನಿಬೋಧ ಪ್ರತಿಸಂಚರಮ್‌ ॥ 50 


ಇತಿ ಶ್ರೀವಿಷ್ಣುಪುರಾಣೋ ಷಷ್ಠಾಂಶೇ ಚತುರ್ಥೋsಧ್ಯಾಯಃ 


ಪ್ರಮಾಣವೂ ಪರಾರ್ಧದ್ದಯಾತಕ್ರವಾದ ಕಾಲ* (47-48). ಮೈತ್ರೇಯ, 
ನಿತ್ಯನಾದ ಪರಮಾತನಿಗೆ ಹಗಲೂ ಇಲ್ಲ , ರಾತ್ರಿಯೂ ಇಲ್ಲ. ಔಪಚಾರಿಕವಾಗಿ 
ಹಗಲು ರಾತ್ರಿಗಳನ್ನು ಈಶ್ವರನಿಗೆ ಕಲ್ಪಿಸಿ ಹೇಳಿದ್ದಾಗಿದೆ. ಈ ಪ್ರಕಾರವಾಗಿ 
ಪ್ರಾಕೃತ ಪ್ರಳಯದ ವಿಷಯವನ್ನು ನಿನಗೆ ಹೇಳಿದ್ದಾಯಿತು., ಇನ್ನು ಆತ್ಯಂತಿಕ 
ಪ್ರಳಯದ ಸ್ವರೂಪವನ್ನು ಹೇಳುವೆನು, ಕೇಳು (49-50). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಠಾಂಶದಲ್ಲಿ 
ನಾಲ್ಕನೆಯ ಅಧ್ಯಾಯ ಮುಗಿಯಿತು. 


ಇ 


ಹಿತ 
ಇಟು 


* ಪರಾರ್ಧದ್ವಯಾತಕ್ರವಾದ ಕಾಲವೆಂದರೆ ಬ್ರಹ್ಮನ ಆಯುಃಪ್ರಮಾಣ. ಅದು 
ವಿಷ್ಣುವಿಗೆ ಒಂದು ಹಗಲು. ಅಷ್ಟೇ ಪ್ರಮಾಣದ ಕಾಲ ವಿಷ್ಣುವಿಗೆ ರಾತ್ರಿ. ಪ್ರಾಕೃತ ಪ್ರಳಯ 
ಕಾಲವನ್ನು ರಾತ್ರಿಯೆನ್ನಲಾಗಿದೆ. ವಿಷ್ಣುವಿನ ಸರ್ವೋತ್ಕ್ಯರ್ಷವನ್ನು ತಿಳಿಸುವುದಕ್ಕಾಗಿ ಈ 
ಕಲ್ಪನೆ. ಅವನಿಗೆ ಹಗಲೂ ಇಲ್ಲ , ರಾತ್ರಿಯೂ ಇಲ್ಲ. ಅದನ್ನೇ ಮುಂದಿನ ಶ್ಲೋಕದಲ್ಲಿ 
ಹೇಳಿದ್ದಾರೆ. 


ಪಂಚಮೋಇಧ್ಯಾಯಃ 
ಶ್ರೀಪರಾಶರ ಉವಾಚ: 


ಆಧ್ಯಾತ್ಮಿಕಾದಿ ಮೆ ತೀಯ ಜ್ಞಾತ್ಸಾ ತಾಪತ್ರಯಂ ಬುಧಃ। 
ಉತ್ಪನ್ನಜ್ನಾನವೈರಾಗ್ಯ ಪ್ರಾಪ್ನೋತ್ಕಾತಂತಿಕಂ ಲಯಮ್‌ ॥ 


ಆಧ್ಯಾತ್ಮಿಕೋಂಪಿ ದ್ವಿವಿಧಶ್ಶಾರೀರೋ ಮಾನಸಸ್ಪಥಾ। 
ಶಾರೀರೋ ಬಹುಭರ್ಭೆದೆ ರ್ಭಿದ್ಯತೇ ಶ್ರೂಯತಾಂ ಚ ಸಃ॥ 2 


ಶಿರೋರೋಗಪ್ರತಿಶ್ಕಾಯಜ್ಜರಶೂಲಭಗಂದರೆ | 


ಗುಲ್ಮಾರ್ಶಃ ಶ್ಚಯಥುಶ್ಚಾಸಚ್ಛ ೯ದಿಭಿರನೇಕಧಾ ॥॥ 3 

ತಥಾಕ್ಷಿರೋಗಾತಿಸಾರಕುಷ್ಠಾಂಗಾಮಯಸಂಜ್ಞಿತ್ರೈಃ | 

ಭಿದತೇ ದೇಹಜಸ್ತಾಪೋ ಮಾನಸಂ ಶ್ರೋತುಮರ್ಹಸಿ ॥ 4 
ಅಧ್ಯಾಯ 5 


ತಾಪತ್ರಯಗಳ ವಿವರಣೆ. ಭಗವಾನ್‌ ಮತ್ತು ವಾಸುದೇವ-- 
ಎಂಬ ಶಬ್ದಗಳ ಅರ್ಥ. ಭಗವಂತನ ಪರಮಾರ್ಥಸ್ವರೂಪ. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಪ್ರಾಜ್ಞನಾದವನು 
ಆಧ್ಯಾತಿಕವೇ ಮೊದಲಾದ ತಾಪತ್ರಯವನ್ನರಿತ ಮೇಲೆ ವೈರಾಗ್ಯವೂ 
ಆತ್ಮಜ್ಞಾನವೂ ಉತ್ಪನ್ನವಾಗಲು, ಆತ್ಯಂತಿಕಲಯವನ್ನೈದುವನು (1). ಆಧ್ಯಾತ್ಮಿಕ 
ತಾಪವು ಶಾರೀರ, ಮಾನಸ--ಎಂದು ಎರಡು ವಿಧ. ಅವುಗಳಲ್ಲಿ ಶಾರೀರವೂ 
ಬಹುಭೇದವನ್ನೊಳಗೊಂಡಿದೆ. ಅದನ್ನು ಕೇಳು. ಶಿರೋರೋಗ, ನೆಗಡಿ, ಜ್ವರ, 
ಶೂಲೆ, ಭಂಗದರ, ಪ್ಲೀಹವ್ಯಾಧಿ, ಮೂಲವ್ಯಾಧಿ, ಊತ, ಉಬ್ಬಸ, ವಾಂತಿ 
—ಮೊದಲಾದ ಭೇದಗಳು ಶಾರೀರದಲ್ಲಿವೆ. ಅಲ್ಲದೆ ನೇತ್ರರೋಗ, ಅತಿಸಾರ, 
ಚರ್ಮವ್ಯಾಧಿ, ವಾತರೋಗ--ಮೊದಲಾದವುಗಳಿಂದಲೂ ಶಾರೀರವಾದ 
ತಾಪವು ಹಲವು ಪ್ರಕಾರಗಳನ್ನೊಳಗೊಂಡಿರುತ್ತದೆ. ಇನ್ನು ಮಾನಸತಾಪವನ್ನು 
ಕೇಳು (2-4). ಕಾಮ, ಕ್ರೋಧ, ಭಯ, ದ್ವೇಷ, ಲೋಭ, ಮೋಹ, ವಿಷಾದ, 


560 ಶ್ರೀವಿಷ್ಣುಪುರಾಣಮ್‌ 


ಕಾಮಕ್ರೋಧಭಯದ್ದೇಷಲೋಭಮೋಹವಿಷಾದಜಃ। 


ಶೋಕಾಸೂಯಾವಮಾನೇರ್ಹಾಮಾತ್ಸರ್ಯಾದಿಮಯಸ್ತಥಾ॥ 5 
ಮಾನಸೋಪಷಪಿ ದ್ವಿಜಶ್ರೇಷ್ಠ ತಾಪೋ ಭವತಿ ನೈಕಧಾ | 
ಇತ್ಯೇವಮಾದಿಭಿರ್ಭೇದೈಸ್ಪಾಪೋ ಹ್ಯಾಧ್ಯಾತ್ಮಿಕಃ ಸ್ಮೃತಃ ॥ 6 
ಮೃಗಪಕ್ಷಿಮನುಷ್ಮಾದ್ಮೈಃ ಪಿಶಾಚೋರಗರಾಕ್ಷಸೈಃ। 
ಸರೀಸೃಪಾದೈೈಶ್ಚ ನ್ನಹಾಂ ಜಾಯತೇ ಚಾಧಿಭೌತಿಕಃ॥ ಕ 
ಶೀತವಾತೋಷ್ಠವರ್ಹಾಂಬುವೈದ್ಧುತಾದಿಸಮುದ್ಧವಃ | 
ತಾಪೋ ದ್ವಿಜವರ ಶ್ರೇಷ್ಠೆ ಕ ಕಥ್ಯತೇ ಚಾಧಿದೈವಿಕಃ॥ 8 
ಗರ್ಭಜನ್ಮಜರಾಜ್ಞಾನಮೃತ್ಕುನಾರಕಜಂ ತಥಾ! 

ಖಂ ಸಹಸ್ರಶೋ ಭೇದೆ ರ್ಭಿದ್ಯತೇ ಮುನಿಸತ್ತಮ॥ 9 


ಶೋಕ, ಅಸೂಯೆ, ಅವಮಾನ, ಈರ್ಷ್ಯೆ, ಮಾತ್ಸರ್ಯ*--ಮುಂತಾದವು 
ಗಳಿಂದ ಮಾನಸತಾಪವು ಬಹುವಿದವಾಗಿದೆ. ಹೀಗೆ ಹಲವಾರು ಭೇದಗಳಿಂದ 
ಕೂಡಿದ ಶಾರೀರತಾಪ ಮತ್ತು ಮಾನಸತಾಪಗಳಿಗೆ ಆಧ್ಯಾತಿಶ8 ಎಂದು 
ಹೆಸರು (5-6). ಮೃಗ, ಪಕ್ಷಿ, ಮನುಷ್ಯ, ಪಿಶಾಚ, ನಾಗ, ರಾಕ್ಷಸ, 
ಹರಿದಾಡುವ ಚೇಳು ಮುಂತಾದ ಸರೀಸೃಪ ಇತ್ಯಾದಿಗಳಿಂದ ಜನರಿಗಾಗುವ 
ಬಾಧೆಗೆ ಆಧಿಭೌತಿಕ ಎಂದು ಹೆಸರು. ಚಳಿ, ಗಾಳಿ, ಸೆಕೆ, ಮಳೆ, ನೀರು, 
ವಿದ್ಯುತ್‌ ಮುಂತಾದವುಗಳಿಂದ ಒದಗುವ ದುಃಖವನ್ನು ವಿದ್ವಾಂಸರು ಆಧಿ 
ದೈವಿಕ ಎನ್ನುತ್ತಾರೆ (7-8). ಮೈತ್ರೇಯ, ಈ ತಾಪತ್ರಯಗಳಿಂದಾಗುವ ದುಃಖ 
ಗಳಲ್ಲಿ ಇನ್ನೂ ಸಾವಿರಾರು ಕವಲುಗಳುಂಟು. ಗರ್ಭವಾಸ, ಹುಟ್ಟು, ಮುಪ್ಪು, 
ಅಜ್ಞಾನ, ಸಾವು, ನರಕ--ಇವುಗಳಿಂದಾಗುವ ದುಃಖಗಳಿವೆ (9). ಗರ್ಭವಾಸ 


* ವಿಷಾದ ಇ ದುಃಖ. ಶೋಕ ಇ ಪರರ ಕಷ್ಟವನ್ನು ನೋಡಿ ದುಃಖ. ಅಸೂಯೆ 
= ಗುಣಗಳಲ್ಲಿ ದೋಷಾರೋಪ. ಈರ್ಷ್ಯೆ ಇ ಅಸಹನೆ. ಮಾತ್ಸರ್ಯ ಇ ಹೊಟ್ಟೆಕಿಚ್ಚು. 


ಕ ಆಧ್ಯಾತಿಕ್ರ, ಆಧಿಭೌತಿಕ, ಆಧಿದೈವಿಕ--ಎಂಬವು ತಾಪತ್ರಯಗಳು. ಆಧ್ಯಾಶಿಕ್ರ 


ಆ 


--ಶರೀರಸಂಘಾತಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಆತ್ಮವೆಂದರೆ ದೇಹ. ಆಧಿಭೌತಿಕ 
ಪ್ರಾಣಿಗಳಿಂದ ಉಂಟಾಗತಕ್ಕದ್ದು. ಆಧಿದೈವಿಕ--ಕೇವಲ ದೈವದಿಂದ ಸಂಭವಿಸತಕ್ಕದ್ದು. 


ಅಧ್ಯಾಯ ನ ಷಷ್ಠಾಂಶಃ 561 


ಸುಕುಮಾರತನುರ್ಗರ್ಚೀ ಜಂತುರ್ಬಹುಮಲಾವೃತೇ। 
ಉಲ್ಬಸಂವೇಷ್ಠಿತೋ ಭುಗ್ಗಪೃಷಗ್ರೀವಾಸ್ಸಿಸಂಹತಿಃ ॥ 10 


ಅತ್ಯಮಕಟುತೀಕ್ಷೋಷ್ಠಲವಣೈರ್ಮಾತೃಭೋಜನೈಃ। 
ಅತ್ಕಂತತಾಪೈರತ್ಕರ್ಥಂ ವರ್ದ್ವಮಾನಾತಿವೇದನಃ॥ 11 


ಪ್ರಸಾರಣಾಕುಂಚನಾದೌ ನಾಂಗಾನಾಂ ಪ್ರಭುರಾತ್ಮನಃ | 
ಶಕೃನ್ನೂತ್ರಮಹಾಪಂಕಶಾಯೀ ಸರ್ವತ್ರ ಪೀಡಿತಃ॥ 12 


ನಿರುಚ್ಛಾಸಃ ಸಚೈೆತನಸ್ನ್ಮರಂಜನ್ಮಶತಾನ್ಯಥ | 
ಆಸ್ತೇ ಗರ್ಛೇವತಿದುಃಖೇನ ನಿಜಕರ್ಮನಿಬಂಧನಃ॥ 13 


ಜಾಯಮಾನಃ ಪುರೀಷಾಸೃಜ* ಮೂತ್ರಶುಕ್ರಾವಿಲಾನನಃ | 
ಪ್ರಾಜಾಪತ್ಕೇನ ವಾತೇನ ಪೀಡ್ಕಮಾನಾಸ್ಥಿಬಂಧನಃ ॥ 14 


ದಲ್ಲಿರುವಾಗ ದೇಹವು ಬಹಳ ಕೋಮಲವಾಗಿರುತ್ತದೆ. ಕಶಲಪೂರ್ಣವಾದ 
ಬಸಿರಿನಲ್ಲಿ ಈ ಮಾನವ ಪ್ರಾಣಿಯು ಗರ್ಭದ ಪೊರೆಯಿಂದ ಮುಚ್ಚಲ್ಪಟ್ಟು ಬೆನ್ನು 
ಕುತ್ತಿಗೆ ಮೂಳೆಗಳನ್ನೆಲ್ಲ ಮುದುಡಿಸಿಕೊಂಡಿರಬೇಕಾಗುತ್ತದೆ. ತಾಯಿಯು 
ತಿನ್ನುವ ಅತ್ಯಂತ ತಾಪದಾಯಕವಾದ ಹುಳಿ, ಖಾರ, ತೀಕ್ಷ್ಣವಾದ ಸಂಬಾರ 
ಪದಾರ್ಥ, ಬಿಸಿ, ಉಪ್ಪು--ಮೊದಲಾದವುಗಳಿಂದ ಮಗುವಿನ ವೇದನೆ 
ಹೆಚ್ಚುತ್ತಲೇ ಇರುವುದು (10-11). ಕೈಕಾಲುಗಳನ್ನು ನೀಡುವುದಕ್ಕೂ ಮಡಿಸುವು 
ದಕ್ಕೂ ಅಸಮರ್ಥವಾಗಿ ಯಾತನೆಪಡುತ್ತ ಮಲಮೂತ್ರಗಳ ಮಹಾಪಂಕದಲ್ಲಿ 
ಮಲಗಿರುತ್ತಾನೆ. ಗರ್ಭದಲ್ಲಿರುವ ಈ ಪ್ರಾಣಿಗೆ ಚೈತನ್ಯವಿರುತ್ತದೆ, ಉಸಿರಾಟ 
ವಿರುವುದಿಲ್ಲ. ತಾನು ಮಾಡಿದ ಕರ್ಮಬಂಧನಕ್ಕೆ ಒಳಗಾಗಿ, ಪೂರ್ವಜನದ 
ನೂರಾರು ವೃತ್ತಾಂತಗಳನ್ನು ಸದಿಸಿಕೊಳ್ಳುತ್ತ ಅತ್ಯಂತ ದುಃಖದಿಂದ ಗರ್ಭದಲ್ಲಿ 
ನೆಲೆಸಿರುತ್ತಾನೆ (12-13). ಅನಂತರ ಹುಟ್ಟುವ ಕಾಲ ಬರುತ್ತದೆ. (ಗರ್ಭವನ್ನು 
ಸಂಕೋಚಗೊಳಿಸುವ) ಪ್ರಜಾಪತ್ಯವಾಯುವು ಈ ಪ್ರಾಣಿಯ ದೇಹಬಂಧನ 
ವನ್ನು ಅಮುಕುವುದು. ಪ್ರಸೂತಿ ವಾತಗಳು ಈತನನ್ನು ಗರ್ಭಕೋಶದಿಂದ 


562 ಶ್ರೀವಿಷ್ಣುಪುರಾಣಮ್‌ 


ಅಧೋಮುಖೋ ವೈ ಕ್ರಿಯತೇ ಪ್ರಬಲೆ ಫಸ್ಸೂತಿಮಾರುತೆ #| 
ಕ್ಲೇಶಾನ್ನಿಷ್ಠಾಂತಿಮಾಪ್ನೋತಿ ಜಠರಾನ್ಮಾತುರಾತುರಃ ॥ 15 


ಮೂರ್ಚ್ಚಾಮವಾಪ್ಕ ಮಹತೀಂ ಸಂಸ್ಸೃಷ್ಟೋ ಬಾಹ್ಯವಾಯುನಾ | 
ವಿಜ್ಞಾನಭ್ರಂಶಮಾಪ್ನೋತಿ ಜಾತಶ್ಚ ಮುನಿಸತ್ತಮ ॥ 16 


ಕಣ್ಣಕೈರಿವ ತುನ್ನಾಂಗಃ ಕ್ರಕಚೈರಿವ ದಾರಿತಃ। 
ಪೂತಿವ್ರಣಾನ್ನಿಪತಿತೋ ಧರಣ್ಕಾಂ ಕಿಮಿಕೋ ಯಥಾ॥ 17 


ಕಂಡೂಯನೇಇಪಿ ಚಾಶಕ್ತಃ ಪರಿವರ್ತೇಇಪನೀಶ್ವರಃ। 
ಸ್ನಾನಪಾನಾದಿಕಾಹಾರಮಪ್ಕಾಪ್ನೋತಿ ಪರೇಚ್ಛಯಾ ॥ 18 


ಅಶುಚಿಪ್ರಸ್ತರೇ ಸುಪ್ಪಃ ಕೀಟದಂಶಾದಿಭಿಸಥಾ | 
ಭಕ್ಷ್ಮಮಾಣೋಇಎಷಪಿ ನೆ ವೆ ಹಾಂ ಸಮರ್ಥೋ ವಿನಿವಾರಣೇ ॥ 19 


ಹೊರಗೆ ನೂಕುವುವು. ಮಲ, ಮೂತ್ರ, ರಕ್ತ, ರಜಸ್ಸುಗಳು ಮುಖಕ್ಕೆ 
ಮೆತ್ತಿಕೊಂಡಿರಲಾಗಿ ಪೀಡೆಯನ್ನನುಭವಿಸುತ್ತ, ಅಧೋಮುಖನಾಗಿ ಕ್ಲೇಶ 
ಪಡುತ್ತ ತಾಯಿಯ ಜಠರದಿಂದ ಹೊರಗೆ ಬರುತ್ತಾನೆ (14-15). ಮೈತ್ರೇಯ, 
ಹುಟ್ಟಿದೊಡನೆ ಬಾಹ್ಯವಾಯುವಿನ ಸ್ಪರ್ಶವಾಗುತ್ತದೆ. ಒಡನೆಯೇ ಹಿಂದಿನ 
ಎಲ್ಲ ನೆನಪುಗಳೂ ಅಳಿಸಿಹೋಗಿ ಮಹತ್ತರವಾದ ಮೋಹಾವಸ್ದೆಯನ್ನು 
ಪಡೆಯುತ್ತಾನೆ. ಆ ಸಮಯದಲ್ಲಿ ಮುಳ್ಳುಗಳಿಂದ ಚುಚ್ಚಲ್ಪಟ್ಟಂತೆಯೂ ಗರಗಸ 
ಗಳಿಂದ ಸೀಳಲ್ಪಟ್ಟಂತೆಯೂ ನೋವನ್ನನುಭವಿಸುತ್ತ , ದುರ್ಗಂಧಮಯ ವುಣಕ್ಕೆ 
ಸಮಾನವಾದ ಯೋನಿಯಿಂದ ಹುಳುವಿನಂತೆ ನೆಲಕ್ಕೆ ಬೀಳುತ್ತಾನೆ! (16-17). 
ಮೈ ತುರಿಸಿ ಕೊಳ್ಳಲು ಅಶಕ್ತ ; ಪಕ್ಕಕ್ಕೆ ಹೊರಳಲು ಅಸಮರ್ಥ. ಸ್ನಾನ-ಪಾನ- 
ಆಹಾರಾದಿಗಳಲ್ಲಿಯೂ ಅಸ್ವತಂತ್ರನಾಗಿ ಪರೇಚ್ಛೆಯಿಂದ ಅವನ್ನು ಪಡೆಯ 
ಬೇಕಾಗುತ್ತದೆ. (ಮಲಮೂತ್ರಗಳಿಂದ) ಕೊಳೆಯಾದ ಹಾಸಿಗೆಯಲ್ಲಿ ಮಲಗಿರ 
ಬೇಕು. ಹುಳುವೋ ಸೊಳ್ಳೆಯೋ ಕಚ್ಚಿ ತಿನ್ನುತ್ತಿದ್ದರೂ ಅವನ್ನು ಓಡಿಸಲು 
ಇವನಿಗೆ ಸಾಮರ್ಥ್ಯವಿರುವುದಿಲ್ಲ (18-19). ಹುಟ್ಟುವಾಗಲೂ ಹುಟ್ಟಿದಮೇಲೆ 


ಅಧ್ಯಾಯ 5 ಷಷ್ಠಾಂಶಃ 563 


ಜನ್ಮದುಃಖಾನ್ಮನೇಕಾನಿ ಜನ್ಮನೋದನಂತರಾಣಿ ಚ! 
ಬಾಲಭಾವೇ ಯದಾಪ್ನೋತಿ ಹಾಾದಿಭೌತಾದಿಕಾನಿ ಚ॥ 20 


ಅಜ್ಞಾನತಮಸಾs೨sಚ್ಛೆನ್ನೋ ಮೂಢಾಂತಃಕರಣೋ ನರಃ! 
ನ ಜಾನಾತಿ ಕುತಃ ಕೋತsಹಂ ಕ್ಹಾಹಂ ಗಂತಾ ಕಿಮಾತ್ಮಕಃ॥l 21 


ಕೇನ ಬಂಧೇನ ಬದ್ದೋಂಹಂ ಕಾರಣಂ ಕಿಮಕಾರಣಮ್‌ | 
ಕಿಂ ಕಾರ್ಯಂ ಕಿಮಕಾರ್ಯಂ ವಾ ಕಿಂ ವಾಚ ಕಿಂ ಚನೋಚ್ಛತೇ॥ 22 


ಕೋ ಧರ್ಮಃ ಕಶ್ಚ ವಾಂಧರ್ಮಃ ಕಸ್ಮಿನ್ಫರ್ತೇನಥ ವಾ ಕಥಮ್‌! 
ಕಿಂ ಕರ್ತರ್ವಮಕರ್ತವುಂ ಕಿಂ ವಾ ಕಿಂ ಗುಣದೋಷವತ್‌॥ 23 


ಏವಂ ಪಶುಸಮೈರ್ಮೂಢೈರಜ್ಞಾನಪ್ರಭವಂ ಮಹತ್‌! 
ಅವಾಪ್ಯ್ಕತೇ ನರೈರ್ದುಃಖಂ ಶಿಶ್ನೋದರಪರಾಯಣೈೈಃ ॥ 24 


ಬಾಲ್ಯದಲ್ಲಿಯೂ ಮಾನವಪ್ರಾಣಿಗೆ ಈ ಪ್ರಕಾರವಾಗಿ ಒದಗುವ ಆಧಿಭೌತಿಕಾದಿ 
ದುಃಖಗಳು ಬಹಳ ಇರುತ್ತವೆ. (ಆಮೇಲೆ ಯೌವನ ಬರುತ್ತದೆ). ಅಜ್ಞಾನವೆಂಬ 
ಕತ್ತಲೆ ಮುಚ್ಚಿಕೊಳ್ಳುತ್ತದೆ. ಬುದ್ಧಿಯು ಮೂಡವಾಗುತ್ತದೆ. ಏಕೆಂದರೆ, ಆಗ 
ಮನುಷ್ಯನು “ನಾನು ಯಾರು? ಎಲ್ಲಿಂದ ಬಂದೆನು? ಎಲ್ಲಿಗೆ ಹೋಗತಕ್ಕವನು? 
ನನ್ನ ಸ್ವರೂಪ ಯಾವುದು? (20-21).ಯಾವ ಬಂಧನಕ್ಕೆ ಒಳಗಾಗಿದ್ದೇನೆ? ಈ 
ಬಂಧನಕ್ಕೆ ಕಾರಣವೇನು? ಅಥವಾ ಕಾರಣವಿಲ್ಲದೆಯೇ ಬಂಧನ ಒದಗಿತೆ? 
ನಾನು ಮಾಡಬೇಕಾದ ಕಾರ್ಯ ಯಾವುದು? ಮಾಡಬಾರದ ಅಕಾರ್ಯ 
ಯಾವುದು? ಏನನ್ನು ನುಡಿಯಬೇಕು? ಏನನ್ನು ನುಡಿಯಬಾರದು? (22). 
ಯಾವುದು ಧರ್ಮ? ಯಾವುದು ಅಧರ್ಮ? ನಾನು ಯಾವ ಸ್ಥಿತಿಯಲ್ಲಿ ಹೇಗೆ 
ಇದ್ದೇನೆ? ಈ ಪರಿಸ್ಥಿತಿಯಲ್ಲಿ ಕರ್ತವ್ಯ ಯಾವುದು? ಅಕರ್ತವ್ಯ ಯಾವುದು? 
ಯಾವುದು ಒಳ್ಳೆಯದು? ಯಾವುದು ಕೆಟ್ಟದ್ದು?” ಎಂಬ ವಿಚಾರವನ್ನೇ 
ಮಾಡುವುದಿಲ್ಲ. ಜನರು ಯೌವನದಲ್ಲಿ ಮೂಡರಾಗಿ ಪಶುಗಳಂತೆ 
ವರ್ತಿಸುತ್ತಾರೆ. ಶಿಶ್ನೋದರ ಪರಾಯಣರಾಗುತ್ತಾರೆ. ಈ ಪ್ರಕಾರವಾದ 
ಅಜ್ಞಾನದಿಂದ ಅವರು ಘೋರವಾದ ದುಃಖಕ್ಕೆ ಈಡಾಗುತ್ತಾರೆ (23-24). 


564 ಶ್ರೀವಿಷ್ಣುಪುರಾಣಮ್‌ 


ಅಜ್ಞಾನಂ ತಾಮಸೋ ಭಾವಃ ಕಾರ್ಯಾರಂಭಪ್ರವೃತ್ತಯಃ। 
ಅಜ್ಞಾನಿನಾಂ ಪ್ರವರ್ತಂತೇ ಕರ್ಮಲೋಪಾಸ್ತತೋ ದ್ವಿಜಃ! 25 


ನರಕಂ ಕರ್ಮಣಾಂ ಲೋಪಾತ್‌ ಫಲಮಾಹುರ್ಮನೀಷಿಣಃ। 
ತಸ್ಮಾದಜ್ಞಾನಿನಾಂ ದುಃಖಮಿಹ ಚಾಮುತ್ರ ಚೋತ್ತಮಮ್‌ ॥ 26 


ಜರಾಜರ್ಜರದೇಹಶ್ಚ ಶಿಥಿಲಾವಯವಃ ಪುಮಾನ್‌! 
ಎಗಲಚ್ಛೀರ್ಣದಶನೋ ವಲಿಸ್ನಾಯುಶಿರಾವೃತಃ॥ 27 


ದೂರಪ್ರಣಷ್ಟನಯನೋ ವ್ಯೋಮಾಂತರ್ಗತತಾರಕಃ। 
ನಾಸಾವಿವರನಿರ್ಯಾತಲೋಮಪುಂಜಶ್ಚಲದ್ಧಪುಃ॥ 28 


ಪ್ರಕಟೀಭೂತಸರ್ವಾಸ್ಮಿರ್ನತಪೃಷ್ಠಾಸ್ಥಿಸಂಹತಿಃ | 
ಉತ್ಸನ್ನಜಠರಾಗ್ನಿತ್ಚಾದಲ್ದಾಹಾರೋಇಲ್ಪಚೇಷ್ಟಿತಃ ॥ 29 


ಅಜ್ಞಾನವು ತಮೋಗುಣದ ವಿಕಾರ. ಆದ್ದರಿಂದ ಅಜ್ಞಾಭಿಗಳಿಗೆ ಈ ಬಗೆಯ 
ಅವಿಹಿತ (ನಿಷಿದ್ದ) ಕಾರ್ಯಾರಂಭಗಳಲ್ಲಿ ಪ್ರವೃತ್ತಿಗಳುಂಟಾಗುತ್ತವೆ. ಅದರಿಂದ 
ಕರ್ತವ್ಯ ಕರ್ಮಗಳಿಗೆ ಲೋಪವಾಗುತ್ತದೆ. ಕರ್ಮಲೋಪಕ್ಕೆ ನರಕವೇ ಫಲ 
ವೆಂದು ವಿದ್ವಾಂಸರು ಹೇಳಿದ್ದಾರೆ. ಆದುದರಿಂದ ಅಜ್ಞಾಧಿಗಳಿಗೆ ಇಹದಲ್ಲಿಯೂ 
ಪರದಲ್ಲಿಯೂ ತೀವ್ರವಾದ ದುಃಖಭೋಗ ಪ್ರಾಪ್ತವಾಗುವುದು (25-26). 
ಅನಂತರ ಮನುಷ್ಯನಿಗೆ ಮುಪ್ಪಿನಿಂದ ದೇಹವು ಜರ್ಜರವಾಗುವುದು. 
ಅವಯವಗಳು ಶಿಥಿಲವಾಗುವುವು. ಹಲ್ಲುಗಳು ಕೆಟ್ಟು ಬಿದ್ದುಹೋಗುತ್ತವೆ. 
ಚರ್ಮವು ಸುಕ್ಕುಗಟ್ಟುವುದು. ರಕ್ತನಾಳಗಳೂ ನರಗಳೂ ಎದ್ದು ಕಾಣಿಸುತ್ತವೆ 
(27). ದೂರದೃಷ್ಟಿ ಹೋಗಿಬಿಡುತ್ತದೆ. ಕಣ್ಣುಗುಡ್ಡೆಗಳು ಒಳಗೆ ಆಕಾಶದಲ್ಲಿ 
ಅಡಗುತ್ತವೆ! ಮೂಗಿನ ರಂಧ್ರಗಳಿಂದ ರೋಮಗಳು ಹೊರಗೆ ಚಾಚಿ 
ಕೊಳ್ಳುತ್ತವೆ! ದೇಹವು ಒಲೆದಾಡುತ್ತದೆ. ಮೈಯಲ್ಲಿರುವ ಸಕಲ ಮೂಳೆಗಳೂ 
ಕಾಣಿಸಿಕೊಳ್ಳುತ್ತವೆ. ಬೆನ್ನೆಲುಬು ಬಗ್ಗುತ್ತದೆ. ಜಠರಾಗ್ನಿಯು ನಷ್ಟವಾಗು 
ವುದರಿಂದ ಆಹಾರವು ಅಲ್ಪವಾಗಿ, ಕೆಲಸಮಾಡುವುದು ಕಡಿಮೆಯಾಗುವುದು 
(28-29). ತಿರುಗಾಡುವುದು, ಏಳುವುದು, ಮಲಗುವುದು, ಕುಳಿತುಕೊಳ್ಳು 


ಅಧ್ಯಾಯ 5 ಷಷ್ಠಾಂಶಃ 565 


ಕೃಚ್ಛಾ ಚ್ಚಜ್‌ಕ್ರಮಣೋತ್ಸಾನಶಯನಾಸನಚೇಷ್ಟಿತಃ ! 


ಮಂದೀಭವಚ್ಛೋತ್ರನೇತ್ರಸ್ಪ್ರವಲ್ಲಾಲಾವಿಲಾನನಃ | 30 
ಅನಾಯತ್ತೈಸ್ಸಮಸ್ತೈಶ್ಚ ಕರಣೈರ್ಮರಣೋನ್ಮುಖಃ | 

ತತ್‌ ಕ್ಷಣೇನಷ್ಮನುಭೂತಾನಾಮಸ್ಕರ್ತಾಖಲವಸ್ತುನಾಮ್‌ ॥ 31 
ಸಕೃದುಚ್ಚಾರಿತೇ ವಾಕ್ಕೇ ಸಮುದ್ಧೂತಮಹಾಶ್ರಮಃ। 
ಶ್ಚಾಸಕಾಶಸಮುದ್ಧೂತಮಹಾಯಾಸಪ್ರಜಾಗರಃ | 32 
ಅನ್ನೇನೋತ್ಸಾಪ್ಮತೇsನ್ನೇನ ತಥಾ ಸಂವೇಶ್ಯತೇ ಜರೀ। 
ಭೃತ್ಕಾತ್ಮಪುತ್ರದಾರಾಣಾಮವಮಾನಾಸದೀಕೃತಃ ॥ 33 
ಪ್ರಕ್ಷೀಣಾಖಿಲಶೌಚಶ್ಚ ವಿಹಾರಾಹಾರಸಸ್ಸೃಹಃ। 

ಹಾಸ್ಯಃ ಪರಿಜನಸ್ಮಾಪಿ ನಿರ್ವಿಣ್ಣಾಶೇಷಬಾಂಧವಃ॥ 34 
ಅನುಭೂತಮಿವಾನ್ಯಸ್ಮಿನ್‌ ಜನ್ಮನ್ಯಾತ್ಮವಿಚೇಷ್ಟಿತಮ್‌ | 

ಸಂಸ್ಕರನ್‌ ಯೌವನೇ ದೀರ್ಫಂ ನಿಃಶ್ಚಸತ್ಕಭಿತಾಪಿತಃ॥ 35 


ವುದೂ ಸಹ ಕಷ್ಟವಾಗುತ್ತ ಹೋಗುವುದು, ಕಿವಿ ಮತ್ತು ಕಣ್ಣುಗಳ ಪಾಟವ 
ಕುಂದುವುದು. ಬಾಯಲ್ಲಿ ಜೊಲ್ಲು ಸುರಿಯುತ್ತಿರುವುದು (30). ಸಕಲೇಂದ್ರಿಯ 
ಗಳ ಸ್ವಾಧೀನತೆಯೂ ತಪ್ಪತ್ತ ಹೋಗಿ ಮುದುಕನು ಮರಣೋನುಖ 
ನಾಗುವನು. ಆ ಕ್ಷಣದಲ್ಲಿ ಕಂಡುಕೇಳಿದ ವಸ್ತುಗಳನ್ನೂ ಆ ಕ್ಷಣದಲ್ಲಿಯೇ ಮರೆತು 
ಬಿಡುವನು. ಒಂದು ಮಾತನ್ನಾಡುವುದಕ್ಕೂ ಬಹಳ ಶ್ರಮಪಡುವನು. ಉಬ್ಬಸ, 
ಕೆಮ್ನುಗಳ ಕಾಟದಿಂದ ಆಯಾಸಪಡುತ್ತ ನಿದ್ರೆಯಿಲ್ಲದೆ ಜಾಗರಣೆ ಮಾಡುವನು 
(31-32). ಈ ವೃದ್ಧನನ್ನು ಇನ್ನೊಬ್ಬನು ಎಬ್ಬಿಸಬೇಕಾಗುವುದು, ಇನ್ನೊಬ್ಬನು 
ಮಲಗಿಸಬೇಕಾಗುವುದು. ತನ್ನ ಸೇವಕರೂ ತನ್ನ ಹೆಂಡತಿ ಮಕ್ಕಳೂ ಸಹ 
ಈತನನ್ನು ಅನಾದರದಿಂದ ಕಾಣುವರು. ಎಲ್ಲ ಬಗೆಯ ಶೌಚಕ್ರಿಯೆಯೂ 
ನಿಂತು ಹೋಗುವುದು. ವಿಹಾರ ಮತ್ತು ಆಹಾರಗಳಲ್ಲಿ ಮಾತ್ರ ಚಾಪಲ್ಯ 
ವಿರುವುದು. ಪರಿಜನರಿಗೂ ಹಾಸ್ಯಾಸ್ಪದನಾಗುವನು. ಸಕಲ ಬಾಂಧವರೂ 
ಬೇಸರಗೊಳ್ಳುವರು (33-34). ತನ್ನ ಯೌವನದಲ್ಲಿ ಮಾಡಿದ ಕಾರ್ಯವನ್ನು, 
ಜನ್ಮಾಂತರದಲ್ಲಿ ತಾನು ಅನುಭವಿಸಿದ್ದನ್ನು ಈ ಜನ್ಮದಲ್ಲಿ ಸ್ಮರಿಸಿಕೊಳ್ಳುತ್ತಿರು 


566 ಶ್ರೀವಿಷ್ಣುಪುರಾಣಮ್‌ 


ಏವಮಾದೀನಿ ದುಃಖಾನಿ ಜರಾಯಾಮನುಭೂಯ ವೆ N 


ಮರಣೇ ಯಾನಿ ದುಃಖಾನಿ ಪ್ರಾಪ್ನೋತಿ ಶೃಣು ತಾನ್ಮಪಿ॥ 36 
ಶಥದ್‌ಗ್ರೀವಾಜ್‌ಫ್ರಿಹಸ್ತೋಂಥವ್ಯಾಹಪ್ರೋ ವೇಪಥುನಾ ಭೃಶಮ್‌ | 
ಮುಹುರ್ಗಾನಿಪರವಶೋ ಮುಹುರ್ಜ್ಞಾನಲವಾನ್ನಿತಃ ॥ 37 
ಹಿರಣ್ಮಧಾನ್ಯತನಯಭಾರ್ಯಾಭ್ಯೃತ್ಯಗೃಹಾದಿಷು | 

ಏತೇ ಕಥಂ ಭವಿಷ್ಮಂತೀತ್ಮ್ತತೀವ ಮಮತಾಕುಲಃ ॥॥ 38 
ಮರ್ಮಭಿದ್ಧಿರ್ಮಹಾರೋಗೆ ಕ ಕ್ರಕಚಿ ೃರಿವ ದಾರುಣೆ ಲ| 

ಶರೆ ಬರಿವಾಂತಕಸ್ಕೋಗ್ರೆ ಅಶ್ಬಿದ್ಯಮಾನಾಸುಬಂಧನಃ | 39 
ಪರಿವರ್ತಿತತಾರಾಕ್ಲೋ ಹಸ್ತಪಾದಂ ಮುಹುಃ ಕ್ಷಿಪನ್‌ | 
ಸಂಶುಷ್ಠಮಾಣತಾಲೋಷ್ಠಪುಟೋ ಘುರಘುರಾಯತೇ॥ 40 


ವನೋ ಎಂಬಂತೆ, ಸ್ಮರಿಸಿಕೊಂಡು ಸಂತಾಪವಶನಾಗಿ ನಿಟ್ಟುಸಿರುಬಿಡುವನು. 
ಮುಪ್ಪಿನಲ್ಲಿ ಈ ರೀತಿಯ ದುಃಖಗಳನ್ನನುಭವಿಸಿದಮೇಲೆ ಮರಣಕಾಲದಲ್ಲಿ 
ಇನ್ನು ಯಾವ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು 
ಹೇಳುತ್ತೇನೆ, ಕೇಳು (35-36). ವೃದ್ಧನ ಕತ್ತು , ಕಾಲು, ಕೈಗಳು ಬಲಹೀನವಾಗಿ 
ಬಳುಕುತ್ತವೆ. ದೇಹವೆಲ್ಲ ನಡುಗುತ್ತದೆ. ಆಯಾಸದಿಂದ ಆಗಾಗ ಎಚ್ಚರದಪ್ಪತ್ತಾ, 
ಆಗಾಗ ಎಚ್ಚರಿಕೆಯನ್ನು ಪಡೆಯುತ್ತ ಇರುತ್ತಾನೆ. ಧನ, ಧಾನ್ಯ, ಪುತ್ರ, ಭಾರ್ಯೆ, 
ಭೃತ್ಯ, ಗೃಹ--ಮುಂತಾದವುಗಳ ವಿಷಯದಲ್ಲಿ “ಇವರ ಗತಿ ಮುಂದೆ 
ಏನಾಗುವುದೊ?' ಎಂಬ ಮಮತ್ತದ ಚಿಂತೆಯಿಂದ ವ್ಯಾಕುಲನಾಗಿರುವನು 
(37-38). ಗರಗಸಗಳಂತೆ ಮರ್ಮಭೇದಕಗಳೂ ದಾರುಣಗಳೂ ಆದ ಮತ್ತು 
ಯಮಶರಗಳಂತೆ ಉಗ್ರಗಳಾದ ಮಹಾರೋಗಗಳೂ ಈ ವೃದ್ಧನ 
ಪ್ರಾಣಬಂಧನವನ್ನು ಕತ್ತರಿಸುತ್ತ ಹೋಗುತ್ತವೆ. ಕಣ್ಣುಗುಡ್ಡೆಗಳು ಮೇಲೆ ಸಿಕ್ಕಿ 
ಕೊಳ್ಳುತ್ತವೆ. ಕೈ ಕಾಲುಗಳನ್ನು ಮತ್ತೆ ಮತ್ತೆ ಬಡಿಯುವನು, ತುಟಿ ದವಡೆಗಳು 
ಒಣಗುವುವು. ಈತನು "ಘುರ್‌, ಘುರ್‌' ಎಂದು ಶಬ್ದಮಾಡುತ್ತಿರುವನು 
(39-40). ಏಕೆಂದರೆ ಶ್ಲೇಷ್ಠಾದಿದೋಷಗಳಿಂದ ಕಂಠದೇಶವು ಕಟ್ಟಿಕೊಳ್ಳು 


ಅಧ್ಯಾಯ 5 ಷಷ್ಠಾಂಶಃ 567 


ನಿರುದ್ಧಕಣೋ ದೋಷೌಫೆ ರುದಾನಶ್ಚಾಸಪೀಡಿತಃ | 
ತಾಪೇನ ಮಹತಾ ವ್ಯಾಪಸ್ತೃಷಾ ಚಾರ್ತಸಥಾ ಕ್ಷುಧಾ ॥ 4] 


ಕ್ಲೇಶಾದುತ್ಕಾಂತಿಮಾಪ್ನೋತಿ ಯಮಕಿಂಕರಪೀಡಿತಃ। 
ತತಶ್ಚ ಯಾತನಾದೇಹಂ ಕ್ಷೇಶೇನ ಪ್ರತಿಪದ್ಯತೇ ॥॥ 42 


ಏತಾನ್ಯನ್ಮಾನಿ ಚೋಗ್ರಾಣಿ ದುಃಖಾನಿ ಮರಣೇ ನೃಣಾಮ್‌ | 
ಶೃಣುಷ್ಟ ನರಕೇ ಯಾನಿ ಪ್ರಾಪ್ಕಂತೇ ಪುರುಷೈರ್ಮತೈಃ॥ 43 


ಯಾಮ್ಮಕಿಂಕರಪಾಶಾದಿಗ್ರಹಣಂ ದಂಡತಾಡನಮ್‌ | 
ಯಮಸ್ಕ ದರ್ಶನಂ ಚೋಗ್ರಮುಗ್ರಮಾರ್ಗವಿಲೋಕನಮ್‌ ॥ ಕ್ಕೆ 


ವದು. ಉದಾನವಾಯುವಿನಿಂದ ಮೇಲುಸಿರಿನ ಬಾಧೆಗೆ ಒಳಗಾಗುವನು. 
ದೇಹದಲ್ಲಿ ಮಹಾತಾಪ ಉಂಟಾಗುವುದು. ಹಸಿವು ಬಾಯಾರಿಕೆಗಳು 
ಪೀಡಿಸುವುವು (41). ಅನಂತರ ಯಮದೂತರ ಪೀಡೆಗೆ ಸಿಕ್ಕಿ ಕಷ್ಟದಿಂದ 
ದೇಹವನ್ನು ಬಿಡುವನು. ಆಮೇಲೆ (ಕರ್ಮಫಲವನ್ನು ಭೋಗಿಸುವುದಕ್ಕಾಗಿ) 
ಕ್ಷೇಶದಿಂದ ಯಾತನಾಶರೀರವನ್ನು ಪಡೆಯುವನು. ಮರಣಕಾಲದಲ್ಲಿ ಜನರಿಗೆ 
ಇವುಗಳಲ್ಲದೆ ಇನ್ನೂ ಹಲವು ಬಗೆಯ ಉಗ್ರವಾದ ದುಃಖಸಂದರ್ಭಗಳು 
ಬರುತ್ತವೆ. ಮೈತ್ರೇಯ, ಮನುಷ್ಯರು ಸತ್ತಮೇಲೆ ಅವರಿಗೆ ನರಕದಲ್ಲಿ ಯಾವ 
ತರದ ದುಃಖಗಳು ಒದಗುತ್ತವೆಯೆಂಬುದನ್ನು ಆಲಿಸು (42-43). ಮೊದಲು 
ಯಮದೂತರ ಪಾಶಕ್ಕೆ ಸಿಕ್ಕಿಕೊಳ್ಳುವುದು; ತರುವಾಯ ದಂಡಪ್ರಹಾರ, 
ಆಮೇಲೆ ಉಗ್ರವಾದ ಯಮಲೋಕಮಾರ್ಗದ ದರ್ಶನ, ಅನಂತರ ಯಮ 
ರಾಜನ ಭೀಕರ ಸಂದರ್ಶನ. ಬಿಸಿ ಮರಳು* ಅಗ್ನಿಯಂತ್ರ ಶಸ್ತ್ರಾದಿಗಳಿಂದ 
* ಮೂಲ ಶ್ಲೋಕದಲ್ಲಿ "ಕರಂಭವಾಲುಕಾ' ಎಂಬ ಶಬ್ದವಿದೆ ಇದಕ್ಕೆ "ತಪ್ತವಾಲುಕಾ' 
ಎಂದು ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ. ಮನುಸ್ಮೃತಿಯಲ್ಲಿಯೂ "ಕರಂಭ 
ವಾಲುಕಾತಾಪಾನ್‌ ಕುಂಭೀಪಾಕಾಂಶ್ಚದಾರುಣಾನ್‌' (12-76) ಎಂದು ವರ್ಣಿಸಲಾಗಿದೆ. 
ಕರಂಭ 7 ಮೊಸರಿನಿಂದ ಕಲಸಿದ ಹಿಟ್ಟು. "ಕರಂಭಾ ದಧಿಸಕ್ತವಃ'-- ಅಮರಕೋಶ. 
ಕರಂಭ ಶಬ್ದಕ್ಕೆ "ತಪ್ಪ' ಎಂಬ ಅರ್ಥ ಹೇಗೆ ಬರುತ್ತದೆಯೆನ್ನುವುದು ಸ್ಪಷ್ಟವಾಗುವುದಿಲ್ಲ. 


568 ಶ್ರೀವಿಷ್ಣಪುರಾಣಮ್‌ 


ಣಿ 


ಕರಂಭವಾಲುಕಾವಸ್ನಿಯಂತ್ರಶಸ್ತಾದಿಭೀಷಣೇ | 
ಪ್ರತ್ನೇಕಂ ನರಕೇ ಯಾಶ್ಚ ಯಾತನಾ ದ್ವಿಜ ದುಸ್ಸಹಾಃ॥ 45 


ಕ್ರಕಚ್ಛಃ ಪಾಟ್ಯಮಾನಾನಾಂ ಮೂಷಾಯಾಂ ಚಾಪಿ ದಹ್ಮತಾಮ್‌'। 
ಕುಠಾರೈಃ ಕೃತ್ಸ್ತಮಾನಾನಾಂ ಭೂಮೌ ಚಾಪಿ ನಿಖನ್ಮತಾಮ್‌॥ 46 


ಶೂಲೇಷ್ಟಾರೋಪ್ಸಮಾಣಾನಾಂ ವ್ಯಾಫ್ರವಕ್ತೇ ಪ್ರವೇಶ್ಯತಾಮ್‌ | 


ಗೃಧೈೈಸ್ಸಂಭಕ್ಷ್ಮಮಾಣಾನಾಂ ದ್ವೀಪಿಭಿಶ್ಟೋಪಭುಜೃತಾಮ್‌ ॥ 47 
ಕ್ಹಾಥೃತಾಂ ತೈಲಮಧ್ಯೇ ಚ ಕ್ಲಿದ್ಧತಾಂ ಕ್ಷಾರಕರ್ದಮೇ। 
ಉಚ್ಚಾನ್ನಿಪಾತ್ಯಮಾನಾನಾಂ ಕ್ಷಿಷ್ಕತಾಂ ಕ್ಷೇಪಯಂತ್ರಕ್ಕೈಃ ॥ 48 
ನರಕೇ ಯಾನಿ ದುಃಖಾನಿ ಪಾಪಹೇತೂದ್ಧವಾನಿ ವೈ! 

ಪ್ರಾಪ್ಕಂತೇ ನಾರಕೈರ್ವಿಪ್ರ ತೇಷಾಂ ಸಂಖ್ಯಾ ನ ವಿದೃತೇ॥ 49 
ನ ಕೇವಲಂ ದ್ವಿಜಶ್ರೇಷ್ಠ ನರಕೇ ದುಃಖಪದ್ಭತಿಃ | 

ಸ್ವರ್ಗೇನಪಿ ಪಾತಭೀತಸ್ಮ ಕ್ಷಯಿಷ್ಣೋರ್ನಾಸ್ತಿ ನಿವೃತಿಃ ॥ 50 


ಮಹಾಭಯಂಕರವಾದ ಒಂದೊಂದು ನರಕದಲ್ಲಿಯೂ ಪ್ರಾಪವಾಗುವ 
ಯಾತನೆಗಳು ದುಃಸಹವಾದವು (44-45). ಗರಗಸಗಳಿಂದ ಕೊಯ್ಯುವುದು, 
ಮೂಸೆಯಲ್ಲಿ ಸುಡುವುದು, ಕೊಡಲಿಗಳಿಂದ ಸೀಳುವುದು, ನೆಲದಲ್ಲಿ ಹುಗಿಯು 
ವುದು, ಶೂಲಗಳಿಗೆ ಏರಿಸುವುದು, ಹುಲಿಯ ಬಾಯಿಗೆ ನುಗ್ಗಿಸುವುದು, 
ಹದ್ದುಗಳಿಂದಲೂ ಚಿರತೆಗಳಿಂದಲೂ ತಿನ್ನಿಸುವುದು (46-47). ಬಿಸಿಎಣ್ಣೆಯಲ್ಲಿ 
ಕುದಿಸುವುದು, ಕ್ಷಾರದ ಕೊಚ್ಚಿಯಲ್ಲಿ ನೆನೆಸುವುದು, ಎತ್ತರದಿಂದ ಉರುಳಿ 
ಸುವುದು, ಕವಣೆಗಳಲ್ಲಿಟ್ಟು ಎಸೆಯುವುದು-- ಈ ಬಗೆಯ ದುಃಖಗಳು ನರಕ 
ದಲ್ಲಿರುತ್ತವೆ. ಪಾಪಕರ್ಮದ ನಿಮಿತ್ತದಿಂದ ನರಕವಾಸಿಗಳು ಇವನ್ನು 
ಅನುಭವಿಸುತ್ತಾರೆ. ಈ ದುಃಖವಿಧಾನಗಳನ್ನು ಎಣಿಸುವುದಕ್ಕೆ ಶಕ್ಯವಿಲ್ಲ 
(48-49). ಮೈತ್ರೇಯ, ದುಃಖವಿರುವುದು ನರಕದಲ್ಲಿ ಮಾತ್ರವಲ್ಲ, 
ಸ್ವರ್ಗದಲ್ಲಿಯೂ ದುಃಖ ಉಂಟು! ಪುಣ್ಯವು ಕ್ಷಯಿಸುತ್ತ ಹೋದಂತೆ ಯಾವಾಗ 
ಸ್ವರ್ಗದಿಂದ ಪತನವಾಗುವುದೋ ಎಂದು ತಲ್ಲಣಗೊಳ್ಳುತ್ತಿರುವ ಸ್ವರ್ಗ 
ವಾಸಿಗೂ ಸುಖವಿಲ್ಲ! (50). (ಹೀಗೆ ಸ್ವರ್ಗನರಕಗಳು ಕಳೆದಮೇಲೆ ಕರ್ಮಾನು 


ಅಧ್ಯಾಯ 5 ಷಷ್ಟಾಂಶಃ 569 


ಪುನಶ್ಚ ಗರ್ಭೇ ಭವತಿ ಜಾಯತೇ ಚೆ ಪುನಃ ಪುನಃ! 
ಗರ್ಭೇ ವಿಲೀಯತೇ ಭೂಯೋ ಜಾಯಮಾನೋವಎಇಸಮೇತಿ ವೆ ಟ್ರ! 51 


ಜಾತಮಾತ್ರಶ್ಚ ಮ್ರಿಯತೇ ಬಾಲಭಾವೇsಥ ಯೌವನೇ | 
ಮಧ್ಯಮಂ ವಾ ವಯಃ ಪ್ರಾಪ್ಕ ವಾರ್ದ್ವಕೇ ವಾಂಥ ವಾ ಮೃತಿಃ ॥ 52 


ಯಾವಜ್ಜೀವತಿ ತಾವಚ್ಚ ದುಃಖೈರ್ನಾನಾವಿಧೈಃ ಪ್ಲುತಃ! 
ತಂತುಕಾರಣಪಕ್ಕೌೌಫರಾಸ್ಟೇ ಕಾರ್ಪಾಸಬೀಜವತ್‌ | | 53 


ಎಹ್‌ ಲ 


ದ್ರವೃನಾಶೇ ತಥೋತ್ಪತ್ತೌ ಪಾಲನೇ ಚ ಸದಾ ನೃಣಾಮ್‌। 
ಭವಂತ್ಯನೇಕದುಃಖಾನಿ ತಥೈವೇಷ್ಟಎಪತ್ತಿಷು ॥ 54 


ಯದ್ಮತ್‌ ಪ್ರೀತಿಕರಂ ಪುಂಸಾಂ ವಸ್ತು ಮೆ ತ್ರೇಯ ಜಾಯತೇ । 
ತದೇವ ದುಃಖವೃಕ್ಷಸ್ಕ ಬೀಜತ್ಚಮುಪಗಚ್ಛತಿ ॥ 55 


ಸಾರವಾಗಿ) ಮತ್ತೆ ಸ್ತ್ರೀಯ ಗರ್ಭದಲ್ಲಿ ಬಂದು ಸಿಕ್ಕಿಕೊಳ್ಳುವನು. ಮತ್ತೆ ಮತ್ತೆ 
ಹುಟ್ಟುತ್ತಿರುವನು. ಕೆಲವು ವೇಳೆ ಗರ್ಭದಲ್ಲಿಯೇ ಸಾಯುವನು. ಕೆಲವು ವೇಳೆ 
ಹುಟ್ಟುವ ಸಮಯದಲ್ಲಿ ಸಾಯುವನು (51). ಹುಟ್ಟಿದ ಕೂಡಲೆ ಸಾಯುವುದೂ 
ಉಂಟು. ಅಥವಾ ಬಾಲ್ಯದಲ್ಲಿಯೋ ಯೌವನದಲ್ಲಿಯೋ ಮಧ್ಯವಯಸ್ಸಿ 
ನಲ್ಲಿಯೋ ಸಾಯುತ್ತಾನೆ. ಇಲ್ಲದಿದ್ದರೆ ಮುಪ್ಪಿನಲ್ಲಿ ಮರಣ ಇದ್ದೇ ಇದೆ. 
ಬದುಕಿರುವವರೆಗೂ ನಾನಾವಿಧದ ದುಃಖಗಳು ಮನುಷ್ಯ ಪ್ರಾಣಿಯನ್ನು 
ಆವರಿಸಿಕೊಂಡೇ ಇರುತ್ತವೆ, ನೂಲಿಗೆ ಕಾರಣವಾದ ಸೂಕ್ಷ್ಮಎಳೆಗಳು ಹತ್ತಿಯ 
ಬೀಜವನ್ನು ಸುತ್ತಿಕೊಂಡಿರುವಂತೆ! (52-53). ದ್ರವ್ಯವು ನಾಶವಾದಾಗಲೂ 
ಅದನ್ನು ಸಂಪಾದಿಸುವಾಗಲೂ ದ್ರವ್ಯವನ್ನು ರಕ್ಷಿಸುವಾಗಲೂ ಮಾನವರಿಗೆ 
ಅನೇಕ ರೀತಿಯ ಕಷ್ಟಗಳು ಬರುತ್ತವೆ. ಇಷ್ಟಜನರ ವಿಯೋಗವಾದಾಗಲೂ 
ದುಃಖ ಸಂಭವಿಸುತ್ತದೆ (54). ಮೈತ್ರೇಯ, ಮನುಷ್ಯರಿಗೆ ಪ್ರಿಯವಾದ ಯಾವ 
ಯಾವ ವಸ್ತುವಿದೆಯೋ ಅದೇ ದುಃಖವೆಂಬ ವೃಕ್ಷಕ್ಕೆ ಬೀಜವಾಗುವುದು! 
ಮಡದಿ, ಮಕ್ಕಳು, ಮಿತ್ರರು, ಸಂಪತ್ತು, ಮನೆ, ಹೊಲ, ಹಣ-- 


570 ಶ್ರೀವಿಷ್ಣುಪುರಾಣಮ್‌ 


ಕಲತ್ರಪುತ್ರಮಿತ್ರಾರ್ಥಗೃಹಕ್ಷೇತ್ರಧನಾದಿಕೈಃ | 
ಕ್ರಿಯತೇ ನ ತಥಾ ಭೂರಿ ಸುಖಂ ಪುಂಸಾಂ ಯಥಾಂಸುಖಮ್‌ ॥ 56 


ಇತಿ ಸಂಸಾರದುಃಖಾರ್ಕತಾಪತಾಪಿತಚೇತಸಾಮ್‌ | 


ಎಮುಕ್ತಿಪಾದಪಚ್ಛಾಯಾಮೃತೇ ಕುತ್ರ ಸುಖಂ ನೃಣಾಮ್‌ ॥ 57 
ತದಸ್ಕ ತ್ರಿವಿಧಸ್ಕಾಪಿ ದುಃಖಜಾತಸ್ಮ ವೈ ಮಮ | 
ಗರ್ಭಜನ್ಮಜರಾದ್ಯೇಷು ಸ್ಥಾನೇಷು ಪ್ರಭವಿಷ್ಮತಃ ॥ 58 
ನಿರಸ್ತಾತಿಶಯಾಹ್ಹಾದಸುಖಭಾವೈಕಲಕ್ಷಣಾ। 

ಭೇಷಜಂ ಭಗವತ್‌ಪ್ರಾಪ್ತಿರೇಕಾಂತಾತ೨ತಿಕೀ ಮತಾ॥ 59 


ತಸ್ಮಾತ್ತತ್‌ಪ್ರಾಪ್ತಯೇ ಯತ್ನಃ ಕರ್ತವ್ಯಃ ಪಂಡಿತೈರ್ನರೈಃ।| 
ತತ್‌ಪ್ರಾಪ್ತಿಕೇತುರ್ಜಾನಂ ಚ ಕರ್ಮ ಚೋಕ್ತೇ ಮಹಾಮುನೇ ॥ 60 


ಮುಂತಾದವುಗಳಿಂದ ಜನರಿಗೆ ಎಷ್ಟು ದುಃಖವು ಘಟಿಸುವುದೋ ಅಷ್ಟು 
ಸುಖವು ಇವುಗಳಿಂದ ಲಭಿಸುವುದಿಲ್ಲ! (55-56). ಈ ಪ್ರಕಾರವಾದ ಸಂಸಾರ 
ದುಃಖವೆಂಬ ಸೂರ್ಯತಾಪದಿಂದ ಯಾರ ಚಿತ್ರವು ಸಂತಪವಾಗಿದೆಯೋ 
ಅಂತಹ ಮಾನವರಿಗೆ, ಮುಕ್ತಿಯೆಂಬ ವೃಕ್ಷದ ನೆರಳನ್ನು ಬಿಟ್ಟು ಬೇರೆ ಎಲ್ಲಿ 
ಸುಖವು ದೊರಕೀತು? (57). ಆದ್ದರಿಂದ ಗರ್ಭ, ಜನ್ಮ, ಜರಾ--ಮುಂತಾದ 
ಸ್ಥಾನಗಳಲ್ಲಿ ಸಂಭವಿಸತಕ್ಕ ಆಧ್ಯಾತಿಕವೇ ಮೊದಲಾದ ಮೂರು ಬಗೆಯ 
ದುಃಖರಾಶಿಗೆ ನನ್ನ ಅಭಿಪ್ರಾಯದಲ್ಲಿ ಒಂದೇ ಔಷಧವಿದೆ. ಏನೆಂದರೆ, 
ಆನಂದೈಕಸ್ತರೂಪವೂ ನಿಶ್ಚಿತವೂ ಶಾಶ್ವತವೂ ಆದ ಭಗವತ್‌ ಪ್ರಾಪ್ತಿಯೇ ಇದಕ್ಕೆ 
ಔಷಧ. ಇದಕ್ಕಿಂತ ಅತಿಶಯವಾದ ಆನಂದವಿಲ್ಲ (58-59). ಆದ್ದರಿಂದ 
ಭಗವತ್‌ ಪ್ರಾಪ್ತಿಗಾಗಿ ಪಂಡಿತರಾದವರು ಪ್ರಯತ್ನ ಮಾಡಬೇಕು. ಮೈತ್ರೇಯ, 
ಅದನ್ನು ಪಡೆಯುವುದಕ್ಕೆ ಜ್ಞಾನ, ಕರ್ಮ--ಇವೆರಡು* ಸಾಧನವೆಂದು 
ಉಕ್ತವಾಗಿದೆ. ಅವುಗಳಲ್ಲಿ ಜ್ಞಾನವು ಶಾಸ್ತ್ರಜನ್ಯ, ವಿವೇಕಜನ್ಯ--ಎಂದು ಎರಡು 


i ಜ್ಞಾನವು ಮೋಕ್ಷಕ್ಕೆ ಸಾಕ್ಟಾತ್‌ ಸಾಧನ. ಕರ್ಮವು ಜ್ಞಾನಾಂಗವಾಗಿ ಸಾಧನ. 
ಕರ್ಮವು ಚಿತ್ತಶುದ್ಧಿದ್ದಾರಾ ಜ್ಞಾನಕ್ಕೆ ಕಾರಣ. 


ಅಧ್ಯಾಯ 5 ಷಷ್ಟಾಂಶಃ 571 


ಆಗಮೋತ್ಸಂ ವಿವೇಕಾಚ್ಚೆ ದ್ವಿಧಾ ಜ್ಞಾನಂ ತದುಚ್ಛತೇ। 
ಶಬ್ದಬ್ರಹ್ಮಾಗಮಮಯಂ ಪರಂ ಬ್ರಹ್ಮ ವಿವೇಕಜಮ್‌ ॥ 61 


ಅಂಧಂ ತಮ ಇವಾಜ್ಞಾನಂ ದೀಪವಚ್ಚೇಂದ್ರಿಯೋದ್ಧವಮ್‌। 
ಯಥಾ ಸೂರ್ಯಸ್ಪಫಾ ಜ್ಞಾನಂ ಯದ್ವಿಪ್ರರ್ಷೇ ವಿವೇಕಜಮ್‌॥ 62 


ಮನುರಪ್ಮಾಹ ವೇದಾರ್ಥಂ ಸ್ಮೃತ್ವಾ ಯನ್ಮುನಿಸತ್ತವು | 


ತದೇತತ್‌ಶ್ರೂಯತಾಮತ್ರ ಸಂಬಂಧೇ ಗದತೋ ಮಮ !॥ 63 
ದ್ವೇ ಬ್ರಹ್ಮಣೀ ವೇದಿತವ್ಮೇ ಶಬ್ದಬ್ರಹ್ಮ ಪರಂ ಚ ಯತ್‌! 
ಶಬ್ದಬ್ರಹ್ಮಣಿ ನಿಷ್ಣಾತಃ ಪರಂ ಬ್ರಹ್ಮಾಧಿಗಚ್ಛತಿ ॥ 64 


ವಿಧ. (ಸತ್ಯಂ ಜ್ಞಾನಮನಂತಂ ಬ್ರಹ್ಮಇತ್ಯಾದಿ) ಶಬ್ದಶ್ರವಣದಿಂದಾಗುವ ಬ್ರಹ್ಮ 
ಜ್ಞಾನವು ಶಾಸ್ತ್ರಜನ್ಯವೆನಿಸುತ್ತದೆ. ಆತ್ಮನಾತ್ಮ ವಿವೇಕದಿಂದ (ನಿದಿಧ್ಯಾಸನದಲ್ಲಿ 
ಅಭಿವ್ಯಕ್ತವಾಗುವ ಪರಬ್ರಹ್ಮಜ್ಞಾನವು* ವಿವೇಕಜನ್ಯವೆನಿಸುತ್ತದೆ (60-61). 
ಅಜ್ಞಾನವು ದಟ್ಟವಾದ ಕತ್ತಲೆ ಇದ್ದಂತೆ. ಇಂದ್ರಿಯದ್ವಾರಾ--ಶ್ರವಣಾದಿಗಳಿಂದ 
ಆಗುವ ಶಾಸ್ತ್ರಜನ್ಯಜ್ಞಾನವು ಆ ಕತ್ತಲೆಯನ್ನು ನಿವಾರಿಸುವ ದೀಪವಿದ್ದಂತೆ. 
ವಿವೇಕಜನ್ಯಜ್ಞಾನವಾದರೋ ಸೂರ್ಯನಿದ್ದ** ಹಾಗೆ. ಈ ಸಂಬಂಧದಲ್ಲಿ 
ಮನುವೂ ಸಹ ವೇದಾರ್ಥವನ್ನು ಸದಿಸಿಕೊಂಡು ಏನು ಹೇಳಿದ್ದಾನೆಂಬುದನ್ನು 
ಹೇಳುತ್ತೇನೆ ಕೇಳು (62-63). “ತಿಳಿಯಬೇಕಾದ ಬ್ರಹ್ಮ ಎರಡು ವಿಧ ಶಬ್ದ 
ಬ್ರಹ್ಮ ಮತ್ತು ಪರಬ್ರಹ್ಮ. ಶಬ್ದಬ್ರಹ್ಮದಲ್ಲಿ (ಶಾಸ್ತಜನ್ಯಜ್ಞಾನದಲ್ಲಿ ) ನಿಷ್ಣಾತನಾಗಿ 
(ವಿವೇಕಜನ್ಯಜ್ಞಾನದಿಂದ) ಪರಬ್ರಹ್ಮವನ್ನು ಪಡೆಯುವನು''$ (64). ಅಥರ್ವಣ 

* "ಪ್ರಜ್ಞಾನಂ ಬ್ರಹ್ಮ, ಸತ್ಯಂ ಜ್ಞಾನಮನಂತಂ ಬ್ರಹ್ನು ಇತ್ಯಾದಿ ಶ್ರುಶಿವಾಕ್ಯಗಳ 
ಪ್ರಕಾರ ಬ್ರಹ್ಮವೇ ಜ್ಞಾನಸ್ವರೂಪವಾದ್ದರಿಂದ ಶ್ಲೋಕದಲ್ಲಿ ಬ್ರಹ್ಮವನ್ನು ಜ್ಞಾನವೆಂದು 
ಹೇಳಿದೆ. 

** ದೀಪದಿಂದ ಕತ್ತಲೆಯ ನಿವೃತ್ತಿ ಸ್ವಲ್ಪ ; ಸೂರ್ಯನಿಂದ ಕತ್ತಲೆಯ ಸಂಪೂರ್ಣ 
ನಿವೃತ್ತಿ. 

ಕ ಈ ಅರ್ಥದ ಮೂಲ ಶ್ಲೋಕವು ಮನುಸ್ಮೃತಿಯಲ್ಲಿ ಕಂಡುಬರುವುದಿಲ್ಲ ; 
ತ್ರಿಪುರಾತಾಪಿನ್ಯುಪನಿಷತ್ತಿನಲ್ಲಿ ಕಂಡುಬರುತ್ತದೆ. ಅಲ್ಲಿ "ದ್ವೇ ಬ್ರಹ್ಮಣೀ ಹಿ ಮಂತವ್ಯೇ....' 
ಎಂದು ಸ್ವಲ್ಪ ಪಾಠಭೇದವಿದೆ (5-17). 


572 ಶ್ರೀವಿಷ್ಣುಪುರಾಣಮ್‌ 


ದ್ವೇ ವೈ ವಿದ್ಯೇ ವೇದಿತವ್ಮೇ ಇತಿ ಚಾಥರ್ವಣೀ ಶ್ರುತಿಃ! 
ಪರಯಾ ತ್ವಕ್ಷರಪ್ರಾಪ್ಪಿರ್ಯುಗ್ವೇದಾದಿಮಯಾsಪರಾ ॥ 65 


ಯತದವಕಮಜರಮಚಂತ್ಯಮಜಮವ,್ಮಯಮ್‌ | 
ಅನಿರ್ದೇಶ್ಯಮರೂಪಂ ಚ ಪಾಣಿಪಾದಾದ್ಯಸಂಯುತಮ್‌ ॥ 66 


ವಿಭುಂ ಸರ್ವಗತಂ ನಿತ್ತಂ ಭೂತಯೋನಿರಕಾರಣಮ್‌ | 
ವ್ಯಾಪ್ಯವ್ಠಾಪಂ ಯತಃ ಸರ್ವಂ ಯದ್ವೈ ಪಶ್ಯಂತಿ ಸೂರಯಃ॥ 67 


ಬಿ ಬರಿ ಬಿ. 


ತದ್‌ಬ್ರಹ್ಮ ತತ್ಪರಂ ಧಾಮ ತದ್‌ಧ್ಯೇಯಂ ಮೋಕ್ಷಕಾಂಕ್ಷಿಭಿಃ | 
ಶ್ರುತಿವಾಕ್ಕೋದಿತಂ ಸೂಕ್ಷ್ಮಂ ತದ್ದಿಷ್ಟೋಃ ಪರಮಂ ಪದಮ್‌ ॥ 68 


ತದೇವ ಭಗವದ್ದಾಚ್ಕಂ ಸ್ವರೂಪಂ ಪರಮಾತ್ಮನಃ! 
ವಾಚಕೋ ಭಗವಚ್ಛೆಬ್ಬಸ್ತಸ್ಮಾದ್ಯಸ್ಕಾಕ್ಷಯಾತ್ಮನೆಃ ॥ 69 


ಶ್ರುತಿಯಾದ ಮುಂಡಕೋಪನಿಷತ್ತು “ಕಲಿಯಬೇಕಾದವು (ಪರಾ ಮತ್ತು 
ಅಪರಾ ಎಂಬ) ಎರಡು ವಿದ್ಯೆಗಳು. ಪರಾವಿದ್ಯೆಯಿಂದ ಅಕ್ಷರವಾದ ಬ್ರಹ್ಮದ 
ಪ್ರಾಪ್ತಿಯಾಗುವುದು. ಖಗ್ದೇದಾದಿಗಳು ಅಪರಾವಿದ್ಯೆ'' ಎನ್ನುತ್ತದೆ (65). 
ಅವ್ಯಕ್ತವೂ ಅಜರವೂ ಅಚಿಂತ್ಯವೂ ಅಜವೂ ಅವ್ಯಯವೂ ಅನಿರ್ದೇಶ್ಯವೂ 
ರೂಪರಹಿತವೂ ಪಾಣಿಪಾದಾದಿ ಶೂನ್ಯವೂ ಭೂತಗಳ ಆದಿಕಾರಣವೂ ಸ್ವತಃ 
ಕಾರಣರಹಿತವೂ ಸರ್ವಕಾರ್ಯವ್ಯಾಪಿಯೂ ಸ್ವಯಂವ್ಯಾಪ್ತವೂ ಸಕಲ 
ಪದಾರ್ಥಗಳ ಉತ್ಪತ್ತಿಗೆ ಕಾರಣವೂ ಆದ ಯಾವ ವಸ್ತುವನ್ನು ಜ್ಞಾನಿಗಳು 
ಸಾಕ್ಷಾತ್ಕರಿಸಿಕೊಳ್ಳುವರೋ (66-67), ಅದು ಪರಬ್ರಹ್ಮ ಅದೇ ಪರಮಧಾಮ. 
ಮೋಕ್ಸಾರ್ಥಿಗಳಿಗೆ ಧ್ಯೇಯವಾದದ್ದು ಅದು. ಶ್ರುತಿವಾಕ್ಕಗಳು ಪ್ರತಿಪಾದಿಸುವ 
ಆ ವಸ್ತುವೇ ವಿಷ್ಣುವಿನ ಪರಮಪದ (68). (ಸ್ಟೇಚ್ಚೆಯಿಂದ ಷಾಡುಣ್ಯ 
ಯುಕ್ತವಾಗಿ ದೃಶ್ಯವಾಗುವ) ಆ ಪರಮಾತ್ಮ ಸ್ವರೂಪವೇ ಭಗವಚ್ಚಬ್ಬಕ್ಕೆ ವಾಚ್ಯ 
ವಾಗುತ್ತದೆ. ಆದ್ಯನೂ ಅಕ್ಷರನೂ ಆದ ಆ ಪರಮೇಶ್ವರನಿಗೆ ಭಗವಚ್ಛಬ್ದವು 
ವಾಚಕ (69). ಈ ರೀತಿಯಲ್ಲಿ ಉಕ್ತನಾದ ಪರಮೇಶ್ವರನ ಯಥಾರ್ಥ 


ಅಧ್ಯಾಯ 8 ಷಷ್ಟಾಂಶಃ 573 


ಏವಂ ನಿಗದಿತಾರ್ಥಸ್ಮ ತತ್ತತ್ವಂ ತಸ್ಕ ತತ್ವ್ವತಃ। 


ಎವಿ ಎನ 


ಜ್ಞಾಯತೇ ಯೇನ ತಜ್ಜ್ಹಾನಂ ಪರಮನತ್ರಯೀಮಯಮ್‌ ॥ 70 
ಅಶಬ್ದಗೋಚರಸ್ಕಾಪಿ ತಸ ವೈ ಬ್ರಹ್ಮಣೋ ದ್ವಿಜ | 


ಪೂಜಾಯಾಂ ಭಗವಚ್ಚೆಬ್ಲ; ಕ್ರಿಯತೇ ಹ್ಯುಪಚಾರತಃ ॥ 71 
ಶುದ್ದೇ ಮಹಾವಿಭೂತ್ಕಾಖ್ಕೇ ಪರೇ ಬ್ರಹ್ಮಣಿ ಶಬ್ದತೇ। 

ಮೈತ್ರೇಯ ಭಗವಚ್ಚಬ್ಬಸ್ಸರ್ವಕಾರಣಕಾರಣೇ ॥ 72 
ಸಂಭರ್ತೇತಿ ತಥಾ ಭರ್ತಾ ಭಕಾರೋನರ್ಥದ್ದಯಾನ್ದಿತಃ | 

ನೇತಾ ಗಮಯಿತಾ ಸ್ರಷ್ಟಾ ಗಕಾರಾರ್ಥಸಥಾ ಮುನೇ ॥ 73 
ಐಶ್ಚರ್ಯಸ್ಮ ಸಮಗ್ರಸ್ನ ಧರ್ಮಸ್ಕ ಯಶಸಶ್ಮಿಯಃ। 
ಜ್ಞಾನವೈರಾಗ್ಕಯೋಶ್ಚೈವ ಷಣ್ಗಾಂ ಭಗ ಇತೀರಣಾ॥ 74 
ವಸಂತಿ ತತ್ರ ಭೂತಾನಿ ಭೂತಾತ್ಮನ್ಮಖಲಾತ್ಮನಿ | 

ಸ ಚ ಭೂತೇಷ್ಟಶೇಷೇಷು ವಕಾರಾರ್ಥಸ್ತತೋಂವಯಃ ॥ 15 


ಸ್ವರೂಪವು ಯಾವುದರಿಂದ ಅನುಭವಕ್ಕೆ ಬರುವುದೋ ಅದು ಪರಾವಿದ್ಯೆ 
ಯೆಂಬ ಜ್ಞಾನ. ವೇದತ್ರಯೀ (ಕರ್ಮಕಾಂಡ) ಮಯವಾದ ಇನ್ನೊಂದು ಜ್ಞಾನ 
ಅಪರಾವಿದ್ಯೆ (70). ಮೈತ್ರೇಯ, ಪರಬ್ರಹವ ಶಬ್ದಗೋಚರವಲ್ಲದಿದ್ದರೂ ಸಹ 
ಉಪಾಸನಾರ್ಥವಾಗಿ (ಷಾಡ್ಲುಣ್ಯಯುಕ್ತನಾದ ಪರಮೇಶ್ವರನೊಡನೆ ಅಭೇದ 
ವಿವಕ್ಷಿಯಿಂದ) ಪರಬ್ರಹದಲ್ಲಿ ಔಪಚಾರಿಕವಾಗಿ ಭಗವಚ್ಚಬ್ದವನ್ನು ಪ್ರಯೋಗಿಸ 
ಲಾಗುತ್ತದೆ (71). ಅಸಂಗವಾದ ಪರಬ್ರಹ್ಮವು ಅಚಿಂತ್ಯ ಮಹೈಶ್ವರ್ಯಯುಕ್ತ 
ವಾದಾಗ (ಭಬೇದವಿವಕ್ಷೆಯಿಂದ) ಪರಮೇಶ್ವರನೆಂಬ ಅರ್ಥದಲ್ಲಿ ಭಗವಚ್ಛಬ್ದವು 
ಮುಖ್ಯಾರ್ಥದಲ್ಲಿಯೇ ಪ್ರಯುಕ್ತವಾಗುತ್ತದೆ (72). ಭಗವಚ್ಛಬ್ದದ ಭಕಾರಕ್ಕೆ 
ಸಂಭರ್ತಾ (ಪೋಷಕ), ಭರ್ತಾ (ನಿತ್ಕಾಧಾರ)--ಎಂದು ಎರಡು ಅರ್ಥ. 
ಗಕಾರಕ್ಕೆ ಕರ್ಮಫಲಪ್ರಾಪಕ, ಲಯಕರ್ತ, ಸೃಷ್ಟಿಕರ್ತ--ಎಂದು (ಮೂರು) 
ಅರ್ಥ. ಸಮಗ್ರವಾದ ಐಶ್ವರ್ಯ, ಧರ್ಮ, ಯಶಸ್ಸು, ಶ್ರೀ, ಜ್ಞಾನ ಮತ್ತು 
ವೈರಾಗ್ಯ-- ಈ ಆರು ಗುಣಗಳಿಗೆ ಭಗವೆಂದು ಹೆಸರು (73-74). ಸರ್ವಾತ್ಮನೂ 
ಸಮಸ್ತಭೂತಗಳಿಗೆ ಆತ್ಮನೂ ಆದ ಪರಮೇಶ್ವರನಲ್ಲಿ ಸಕಲಭೂತಗಳೂ ವಾಸ 


574 ಶ್ರೀವಿಷ್ಣುಪುರಾಣಮ್‌ 


ಏವಮೇಷ ಮಹಾನ್‌ ಶಬ್ದೋ ಮೈತ್ರೇಯ ಭಗವಾನಿತಿ! 


ಪರಮಬ್ರಹ್ಮಭೂತಸ್ಮ ವಾಸುದೇವಸ್ಕ ನಾನ್ಮಗಃ ॥ 76 
ತತ್ರ ಪೂಜ್ಮಪದಾರ್ಥೋಕ್ತಪರಿಭಾಷಾಸಮನ್ನಿತಃ | 

ಶಬ್ದೋಂಯಂ ನೋಪಚಾರೇಣ ತ್ಸನ್ನತ್ರ ಹುಪಚಾರತಃ ॥ 7] 
ಉತ್ಪತ್ತಿಂ ಪ್ರಲಯಂ ಚೈವ ಭೂತಾನಾಮಾಗತಿಂ ಗತಿಮ್‌। 

ವೇತ್ತಿ ಎಿದ್ಮಾಮವಿದ್ಧಾಂ ಚ ಸ ವಾಚ್ಕೋ ಭಗವಾನಿತಿ ॥ 78 
ಜ್ಲಾನಶಕ್ತಿಬಲೈಶ್ಚರ್ಯವೀರ್ಯತೇಜಾಂಸಶೇಷತಃ। 

ಭಗವಚ್ಛಬ್ಬವಾಚ್ಮಾನಿ ವಿನಾ ಹೇಯೈರ್ಗುಣಾದಿಭಿಃ॥ 79 


ಮಾಡುತ್ತವೆ, ಆತನು ಅಶೇಷಭೂತಗಳಲ್ಲಿ ವಾಸಮಾಡುತ್ತಾನೆ--ಆದ್ದರಿಂದ 
ವಕಾರದ ಅರ್ಥ, ಅವ್ಯಯನಾದ ಪರಮೇಶ್ವರ* (75). ಆದ್ದರಿಂದ, ಮೈತ್ರೇಯ, 
ಮಹಾರ್ಥವನ್ನೊಳಗೊಂಡಿರುವ ಈ “"ಭಗವಾನ್‌' ಎಂಬ ಶಬ್ದವು ಪರಬ್ರಹ್ಮ 
ಸ್ವರೂಪವಾದ ಶ್ರೀವಾಸುದೇವನಿಗೆ ಅನ್ವಯಿಸುತ್ತದೆಯೇ ಹೊರತು 
ಇನ್ನೊಬ್ಬನಿಗಲ್ಲ (76). ಹೀಗೆ ಪರಮಪೂಜ್ಯ ಪದಾರ್ಥಗಳ ಸಂಬಂಧದಿಂದ 
ಸಂಕೇತಿತವಾದ ಈ ಶಬ್ದವು ಪರಮಾತ್ಮನ ವಿಷಯವಾಗಿ ಮುಖ್ಯಾರ್ಥದಲ್ಲಿ 
ಪ್ರಯುಕ್ತವಾಗುತ್ತದೆ, ಉಪಚಾರದಿಂದಲ್ಲ. ಇತರ ದೇವತೆಗಳು, ಯಷಿಗಳು— 
ಮೊದಲಾದವರ ವಿಷಯದಲ್ಲಿ ಈ ಶಬ್ದದ ಪ್ರಯೋಗ ಔಪಚಾರಿಕ (77). 
ಏಕೆಂದರೆ, ಸಕಲ ಭೂತಗಳ ಉತ್ಪತ್ತಿ, ನಾಶ, ಆಗಮನ, ಗಮನ, ವಿದ್ಯೆ, 
ಅವಿದ್ಯೈ ಇವುಗಳನ್ನು ಯಾವನು ಬಲ್ಲನೋ ಅವನನ್ನು "ಭಗವಾನ್‌'8 ಎಂದು 
ಕರೆಯಬೇಕು (ಅವನ್ನು ಬಲ್ಲವನು ಪರಮೇಶ್ವರನೊಬ್ಬನೇ) (78). ಹೇಯ 
ಗಳಾದ ಪ್ರಕೃತಿಗುಣಗಳನ್ನು ಬಿಟ್ಟು ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, 
ತೇಜಸ್ಸು--ಇವೆಲ್ಲವೂ “ಭಗವತ್‌' ಶಬ್ದದಿಂದ ವಾಚ್ಯವಾಗತಕ್ಕ ಗುಣಗಳು.** 

* ಭ್ಯ ಗ, ವ--ಎಂಬ ಅಕ್ಷರಗಳ ಸಾಮ್ಮದಿಂದ "ಭಗವತ್‌' ಶಬ್ದದ 
ಮಹಿಮೆಯನ್ನು ಹೀಗೆ ವರ್ಣಿಸಲಾಗಿದೆ. 

$ ಹಿಂದೆ ಹೇಳಿದ ಐಶ್ವರ್ಯಾದಿಗಳಲ್ಲದೆ, ಉತ್ಪತ್ತಿ ಜ್ಞಾನಾದಿಗಳೂ ಷಡ್ಗುಣಗಳೇ. 


** ಜ್ಞಾನಾದಿಗಳೂ ಷಡುಣಗಳೂ "ಪ್ರಕೃತಿಗುಣ' ಎಂಬುದರಿಂದ ಗುಣಕಾರ್ಯ 
ಗಳಾದ ಕರ್ಮಗಳನ್ನೂ ಫಲಗಳನ್ನೂ ಸಹ ಗ್ರಹಿಸಬೇಕು. 


ಅಧ್ಯಾಯ 5 ಷಷ್ಠಾಂಶಃ 575 


ಸರ್ವಾಣಿ ತತ್ರ ಭೂತಾನಿ ವಸಂತಿ ಪರಮಾತ್ಮನಿ! 
ಭೂತೇಷು ಚೆ ಸ ಸರ್ವಾತ್ಮಾ ವಾಸುದೇವಸ್ತತಃ ಸ್ಮೃತಃ॥ 80 


ಖಾಂಡಿಕ್ಕಜನಕಾಯಾಹ ಪೃಷ್ಟಕೇಶಿಧ್ದಜಃ ಪುರಾ। 
ನಾಮವ್ಯಾಖ್ಯಾಮನಂತಸ್ಕ ವಾಸುದೇವಸ್ಕ ತತ್ತ್ವತಃ ॥ 81 


ಭೂತೇಷು ವಸತೇ ಸೋಂಂತರ್ವಸಂತ್ರತ ಚ ತಾನಿ ಯತ್‌! 
ಧಾತಾ ವಿಧಾತಾ ಜಗತಾಂ ವಾಸುದೇವಸ್ತತಃ ಪ್ರಭುಃ! 82 


ಸ ಸರ್ವಭೂತಪ್ರಕೃತಿಂ ವಿಕಾರಾನ್‌ 

ಗುಣಾದಿದೋಷಾಂಶ್ಚ ಮುನೇ ವೃತೀತಃ। 
ಅತೀತಸರ್ವಾವರಣೋಇಖಲಾತ್ಮಾ 

ತೇನಾಸ್ತೃತಂ ಯದ್ಭುವನಾಂತರಾಲೇ ॥ 83 


ಸರ್ವಭೂತಗಳೂ ಆ ಪರಮಾತ್ಮನಲ್ಲಿ ವಾಸಮಾಡುತ್ತವೆ. ಆತನು ಸರ್ವಭೂತ 
ಗಳಲ್ಲಿ ವಾಸಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ವಾಸುದೇವ ಎನ್ನುತ್ತಾರೆ 
(79-80). ಹಿಂದೊಮ್ಮೆ ಖಾಂಡಿಕ್ಕಜನಕನು ಪ್ರಶ್ನೆಮಾಡಿದಾಗ ಕೇಶಿದ್ದಜನು 
ಭಗವಾನ್‌ ಅನಂತನ "ವಾಸುದೇವ' ಶಬ್ದದ ಅರ್ಥವನ್ನು ಚಿನ್ನಾಗಿ ನಿರ್ವಚನ 
ಮಾಡಿ ಹೇಳಿದ್ದಾನೆ. ಏನೆಂದರೆ, “ಜಗತ್ತುಗಳ ಸೃಷ್ಟಿಕರ್ತನೂ ಪೋಷಕನೂ ಆದ 
ಆ ಪ್ರಭುವು ಸಮಸ್ತ ಭೂತಗಳ ಒಳಗೆ ವಾಸಿಸುತ್ತಾನೆ. ಹಾಗೆಯೇ ಸಮಸ್ತ 
ಭೂತಗಳೂ ಆತನಲ್ಲಿ ವಾಸಮಾಡುತ್ತವೆ. ಆದ್ದರಿಂದ ಪರಮಾತ್ಮನು 
ವಾಸುದೇವನೆನಿಸಿದ್ದಾನೆ'' (81-82). ಆ ಪರಮೇಶ್ವರನು ಸರ್ವಭೂತಗಳಿಗೆ 
ಪ್ರಕೃತಿಯಾದ ಅವ್ಯಕ್ತವನ್ನೂ ಮಹದಾದಿ ವಿಕಾರಗಳನ್ನೂ ಸತ್ತ್ವಾದಿಗುಣ ಮತ್ತು 
ಅವುಗಳ ಕಾರ್ಯಗಳಾದ ಅಜ್ಞಾನಾದಿ ದೋಷಗಳನ್ನೂ ದಾಟಿದ್ದಾನೆ--ಅವುಗಳ 
ಸಂಬಂಧವಿಲ್ಲದವನು. ಅವಿದ್ಯೆ ಮುಂತಾದ ಸಮಸ್ತ ಆವರಣಗಳೂ ಆತನಿಗೆ 
ಇಲ್ಲ. ಆ ಸರ್ವಾತ್ಮನು ವಿಶ್ವದೊಳಗಿರುವ ಸಮಸ್ತವನ್ನೂ ವ್ಯಾಪಿಸಿಕೊಂಡಿದ್ದಾನೆ 
(83). ಆತನು ಸಮಸ್ತ ಕಲ್ಯಾಣ ಗುಣನಿಲಯನಾಗಿ ತನ್ನ ಮಾಯಾಶಕ್ತಿ 


576 ಶ್ರೀವಿಷ್ಣುಪುರಾಣಮ್‌ 


ಸಮಸ್ತಕಲ್ಮಾಣಗುಣಾತ್ಮಕೋಂಸೌ 

ಸ್ವಶಕ್ತಿಲೇಶಾವೃತಭೂತವರ್ಗಃ। 
ಇಚ್ಛಾಗೃಹೀತಾಭಿಮತೋರುದೇಹ- 

ಸ್ಸಂಸಾಧಿತಾಶೇಷಜಗದ್ದಿತೋ ಯಃ॥ 84 


ತೇಜೋಬಲೆ _ಶ್ಚರ್ಯಮಹಾವಬೋಧ- 
ಸುವೀರ್ಯಶಕ್ತಾ ದಿಗುಣೈಕರಾಶಿಃ। 
ಹರಃ ಪರಾಣಾಂ ಸಕಲಾ ನ ಯತ್ರ 
ಕ್ಲೇಶಾದಯಸ್ಸಂತಿ ಪರಾವರೇಶೇ॥ 85 


ಸ ಈಶ್ವರೋ ವೃಷ್ಟಿಸಮಷ್ಟಿರೂಪೋ 
ವಕಸ್ತ್ವರೂಪೋನಪ್ರಕಟಸ್ಟರೂಪಃ। 

ಸರ್ವೇಶ್ಚರಸ್ಸರ್ವದೃಕ್‌ ಸರ್ವವಿಚ್ಚ 
ಸಮಸ್ತಶಕ್ತಿ ಪರಮೇಶ್ವರಾಖ್ಯಃ || 86 


ಲೇಶದಿಂದ ಸಕಲಪ್ರಾಣ ವರ್ಗಗಳನ್ನು ಆವರಿಸಿದ್ದಾನೆ. ತನ್ನ ಇಚ್ಛಾನುಸಾರವಾಗಿ 
ತನಗೆ ಬೇಕಾದ ವಿವಿಧ ದೇಹಗಳನ್ನು ಧರಿಸಿ ಅಶೇಷ ಜಗತ್ತಿನ ಹಿತವನ್ನು 
ಸಾಧಿಸುತ್ತಾನೆ (84). ತೇಜಸ್ಸು, ಬಲ, ಐಶ್ವರ್ಯ, ಅಪ್ರತಿಹತಜ್ಞಾನ, ವೀರ್ಯ, 
ಶಕ್ತಿ ಮುಂತಾದ ಕಲ್ಯಾಣಗುಣಗಳ ರಾಶಿಯಾಗಿದ್ದಾನೆ. ಪರವಾದ ಪ್ರಕೃತಿ, 
ಅಪರಗಳಾದ ಮಹದಾದಿಗಳು--ಇವುಗಳಿಗೆ ಈಶ್ವರನಾದ ಆತನಲ್ಲಿ ಅವಿದ್ಯಾ, 
ಅಸ್ಥಿತಾ--ಮೊದಲಾದ ಕ್ಷೇಶಗಳಿಲ್ಲ. ಆತನು ಪರವಸ್ತುಗಳಿಗೆ ಪರನಾಗಿದ್ದಾನೆ 
(85). ಆತನು ವ್ಯಷ್ಟಿ* ಸಮಷ್ಟಿ ರೂಪನಾದ ಈಶ್ವರ. ವ್ಯಕ್ತನೂ ಅವ್ಯಕ್ತನೂ 
ಆಗಿದ್ದಾನೆ. ಆ ಪರಮೇಶ್ವರನು ಸರ್ವೇಶ್ವರನೂ ಸರ್ವಸಾಕ್ಷಿಯೂ ಸರ್ವಜ್ಞನೂ 
ಸರ್ವಶಕ್ತಿಯೂ ಆಗಿದ್ದಾನೆ (86). ಮೈತ್ರೇಯ, ದೋಷರಹಿತವೂ ವಿಶುದ್ಧವೂ 


* ವ್ಯಷ್ಟಿ ಇ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ದ ಸಮಷ್ಟಿ - ವಾಸುದೇವ. 
€ು 


ದ್‌್‌? 


ಅಧ್ಯಾಯ ರ ಷಷ್ಟಾಂಶಃ 577 


ಸಂಜ್ಲಾಯತೇ ಯೇನ ತದಸ್ತದೋಷಂ 
ಶುದ್ಧಂ ಪರಂ ನಿರ್ಮಲಮೇಕರೂಪಮ್‌!। 

ಸಂದೃಶೃೇ ವಾಪ್ಯವಗಮ್ಮತೇ ವಾ 
ತಜ್ಞ್ಯಾನಮಜ್ಞಾನಮತೋತನ್ನದುಕ್ಷಮ್‌ ॥॥ 87 


ಇತಿ ಶ್ರೀವಿಷ್ಣುಪುರಾಣೇ ಷಷ್ಟಾಂಶೇ ಪಂಚಮೋಇ5ಧ್ಕಾಯಃ 


ಶ್ರೇಷ್ಠವೂ ನಿರ್ಮಲವೂ (ವಿಕಾರರಹಿತವಾಗಿ) ಏಕರೂಪವೂ ಆದ ಪರವಸ್ತು 
ವಿನ ಸಾಕ್ಬಾತ್ಕಾರವು ಯಾವುದರಿಂದ ಆಗುತ್ತದೆಯೋ ಮತ್ತು (ಅವಿದ್ಯಾನಿವುತ್ತಿ 
ಯಿಂದ) ಪ್ರಾಪ್ತಿಯಾಗುತ್ತದೆಯೋ ಅದು ಜ್ಞಾನ* ಉಳಿದುದೆಲ್ಲ ಅಜ್ಞಾನ (87). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಟಾಂಶದಲ್ಲಿ 
ಐದನೆಯ ಅಧ್ಯಾಯ ಮುಗಿಯಿತು. 


* ಜ್ಞಾನ--ಪರಾವಿದ್ಯೆ, ಅಜ್ಞಾನ--ಅಪರಾವಿದ್ಯೆ. 


ಷಷ್ಟೋಂಧ್ಯ್ಕಾಯಃ 
ಶ್ರೀಪರಾಶರ ಉವಾಚ: 


ಸ್ಪಾಧ್ಯಾಯಸಂಯಮಾಭ್ಯಾಂ ಸ ದೃಶ್ಯತೇ ಪುರುಷೋತ್ತಮಃ | 


ತತ್ಭಾಪ್ತಿಕಾರಣಂ ಬ್ರಹ್ಮ ತದೇತದಿತಿ ಪಠೃತೇ॥ 1 

ಸ್ಥಾಧ್ಯಾಯಾದ್ಧೋಗಮಾಸೀತ ಯೋಗಾತ್‌ ಸ್ಥಾಧ್ಯಾಯಮಾವಸೇತ್‌ | 

ಸ್ಪಾಧ್ಯಾಯಯೋಗಸಂಪತ್ತ್ವಾ ಪರಮಾತ್ಮಾ ಪ್ರಕಾಶತೇ ॥ 2 

ತದೀಕ್ಷಣಾಯ ಸ್ಟಾಧ್ಯಾಯಶ್ಚಕ್ಷುರ್ಯೋಗಸಥಾ ಪರಮ್‌! 

ನ ಮಾಂಸಚಕ್ಷುಷಾ ದ್ರಷ್ಟುಂ ಬ್ರಹ್ಮಭೂತಸ್ಸ ಶಕ್ಕತೇ॥ 3 
ಅಧ್ಯಾಯ 6 


ಖಾಂಡಿಕ್ಕಜನಕ ಮತ್ತು ಕೇಶಿಧ ಜರ ಕಥೆ. 


ಪರಾಶರಮುನಿಗಳು: ಮೈತ್ರೇಯ, ಸ್ವಾಧ್ಯಾಯ (ಪ್ರಣವಾದಿ ಜಪ) 
ಮತ್ತು ಸಂಯಮ '(ಯೋಗ)--ಇವುಗಳಿಂದ ಆ ಪುರುಷೋತ್ತಮನು 
ಗೋಚರಿಸುತ್ತಾನೆ. ಆತನ ದರ್ಶನಕ್ಕೆ ಕಾರಣವಾದ್ದರಿಂದ ಈ ಎರಡು ಸಾಧನ 
ಗಳನ್ನು "ಬ್ರಹ್ಮ ಎನ್ನುತ್ತಾರೆ (1). ಜಪವಾದ ಮೇಲೆ ಯೋಗ, ಯೋಗವಾದ 
ಮೇಲೆ ಜಪ-- ಈ ರೀತಿಯಲ್ಲಿ ಆಚರಿಸುತ್ತ ಹೋಗಬೇಕು. ಜಪ ಯೋಗಗಳ 
ಸಂಪತ್ತಿನಿಂದ ಪರಮಾತ್ಮನು ಗೋಚರಿಸುವನು* (ವಿಷಯ ಸಂಬಂಧವಿಲ್ಲದೆ). 
ಬ್ರಹ್ಮಸ್ಥರೂಪನಾಗಿರುವ ಪರಮಾತ್ಮನನ್ನು ನೋಡಲು ಮಾಂಸಮಯವಾದ 


ನೇತ್ರದಿಂದ ಶಕ್ಯವಿಲ್ಲ. ಆದ್ದರಿಂದ ಆತನನ್ನು ನೋಡುವುದಕ್ಕೆ ಜಪಯೋಗಗಳು 
ಶ್ರೇಷ್ಠವಾದ ನೇತ್ರವೆನಿಸಿವೆ”” ಎಂದರು (2-3). ಆಗ ಮೈತ್ರೇಯರು “ಭಗವನ್‌, 


* ಜಪಾತ್‌ಶ್ರಾಂತಃ ಪುನರ್ಧ್ಯಾಯೇತ್‌ ಧ್ಯಾನಾತ್‌ ಶ್ರಾಂತಃ ಪುನರ್ಜಪೇತ್‌ | 
ಜಪಧ್ಯಾನಾಭಿಯೋಗೇನ ಪಶ್ಯೇದಾತಾನಮಾತನಿ॥ 


ಯೋಗಶಾಸ್ತ್ರದ ಈ ವಚನವು ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಉದಾಹೃತವಾಗಿದೆ. 


ಅಧ್ಯಾಯ 6 ಷಷ್ಠಾಂಶಃ 579 
ಶ್ರೀವೈತ್ರೇಯ ಉವಾಚ: 


ಭಗವಂಸ್ತಮಹಂ ಯೋಗಂ ಜ್ಞಾತುಮಿಚ್ಛಾಮಿ ತಂ ವದ! 
ಜ್ಞಾತೇ ಯತ್ರಾಖಿಲಾಧಾರಂ ಪಶ್ಶೇಯಂ ಪರಮೇಶ್ವರಮ್‌ ॥ 4 


ಶ್ರೀಪರಾಶರ ಉವಾಚ: 


ಯಥಾ ಕೇಶಿದ್ದಜಃ ಪ್ರಾಹ ಖಾಂಡಿಕ್ಕಾಯ ಮಹಾತ್ಮನೇ | 
ಜನಕಾಯ ಪುರಾ ಯೋಗಂ ತಮಹಂ ಕಥಯಾಮಿ ತೇ॥ 5 


ಶ್ರೀವೈೆತ್ತೇಯ ಉವಾಚ: 


ಖಾಂಡಿಕ್ಕ ಕೋತಭವದ್‌ಬ್ರಹ್ಮನ್‌ ಕೋ ವಾ ಕೇಶಿಧ್ವಜಃ ಕೃತೀ! 
ಕಥಂ ತಯೋಶ್ಚ ಸಂವಾದೋ ಯೋಗಸಂಬಂಧವಾನಭೂತ್‌ ॥ 6 


ಪಶ್ರೀಪರಾಶರ ಉವಾಚ: 


ಧರ್ಮದಧ್ವಜೋ ವೈ ಜನಕಸ್ತಸ್ಮ್ಥ ಪುತ್ರೋನಮಿತದ್ದಜಃ। 
ಕೃತಧ್ವಜಶ್ಚ ನಾಮ್ನಾಸೀತ್‌ ಸದಾಧ್ಯಾತ್ಮರತಿನಣೃಪಃ ॥ 7 


ಯಾವ ಯೋಗವನ್ನು ತಿಳಿದು ಅನುಷ್ಠಾನ ಮಾಡಿದರೆ ಅಖಿಲಾಧಾರನಾದ 
ಪರಮೇಶ್ವರನನ್ನು ನಾನು ನೋಡಬಲ್ಲೆನೋ ಆ ಯೋಗದ ಸ್ವರೂಪ 
ವನ್ನರಿಯಲು ಇಚ್ಛಿಸುತ್ತೇನೆ. ಅದನ್ನು ನನಗೆ ಹೇಳೋಣವಾಗಲಿ'' ಎಂದು 
ಕೇಳಿದರು (4). ಅದಕ್ಕೆ ಪರಾಶರರು “ಹಿಂದೆ ಮಹಾತ್ಮನಾದ ಖಾಂಡಿಕ್ಕನೆಂಬ 
ಜನಕರಾಜನಿಗೆ ಕೇಶಿದ್ದಜನು ಉಪದೇಶಿಸಿದ ಯೋಗವಿಧಾನವನ್ನು ನಿನಗೆ 
ಹೇಳುವೆನು” ಎಂದರು. ಆಗ ಮೈತ್ರೇಯರು “ಮಹರ್ಷಿಗಳೆ, ಖಾಂಡಿಕ್ಕ 
ನೆಂಬುವನು ಯಾರು? ಧನ್ಯನಾದ ಆ ಕೇಶಿದ್ದಜನು ಯಾರು? ಯೋಗಸಂಬಂಧ 
ವಾಗಿ ಅವರಿಬ್ಬರ ಸಂವಾದ ಹೇಗೆ ನಡೆಯಿತು?” ಎಂದು ಕೇಳಿದರು (5-6). 
ಆಗ ಪರಾಶರಮುನಿಗಳು ಇಂತೆಂದರು: ಪೂರ್ವಕಾಲದಲ್ಲಿ ಧರ್ಮಧ ಜನೆಂಬ 
ಜನಕವಂಶದ ರಾಜನಿದ್ದನು. ಅವನಿಗೆ ಅಮಿತಧ ೈಜ, ಕೃತದ್ವಜ--ಎಂಬ 
ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕೃತದ್ವಜನು ಸರ್ವದಾ ಅಧ್ಯಾತ್ಮದಲ್ಲಿ ಆಸಕ್ತ 
ನಾಗಿದ್ದನು (7). ಕೃತಧ್ವಜನ ಪುತ್ರನಾದ ಕೇಶಿದ್ದಜನು ವಿಖ್ಯಾತನಾದ ರಾಜನೆನಿ 


580 ಶ್ರೀವಿಷ್ಣುಪುರಾಣಮ್‌ 


ಕೃತದ್ವಜಶ್ಚ ಪುತ್ರೋsಭೂತ್‌ ಖ್ಯಾತಃ ಕೇಶಿದ್ದಜೋ ನೃಪಃ । 


ಪುತ್ರೋಂಮಿತದ್ಹ್ವಜಸ್ಕಾಪಿ ಖಾಂಡಿಕ್ಕಜನಕೋತಭವತ್‌ ॥ 8 
ಕರ್ಮಮಾರ್ಗೇಣ ಖಾಂಡಿಕ್ಕ ಪೃಥಿವ್ಯಾಮಭವತ್‌ ಕೃತೀ। 
ಕೇಶಿದ್ದಬೋನಪೃತೀವಾಸೀದಾತ್ಮವಿದ್ಯಾವಿಶಾರದಃ॥ 9 
ತಾವುಭಾವಪಿ ಚೈವಾಸ್ತಾಂ ವಿಜಿಗೀಷೂ ಪರಸ್ಪರಮ್‌। 

ಕೇಶಿದ್ದಜೇನ ಖಾಂಡಿಕಸ್ಸರಾಜ್ಕಾದವರೋಪಿತಃ॥ 10 
ಪುರೋಧಸಾ ಮಂತ್ರಿಭಿಶ್ಚ ಸಮವೇತೋಇಲಸಾಧನಃ। 
ರಾಜಾನ್ನಿರಾಕೃತಸ್ಸೋ5ಥ ದುರ್ಗಾರಣ್ಯಚರೋಂಭವತ್‌॥ 11 
ಇಯಾಜ ಸೋತಪಿ ಸುಬಹೂನ್ಯಜ್ಞಾನ್‌ ಜ್ಞಾನವ್ಯಪಾಶ್ರಯಃ। 
ಬ್ರಹ್ಮವಿದ್ಯಾಮಧಿಷ್ಠಾಯ ತರ್ತುಂ ಮೃತ್ಸುಮವಿದ್ಮಯಾ 12 


ಏಕದಾ ವರ್ತಮಾನಸ್ಕ ಯಾಗೇ ಯೋಗವಿದಾಂ ವರ। 

ಘರ್ಮಥಧೇನುಂ ಜಘಾನೋಗ್ರಶ್ಶಾರ್ದೂಲೋ ವಿಜನೇ ವನೇ॥ 13 
ಸಿದನು. ಅಮಿತಧ್ವಜನಿಗೂ ಸಹ ಖಾಂಡಿಕ್ಕಜನಕನೆಂಬ ಮಗನಿದ್ದನು (8). 
ಖಾಂಡಿಕ್ಕನು ಕರ್ಮಮಾರ್ಗದಿಂದ ಜಗತ್ತಿನಲ್ಲಿ ಕೃತಕೃತ್ಯನೆನಿಸಿದ್ದನು. ಕೇಶಿದ್ದಜ 
ನಾದರೋ ಅಧ್ಯಾತ್ಮವಿದ್ಯೆಯಲ್ಲಿ ಅತ್ಯಂತ ವಿಶಾರದನಾಗಿದ್ದನು. ಅವರಿಬ್ಬರೂ 
(ಕಲಹನಿಮಿತ್ತದಿಂದ) ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಪ್ರಯತ್ನಿಸಿದರು. 
ಆಗ ಕೇಶಿದ್ದಜನು ಖಾಂಡಿಕ್ಕನನ್ನು ಸೋಲಿಸಿ ರಾಜ್ಯಚ್ಯುತನನ್ನಾಗಿ ಮಾಡಿದನು 
(9-10).  ಅಲ್ಪಸೇನೆಯಿಂದ ಕೂಡಿದ ಯಖಾಂಡಿಕ್ಕನು ರಾಜ್ಯಬ್ರಷ್ಟನಾಗಿ 
ಪುರೋಹಿತ ಮತ್ತು ಮಂತ್ರಿಗಳೊಡನೆ ದುರ್ಗಮವಾದ ಅರಣ್ಯವನ್ನು ಸೇರಿ 
ಕೊಂಡನು. ಇತ್ತಲಾಗಿ ಕೇಶಿದ್ದಜನು ಜ್ಞಾನನಿಷ್ಠನಾಗಿದ್ದರೂ ಅವಿದ್ಯೆಯಿಂದ* 
(ಕರ್ಮಯೋಗದಿಂದ) ಮೃತ್ಯುವನ್ನು ದಾಟಬೇಕೆಂದು ಉದ್ದೇಶಿಸಿ ಬ್ರಹ್ಮಾರ್ಪಣ 
ಬುದ್ಧಿಯಿಂದ ಬಹುವಿಧ ಯಜ್ಞಗಳನ್ನು ಆಚರಿಸುತ್ತಿದ್ದನು (11-12). ಯೋಗಿ 
ಶ್ರೇಷ್ಠನಾದ ಮೈತ್ರೇಯ, ಹೀಗಿರುವಾಗ ಒಂದುಸಲ ಆತನು ಯಾಗವನ್ನಾಚರಿಸು 


* ಅವಿದ್ಯಯಾ ಮೃತ್ಯುಂ ತೀರ್ತ್ವಾ ವಿದ್ಯಯಾsಮೃತಮಶ್ನುತೇ (ಈಶ. 11) 


ಅಧ್ಯಾಯ 6 ಷಷ್ಠಾಂಶಃ 581 


ತತೋ ರಾಜಾ ಹತಾಂ ಶ್ರುತ್ಥಾ ಧೇನುಂ ವ್ಯಾಫ್ರೇಣ ಚರ್ತ್ಬಿಜಃ। 


ಪ್ರಾಯಶ್ಚಿಶ್ರಂ ಸ ಪಪ್ರಚ್ಛ ಕಿಮತ್ರೇತಿ ವಿಧೀಯತಾಮ್‌॥ 14 
ತೇಂಪ್ಯೂಚುರ್ನ ವಯಂ ವಿದ್ಮಃ ಕಶೇರುಃ ಪೃಚ್ಛೈತಾಮಿತಿ | 
ಕಶೇರುರಪಿ ತೇನೋಕ್ಷಸಥೆ ಲವ ಪ್ರಾಹ ಭಾರ್ಗವಮ್‌॥ 15 
ಶುನಕಂ ಪೃಚ್ಛ ರಾಜೇಂದ್ರ ನಾಹಂ ವೇದ್ಮಿ ಸ ವೇತ್ಸೃತಿ! 

ಸ ಗತ್ವಾ ತಮಪೃಚ್ಛಚ್ಚ ಸೋನಪ್ಕಾಹ ಶೃಣು ಯನ್ಮುನೇ॥ 16 


ನ ಕಶೇರುರ್ನ ಚೈವಾಹಂ ನ ಚಾನ್ಯ ಸಾಂಪ್ರತಂ ಭುವಿ! 
ವೇತ್ತ್ಮೇಕ ಏವ ತ್ವಚ್ಛತ್ರುಃ ಖಾಂಡಿಕ್ಕೋ ಯೋ ಜಿತಸ್ತ್ವಯಾ॥ 17 


ಸ ಚಾಹ ತಂ ವ್ರಜಾಮ್ಮೇಷ ಪ್ರಷ್ಟುಮಾತ್ಮರಿಪುಂ ಮುನೇ! 
ಪ್ರಾಪ್ತ ಏವ ಮಹಾಯಜ್ಞೋ ಯದಿ ಮಾಂ ಸ ಹನಿಷ್ಕತಿ॥ 18 


ತ್ತಿರುವಾಗ ಘರ್ಮಾರ್ಥವಾದ$ ಗೋವನ್ನು ನಿರ್ಜನವಾದ ವನದಲ್ಲಿ ಘೋರ 
ವ್ಯಾಪ್ರವು ಕೊಂದುಹಾಕಿತು. ಗೋವನ್ನು ಹುಲಿಯು ಕೊಂದಿತೆಂಬ ಸುದ್ದಿಯನ್ನು 
ಕೇಳಿದ ಕೇಶಿಧ್ವಜನು "ಇದಕ್ಕಾಗಿ ಯಾವ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು?' 
ಎಂದು ಖುತ್ತಿಜರನ್ನು ಕೇಳಿದನು (13-14). ಖತ್ತಿಜರು “ನಮಗೆ ಗೊತ್ತಿಲ್ಲ, 
ಕಶೇರುವನ್ನು ಕೇಳಬೇಕು'” ಎಂದರು. ಆಗ ರಾಜನು ಕಶೇರುವನ್ನು ಕೇಳಲಾಗಿ 
ಆತನು “ರಾಜೇಂದ್ರ, ಭೃಗುಪುತ್ರನಾದ ಶುನಕನನ್ನು ಕೇಳು. ಯಾವ ಪ್ರಾಯಶ್ಚಿತ್ತ 
ವೆಂಬುದು ನನಗೆ ಗೊತ್ತಿಲ್ಲ. ಆತನಿಗೆ ತಿಳಿದಿರುತ್ತದೆ” ಎಂದನು. ಕೇಶಿಧ್ವಜನು 
ಶುನಕನನ್ನು ವಿಚಾರಿಸಲಾಗಿ, ಮೈತ್ರೇಯ, ಆತನು ಏನು ಹೇಳಿದನೆಂಬುದನ್ನು 
ಕೇಳು (15-16). “ರಾಜ, ಇದಕ್ಕೆ ಪ್ರಾಯಶ್ಚಿತ್ರವೇನೆಂಬುದು ಕಶೇರುವಿಗೂ 
ತಿಳಿಯದು; ನನಗೂ ತಿಳಿಯದು. ಸದ್ಯದಲ್ಲಿ ಇನ್ನು ಯಾರಿಗೂ ಭೂಮಂಡಲ 
ದಲ್ಲಿ ಗೊತ್ತಿಲ್ಲ! ಒಬ್ಬನು ಮಾತ್ರ ಅದನ್ನು ತಿಳಿದವನಿದ್ದಾನೆ. ಅವನೇ ನಿನ್ನಿಂದ 
ಪರಾಜಿತನಾದ ನಿನ್ನ ಶತ್ರು ಖಾಂಡಿಕ್ಕ!'' ಎಂದನು (17). ಆಗ ಕೇಶಿದ್ವಜನು 
ಶುನಕಮುನಿಯನ್ನು ಕುರಿತು “ಮುನಿಶ್ರೇಷ್ಠ, ನನ್ನ ವೈರಿಯನ್ನು ಕೇಳುವುದಕ್ಕೆ, 


$ ಘರ್ಮ  ಪ್ರವರ್ಗ್ಯದಲ್ಲಿ ಬಳಸುವ ಹವಿಸ್ಸು. ಅದಕ್ಕಾಗಿ ಹಾಲುಕೊಡುವ ಹಸು 
ಘರ್ಮದೇನು. 


582 ಶ್ರೀವಿಷ್ಣುಪುರಾಣಮ್‌ 


ಪ್ರಾಯಶ್ಲಿತಮಶೇಷೇಣ ಸ ಚೇತ್‌ ಪೃಷ್ಟೋ ವದಿಷ್ಮತಿ! 
ತತಶ್ಕಾವಿಕಲೋ ಯಾಗೋ ಮುನಿಶ್ರೇಷ್ಠ ಭವಿಷ್ಯತಿ ॥ 19 


ಶ್ರೀಪರಾಶರ ಉವಾಚ: 
ಇತ್ಯುಕ್ತ್ವಾ ರಥಮಾರುಹ್ಕ ಕೃಷ್ಣಾಜಿನಧರೋ ನೃಪಃ! 


ರಿ ಎವ 


ವನಂ ಜಗಾಮ ಯತ್ರಾಸ್ತೇ ಸ ಖಾಂಡಿಕ್ಕೋ ಮಹಾಮತಿಃ ॥ 20 
ತಮಾಪತಂತಮಾಲೋಕ್ಕ ಖಾಂಡಿಕ್ಕೊ ರಿಪುಮಾತ್ಮನಃ। 
ಪ್ರೋವಾಚ ಕ್ರೋಧತಾಮ್ರಾಕ್ಷಸ್ಸಮಾರೋಪಿತಕಾರ್ಮುಕಃ॥ 21 


ಖಾಂಡಿಕ್ಕ ಉವಾಚ: 


ಕೃಷ್ಣಾಜಿನಂ ತ್ಹಂ ಕವಚಮಾಬಧ್ಯಾಸ್ಮಾನ್‌ ಹನಿಷ್ಠಸಿ। 
ಕೃಷ್ಣಾಜಿನಧರೇ ವೇತ್ಸಿ ನ ಮಯಿ ಪ್ರಹರಿಷ್ಕತಿ॥ 22 





ಇದೋ, ನಾನು ಹೋಗುವೆನು. ಒಂದುವೇಳೆ ಅವನು ನನ್ನನ್ನು ಕೊಂದರೆ ಈ 
ಮಹಾಯಜ್ಗಧ ಫಲವು ದೊರಕಿದಂತೆಯೇ ಆಗುವುದು.* ಹಾಗಲ್ಲದೆ ನನ್ನ 
ಪ್ರಶ್ನೆಗೆ ಅನುಗುಣವಾಗಿ ಪ್ರಾಯಶ್ಚಿತ್ತ ವಿಧಾನವೆಲ್ಲವನ್ನೂ ಅವನು ತಿಳಿಸಿಕೊಟ್ಟರೆ, 
ಯಾಗವು ಸಾಂಗವಾಗಿ ನೆರವೇರುವುದು'' ಎಂದನು (18-19). ಹೀಗೆ ಹೇಳಿ ಆ 
ರಾಜನು ಕೃಷ್ಣಾಜಿನಧರನಾಗಿಯೇ ರಥವನ್ನೇರಿ, ಮಹಾಪ್ರಾಜ್ಞನಾದ ಖಾಂಡಿಕ್ಕ 
ನಿದ್ದ ಅರಣ್ಯಕ್ಕೆ ಹೋದನು. ಖಾಂಡಿಕ್ಕನು ತನ್ನ ವೈರಿಯಾದ ಕೇಶಿಧ್ವಜನು 
ಆಗಮಿಸುತ್ತಿರುವುದನ್ನು ಕಂಡು ಕ್ರೋಧದಿಂದ ಕೆಂಪಡರಿದ ನೇತ್ರವುಳ್ಳವನಾಗಿ 
ಧನುಸ್ಸಿಗೆ ಹೆದೆಯನ್ನೇರಿಸಿ ಇಂತೆಂದನು (20-21): “ಎಲೈ, ಕೃಷ್ಣಾಜಿನವೆಂಬ 
ಕವಚವನ್ನು ಧರಿಸಿ ನಮನ್ನು ಕೊಲ್ಲುವುದಕ್ಕೆ ಬಂದಿರುವೆಯಾ? "ನಾನು 
ಕೃಷ್ಣಾಜಿನಧರನಾದ್ದರಿಂದ ನನ್ನನ್ನು ಈತನು ಪ್ರಹರಿಸುವುದಿಲ್ಲ' ಎಂದು 
ತಿಳಿದಿದ್ದೀಯಲ್ಲವೆ! ಎಲೈ ಮೂಢ, ಜಿಂಕೆಗಳ ಬೆನ್ನಿನಲ್ಲಿಕೃಷ್ಣಾಜಿನವೇ ಇರುತ್ತದೆ! 


* ಧರ್ಮಕಾರ್ಯವನ್ನಾಚರಿಸುವಾಗ ನಡುವೆ ಮರಣವಾದರೆ ಧರ್ಮಕಾರ್ಯದ 
ಫಲ ಬರುತ್ತದೆ--ಎಂದು ಶಾಸ್ತ್ರವಚನವಿದೆ. 


ಅಧ್ಯಾಯ 6 ಷಷ್ಟಾಂಶಃ 583 


ಮೃಗಾಣಾಂ ವದ ಪೃಷ್ಠೇಷು ಮೂಢ ಕೃಷ್ಣಾಜಿನಂ ನ ಕಿಮ್‌ | 
ಯೇಷಾಂ ಮಯಾ ತ್ವಯಾ ಚೋಗ್ರಾಃ ಪುಹಿತಾಶ್ಮಿತಸಾಯಕಾಃ॥ 23 


ಸ ತ್ಹಾಮಹಂ ಹನಿಷ್ಕಾಮಿ ನ ಮೇ ಜೀವನ್‌ ವಿಮೋಕ್ಷ್ಯಸೇ। 
ಆತತಾಯ್ಯಸಿ ದುರ್ಬುದ್ದೇ ಮಮ ರಾಜ್ಯಹರೋ ರಿಪುಃ॥ 24 


ಕೇಶಿದ ಸಜ ಉವಾಚ: 


ಖಾಂಡಿಕ್ಕ ಸಂಶಯಂ ಪ್ರಷ್ಟುಂ ಭವಂತಮಹಮಾಗತಃ। 
ನ ತ್ದಾಂ ಹಂತುಂ ವಿಚಾರ್ಯೆ ತತ್‌ ಕೋಪಂ ಬಾಣಂ ವಿಮುಂಚ ವಾ ॥25 


ಶ್ರೀಪರಾಶರ ಉವಾಚ: 


ತತಸ್ಸ ಮಂತ್ರಿಭಿಸ್ಸಾರ್ಧಮೇಕಾಂತೇ ಸಪುರೋಹಿತಃ। 
ಮಂತ್ರಯಾಮಾಸ ಖಾಂಡಿಕಸ್ಸರ್ವೈರೇವ ಮಹಾಮತಿಃ ॥ 26 


ಅವುಗಳ ಮೇಲೆ ನಾನೂ ನೀನು ಸಹ ಉಗ್ರವಾದ ನಿಶಿತಶರಗಳನ್ನು 
ಪ್ರಯೋಗಿಸಿಲ್ಲವೇ? ನೀನೇ ಹೇಳು! (22-23). ನಿನ್ನನ್ನೀಗ ವಧಿಸುವೆನು. 
ನೀನಿನ್ನು ಬದುಕಿ ಉಳಿಯಲಾರೆ. ಎಲ್ಫೆ ದುರ್ಬುದ್ಧಿ ನನ್ನ ರಾಜ್ಯವನ್ನಪಹರಿಸಿದ 
ವೈರಿ ನೀನು. ಆತತಾಯಿ* ನೀನು” ಎಂದನು (24). ಆಗ ಕೇಶಿಧ್ವಜನು 
“ಖಾಂಡಿಕ್ಕ, ಧರ್ಮಶಾಸ್ತ್ರದ ಒಂದು ಸಂದೇಹವನ್ನು ಬಗೆಹರಿಸಿಕೊಳ್ಳಲು ನಿನ್ನ 
ಬಳಿಗೆ ಬಂದಿದ್ದೇನೆ. ನಿನ್ನನ್ನು ಕೊಲ್ಲುವುದಕ್ಕೆ ನಾನು ಬಂದಿಲ್ಲ. ಇದನ್ನು 
ಪರ್ಯಾಲೋಚಿಸಿ ಕೋಪವನ್ನು ಬಿಡು ಅಥವಾ ಬಾಣವನ್ನಾದರೂ ಬಿಡು!” 
ಎಂದನು (25). ಆಗ ಪ್ರಾಜ್ಞನಾದ ಖಾಂಡಿಕ್ಕನು ತನ್ನ ಮಂತ್ರಿ ಪುರೋಹಿತರೆಲ್ಲ 
ರೊಡನೆ ಏಕಾಂತದಲ್ಲಿ ಮಂತ್ರಾಲೋಚನೆಯನ್ನು ನಡೆಸಿದನು. ಆ ಸಮಯದಲ್ಲಿ 
ಮಂತ್ರಿಗಳು “ರಾಜ, ಕೈಗೆ ಸಿಕ್ಕಿರುವ ಈ ವೈರಿಯನ್ನು ವಧಿಸುವುದೇ ಲೇಸು. 


* ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಧನಾಪಹಃ | 
ಕ್ಷೇತ್ರದಾರಹರಶ್ಲೈವ ಷಡೇತೇ ಹ್ಯಾತತಾಯಿನಃ ॥ 
ನಾತತಾಯಿವಧೇ ದೋಷೋ ಹಂತುರ್ಭವತಿ ಕಶ್ಚನ ॥ 


584 ಶ್ರೀವಿಷ್ಣುಪುರಾಣಮ್‌ 


ತಮೂಚುರ್ಮಂತ್ರಿಣೋ ವಧ್ಯೋ ರಿಪುರೇಷ ವಶಂ ಗತಃ! 


ಹತೇಇಸ್ಮಿನ್‌ ಪೃಥಿವೀ ಸರ್ವಾ ತವ ವಶ್ಶಾ ಭವಿಷತಿ॥ 27 
ಖಾಂಡಿಕೃಶ್ನಾಹ ತಾನ್‌ ಸರ್ವಾನೇವಮೇತನ್ನ ಸಂಶಯಃ! 

ಹತೇsಸ್ಮಿನ್‌ ಪೃಥಿವೀ ಸರ್ವಾ ಮಮ ವಶ್ಮಾ ಭವಿಷ್ಮತಿ॥ 28 
ಪರಲೋಕಜಯಸ್ತಸ್ಕ ಪೃಥಿವೀ ಸಕಲಾ ಮಮ । 

ನ ಹನ್ಮಿ ಚೇಲ್ಲೋಕಜಯೋ ಮಮ ತಸ್ಕ ವಸುಂಧರಾ॥ 29 
ನಾಹಂ ಮನ್ಯೇ ಲೋಕಜಯಾದಧಿಕಾ ಸ್ಕಾದ್ದಸುಂಧರಾ। 
ಪರಲೋಕಜಯೋತನಂತಸ್ಸ್ಥೃಲ್ಲಕಾಲೋ ಮಹೀಜಯಃ॥ 30 
ತಸ್ಮಾನ್ಸೈನಂ ಹನಿಷ್ಕಾಮಿ ಯತ್‌ ಪೃಚ್ಛತಿ ವದಾಮಿ ತತ್‌॥ 31 


ಶ್ರೀಪರಾಶರ ಉವಾಚ: 


ತತಸ್ತಮಭ್ಯುಹೇತ್ಕಾಹ ಖಾಂಡಿಕ್ಕಜನಕೋ ರಿಪುಮ್‌। 
ಪ್ರಷ್ಟವ್ಮಂ ಯತ್ತ್ವಯಾ ಸರ್ವಂ ತತ್‌ ಪೃಚ್ಛಸ್ವ ವದಾಮ್ಮಹಮ್‌ ॥ 32 


ಇವನನ್ನು ವಧಿಸಿದರೆ ಸಕಲ ಪೃಥ್ವಿಯೂ ನಿನ್ನ ವಶಕ್ಕೆ ಬರುತ್ತದೆ” ಎಂದರು 
(26-27). ಆಗ ಖಾಂಡಿಕ್ಕನು ಅವರೆಲ್ಲರನ್ನು ಕುರಿತು “ಇದು ಹೌದು; ಈತನನ್ನು 
ಕೊಂದರೆ ಸಕಲ ಪೃಥ್ವಿಯೂ ನನ್ನ ವಶಕ್ಕೆ ಬರುವುದು, ಸಂದೇಹವಿಲ್ಲ. ಪರಂತು 
ಅದರಿಂದ ಆತನಿಗೆ ಪರಲೋಕ ಲಭಿಸುವುದು; ನನಗೆ ಈ ಭೂಲೋಕ 
ಲಭಿಸುವುದು. ಅವನನ್ನು ಕೊಲ್ಲದಿದ್ದರೆ ನನಗೆ ಪರಲೋಕ ಲಭಿಸುವುದು; 
ಅವನಿಗೆ ಈ ಲೋಕ ಇದ್ದುಕೊಳ್ಳುವುದು! (28-29). ಪರಲೋಕ ಜಯಕ್ಕಿಂತ 
ರಾಜ್ಯಪ್ರಾಪ್ತಿಯು ಅಧಿಕವೆಂದು ನಾನು ಭಾವಿಸುವುದಿಲ್ಲ. ಪರಲೋಕ ಜಯವು 
ಶಾಶ್ವತ. ಭೂಲೋಕ ಜಯವು ಅಲ್ಲಕಾಲದ್ದು. ಆದ್ದರಿಂದ ಈತನನ್ನು 
ವಧಿಸುವುದಿಲ್ಲ. ಏನು ಕೇಳುತ್ತಾನೋ ಅದಕ್ಕೆ ಉತ್ತರವನ್ನು ಹೇಳುವೆನು” 
ಎಂದನು (30-31). ಅನಂತರ ಖಾಂಡಿಕ್ಕಜನಕನು ವೈರಿಯಾದ ಕೇಶಿದ ಜನ 
ಬಳಿಗೆ ಹೋಗಿ “ನೀನು ಕೇಳಬೇಕಾದ್ದೆಲ್ಲವನ್ನು ಕೇಳು. ತಕ್ಕ ಸಮಾಧಾನವನ್ನು 
ಹೇಳುತ್ತೇನೆ” ಎಂದನು. ಆಗ ಕೇಶಿಧ್ವಜನು ಯಾಗದ ಹವಿಸ್ಸಿಗಾಗಿ 


20* 


ಅಧ್ಯಾಯ 6 ಷಷ್ಠಾಂಶಃ 585 


ತತಸ್ಸರ್ವಂ ಯಥಾವೃತ್ತಂ ಘರ್ಮಥಧೇನುವಧಂ ದ್ವಿಜ! 


ಕಥಯಿತ್ಚಾ ಸ ಪಪ್ರಚ್ಛ ಪ್ರಾಯಶ್ಚಿತ್ತಂ ಹಿ ತದ್ಗತಮ್‌ ॥ 33 
ಸ ಚಾಚೆಷ್ಟ ಯಥಾನ್ಯಾಯಂ ದ್ವಿಜ ಕೇಶಿಧ್ದಜಾಯ ತತ್‌! 
ಪ್ರಾಯಶ್ಲಿತಮಶೇಷೇಣ ಯದ್ದೆ ಲ ತತ್ರ ವಿಧೀಯತೇ ॥ 34 


ಎದಿತಾರ್ಥಸ್ಸ ತೇನೈವ ಹೈನುಜ್ಞಾತಶೋ ಮಹಾತ್ಮನಾ | 
ಯಾಗಭೂಮಿಮುಪಾಗಮ್ಮ ಚಕ್ರೇ ಸರ್ವಾಃ ಕ್ರಿಯಾಃ ಕ್ರಮಾತ್‌ 35 


ಕ್ರಮೇಣ ವಿಧಿವದ್ಕಾಗಂ ನೀತ್ಚಾ ಸೋಂವಭೃಥಾಪೃತಃ। 
ಕೃತಕೃತ್ನಸತೋ ಭೂತ್ವಾ ಚಿಂತಯಾಮಾಸ ಪಾರ್ಥಿವಃ ॥ 36 


ಪೂಜಿತಾಶ್ಚ ದ್ವಿಜಾಸ್ಸರ್ವೇ ಸದಸ್ಕಾ ಮಾನಿತಾ ಮಯಾ। 
ತಥೆ ಪವಾರ್ಥಿಜನೋತಪಥೆ ರರ್ಯೋಜಿತೋತಭಿಮತೆ ರ್ಮಯಾ ॥ 37 


ಯಥಾರ್ಹಮಸ್ಕ ಲೋಕಸ್ಕ ಮಯಾ ಸರ್ವಂ ವಿಚೀಷ್ಪಿತಮ್‌ | 
ಅನಿಷ್ಠನ್ನಕ್ರಿಯಂ ಚೇತಸಥಾಪಿ ಮಮ ಕಂ ಯಥಾ॥ 38 


ಉಪಯೋಗಿಸುತ್ತಿದ್ದ ಗೋವನ್ನು ಹುಲಿಯು ಕೊಂದಿತೆಂಬ ವೃತ್ತಾಂತವೆಲ್ಲವನ್ನು 
ತಿಳಿಸಿ, ಆ ಸಂಬಂಧವಾಗಿ ಮಾಡಿಕೊಳ್ಳಬೇಕಾದ ಪ್ರಾಯಶ್ಚಿತ್ತವೇನೆಂದು ಪ್ರಶ್ನೆ 
ಮಾಡಿದನು (32-33). ಮೈತ್ರೇಯ, ಅದಕ್ಕೆ ಶಾಸ್ತ್ರೀಯವಾಗಿ ಮಾಡಿಕೊಳ್ಳ 
ಬೇಕಾದ ಪ್ರಾಯಶ್ಲಿತ್ತವಿಧಿಯೆಲ್ಲವನ್ನೂ ಖಾಂಡಿಕ್ಕನು ಕೇಶಿದ್ದಜನಿಗೆ ವಿವರಿಸಿ 
ಹೇಳಿದನು. ಅನಂತರ ಆ ಮಹಾತನಿಂದ ಅನುಜ್ಞೆಯನ್ನು ಪಡೆದು ರಾಜನು 
ಯಾಗಭೂಮಿಗೆ ಹಿಂದಿರುಗಿ ಬಂದು ಕ್ರಮವರಿತು ಸಕಲಕ್ರಿಯಾಕಲಾಪಗಳನ್ನು 
ನಡೆಸಿದನು (34-35). ಅನಂತರ ವಿಧಿಪೂರ್ವಕವಾಗಿ ಯಾಗವನ್ನು ಪೂರ್ಣ 
ಗೊಳಿಸಿ ಅವಭೃತಸ್ನಾನವನ್ನು ಮಾಡಿ ಕೃತಕೃತ್ಯನಾದ ನರೇಂದ್ರನು ತನ್ನಲ್ಲಿಯೇ 
ಈ ರೀತಿ ಆಲೋಚಿಸಿದನು (36): “ಯತ್ತಿಜರಾಗಿದ್ದ ಸಮಸ್ತ ಬ್ರಾಹ್ಮಣರನ್ನು 
ಪೂಜಿಸಿದ್ದಾಯಿತು. ಸದಸ್ಯರಿಗೆ ಸಂಭಾವನೆಗಳನ್ನಿತ್ತು ಸಂಮಾನಿಸಿದ್ದಾಯಿತು. 
ಯಾಚಕರಿಗೆ ಅವರು ಕೇಳಿ ಕೇಳಿದ್ದನ್ನು ಸಮರ್ಪಿಸಿದ್ದಾಯಿತು. ಲೋಕಾಚಾರ 
ವನ್ನು ಮನ್ನಿಸಿ ಎಲ್ಲವನ್ನೂ ಬಿಡದೇ ನಡೆಸಿದ್ದೇನೆ. ಆದರೂ ಯಾವುದೋ ಒಂದು 
ಕಾರ್ಯವು ಬಿಟ್ಟು ಹೋಯಿತೆನ್ನುವಂತೆ ಮನಸ್ಸು ತಳಮಳಿಸುತ್ತಿದೆಯಲ್ಲ , 


586 ಶ್ರೀವಿಷ್ಣುಪುರಾಣಮ್‌ 


ಇತ್ಸಂ ಸಂಚಿಂತಯನ್ನೇವ ಸಸ್ಮಾರ ಸ ಮಹೀಪತಿಃ | 


ಖಾಂಡಿಕ್ಕಾಯ ನ ದತ್ತೇತಿ ಮಯಾ ವೈ .ಗುರುದಕ್ಷಿಣಾ॥ 39 
ಸ ಜಗಾಮ ತದಾ ಭೂಯೋ ರಥಮಾರುಹ್ಕ ಪಾರ್ಥಿವಃ | 

ಮೆ ತ್ರೇಯ ದುರ್ಗಗಹನಂ ಖಾಂಡಿಕ್ಕೋ ಯತ್ರ ಸಂಸ್ಥಿತಃ | 40 
ಖಾಂಡಿಕ್ಕೋಂಪಿ ಪುನದಣೃಷ್ಟಾ ತಮಾಯಾಂತಂ ಧೃತಾಯುಧಮ್‌ | 
ತಸ್ಸೌ ಹಂತುಂ ಕೃತಮತಿಸ್ತಮಾಹ ಸ ಪುನರ್ನಪಃ॥ 4] 


ಭೋ ನಾಹಂ ತೇsಪರಾಧಾಯ ಪ್ರಾಪ್ತಃ ಖಾಂಡಿಕ್ಕ ಮಾಕ್ರುಧಃ। 
ಗುರೋರ್ನಿಷ್ಟಯದಾನಾಯ ಮಾಮವೇಹಿ ತ್ವಮಾಗತಮ್‌ ॥ 42 


ನಿಪ್ಪಾದಿತೋ ಮಯಾ ಯಾಗಃ ಸಮ್ಮಕ್‌ ತ್ವದುಪದೇಶತಃ। 
ಸೋ5ಹಂ ತೇ ದಾತುಮಿಚ್ಛಾಮಿ ವೃಣೀಷ್ಟ ಗುರುದಕ್ಷಿಣಾಮ್‌ ॥ 43 
ಶ್ರೀಪರಾಶರ ಉವಾಚ: 


ಭೂಯಸ್ಸ ಮಂತ್ರಿಭಿಸ್ಸಾರ್ದ್ದಂ ಮಂತ್ರಯಾಮಾಸ ಪಾರ್ಥಿವಃ। 
ಗುರುನಿಷ್ಕಘಯಕಾಮೋರ5ಯಂ ಕಿಂ ಮಯಾ ಪ್ರಾರ್ಥ್ಯತಾಮಿತಿ ॥ 44 





ಏನಿರಬಹುದು?” ಹೀಗೆ ಚಿಂತಿಸುತ್ತಿರುವಾಗ "ಓಹೋ, ಖಾಂಡಿಕ್ಕನಿಗೆ ನಾನು 
ಗುರುದಕ್ಷಿಣೆಯನ್ನು ಸಮರ್ಪಿಸಿಲ್ಲ!' ಎಂಬುದು ರಾಜನ ಸದ್ಮಣೆಗೆ ಬಂದಿತು! 
(37-39). ಒಡನೆಯೇ ಆತನು ರಥವನ್ನೇರಿ ಖಾಂಡಿಕ್ಕನಿದ್ದ ದುರ್ಗಮವಾದ 
ಅರಣ್ಯಕ್ಕೆ ಮತ್ತೆ ಹೋದನು. ಆಯುಧಧಾರಿಯಾಗಿದ್ದ ಕೇಶಿದ್ದಜನನ್ನು ನೋಡಿ, 
ಅವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ ಖಾಂಡಿಕ್ಕನು ಸಜ್ಜಾದನು! (40-41). ಆಗ 
ಕೇಶಿದ್ವಜರಾಜನು “ಅಯ್ಯೋ-ಖಾಂಡಿಕ್ಕ ನಿನಗೆ ಯಾವ ಕೆಡುಕನ್ನೂ ಮಾಡಲು 
ಬಂದಿಲ್ಲ, ಕೋಪಿಸಿಕೊಳ್ಳಬೇಡ. ಗುರುವಿಗೆ ದಕ್ಷಿಣೆಯನ್ನು ಕೊಡಬೇಕೆಂಬ 
ಉದ್ದೇಶದಿಂದ ನಾನು ಬಂದಿದ್ದೇನೆಂದು ತಿಳಿ (42). ನಿನ್ನ ಉಪದೇಶ 
ವನ್ನನುಸರಿಸಿ ಯಾಗವನ್ನು ನಾನು ಸಮೀಚೀನವಾಗಿ ಪೂರೈಸಿದ್ದೇನೆ. ಆದ್ದರಿಂದ 
ನಿನಗೆ ಗುರುದಕ್ಷಿಣೆಯನ್ನೀಯಲು ಉದ್ದೇಶಿಸಿದ್ದೇನೆ. ಏನು ಬೇಕೆಂಬುದನ್ನು 
ಕೇಳಿಕೊ” ಎಂದನು (43). ಖಾಂಡಿಕ್ಕನು ಮತ್ತೆ ಮಂತ್ರಿಗಳೊಡನೆ "ಈತನು 
ಗುರುದಕ್ಷಿಣೆಯನ್ನೀಯಲು ಉದ್ದೇಶಿಸಿದ್ದಾನೆ. ಇವನಲ್ಲಿ ಏನನ್ನು ಕೇಳಿಕೊಳ್ಳಲಿ?'' 


ಅಧ್ಯಾಯ 6 ಷಷ್ಠಾಂಶಃ 587 


ತಮೂಚುರ್ಮಂತ್ರಿಣೋ ರಾಜ್ಮಮಶೇಷಂ ಪ್ರಾರ್ಥತಾಮಯಮ್‌ | 
ಶತ್ರುಭಃ ಪ್ರಾರ್ಥತೇ ರಾಜ್ಯಮನಾಯಾಸಿತಸೆ ೃನಿಕೆ 1॥ 45 
ಪ್ರಹಸ್ಮ ತಾನಾಹ ನೃಪಸ್ಸ ಖಾಂಡಿಕ್ಕೋ ಮಹಾಮತಿಃ। 

ಸ್ವಲ್ಪಕಾರಂ ಮಹೀಪಾಲ್ಕಂ ಮಾದೃಶೈಃ ಪ್ರಾರ್ಥತೇ ಕಥಮ್‌ ॥ 46 


ಏವಮೇತದ್ಭವಂತೋಇತ್ರ ಹೃರ್ಥಸಾಧನಮಂತ್ರಿಣಃ। 
ಪರಮಾರ್ಥಃ ಕಥಂ ಕೋಂತ್ರ ಯೂಯಂ ನಾತ್ರ ವಿಚಕ್ಷಣಾಃ॥ 47 


ಶ್ರೀಪರಾಶರ ಉವಾಚ: 
ಇತ್ಯುಕ್ತ್ವಾ ಸಮುಪೇತೈನಂ ಸ ತು ಕೇಶಿದ್ದಜಂ ನೃಪಃ। 


ರಿ ಎವ 


ಉವಾಚೆ ಕಿಮವಶ್ಯಂ ತ್ಹಂ ದದಾಸಿ ಗುರುದಕ್ಷಿಣಾಮ್‌ ॥ 48 
ಬಾಢಮಿತ್ಮೇವ ತೇನೋಕ್ಷಃ ಖಾಂಡಿಕೈಸ್ತಮಥಾಬ್ರವೀತ್‌ | 
ಭವಾನಧ್ಮಾತ್ಮವಿಜ್ಞಾನಪರಮಾರ್ಥವಿಚಕ್ಷಣಃ ॥ 49 


ಎಂದು ಸಮಾಲೋಚಿಸಿದನು. ಆಗ ಮಂತ್ರಿಗಳು "“ಅಶೇಷ ರಾಜ್ಯವನ್ನು 
ಗುರುದಕ್ಷಿಣೆಯಾಗಿ ಕೊಡಬೇಕೆಂದು ಕೇಳಬೇಕು. ತಮ್ಮ ಸೈನಿಕರಿಗೆ ಕಷ್ಟವಾಗ 
ದಂತೆ ರಾಜ್ಯವು ಬರಬೇಕೆಂದು ವೈರಿಗಳು ಬಯಸತಕ್ಕದ್ದು” ಎಂದರು (44-45). 
ಮಹಾಪ್ರಾಜ್ಲನಾದ ಖಾಂಡಿಕ್ಕರಾಜನು ಗಟ್ಟಿಯಾಗಿ ನಕ್ಕು ಅವರನ್ನು ಕುರಿತು 
“ಅಲ್ಲಕಾಲವಿರುವ ರಾಜ್ಯಪದವಿಯನ್ನು ನನ್ನಂತಹವರು ಹೇಗೆ ಕೇಳಿ 
ಕೊಂಡಾರು? ಲಾಕಿಕವಾದ ಅರ್ಥಸಾಧನೆಯ ವಿಷಯದಲ್ಲಿ ನೀವು ಹೀಗೆ 
ಹೇಳತಕ್ಕದು ಸಹಜ. ಆದರೆ ಪರಮಾರ್ಥ ಯಾವುದು? ಅದನ್ನು 
ಪಡೆಯುವುದು ಹೇಗೆ?--ಎಂಬ ವಿಚಾರದಲ್ಲಿ ನೀವು ವಿಚಕ್ಷಣರಲ್ಲ?' ಎಂದನು 
(46-47). ಹೀಗೆ ನುಡಿದು ಆ ರಾಜನು ಕೇಶಿಧ್ವಜನ ಸಮೀಪಕ್ಕೆ ಹೋಗಿ 
“ಸತ್ಯವಾಗಿಯೂ ನೀನು ಗುರುದಕ್ಷಿಣೆಯನ್ನು ಒಪ್ಪಿಸುವೆಯಾ?'” ಎಂದು 
ಕೇಳಿದನು. “ಸತ್ಯವಾಗಿಯೂ ಒಪ್ಪಿಸುವೆನು'”' ಎಂದು ಆತನು ತಿಳಿಸಲಾಗಿ 
ಖಾಂಡಿಕ್ಕನು ಕೇಶಿಧ್ವಜನನ್ನು ಕುರಿತು “ನೀನು ಪರಮಾರ್ಥವಾದ ಅಧ್ಯಾತ 


ಆ 


ವಿದ್ಯೆಯಲ್ಲಿ ವಿಚಕ್ಷಣನಾಗಿದ್ದೀಯೆ, ನನಗೆ ನೀನು ಗುರುದಕ್ಷಿಣೆಯನ್ನು 


588 ಶ್ರೀವಿಷ್ಣುಪುರಾಣಮ್‌ 


ಯದಿ ಚೇದ್ದೀಯತೇ ಮಹ್ಯಂ ಭವತಾ ಗುರುನಿಷೃ್ಠಯಃ। 
ತತ್‌ ಕ್ಲೇಶಪ್ರಶಮಾಯಾಲಂ ಯತೃರ್ಮ ತದುದೀರಯ ॥ 50 


ಇತಿ ಶ್ರೀವಿಷ್ಣುಪುರಾಣೇ ಷಷ್ಠಾಂಶೇ ಷಷ್ನೋsಧ್ಯಾಯಃ 
ಕೊಡುವುದಾದರೆ, ಸಮಸ್ತ ಸಂಸಾರಕ್ಷೇಶಗಳನ್ನೂ ಪ್ರಶಮನಗೊಳಿಸಬಲ್ಲ 
ಕರ್ಮ* ಯಾವುದು? ಅದನ್ನು ಉಪದೇಶಿಸು” ಎಂದನು (48-50). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಠಾಂಶದಲ್ಲಿ 
ಆರನೆಯ ಅಧ್ಯಾಯ ಮುಗಿಯಿತು. 


* ಖಾಂಡಿಕ್ಕನು ಕರ್ಮನಿಷ್ಠನಾದ್ದರಿಂದ ಕರ್ಮಶಬ್ದವನ್ನೇ ಸಂಸ್ಕಾರಬಲದಿಂದ 
ಬಳಸಿದ್ದಾನೆ. 


ಸಪ್ತಮೋಂಧ್ಯ್ಕಾಯಃ 


ಕೇಶಿಧದ್ದಜ ಉವಾಚ: 

ನ ಪ್ರಾರ್ಥಿತಂ ತ್ವಯಾ ಕಸ್ಮಾದಸ್ಮದ್ರಾಜಮಕಂಟಕಮ್‌ | 
ರಾಜಲಾಭಾದ್ದಿನಾ ನಾನ್ಯತ್‌ ಕ್ಷತ್ರಿಯಾಣಾಮತಿಪ್ರಿಯಮ್‌ | 1 
ಖಾಂಡಿಕ್ಕ ಉವಾಚ: 

ಕೇಶಿದ್ದಜ ನಿಬೋಧ ತಂ ಮಯಾ ನ ಪ್ರಾರ್ಥಿತಂ ಯತಃ। 


ರಾಜ್ಯಮೇತದಶೇಷಂ ತೇ ಯತ್ರ ಗೃಧ್ದಂತ್ಮಪಂಡಿತಾಃ ॥॥ 2 

ಕ್ಷತ್ರಿಯಾಣಾಮಯಂ ಧರ್ಮೋ ಯತೃಜಾಪರಿಪಾಲನಮ್‌ | 

ವಧಶ್ಚ ಧರ್ಮಯುದ್ಧೇನ ಸ್ವರಾಜಪರಿಪಂಥಿನಾಮ್‌ ॥ 3 
ಅಧ್ಯಾಯ 7 


ಕೇಶಿಧ್ವಜನು ಖಾಂಡಿಕ್ಕನಿಗೆ ಬ್ರಹ್ಮಯೋಗವನ್ನು ಉಪದೇಶಿಸುವುದು. 


ಪರಾಶರಮುನಿಗಳು ಹೇಳಿದರು: ಮೈತ್ರೇಯ, ಆಗ ಕೇಶಿಧ್ವಜನು 
ಖಾಂಡಿಕ್ಕನನ್ನು ಕುರಿತು “ಖಾಂಡಿಕ್ಕ, ನಿಷ್ಕುಂಟವಾಗಿ ನಮ್ಮ ರಾಜ್ಯವು ನಿನಗೆ 
ದೊರೆಯಬೇಕೆಂದು ಏಕೆ ನೀನು ಕೇಳಿಕೊಳ್ಳಲಿಲ್ಲ? ಕ್ಷತ್ರಿಯರಿಗೆ ರಾಜ್ಯ 
ಲಾಭಕ್ಕಿಂತ ಅತ್ಯಂತಪ್ರಿಯವಾದದ್ದು ಇನ್ನೊಂದಿಲ್ಲವಷ್ಟೆ?'' ಎಂದು ಪ್ರಶ್ನಿಸಿದನು* 
(1). ಅದಕ್ಕೆ ಖಾಂಡಿಕ್ಕನು ಇಂತೆಂದನು: “ಕೇಶಿಧ್ವಜ, ನಿನ್ನ ಸಮಸ್ತರಾಜ್ಯವನ್ನೂ 
ನನಗೆ ಕೊಡಬೇಕೆಂದು ಏಕೆ ನಾನು ಕೇಳಲಿಲ್ಲವೆಂಬುದನ್ನು ಹೇಳುತ್ತೇನೆ, ಕೇಳು. 
ಅವಿವೇಕಿಗಳು ರಾಜ್ಯಕ್ಕಾಗಿ ಆಸೆ ಪಡುತ್ತಾರೆ (2). ಪ್ರಜಾಪರಿಪಾಲನೆಯೂ 
ಸ್ವರಾಜ್ಯಕ್ಕೆ ವಿರೋಧಿಗಳಾದವರನ್ನು ಧರ್ಮಯುದ್ಧ್ದದಿಂದ ವಧಿಸುವುದು 
ಕೃತ್ರಿಯರ ಧರ್ಮವೆಂಬದೇನೋ ನಿಜ. ಆದರೆ ನನ್ನ ರಾಜ್ಯವನ್ನು ನೀನು 


* ತತ್ತ್ವಜ್ಞಾನವನ್ನು ಪಡೆಯಲು ಆವಶ್ಯಕಗಳಾದ ವಿವೇಕವೈರಾಗ್ಯಗಳು 
ಖಾಂಡಿಕ್ಕನಲ್ಲಿವೆಯೆ ?--ಎಂದು ತಿಳಿಯಲು ಈ ಪ್ರಶ್ನೆ. 


590 ಶ್ರೀವಿಷ್ಣುಪುರಾಣಮ್‌ 


ತತ್ರಾಸಕ್ತಸ್ಮೆ ಮೇ ದೋಷೋ ನೈವಾಸ್ತ್ಮಪಹೃತೇ ತ್ವಯಾ। 
ಬಂಧಾಯೈವ ಭವತ್ತೇಷಾ ಹೈವಿದ್ಧಾಪಕ್ರಮೋಜ್ಞತಾ ॥ 4 


ಜನ್ಮೋಪಭೋಗಲಿಪ್ಸಾರ್ಥಮಿಯಂ ರಾಜ್ಯಸ್ಪಹಾ ಮಮ | 
ಅನ್ಯೇಷಾಂ ದೋಷಜಾ ಸೈವ ಧರ್ಮಂ ವೈ ನಾನುರುಧ ತೇ ॥ 5 


ನ ಯಾಚ್ಚಾ ಕ್ಷತ್ರಬಂಧೂನಾಂ ಧರ್ಮಾಯೈತತ್ಸತಾಂ ಮತಮ್‌। 


ಅತೋ ನ ಯಾಚಿತಂ ರಾಜ್ಮಮವಿದ್ಧಾಂತರ್ಗತಂ ತವ॥ 6 
ರಾಜ್ಕೇ ಗೃದ್ದಂತ್ಯವಿದ್ದಾಂಸೋ ಮಮತ್ಸಾಹೃತಚೇತಸಃ। 


ಅಹಂಮಾನಮಹಾಪಾನಮದಮತ್ತಾ ನ ಮಾದೃಶಾಃ॥ 7 


ಅಪಹರಿಸಿದ ಮೇಲೆ ರಾಜಧರ್ಮದಲ್ಲಿ ಆಸಕ್ತಿರಹಿತನಾದ* ನನಗೆ ಅದರಿಂದ 
ದೋಷವೇನೂ ಇಲ್ಲ. ಈ ರಾಜಕರ್ಮವು ಅವಿದ್ಯಾಮಯವಾಗಿದ್ದರೂ ಸಹ 
ಅಕ್ರಮವಾಗಿ (ರಾಜ್ಯಾಧಿಕಾರವಿದ್ದಾಗಲೂ) ತ್ಯಜಿಸಿದರೆ ಮಾತ್ರ ಬಂಧಕ್ಕೆ 
ಕಾರಣವಾಗಿಯೇ ಆಗುತ್ತದೆ** (3-4). ನನಗಿದ್ದ ರಾಜ್ಯದ ಆಸೆಯು 
ಜನ್ಮಾಂತರದ ಫಲವಾಗಿ ಬಂದಿದ್ದ ರಾಜಭೋಗದ ಪ್ರಾಪ್ತಿಗಾಗಿ ಮಾತ್ರ ಆಗಿತ್ತು. 
ಅನ್ಯರಿಗಾದರೋ ರಾಗಲೋಭಾದಿದೋಷದಿಂದ ರಾಜಭೋಗದ ಬಯಕೆ 
ಹುಟ್ಟಿರುತ್ತದೆ. ಆ ಬಯಕೆ ಧರ್ಮಾನುರೋಧಿಯಾದ್ದಲ್ಲ. ಅಲ್ಲದೆ ಯಾಚನೆ 
ಯೆನ್ನುವುದು ಕ್ಷತ್ರಿಯರಿಗೆ ಯೋಗ್ಯವಾದ ಧರ್ಮವಲ್ಲ. ಅದು ಸಜ್ಜನರು ಒಪ್ಪಿದ 
ಸಂಗತಿ. ಆದ್ದರಿಂದ ಅವಿದ್ಕೆಗೆ ಸಂಬಂಧಿಸಿದ ಈ ರಾಜ್ಯವು ಬೇಕೆಂದು ನಿನ್ನಲ್ಲಿ 
ನಾನು ಯಾಚಿಸಲಿಲ್ಲ (5-6). "ನನ್ನದು, ನನ್ನದು' ಎಂಬ ಮಮತ್ವವು ಯಾರ 
ಮನಸ್ಸನ್ನು ಸೆಳೆಯುತ್ತದೆಯೋ ಅಂತಹ ಅವಿವೇಕಿಗಳು ರಾಜ್ಯಕ್ಕಾಗಿ ಆಸೆ 
ಪಡುತ್ತಾರೆ. ಅವರು ಅಹಂಕಾರವೆಂಬ ಮಹಾಮದ್ಯವನ್ನು ಕುಡಿದು ಮದಿಸಿ 
ದವರು. ನನ್ನಂಥವರು ಆಸೆಪಡುವುದಿಲ್ಲ” ಎಂದನು (7). ಆಗ ಕೇಶಿಧ್ವಜ 

* "ತತ್ರಾಶಕ್ತಸ್ಯ' ಎಂದು ಪಾಠಾಂತರ ಉಂಟು. ಆಗ "ರಾಜಧರ್ಮ ಪಾಲನೆಯಲ್ಲಿ 
ಅಶಕ್ತನಾದ ನನಗೆ' ಎಂದರ್ಥ. 


** ರಾಜ್ಯಪಾಲನೆಯು ಬಂಧಕವಾದರೂ ರಾಜಧರ್ಮವೇ. ರಾಜ್ಯಾಧಿಕಾರ 
ವಿಲ್ಲದಾಗ ರಾಜಧರ್ಮವನ್ನು ತ್ಯಜಿಸಿದರೂ ಅಧರ್ಮವಲ್ಲ. 


ಅಧ್ಯಾಯ 7 ಷಷ್ಠಾಂಶಃ 591 


ಪ್ರೀಪರಾಶರ ಉವಾಚ: 


ಪ್ರಹೃಷ್ಟಸ್ಸಾದ್ಧಿತಿ ಪ್ರಾಹ ತತಃ ಕೇಶಿದ್ದಜೋ ನೃಪಃ । 
ಖಾಂಡಿಕ್ಕಜನಕಂ ಪ್ರೀತ್ಕಾ ಶ್ರೂಯತಾಂ ವಚನಂ ಮಮ ॥ 8 


ಅಹಂ ಹೃವಿದ್ಯಯಾ ಮೃತ್ಕುಂ ತರ್ತುಕಾಮಃ ಕರೋಮಿ ವೈ! 
ರಾಜ್ಯಂ ಯಾಗಾಂಶ್ಚ ವಿವಿಧಾನ್‌ ಭೋಗೆ ಕಃ ಪುಣಕ್ಷಯಂ ತಥಾ॥ 9 


ತದಿದಂ ತೇ ಮನೋ ದಿಷ್ಟ್ಯಾ ವಿವೇಕೈಶ್ಚರ್ಯತಾಂ ಗತಮ್‌। 
ತತ್‌ ಶ್ರೂಯತಾಮವಿದ್ಕಾಯಾಸ್ಸರೂಪಂ ಕುಲನಂದನ ॥ 10 


ಅನಾತ್ಮನ್ಯಾತ್ಮಬುದ್ಧಿರ್ಯಾ ಚಾಸ್ಟೇ ಸ್ವಮಿತಿ ಯಾ ಮತಿಃ। 
ಸಂಸಾರತರುಸಂಭೂತಿಬೀಜಮೇತದ್‌ ದ್ವಿಧಾ ಸಿತಮ್‌ ॥ 11 


ರಾಜನು ಪರಮ ಸಂತೋಷದಿಂದ "ಸರಿ' ಎಂದು ನುಡಿದು, ಖಾಂಡಿಕ್ಕ 
ಜನಕನಿಗೆ ಪ್ರೀತಿಪೂರ್ವಕವಾಗಿ ಹೀಗೆ ಹೇಳಿದನು: “ನಾನೂ ಸಹ ಅವಿದ್ಯಾ 
ಮಯವಾದ ಕರ್ಮದಿಂದ (ಸತ್ತ್ವಶುದ್ಧಿದ್ದಾರಾ) ಸಂಸಾರಮೃತ್ಯುವನ್ನು * 
ದಾಟಬೇಕೆಂದು ರಾಜ್ಯಪಾಲನೆಯನ್ನು ವಿವಿಧ ಯಾಗಗಳನ್ನು ನಡೆಸುತ್ತಿದ್ದೇನೆ. 
ಸುಖಭೋಗಗಳಿಂದ ಪುಣ್ಯಕ್ಷಯವನ್ನು ಮಾಡಿಕೊಳ್ಳುತ್ತಿದ್ದೇನೆ (8-9). ನಿನ್ನ 
ಅಂತಃಕರಣವಾದರೋ ಭಾಗ್ಯವಶದಿಂದ ವಿವೇಕದ ಪರಮಾವಧಿಯನ್ನು 
ತಲುಪಿದೆ. ಹೇ ಕುಲನಂದನ, ಆದ್ದರಿಂದ ಅವಿದ್ಯೆಯ ಸ್ವರೂಪವನ್ನು 
ಹೇಳುವೆನು, ಕೇಳು. ಅನಾತ್ಮವಾದ ದೇಹಾದಿಗಳಲ್ಲಿ ಆತಬುದ್ಧಿ ತನ್ನದಲ್ಲದ 
ಗೃಹಾದಿಗಳಲ್ಲಿ ಮಮತ್ವಾಬುದ್ಧಿ--ಹೀಗೆ ಅವಿದ್ಯೆಯು ಎರಡು ಬಗೆಯಾಗಿದೆ. 
ಈ ಅವಿದ್ಯೆಯೇ ಸಂಸಾರ ವೃಕ್ಷವು ಹುಟ್ಟುವುದಕ್ಕೆ ಬೀಜವಾಗಿದೆ $ (10-11). 
* ಹೋಲಿಸಿ: "ಅವಿದ್ಯಯಾ ಮೃತ್ಯುಂ ತೀರ್ತ್ವಾ ವಿದ್ಯಯಾ5ಮೃತಮಶ್ನುತೇ' 
(ಈಶ. 11) 


$ ಅನಿತ್ಯಾಶುಚಿದುಃಖಾನಾತಹು ನಿತ್ಯಶುಚಿ ಸುಖಾತ್ಮಖ್ಯಾತಿರವಿದ್ಕಾ 
—ಯೋಗಸೂತ್ರ 


592 ಶ್ರೀವಿಷ್ಣುಪುರಾಣಮ್‌ 


ಪಂಚಭೂತಾತ್ಮಕೇ ದೇಹೇ ದೇಶೀ ಮೋಹತಮೋವೃತಃ। 
ಅಹಂ ಮಮೈಶದಿತ್ಯುಚ್ಚೈಃ ಕುರುತೇ ಕುಮತಿರ್ಮತಿಮ್‌ ॥ 12 


ಆಕಾಶವಾಯ್ದ್ಹಗ್ನಿಜಲಪೃಥಿವೀಭ್ಯಃ ಪೃಥಕ್‌ ಸ್ಥಿತೇ! 
ಆತ್ಮನ್ಯಾತ್ಮಮುಯಂ ಭಾವಂ ಕಃ ಕರೋತಿ ಕಲೇವರೇ॥ 13 


ಕಲೇವರೋಪಭೋಗೈಂ ಹಿ ಗೃಹಕ್ಷೇತ್ರಾದಿಕಂ ಚ ಕಃ। 
ಅದೇಹೇ ಹ್ಯಾಕ್ಮನಿ ಪ್ರಾಜ್ಞೋ ಮಮೇದಮಿತಿ ಮನ್ಯತೇ ॥ 14 


ಇತ್ನಂ ಚೆ ಪುತ್ರಪೌತ್ರೇಷು ತದ್ದೇಹೋತ್ಪಾದಿತೇಷು ಕಃ। 
ಕರೋತಿ ಪಂಡಿತಸ್ಸಾಮ್ಮಮನಾತ್ಮನಿ ಕಲೇವರೇ ॥ 15 


ಸರ್ವಂ ದೇಹೋಪಭೋಗಾಯ ಕುರುತೇ ಕರ್ಮ ಮಾನವಃ! 
ದೇಹಶ್ಚಾನ್ಯೋ ಯದಾ ಪುಂಸಸದಾ ಬಂಧಾಯ ತತ್ಪರಮ್‌ ॥ 16 


ಅಜ್ಞಾನವೆಂಬ ಕತ್ತಲಿನಿಂದ ಆವೃತನಾದ ಜೀವನು ತಪ್ಪು ತಿಳಿವಳಿಕೆಯನ್ನು 
ತಳೆದು, ಪಂಚಭೂತಾತಕವಾದ ದೇಹದಲ್ಲಿ "ನಾನು-ನನ್ನದು' ಎಂಬ 
ಬುದ್ದಿಯನ್ನು ಗಟ್ಟಿಯಾಗಿ ಇಟ್ಟುಕೊಂಡಿರುತ್ತಾನೆ (12). ಆಕಾಶ, ವಾಯು, ಅಗ್ನಿ, 
ಜಲ, ಪೃಥ್ವಿ ಈ ಪಂಚಭೂತಗಳಿಂದ ಆತ್ಮನು ಅತಿರಿಕ್ಷನಾಗಿರಲಾಗಿ, ಯಾವ 
ಬುದ್ಧಿಶಾಲಿಯು ಈ ಕಳೇಬರದಲ್ಲಿ ಆತಬುದ್ದಿಯನ್ನಿಟ್ಟಾನು? ಆತ್ಮನು 
ದೇಹಾತಿರಿಕ್ತನೆಂದು ಸಿದ್ಧವಾಗಿರುವಾಗ ಕೇವಲ ದೇಹಭೋಗ್ಯವಾದ ಮನೆ, 
ಹೊಲ--ಮೊದಲಾದ್ದನ್ನು ಯಾವ ಪ್ರಾಜ್ಞನು ನನ್ನದೆಂದು ತಿಳಿದಾನು? 
(13-14). ಹೀಗೆ ಆತ್ಮನು ದೇಹಾತಿರಿಕನಾದ ಮೇಲೆ, ಆ ದೇಹದಿಂದ 
ಉತ್ಪಾದಿತರಾದ ಪುತ್ರಪೌತ್ರಾದಿಗಳಲ್ಲಿ--ಅನಾತ್ಮವಾದ ಅವರ ದೇಹದಲ್ಲಿ 
ಯಾವ ಪಂಡಿತನು ನನ್ನದೆಂಬ ಬುದ್ದಿಯನ್ನು ತಳೆದಾನು? (15). ಮಾನವನು 
ಸಕಲ ಕರ್ಮಗಳನ್ನು ದೇಹದ ಭೋಗಕ್ಕಾಗಿ ಮಾಡುತ್ತಾನೆ. ಆತನಿಗಿಂತ ದೇಹವು 
ಭಿನ್ನವಾಗಿರುವಾಗ, ಆ ಕರ್ಮವೆಲ್ಲವೂ (ದೇಹೋತ್ಪತ್ತಿರೂಪವಾದ) ಬಂಧಕ್ಕೆ 
ನಿಮಿತ್ತವಾಗುತ್ತದೆ (16). ಮಣ್ಣಿನ ಮನೆಯು ಮಣ್ಣುನೀರುಗಳ ಲೇಪನದಿಂದ 


ಅಧ್ಯಾಯ 7 ಷಷ್ಟಾಂಶಃ 593 
ಮೃಣ್ಮಯಂ ಹಿ ಯಥಾ ಗೇಹಂ ಲಿಪ್ಮತೇ ವೈ ಮೃದಂಭಸಾ! 
ಪಾರ್ಥಿವೋ5ಯಂ ತಥಾ ದೇಹೋ ಮೃದಂಬ್ದಾಲೇಪನಸ್ಥಿತಃ॥ 17 


ಪಂಚಭೂತಾತ್ಮಕೈರ್ಭೋಗೈಃ ಪಂಚಭೂತಾತ್ಮಕಂ ವಪುಃ। 
ಆಪ್ಕಾಯತೇ ಯದಿ ತತಃ ಪುಂಸೋ ಭೋಗೋತತ್ರ ಕ೦ ಕೃತಃ॥ 18 


ಅನೇಕಜನ್ಮಸಾಹಸ್ರೀಂ ಸಂಸಾರಪದವೀಂ ವುಜನ್‌ | 


ಮೋಹಶ್ರಮಂ ಪ್ರಯಾತೋತಸೌ ವಾಸನಾರೇಣುಗುಂಠಿತಃ ॥॥ 19 
ಪ್ರುಕ್ಷಾಲ್ಗತೇ ಯದಾ ಸೋಐಸ್ಕ ರೇಣುರ್ಜ್ಞಾನೋಷ್ಠವಾರಿಣಾ | 
ತದಾ ಸಂಸಾರಪಾಂಥಸ್ಮ ಯಾತಿ ಮೋಹಶ್ರಮಶ್ಶಮಮ್‌ ॥| 20 
ಮೋಹಶ್ರಮೇ ಶಮಂ ಯಾತೇ ಸ್ವಸ್ಥಾಂತಃಕರಣಃ ಪುಮಾನ್‌ | 
ಅನನ್ಮಾತಿಶಯಾಬಾಧಂ ಪರಂ ನಿರ್ವಾಣಮೃಚ್ಛತಿ॥ 21 


ಹೇಗೆ ನಿಂತಿರುತ್ತದೆಯೋ, ಹಾಗೆ ಈ ಮಣ್ಣಿನ ದೇಹವು ಅನ್ನಪಾನಗಳೆಂಬ 
ಮಣ್ಣುನೀರುಗಳ ಲೇಪನದಿಂದ ಉಳಿದುಕೊಂಡಿರುತ್ತದೆ (17). ಪಂಚ 
ಭೂತಾತಕವಾದ ಶರೀರವು ಪಂಚಭೂತಾತಕಗಳಾದ ಶಬ್ದಸ್ಪರ್ಶಾದಿಭೋಗ 
ಗಳಿಂದ* ಆನಂದಿಸಿ ಪುಷ್ಪವಾಗುತ್ತಿರುವಾಗ ಆತನಿಗೆ ಯಾವುದರಿಂದ ಭೋಗ 
ಲಭಿಸಿತು? (ಯಾವುದರಿಂದಲೂ ಅಲ್ಲ). (ನಾನು, ನನ್ನದು--ಎಂಬ) 
ಮಿಥ್ಯಾಜ್ಞಾನಸಂಸ್ಕಾರದ ಧೂಳಿಗಳಿಂದ ಆಚ್ಚಾದಿತನಾದ ಜೀವನು ಅನೇಕ 
ಸಾವಿರ ಜನಗಳಿಂದ ಸಂಸಾರಮಾರ್ಗದಲ್ಲಿ ನಡೆಯುತ್ತ ನಡೆಯುತ್ತ ಮೋಹಕ್ಕೆ 
ಒಳಗಾಗಿ ಆಯಾಸಪಡುತ್ತಿದ್ದಾನೆ (18-19). ಈ ಧೂಳಿಯನ್ನು ತತ್ತ್ವಜ್ಞಾನ 
ವೆಂಬ ಬಿಸಿನೀರಿನಿಂದ ಚಿನ್ನಾಗಿ ತೊಳೆದಾಗ, ಈ ಸಂಸಾರಪಧಿಕನ 
ಮೋಹಜನ್ಯವಾದ ಆಯಾಸವು ಶಾಂತವಾಗುತ್ತದೆ. ಈ ಮೋಹಶ್ರಮವು 
ಶಾಂತವಾದ ಮೇಲೆ ಮನುಷ್ಯನ ಅಂತಃಕರಣವು ಸ್ವಸ್ತರೂಪದಲ್ಲಿನಿಂತು ಅವನು 
ಸ್ವಸ್ಥಚಿತ್ತನಾಗುತ್ತಾನೆ. ಆಗ ಈ ಮನುಷ್ಯನು ನಿರತಿಶಯವಾದ ಉಪದ್ರವರಹಿತ 
ವಾದ ಮೋಕ್ಷವೆಂಬ ಪರಮಸುಖವನ್ನು ಪಡೆಯುತ್ತಾನೆ (20-21). ಜ್ಞಾನ 


* ಶರೀರ, ಇಂದ್ರಿಯ, ಮನಸ್ಸು, ಶಬ್ದಸ್ಪರ್ಶಾದಿ ವಿಷಯಗಳು--ಇವೆಲ್ಲ ಪಂಚಿ 
ಭೂತಾತಕ್ರವಾದವು. ವಿಷಯಸುಖವನ್ನು ಅನುಭವಿಸತಕ್ಕದ್ದು ಬುದ್ಧಿ ಆತ್ಮನಲ್ಲ. 


594 ಶ್ರೀವಿಷ್ಣುಪುರಾಣಮ್‌ 


ನಿರ್ವಣಮಯ ಏವಾಯಮಾತ್ಮಾ ಜ್ಞಾನಮಯೋಇಂಮಲಃ। 
ದುಃಖಾಜ್ಞಾನಮಯಾ ಧರ್ಮಾಃ ಪ್ರಕೃತೇಸ್ತೇ ತು ನಾತ್ಮನಃ॥ 22 


ಜಲಸ್ಕ ನಾಗ್ನಿಸಂಸರ್ಗಃ ಸ್ಟಾಲೀಸಂಗಾತ್ಪಥಾಇಪಿ ಹಿ! 
ಶಬ್ಲೋದ್ರೇಕಾದಿಕಾನ್‌ ಧರ್ಮಾಂಸ್ಪತ್ತರೋತಿ ಯಥಾ ನೃಪ॥ 23 


ತಥಾತ್ಮಾ ಪ್ರಕೃತೇಸ್ಸಂಗಾದಹಮ್ಮಾನಾದಿದೂಷಿತಃ | 
ಭಜತೇ ಪ್ರಾಕೃತಾನ್‌ ಧರ್ಮಾನನಸೇಭ್ಯೋ ಹಿ ಸೋತವ್ಯಯಃ॥ 24 


ತದೇತತ್ಕಥಿತಂ ಬೀಜಮವಿದ್ಕಾಯಾ ಮಯಾ ತವ। 
ಕ್ಲೇಶಾನಾಂ ಚ ಕ್ಷಯಕರಂ ಯೋಗಾದನ್ನನ್ನ ವಿದ್ಯತೇ ॥ 25 





ಸ್ವರೂಪನೂ ನಿರ್ಮಲನೂ ಆದ ಈ ಆತ್ಮನು ನಿತ್ಯಮುಕ್ತಸುಖಸ್ವರೂಪನೇ 
ಆಗಿದ್ದಾನೆ. ದುಃಖ, ಅಜ್ಞಾನ ಮುಂತಾದ ಧರ್ಮಗಳು ಪ್ರಕೃತಿಗೆ ಸಂಬಂಧಿ 
ಸಿದವು; ಆತಸಂಬಂಧಿಗಳಲ್ಲ (22). ಪಾತ್ರೆಯಲ್ಲಿರುವ ನೀರಿಗೆ ನೇರವಾಗಿ 
ಅಗ್ನಿಸಂಪರ್ಕವಾಗುವುದಿಲ್ಲ. ಆದರೂ ಪಾತ್ರೆಗಾದ ಅಗ್ನಿಸಂಪರ್ಕದಿಂದ 
ಪಾತ್ರೆಯಲ್ಲಿರುವ ನೀರು ಶಬ್ದ ಮಾಡುತ್ತದೆ, ಉಕ್ಕುತ್ತದೆ; ಉಷ್ಣತೆ ಮುಂತಾದ 
ಧರ್ಮಗಳನ್ನು ಪಡೆದುಕೊಳ್ಳುತ್ತದೆ (23). ಅದರಂತೆಯೇ, ಕೇಶಿಧ್ವಜ, ಆತ್ಮನೂ 
ಸಹ ಪ್ರಕೃತಿಯ ಸಂಪರ್ಕದಿಂದ ಅಹಂಕಾರಾದಿ ದೂಷಿತನಾಗಿ ಪ್ರಕೃತಿ ಧರ್ಮ 
ಗಳನ್ನು ಪಡೆಯುತ್ತಾನೆ. ಅವ್ಯಯನಾದ ಆತ್ಮನು ವಾಸ್ತವದಲ್ಲಿ ಆ ಧರ್ಮಗಳಿಂದ 
ಅನ್ಯನೇ ಸರಿ* (24). ಖಾಂಡಿಕ್ಕ, ಈ ಪ್ರಕಾರವಾಗಿ ಅವಿದ್ಯೆಗೆ ಬೀಜವಾದ 
ಮೋಹ ತಮಸನ್ನು ನಿನಗೆ ಹೇಳಿದ್ದೇನೆ. (ಈ ಅವಿದ್ಯೆಯಿಂದ ಪ್ರಾಪ್ತವಾಗುವ) 
ಪಂಚಕ್ಷೇಶಗಳನ್ನು ಹೋಗಲಾಡಿಸತಕ್ಕದ್ದು ಯೋಗಕ್ಕಿಂತ ಇನ್ನೊಂದಿಲ್ಲ” 
ಎಂದನು (25). ಆಗ ಖಾಂಡಿಕ್ಕನು “ಮಹಾಭಾಗ--ಕೇಶಿಧ್ವಜ, ನೀನು 

* ಅಗ್ನಿಯ ಉಷ್ಣತೆ ನೀರಿನಲ್ಲಿ ಕಾಣುತ್ತದೆ. ಅದು ನೀರಿನ ಸ್ವಧರ್ಮವಲ್ಲ. 
ಸ್ವಧರ್ಮವಾಗಿದ್ದರೆ ಅದು ಉಷ್ಣತೆಯನ್ನು ಕಳೆದುಕೊಂಡು ತಣ್ಣಗಾಗುತ್ತಿರಲಿಲ್ಲ. ಹಾಗೆಯೇ 


ಬುದ್ದಿ ಧರ್ಮಗಳಾದ ದುಃಖ ಅಜ್ನಾನಗಳು ಆತನಲ್ಲಿರುವಂತೆ ತೋರುತ್ತವೆ. ಈ ತೋರಿಕೆ 
ಭ್ರಮೆಯೇ ಸರಿ. 


ಅಧ್ಯಾಯ 7 ಷಷ್ಟಾಂಶಃ 595 


ಖಾಂಡಿಕ್ಕ ಉವಾಚ: 

ತಂ ತು ಬ್ರೂಹಿ ಮಹಾಭಾಗ ಯೋಗಂ ಯೋಗವಿದುತಮ। 
ಎಜ್ಗಾತಯೋಗಶಾಸ್ತ್ರಾರ್ಥಸ್ಥಮಸ್ಕಾಂ ನಿಮಿಸಂತತೌ॥ 26 
ಕೇಶಿಧ್ವಜ ಉವಾಚ: 

ಯೋಗಸ್ಟರೂಪಂ ಖಾಂಡಿಕ್ಕ ಶ್ರೂಯತಾಂ ಗದತೋ ಮಮ। 

ಯತ್ರ ಸ್ಥಿತೋ ನ ಚೈವತೇ ಪ್ರಾಪ್ಯ ಬ್ರಹ್ಮಲಯಂ ಮುನಿಃ॥ 27 


ಮನ ಏವ ಮನುಷ್ಕಾಣಾಂ ಕಾರಣಂ ಬಂಧಮೋಕ್ಷಯೋಃ। 


ಬಂಧಾಯವಿಷಯಾಸಂಗಿ ಮುಕ್ತೈ ನಿರ್ವಿಷಯಂ ಮನಃ ॥ 28 
ವಿಷಯೇಭಸಮಾಹೃತ್ಯ ವಿಜ್ಞಾನಾತ್ಮಾ ಮನೋ ಮುನಿಃ! 
ಚಿಂತಯೇನ್ಮುಕ್ತಯೇ ತೇನ ಬ್ರಹ್ಮಭೂತಂ ಪರೇಶ್ವರಮ್‌ ॥ 29 
ಆತ್ಮಭಾವಂ ನಯತ್ಕೇನಂ ತದ್‌ಬ್ರಹ್ಮ ಧ್ಯಾಯಿನಂ ಮುನಿಮ್‌। 
ವಿಕಾರ್ಯಮಾತ್ಮನಶ್ಶಕ್ತಾ ಲೋಹಮಾಕರ್ಷಕೋ ಯಥಾ॥ 30 


ಯೋಗವಿದರಲ್ಲಿ ಶ್ರೇಷ್ಠನಾಗಿದ್ದೀಯೆ. ಈ ನಿಮಿವಂಶದಲ್ಲಿ ಯೋಗಶಾಸ್ತ್ರದ 
ರಹಸ್ಕಾರ್ಥವನ್ನು ಚೆನ್ನಾಗಿ ಬಲ್ಲವನು ನೀನೇ. ಆ ಯೋಗವನ್ನು ನನಗೆ 
ಉಪದೇಶಿಸು'' ಎಂದು ಹೇಳಿದನು (26). ಆಗ ಕೇಶಿಧ್ವಜನು ಇಂತೆಂದನು 
“ಖಾಂಡಿಕ್ಕ,  ಯೋಗಸ್ವರೂಪವನ್ನು ಹೇಳುತ್ತೇನೆ, ಕೇಳು. ಈ 
ಯೋಗಾರೂಢನಾದ ಮುನಿಯು ಬ್ರಹದಲ್ಲಿ ಲೀನವಾಗುತ್ತಾನೆ. ಮತ್ತೆ 
ಅದರಿಂದ ಚ್ಮುತನಾಗುವುದಿಲ್ಲ (ಮರಳಿ ಸಂಸಾರಕ್ಕೆ ಬರುವುದಿಲ್ಲ) (27). 
ಮನುಷ್ಯರ ಬಂಧಕ್ಕೂ ಮೋಕ್ಷಕ್ಕೂ ಕಾರಣವಾದದ್ದು ಮನಸ್ಸೇ! ವಿಷಯಾಸಕ್ತ 
ವಾದ ಮನಸ್ಸು ಬಂಧಕ್ಕೂ ವಿಷಯದಲ್ಲಿ ಅನಾಸಕ್ತವಾದದ್ದು ಮೋಕ್ಷಕ್ಕೂ 
ಕಾರಣವಾಗುತ್ತದೆ (28). ಆದ್ದರಿಂದ ಮುಮುಕ್ಸುವಾದವನು ವಿವೇಕ ಜ್ಞಾನ 
ಸಂಪನ್ನನೂ ಮನನಶೀಲನೂ ಆಗಿ ತನ್ನ ಮನಸ್ಸನ್ನು ಶಬ್ದಾದಿ ವಿಷಯಗಳಿಂದ 
ಹಿಂದಕ್ಕೆ ಸೆಳೆದು, ಅದೇ ಮನಸ್ಸಿನಿಂದ ಬ್ರಹ್ಮಸ್ತರೂಪನಾದ ಪರಮೇಶ್ವರನನ್ನು 
ಧ್ಯಾನಿಸುತ್ತಿರಬೇಕು (29). ಅಯಸ್ಕಾಂತವು ತನ್ನ ಶಕ್ತಿಯಿಂದ ವಿಕಾರಾರ್ಹವಾದ 
--ಎಂದರೆ--ಸ್ಥಾನಾಂತರಗೊಳಿಸಲು ಅರ್ಹವಾದ ಕಬ್ಬಣವನ್ನು ಸೆಳೆದು ಹೇಗೆ 


596 ಶ್ರೀವಿಷ್ಣುಪುರಾಣಮ್‌ 


ಆತ್ಮಪ್ರಯತ್ನಸಾಪೇಕ್ಷಾ ವಿಶಿಷ್ಟಾ ಯಾ ಮನೋಗತಿಃ। 
ತಸ್ಮಾ ಬ್ರಹ್ಮಣಿ ಸಂಯೋಗೋ ಯೋಗ ಇತ್ಯಭಿಧೀಯತೇ॥ 31 


ಏವಮತ್ಕಂತವೈಶಿಷ್ಟಯುಕ್ತಧರ್ಮೋಪಲಕ್ಷಣಃ। 
ಯಸ ಯೋಗಃ ಸ ವೈ ಯೋಗೀ ಮುಮುಕ್ಷುರಭಿಧೀಯತೇ॥ 32 


ಯೋಗಯುಕ್‌ ಪ್ರಥಮಂ ಯೋಗೋ ಯುಂಜಾನೋ ಹಭಿಧೀಯತೇ। 
ಎನಿಷ್ಟನ್ನಸಮಾಧಿಸ್ತು ಪರಂ ಬ್ರಹ್ಮೋಪಲಬ್ಧಿಮಾನ್‌ ॥ 33 


ಯದ್ದಂತರಾಯದೋಷೇಣ ದೂಹ್ಮತೇ ಚಾಸ್ಕ ಮಾನಸಮ್‌!। 
ಜನ್ಮಾಂತರೈರಭ್ಯಸತೋ ಮುಕ್ತಿ ಪೂರ್ವಸ್ಮ ಜಾಯತೇ॥ 34 


ತನ್ನೊಡನೆ ಸೇರಿಸಿಕೊಳ್ಳುವುದೋ, ಹಾಗೆ ಆ ಬ್ರಹವ ಧ್ಯಾನಶೀಲನಾದ ಆ 
ಮುನಿಯನ್ನು ತನ್ನಲ್ಲಿ ಲಯಗೊಳಿಸುವುದು* (30). ಆತ್ಮತ್ಸಾನೋಪಯುಕ್ತವಾದ 
ಯಮನಿಯಮಾದಿ ಪ್ರಯತ್ನಗಳಿಗೆ ಒಳಪಟ್ಟು ಸತ್ತ್ವಗುಣವಿಶಿಷ್ಟವಾದ ಯಾವ 
ಮಾನಸವೃತ್ತಿಯುಂಟೋ ಅದನ್ನು ಬ್ರಹ್ಮದಲ್ಲಿ ಸಂಯೋಗಗೊಳಿಸುವುದಕ್ಕೆ 
ಯೋಗವೆಂದು ಹೆಸರು (31). ಈ ಪ್ರಕಾರದಲ್ಲಿ ಯಾವಾತನ ಬ್ರಹ್ಮಯೋಗವು 
ಸತ್ತ್ವಗುಣವಿಶೇಷದಿಂದ ವಿಶಿಷ್ಟವಾಗಿರುತ್ತದೆಯೋ ಆ ಮುಮುಕ್ಷುವು 
ಯೋಗಿಯೆನ್ನಲ್ಪಡುತ್ತಾನೆ. ಈ ಯೋಗನಿಷುತ್ತಿಗೆ ಮೊದಲು ಯೋಗಾಭ್ಯಾಸವನ್ನು 
ಮಾಡತಕ್ಕವನಿಗೆ ಯೋಗಯುಕ್‌ ಎಂದು॥ ಹೆಸರು. ಅನಂತರ ಬ್ರಹ್ಮಯೋಗ 
ವನ್ನು ಪಡೆದವನಿಗೆ ವಿನಿಷ್ಟನ್ನ ಸಮಾಧಿಯೆಂದು ಹೆಸರು (32-33). ಇವರಲ್ಲಿ 
ಮೊದಲನೆಯ ಯೋಗಯುಕ್‌ ಆದವನಿಗೆ ಯಾವುದಾದರೊಂದು ವಿಘ್ನ 
ದೋಷ ಉಂಟಾಗಿ ಚಿತ್ತವು ದೂಷಿತವಾದರೆ, ಮುಂದಿನ ಜನಾಂತರಗಳಲ್ಲಿ 
ಯೋಗಾಭ್ಯಾಸವನ್ನು ಮಾಡುತ್ತಿರಲು ಆತನಿಗೆ ಮೋಕ್ಷ ದೊರೆಯುವುದು (34). 


* ಕಬ್ಬಿಣವು ಅಯಸ್ಕಾಂತದೊಡನೆ ಸಂಯೋಗವನ್ನು ಹೊಂದುತ್ತದೆ. ಇದು 
ಏಕಾಂಶದಲ್ಲಿ ದೃಷ್ಟಾಂತ. ಮುನಿಯು ಬ್ರಹ್ಮದಲ್ಲಿ ಲಯಹೊಂದುತ್ತಾನೆ. 


ಕ ಈತನಿಗೆ "ಯುಂಜಾನ' ಎಂಬ ಹೆಸರೆಂದೂ ಅರ್ಥಹೇಳಲು ಸಾಧ್ಯವಿದೆ. 


ಅಧ್ಯಾಯ 7 ಷಷ್ಠಾಂಶಃ 597 
ಎನಿಷ್ಟನ್ನ ಸಮಾಧಿಸ್ತು ಮುಕ್ತಿಂ ತತ್ರೈವ ಜನ್ಮನಿ। 
ಪ್ರಾಪ್ನೋತಿ ಯೋಗೀ ಯೋಗಾಗ್ನಿದಗ್ಗಕರ್ಮಚಯೋತಚರಾತ್‌ ॥ 35 


ಬ್ರಹ್ಮಚರ್ಯಮಹಿಂಸಾಂ ಚ ಸತ್ಕಾಸ್ತೇಯಾಪರಿಗ್ರಹಾನ್‌ | 
ಸೇವೇತ ಯೋಗೀ ನಿಷ್ಕಾಮೋ ಯೋಗ್ಯತಾಂ ಸ್ಹಮನೋ ನಯನ್‌ ॥ 36 


ಸ್ಥಾಧ್ಯಾಯಶೌಚಸಂತೋಷತಪಾಂಸಿ ನಿಯತಾತ್ಮವಾನ್‌। 


ಕುರ್ವೀತ ಬ್ರಹ್ಮಣಿ ತಥಾ ಪರಸ್ಮಿನ್‌ ಪ್ರವಣಂ ಮನಃ॥ 37 
ಏತೇ ಯಮಾಸ್ಸನಿಯಮಾಃ ಪಂಚ ಪಂಚ ಚೆ ಕೀರ್ತಿತಾಃ। 
ವಿಶಿಷ್ಟಫಲದಾಃ ಕಾಮಾ ನಿಷ್ಕಾಮಾಣಾಂ ವಿಮುಕಿದಾಃ ॥ 38 


ಏಕಂ ಭದ್ರಾಸನಾದೀನಾಂ ಸಮಾಸ್ಥಾಯ ಗುಣೆ ರ್ಯುತಃ! 
ಯಮಾಖ್ಕೈರ್ನಿಯಮಾಖ್ಯ್ಕೈಶ್ನ ಯುಂಜೀತ ನಿಯತೋ ಯತಿಃ॥ 39 


ವಿನಿಷ್ಠನ್ನಸಮಾಧಿಯಾದ ಯೋಗಿಯಾದರೋ ತನ್ನ ಯೋಗಾಗ್ನಿಯಿಂದ ಕರ್ಮ 
ರಾಶಿಗಳನ್ನು ಸುಟ್ಟುಹಾಕಿ ಆ ಜನ್ಮದಲ್ಲಿಯೇ ಶೀಘ್ರವಾಗಿ ಮುಕ್ತಿಯನ್ನೈದುವನು 
(35). ಯೋಗಿಯಾದವನು ಬ್ರಹ್ಮದಲ್ಲಿ ಪ್ರವೇಶಿಸಲು ತನ್ನ ಮನಸ್ಸಿಗೆ ಯೋಗ್ಯತೆ 
ಯನ್ನು ಸಂಪಾದಿಸುವುದಕ್ಕೋಸ್ಕರ ನಿಷ್ಕಾಮನಾಗಿ ಬ್ರಹ್ಮಚರ್ಯ, ಅಹಿಂಸೆ, 
ಸತ್ಯ, ಅಸ್ಮೇಯ, ಅಪರಿಗ್ರಹಗಳನ್ನು* ಪಾಲಿಸಬೇಕು. ಇವು ಯಮಗಳೆನಿಸುತ್ತವೆ 
(36). ಮನಸ್ಸನ್ನು ನಿಗ್ರಹಿಸಿ ಸ್ವಾಧ್ಯಾಯ, ಶೌಚ, ಸಂತೋಷ, ತಪಸ್ಸು ಮತ್ತು 
ಪರಬ್ರಹ್ಮದಲ್ಲಿ ಮನಃಪ್ರವಣತೆಯೆಂಬ ಈಶ್ವರ ಪ್ರಣಿಧಾನಗಳನ್ನು ಆಚರಿಸ 
ಬೇಕು. ಇವು ನಿಯಮಗಳೆನಿಸುತ್ತವೆ (37). ಕ್ರಮವಾಗಿ ಐದು ಐದು ಆಗಿರುವ 
ಈ ಯಮನಿಯಮಗಳನ್ನು ಹೇಳಿದ್ದಾಯಿತು. ಕಾಮನೆಯಿಂದ ಇವುಗಳನ್ನಾಚರಿ 
ಸಿದರೆ ಬಯಸುವ ಫಲವಿಶೇಷಗಳನ್ನು ಇವು ಕೊಡುತ್ತವೆ. ಕಾಮನೆಯಿಲ್ಲದೆ 
ಆಚರಿಸಿದರೆ. ಮೋಕ್ಷವನ್ನೀಯುತ್ತವೆ (38). ಯಮನಿಯಮಗಳೆಂಬ ಈ 
ಗುಣಗಳಿಂದ ಯುಕ್ತನಾದ ಯೋಗಿಯು ಭದ್ರಾಸನಾದಿಗಳಲ್ಲೊಂದು ಆಸನ 
ವನ್ನಾಶ್ರಯಿಸಿ ನಿಯತವಾಗಿ ಯೋಗಾಭ್ಯಾಸ ಮಾಡಬೇಕು. ಅಭ್ಯಾಸಬಲದಿಂದ 


*  ಯೋಗಾಂಗಗಳಾದ ಯಮ, ನಿಯಮ, ಆಸನ, ಪ್ರಾಣಾಯಾಮ, 
ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಸಮಾಧಿಗಳನ್ನು ತಿಳಿಸಲಾಗುತ್ತಿದೆ. 


598 ಶ್ರೀವಿಷ್ಣುಪುರಾಣಮ್‌ 


ಪ್ರಾಣಾಖ್ಯಮನಿಲಂ ವಶ್ಯಮಭಾ ಸಾತ್‌ ಕುರುತೇ ತು ಯತ್‌! 


ಪ್ರಾಣಾಯಾಮಸ್ಸ ವಿಜ್ಞೇಯಸ್ಸಬೀಜೋತಬೀಜ ಏವ ಚ॥ 40 
ಪರಸರೇಣಾಭಿಭವಂ ಪ್ರಾಣಾಪಾನೌ ಯಥಾಂನಿಲೌ। 
ಕುರುತಸ್ಸದ್ದಿಧಾನೇನ ತೃತೀಯಸ್ಸಂಯಮಾತ್ರಯೋಃ॥ 41 
ತಸ್ಕ ಚಾಲಂಬನವತಃ ಸ್ಫೂಲರೂಪಂ ದ್ವಿಜೋತ್ತಮ! 
ಆಲಂಬನಮನಂತಸ್ಕ ಯೋಗಿನೋಂಭಸತಃ ಸ್ಮೃತಮ್‌ ॥ 42 
ಶಬ್ದಾದಿಷ್ಠನುರಕ್ಷಾನಿ ನಿಗೃಹ್ಮಾಕ್ಸಾಣಿ ಯೋಗವಿತ್‌ । 
ಕುರ್ಯಾಚ್ಛತ್ತಾನುಕಾರೀಣಿ ಪ್ರತ್ಕಾಶಾರಪರಾಯಣಃ॥ 43 


ಪ್ರಾಣವೆಂಬ ವಾಯುವನ್ನು ವಶಪಡಿಸಿಕೊಳ್ಳುವುದೇನುಂಟೋ ಅದು 
ಪ್ರಾಣಾಯಾಮವೆಂದು ತಿಳಿಯಬೇಕು. ಸಬೀಜಪ್ರಾಣಾಯಾಮ*, ಅಬೀಜ 
ಪ್ರಾಣಾಯಮ ಎಂದು ಅದು ಎರಡು ವಿಧ (39-40). ಪ್ರಾಣವಾಯುವಿನಿಂದ 
ಅಪಾನವಾಯುವನ್ನೂ ಅಪಾನವಾಯುವಿನಿಂದ ಪ್ರಾಣವಾಯುವನ್ನೂ 
ಗುರೂಪದೇಶದಂತೆ ಪರಸ್ಪರವಾಗಿ ನಿರೋಧಿಸಿದರೆ ಕ್ರಮವಾಗಿ ಪೂರಕ, ರೇಚಕ 
ಎಂಬ ಪ್ರಾಣಾಯಾಮಗಳಾಗುತ್ತವೆ. ಈ ಎರಡು ವಾಯುಗಳನ್ನು ನಿರೋಧಿ 
ಸುವುದು ಕುಂಭಕವೆಂಬ ಮೂರನೆಯ ಪ್ರಾಣಾಯಾಮವಾಗುತ್ತದೆ॥ (41). ಹೇ 
ಕೃಶ್ರಿಯೋತ್ತಮ- ಖಾಂಡಿಕ್ಕ,  ಸಬೀಜಪ್ರಾಣಾಯಾಮವನ್ನು ಅಭ್ಯಾಸ 
ಮಾಡತಕ್ಕ ಯೋಗಿಗೆ ಅನಂತವಾದ ಭಗವಂತನ (ಇಂದ್ರಿಯಗ್ರಾಹ್ಯವಾದ) 
ಸ್ಥೂಲರೂಪವು ಆಲಂಬನವೆಂದು ಸ್ಕೃತವಾಗಿದೆ (42). ಅನಂತರ 
ಯೋಗಿಯು ಪ್ರತ್ಕಾಹಾರದಲ್ಲಿ ನಿರತನಾಗಿ ಶಬ್ದಾದಿ ವಿಷಯಗಳಲ್ಲಿ ವ್ಯಾಸಕ್ತ 
ವಾದ ಇಂದ್ರಿಯಗಳನ್ನು ಸೆಳೆದು ಚಿತ್ತಾನುಗಾಮಿಗಳನ್ನಾಗಿ ಮಾಡಬೇಕು. 
ಎಂದರೆ ಇಂದ್ರಿಯಗಳು ಚಿತ್ತದಲ್ಲಿ ಲಯಿಸಿ ಶೂನ್ಯವಾಗುವಂತೆ ಮಾಡಬೇಕು 


* ಸಬೀಜ--ಅಲಂಬನ ಸಹಿತ; ಭಗವನೂರ್ತಿ, ಧ್ಯಾನ ಮಂತ್ರ ಜಪ-- 
ಇವುಗಳಿಂದ ಸಹಿತವಾದದ್ದು. 

ಕಿ ಸಬೀಜ, ನಿರ್ಬೀಜಗಳೆರಡರಲ್ಲೂ ಈ ಮೂರು ವಿಧ ಉಂಟು. ಪ್ರಾಣ ಷ 
ಉಚ್ಛ ಸ. ಅಪಾನ ಇ ನಿಃಶ್ವಾಸ. ಪೂರಕ, ರೇಚಕ, ಕುಂಭಕ--ಇವು ಮೂರು ಸೇರಿ 
ಒಂದು ಪ್ರಾಣಾಯಾಮವೆಂದು ಹೇಳುತಾರೆ. 


ಅಧ್ಯಾಯ 7 ಷಷ್ಟಾಂಶಃ 599 


ವಶ್ಯತಾ ಪರಮಾ ತೇನ ಜಾಯತೇಅತಿಚಲಾತ್ಮನಾಮ್‌। 
ಇಂದ್ರಿಯಾಣಾಮವತಶ್ಶೆ ಸೆ ರ್ನ ಯೋಗೀ ಯೋಗಸಾಧಕಃ ॥ 44 


ಪ್ರಾಣಾಯಾಮೇನ ಪವನೇ ಪ್ರತ್ಕಾಹಾರೇಣ ಚೇಂದ್ರಿಯೇ। 
ವಶೀಕೃತೇ ತತಃ ಕುರ್ಯಾತ್‌ ಸಿತಂ ಚೇತಶ್ಕುಭಾಶ್ರಯೇ ॥ 45 


ಖಾಂಡಿಕ್ಕ ಉವಾಚ: 


ಕಥ್ಯತಾಂ ಮೇ ಮಹಾಭಾಗ ಚೇತಸೋ ಯಶೈೃುಭಾಶ್ರಯಃ। 
ಯದಾಧಾರಮಶೇಷಂ ಶದಂತಿ ದೋಷಮಲೋದ್ಧವಮ್‌ ॥ 46 


ಕೇಶಿದ ಸಜ ಉವಾಚ: 


ಆಶ್ರಯಶ್ಚೇತಸೋ ಬ್ರಹ್ಮ ದ್ವಿಧಾ ತಚ್ಚ ಸ್ವಭಾವತಃ! 
ಭೂಪ ಮೂರ್ತಮಮೂರ್ತಂ ಚ ಪರಂ ಚಾಪರಮೇವ ಚ॥ 47 


(43). ಹೀಗೆ ಮಾಡುವುದರಿಂದ ಅತ್ಯಂತ ಚಂಚಲಗಳಾದ ಇಂದ್ರಿಯಗಳು 
ಸಂಪೂರ್ಣವಾಗಿ ಆತನ ವಶಕ್ಕೆ ಬರುತ್ತವೆ. ಇಂದ್ರಿಯಗಳು ವಶಕ್ಕೆ ಬಂದ 
ಹೊರತು ಯಾವ ಯೋಗಿಯೂ ಯೋಗವನ್ನು ಸಾಧಿಸಲಾರ (44). ಈ 
ಪ್ರಕಾರವಾಗಿ ಪ್ರಾಣಾಯಾಮದಿಂದ ವಾಯುವನ್ನೂ ಪ್ರತ್ಕಾಹಾರದಿಂದ 
ಇಂದ್ರಿಯವನ್ನೂ ಹತೋಟಿಗೆ ತಂದುಕೊಂಡು, ಶುಭಾಶ್ರಯವಾದ ವಸುವಿನಲ್ಲಿ 
ಮನಸ್ಸನ್ನು ನೆಲೆಗೊಳಿಸಬೇಕು'” ಎಂದನು (45). ಆಗ ಖಾಂಡಿಕ್ಕನು-- 
""ಮಹಾಭಾಗ-ಕೇಶಿಧ್ವಜ, ಚಿತ್ತವು ಯಾವ ವಸ್ತುವಿನಲ್ಲಿ ನೆಲೆಸಿ ವಿಘ್ನಾದಿ 
ದೋಷ ಮತ್ತು ರಾಗಮೋಹಾದಿ ಕಶಖಗಳ ಉತ್ಪತ್ತಿಯನ್ನೇ ನಾಶಮಾಡ 
ಬಲ್ಲುದೋ ಅಂತಹ ಶುಭಾಶ್ರಯವಸ್ತು ಯಾವುದು? ಹೇಳು” ಎಂದು 
ಕೇಳಿದನು (46). ಆಗ ಕೇಶಿಧ್ವಜನು ಇಂತೆಂದನು; “ಖಾಂಡಿಕ್ಯ, ಚಿತ್ತಕ್ಕೆ 
ಆಶ್ರಯವಾದ ಆ ವಸ್ತು ಬ್ರಹ್ಮ ಆ ಬ್ರಹವಸ್ತು (ಅಧಿಕಾರಿಬೇದದಿಂದ) 
ಮೂರ್ತ, ಅಮೂರ್ತ ಅಥವಾ ಪರ, ಅಪರ--ಎಂದು ಸ್ವೇಚ್ಛೆಯಿಂದ ಎರಡು 


600 ಶ್ರೀವಿಷ್ಣುಪುರಾಣಮ್‌ 


ತಿವಿಧಾ ಭಾವನಾ ಭೂಪ ವಿಶ್ವಮೇತನ್ನಿಬೋಧ ತಾಮ್‌! 
ಬ್ರಹ್ಮಾಖ್ಯಾ ಕರ್ಮಸಂಜ್ಞಾ ಚ ತಥಾ ಚೈವೋಭಯಾತ್ಮಿಕಾ॥ 48 
ಕರ್ಮಭಾವಾತ್ಮಿಕಾ ಹೈೇಕಾ ಬ್ರಹ್ಮಭಾವಾತ್ಮಿಕಾ ಪರಾ! 
ಉಭಯಾತ್ಮಿಕಾ ತಥೆ ಲವಾನ್ಶಾ ತಿವಿಧಾ ಭಾವಭಾವನಾ ॥ 40 


ಸನಂದನಾದಯೋ ಯೇ ತು ಬ್ರಹ್ಮಭಾವನಯಾ ಯುತಾಃ। 
ಕರ್ಮಭಾವನಯಾ ಚಾನ್ಯೇ ದೇವಾದ್ಯಾ ಸ್ಥಾವರಾಶ್ಚರಾಃ ॥ 50 





ವಿಧವಾಗಿದೆ* (47). ರಾಜ, ಈ ವಿಶ್ವವು ಭಾವನಾತಕ್ರವಾದದ್ದು |. ಅದರ 
ವಿವರವನ್ನು ಆಲಿಸು. ಬ್ರಹಭಾವನಾ, ಕರ್ಮಭಾವನಾ, ಬ್ರಹಕರ್ಮೋ 
ಭಯಾತಕ್ರಭಾವನಾ--ಎಂದು ಈ ಭಾವನೆ ಮೂರು ತೆರ. ಭಾವನಾ 
ವಿಷಯವಾದ ಯಾವ ಭಾವವಸ್ತು ಉಂಟೋ ಅಂತಹ ಭಾವದ ಭಾವನೆಯು 
ವಿಷಯಭೇದದಿಂದ ಕರ್ಮಭಾವಾತಕ್ರ, ಬ್ರಹ್ಮಬಾವಾತಕ್ರ, ಉಭಯಾತಕ್ರ-- 
ಎಂದು ಮೂರು ವಿಧವಾಗಿರುತ್ತದೆ** (48-49). ಸನಂದನಾದಿ ಜ್ಞಾನಿಗಳು 
ಬ್ರಹ್ಮಭಾವನೆಯಿಂದ ಕೂಡಿದವರು. ದೇವತೆಗಳಿಂದ ಹಿಡಿದು ಸ್ಥಾವರ ಜಂಗಮ 
ಪರ್ಯಂತರಾದ ಸಮಸ್ತಜೀವರೂ ಕರ್ಮಭಾವನೆಯಿಂದ ಕೂಡಿದವರು. 
ಹಿರಣ್ಯಗರ್ಭನೇ ಮೊದಲಾದ ಅಧಿಕಾರಿಕ ಪುರುಷರು ಬ್ರಹ್ಮ, ಕರ್ಮ--ಎಂಬ 


* ಪರದಲ್ಲಿ ಮೂರ್ತ, ಅಮೂರ್ತ ಎಂದು ಎರಡು ವಿಧ. ಅಪರದಲ್ಲಿಯೂ 
ಮೂರ್ತ, ಅಮೂರ್ತ ಎಂದು ಎರಡು ವಿಧ. ಹೀಗೆ ಒಟ್ಟು ನಾಲ್ಕು ವಿಧಗಳೆಂದು 
ತಿಳಿಯಬೇಕು. ಯೋಗಿಯ ಅಧಿಕಾರಯೋಗ್ಯತೆಯನ್ನನುಸರಿಸಿ ಇವು ಧ್ಯಾನ ವಿಷಯ 
ಗಳಾಗುತ್ತವೆ. ಪರ ಅಮೂರ್ತ - ನಿರ್ಗುಣಬ್ರಹ್ಮ ಅಪರ ಅಮೂರ್ತ *ಷಡ್ಗ್ಲುಣೈಶ್ಚರ್ಯ 
ಯುಕ್ತವಾದ ಈಶ್ವರ. ಪರಮೂರ್ತ * ಪದವಾಭಾದಿಲೀಲಾವಿಗ್ರಹ. ಅಪರ ಮೂರ್ತ - 
ಹಿರಣ್ಯಗರ್ಭಾದಿ ವಿಶ್ವರೂಪ. ಇವುಗಳಲ್ಲಿ ನಿರ್ಗುಣಬ್ರಹ್ಮೋಪಾಸನೆ ಪರಮಶ್ರೇಷ್ಠ 
ವಾದುದು. ಉಳಿದವು ಕ್ರಮೇಣ ಇಳಿಮುಖವಾದವು. 

ಕ್ಕಿ ಭಾವನೆಯೆಂದರೆ ಜ್ಞಾನವಿಶೇಷಜನವಾದ ವಾಸನೆ-ಸಂಸ್ಕಾರ. ಭಾವನಾ 
ಗೋಚರವಾದ್ದರಿಂದ ವಿಶ್ವವನ್ನೇ ಭಾವನಾ ಎಂದು ಔಪಚಾರಿಕವಾಗಿ ಹೇಳಿದೆ. ವಿಶ್ವವು 
ಶ್ರೀಹರಿಯ ಸ್ಥೂಲರೂಪ. 

** ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ಇಲ್ಲಿ ವಿವರಿಸಲಾಗಿದೆ. 


ಅಧ್ಯಾಯ ಗ್ಗ ಷಷಾಂಶಃ 601 


© 


ಹಿರಣ್ಮಗರ್ಭಾದಿಷು ಚ ಬ್ರಹ್ಮಕರ್ಮಾತ್ಮಿಕಾ ದ್ವಿಧಾ! 


ಬೋಧಾಧಿಕಾರಯುಕ್ರೇಷು ವಿದ್ದತೇ ಭಾವಭಾವನಾ ॥ 51 
ಅಕ್ಷೀಣೇಷು ಸಮಸ್ತೇಷು ವಿಶೇಷಜ್ಞಾನಕರ್ಮಸು | 

ಎಶ್ಚಮೇತತ್ನರಂ ಚಾನದ್ಯೇದಭಿನ್ನದೃಶಾಂ ನೃಣಾಮ್‌ ॥ 52 
ಪ್ರತಸ್ತಮಿತಭೇದಂ ಯತ್ಸತ್ತಾಮಾತ್ರಮಗೋಚರಮ್‌ | 
ವಚಸಾಮಾತ್ಮಸಂವೇದಂ ತಜ್ಜ್ನಾನಂ ಬ್ರಹ್ಮಸಂಜ್ಞಿತಮ್‌ ॥ 53 
ತಚ್ಚ ವಿಷ್ಣೋಃ ಪರಂ ರೂಪಮರೂಪಾಖ್ಯಮನುತ್ತಮಮ್‌!। 
ವಿಶ್ವಸ್ತರೂಪವೈರೂಪಲಕ್ಷಣಂ ಪರಮಾತ್ಮನಃ ॥ 54 


ನ ತದ್ಯೋಗಯುಜಾ ಶಕ್ಕಂ ನೃಪ ಚಿಂತಯಿತುಂ ಯತಃ! 
ತತಃ ಸ್ಥೂಲಂ ಹರೇ ರೂಪಂ ಚಿಂತಯೇದ್ವಿಶ್ವಗೋಚರಮ್‌ ॥ 55 


ಉಭಯಭಾವನೆಯಿಂದ ಕೂಡಿದವರು. ಇವರು ಆತ್ಮಬೋಧಯುಕ್ತರೂ 
ಕರ್ಮಾಧಿಕಾರವುಳ್ಳವರೂ ಆಗಿರುವುದರಿಂದ... ಉಭಯಭಾವಾತಕ್ರರು 
(50-51). ವಿಶೇಷವಾದ ಬ್ರಹ್ಮಜ್ಞಾನಕ್ಕೆ ಸಾಧನಗಳಾದ ಕರ್ಮಗಳು 
ಸಂಪೂರ್ಣವಾಗಿ ಕ್ಷೀಣವಾಗದೆ ಇರುವುದರಿಂದ, ಭೇದಹೇತುವಾದ ಅಹಂಕಾರ 
ದಿಂದ ಭಿನ್ನದರ್ಶಿಗಳಾದ (ಸನಂದನಾದಿ) ಪುರುಷರಿಗೆ ಸಹ "ಇದು ವಿಶ್ವ-- 
ಇದಕ್ಕಿಂತ ಪರಬ್ರಹ್ಮ ಬೇರೆ' ಎಂಬ ಭೇದಜ್ಞಾನವಿರುತ್ತದೆ. (ಸನಂದನಾದಿ 
ಗಳಿಗೂ ಧ್ಯಾತೃಧ್ಯೇಯಗಳೆಂಬ ಭೇದಜ್ಞಾನವಿರುತ್ತದೆಯಾದ್ದರಿಂದ ಅವರೂ 
ಜೀವವರ್ಗಕ್ಕೆ ಸೇರಿದವರೆಂದು ಅಭಿಪ್ರಾಯ) (52). (ಶುದ್ದಬ್ರಹ್ಮ ಸ್ವರೂಪ 
ವೇನೆಂದರೆ), ಯಾವುದರಲ್ಲಿ ಸಮಸ್ತಭೇದಗಳೂ ಲಯಿಸಿಹೋಗಿವೆಯೋ 
ಯಾವುದು ಸತ್ತಾಮಾತ್ರಸ್ವರೂಪವಾಗಿದ್ದು ಮಾತುಗಳಿಗೆ ಅಗೋಚರ 
ವಾಗಿದೆಯೋ ಸ್ವಾನುಭವಮಾತ್ರಗಮ್ಯವಾಗಿದೆಯೋ ಆ ಜ್ಞಾನಕ್ಕೆ ಬ್ರಹ್ಮ ಎಂದು 
ಹೆಸರು. ಅದು ರೂಪರಹಿತವೂ ಪರಮಶ್ರೇಷವೂ ಆದ ವಿಷ್ಣುವಿನ ಪರವೆಂಬ 
ಸ್ವರೂಪವಾಗಿದೆ. ವಿಶ್ವರೂಪಕ್ಕಿಂತ ವಿಲಕ್ಷಣವಾಗಿರುವುದೇ ಪರಮಾತ್ಮನ ಆ 
ಪರಸ್ವರೂಪದ ಲಕ್ಷಣ (53-54). ರಾಜ-ಖಾಂಡಿಖ್ಯ, ಯೋಗಯುಕ್‌ 
ಆಗಿರುವ ಪ್ರಥಮಾಭ್ಯಾಸಿಗೆ ಆ ಪರರೂಪವನ್ನು ಧ್ಯಾನಿಸುವುದು ಶಕ್ಕವಾದ್ದಲ್ಲ. 


602 ಶ್ರೀವಿಷ್ಣುಪುರಾಣಮ್‌ 


ಹಿರಣ್ಗಗರ್ಭೋ ಭಗವಾನ್‌ ವಾಸುದೇವಃ ಪ್ರಜಾಪತಿಃ 


ಮರುತೋ ವಸವೋ ರುದ್ರಾ ಭಾಸ್ಕರಾಸ್ತಾರಕಾ ಗ್ರಹಾಃ! 56 
ಗಂಧರ್ವಯಕ್ಷದೈತ್ಕಾದ್ಯಾಸ್ಸಕಲಾ ದೇವಯೋನಯಃ। 

ಮನುಷ್ಕಾ ಪಶವಶೈೈಲಾಸ್ಸಮುದ್ರಾಸ್ಸರಿತೋ ದ್ರುಮಾಃ॥ 57 
ಭೂಪ ಭೂತಾನಶೇಷಾಣಿ ಭೂತಾನಾಂ ಯೇ ಚ ಹೇತವಃ। 
ಪ್ರಧಾನಾದಿವಿಶೇಷಾಂತಂ ಚೇತನಾಚೇತನಾತ್ಮಕಮ್‌ ॥ 58 
ಏಕಪಾದಂ ದ್ವಿಪಾದಂ ಚೆ ಬಹುಪಾದಮಪಾದಕಮ್‌!। 
ಮೂರ್ತಮೇತದ್ದರೇ ರೂಪಂ ಭಾವನಾತ್ರಿತಯಾತ್ಮಕಮ್‌ ॥ 59 
ಏತತ್ಸರ್ವಮಿದಂ ವಿಶ್ವಂ ಜಗದೇತಚ್ಛರಾಚರಮ್‌ | 
ಪರಬ್ರಹ್ಮಸ್ತರೂಪಸ್ಮ ವಿಷ್ಣೋಶೃಕ್ರಿಸಮನ್ಹಿತಮ್‌ ॥ 60 


ಆದ್ದರಿಂದ ಆತನು ಶ್ರೀಹರಿಯ ವಿಶ್ವಗೋಚರವಾದ ಸ್ಥೂಲರೂಪವನ್ನು 
ಧ್ಯಾನಿಸುತ್ತಿರಬೇಕು (55). ಹಿರಣ್ಯಗರ್ಭ, ಭಗವಾನ್‌ ವಾಸುದೇವ, ಪ್ರಜಾಪತಿ, 
ಮರುತ್ತುಗಳು, ವಸುಗಳು, ರುದ್ರರು, ಆದಿತ್ಕರು, ತಾರಕೆಗಳು, ಗ್ರಹಗಳು, 
ಗಂಧರ್ವಯಕ್ಷದೈತ್ಕಾದಿ ಸಮಸ್ತದೇವಯೋನಿಗಳು, ಮನುಷ್ಯರು, ಪಶುಗಳು, 
ಬೆಟ್ಟಗಳು, ಸಮುದ್ರಗಳು, ನದಿಗಳು, ಮರಗಳು--ಇವೆಲ್ಲವೂ ಶ್ರೀಹರಿಯ 
ಮೂರ್ತಿಮತ್ತಾದ ರೂಪಗಳು (56-57). ರಾಜ, ಇವುಗಳಲ್ಲದೆ ಪಂಚ 
ಭೂತಗಳು, ಅವುಗಳಿಗೆ ಕಾರಣಗಳಾದ ಪಂಚತನಾತ್ರೆಗಳು, ಪ್ರಧಾನದಿಂದ 
ಹಿಡಿದು ಪೃಥವೀಪರ್ಯಂತವಾದ ಎಲ್ಲ ವಸ್ತು, ಚೇತನಾಚೇತನಾತ್ಮಕವಾದ 
ಪದಾರ್ಥ, ಏಕಪಾದ, ದ್ವಿಪಾದ, ಬಹುಪಾದ ಮತ್ತು ಪಾದಹೀನವಾದ 
ಜಂತು--ಇದೆಲ್ಲವೂ ಸಹ ಶ್ರೀಹರಿಯ ಮೂರ್ತಿಮತ್ತಾದ ರೂಪವಾಗಿವೆ. 
ಇದು ಭಾವನಾತ್ರಿತಯಾತಕವಾದದ್ದು (58-59). ಈ ಎಲ್ಲವನ್ನು ಒಳಗೊಂಡ 
ಚರಚರಾತಕವಾದ ಈ ಜಗತ್ತು ಪರಬ್ರಹಸ್ತರೂಪನಾದ ವಿಷ್ಣುವಿನ ವಿಶ್ವವೆಂಬ 
ಮೂರ್ತರೂಪವಾಗಿದೆ. ಇದು ಆತನ ಶಕ್ತಿಯಿಂದ* ಸಮನ್ವಿತವಾಗಿದೆ (60). 


* ಇದು ವಿಷ್ಣುವಿನ ಪರಮಾರ್ಥಸ್ತ್ವರೂಪವಲ್ಲ. ಆತನ ಶಕ್ತಿಯಿಂದ ವ್ಯಾಪ್ತ 
ವಾದದ್ದು. ಮಾಯಾಶಕ್ತಿಕಲ್ಪಿತವೆಂದು ಅಭಿಪ್ರಾಯ. 


ಅಧ್ಯಾಯ 7 ಷಷ್ಠಾಂಶಃ 603 


ವಎಿಷ್ಣುಶಕ್ತಿ ಪರಾ ಪ್ರೋಕ್ತಾ ಕ್ಷೇತ್ರಜ್ಞಾಖ್ಮಾ ತಥಾಂಪರಾ। 


ಅವಿದ್ಕಾ ಕರ್ಮಸಂಜ್ಞಾನನ್ಮಾ ತೃತೀಯಾ ಶಕ್ತಿರಿಷ್ಯತೇ ॥ 61 
ಯಯಾ ಕ್ಷೇತ್ರಜ್ಞಶಕ್ತಿಸ್ಸಾ ವೇಷ್ಟಿತಾ ನೃಪ ಸರ್ವಗಾ। 
ಸಂಸಾರತಾಪಾನಖಿಲಾನವಾಪ್ನೋತೃತಿಸಂತತಾನ್‌ ॥ 62 


ತಯಾ ತಿರೋಹಿತತ್ಟಾಚ್ಚ ಶಕ್ತಃ ಕ್ಷೇತ್ರಜ್ನಸಂಜ್ಞಿತಾ | 
ಸರ್ವಭೂತೇಷು ಭೂಪಾಲ ತಾರತಮ್ಮೇನ ಲಕ್ಷ್ಮತೇ॥ 63 


ಅಪ್ರಾಣವತ್ಸು ಸ್ವಲ್ಪಾ ಸಾ ಸ್ಥಾವರೇಷು ತತೋಧಿಕಾ! 
ಸರೀಸೃಪೇಷು ತೇಭ್ಕೋತಪಿ ಹೃತಿಶಕ್ತ್ಯಾ ಪತತ್ತಿಹು ॥ 64 


(ವಿಷ್ಣುವಿನ ಶಕ್ತಿ ಮೂರು ಬಗೆ) ಒಂದು ಪರಾಶಕ್ತಿ (ಪ್ರತ್ಯಸಮಿತ 
ಭೇದಂ-ಶ್ಲೋ. 53 ಎಂಬಲ್ಲಿ ಹೇಳಿದ್ದು. ಇದೇ ಚಿಚ್ಚಕ್ತಿ, ಕಾರ್ಯೋನ್ಮುಖವಾದ 
ಪರಬ್ರಹ್ಮವೇ ಶಕ್ತಿ ಎನಿಸುತ್ತದೆ). ಕ್ಷೇತ್ರಜ್ಞ (ಜೀವ) ಎಂಬುದು ಅಪರಾ ಎಂಬ 
ಇನ್ನೊಂದು* ಶಕ್ತಿ. ಅವಿದ್ಯಾ ಮತ್ತು ಕರ್ಮ ಎಂಬ ಹೆಸರಿನದು ವಿಷ್ಣುವಿನ 
ಮೂರನೆಯ ಶಕ್ತಿ (ಇದೇ ಮಾಯಾಶಕ್ತಿ) (61). ರಾಜ-ಖಾಂಡಿಕ್ಕ, ವಸ್ತುತಃ 
ಸರ್ವವ್ಯಾಪಿಯಾಗಿರುವ ಕ್ಷೇತ್ರಜ್ಞಶಕ್ತಿಯು ಈ ಅವಿದ್ಯಾಶಕ್ತಿಯಿಂದ ಆವೇಷ್ಟಿತ 
ವಾಗಿ ಭೇದವನ್ನು ಪಡೆದು (ಬೇರೆ ಬೇರೆ ಜೀವರಾಗಿ ತೋರಿ) ಸಂತತವಾಗಿ 
ಸಮಸ್ತಸಂಸಾರತಾಪಗಳನ್ನೂ ಅನುಭವಿಸುತ್ತಿದೆ (62). ಈ ಕ್ಷೇತ್ರಜ್ಞಶಕ್ತಿಯು 
ಅವಿದ್ಯಾಶಕ್ತಿಯಿಂದ ತಿರೋಹಿತವಾಗಿರುವ ಕಾರಣ ಸರ್ವಭೂತಗಳಲ್ಲಿಯೂ 
ಇದು ತಾರತಮ್ಯದಿಂದ ಗೋಚರವಾಗುತ್ತದೆ. ಹೇಗೆಂದರೆ, ಯಾವುದರಲ್ಲಿ 
ಪ್ರಾಣವು ಅಭಿವ್ಯಕ್ತವಾಗಿಲ್ಲವೋ ಅಂತಹ ಜಡವಸ್ತುಗಳಲ್ಲಿ ಅತ್ಯಲ್ಪವಾಗಿರುತ್ತದೆ. 
ಸ್ಥಾವರವಾದ ವೃಕ್ಚಾದಿಗಳಲ್ಲಿ ಅದಕ್ಕಿಂತ ಅಧಿಕವಾಗಿ ಕ್ಷೇತ್ರಜ್ಞಶಕ್ತಿ ಕಂಡು 
ಬರುತ್ತದೆ. ಅದಕ್ಕಿಂತ ಸರೀಸ್ಪಪಗಳಲ್ಲಿಯೂ ಅದಕ್ಕಿಂತ ಪಕ್ಷಿಗಳಲ್ಲಿಯೂ ಆ ಶಕ್ತಿ 
ಅಧಿಕವಾಗಿ ಇರುತ್ತದೆ (63-64). ಹೀಗೆ ಶಕ್ತ್ಯಪೇಕ್ಷೆಯಿಂದ ಪಕ್ಷಿಗಳಿಗಿಂತ 


* ಹಿಂದೆ ಹೇಳಿದ ಭಾವನಾತ್ರಿತಯಾತಕ್ರವಾದದ್ದು ಕ್ಷೇತ್ರಜ್ಞ, 


604 ಶ್ರೀವಿಷ್ಣುಪುರಾಣಮ್‌ 


ಪತತ್ರಿಭ್ಕೋ ಮೃಗಾಸ್ತೇಭ್ಯಸ್ತಚ್ಛಕ್ತ್ಕಾ ಪಶವೋಇಧಿಕಾಃ | 
ಪಶುಭ್ಕೋ ಮನುಜಾಶ್ಚಾತಿಶಕ್ತ್ಯಾ ಪುಂಸಃ ಪ್ರಭಾವಿತಾಃ॥ 65 


ತೇಭ್ಕೋಂಪಿ ನಾಗಗಂಧರ್ವಯಕ್ಷಾದ್ಮಾ ದೇವತಾ ನೃಪ॥ 66 


ಶಕ್ರಸ್ಸಮಸ್ತದೇವೇಭಸ್ಪತಶ್ಚಾತಿಪ್ರಜಾಪತಿಃ | 
ಹಿರಣ್ಯಗರ್ಭೊೋಐಇಪಿ ತತಃ ಪುಂಸಃ ಶಕ್ತುಪಲಕ್ಷಿತಃ ॥ 67 


ಏತಾನಶೇಷರೂಪಾಣಿ ತಸ್ಮ ರೂಪಾಣಿ ಪಾರ್ಥಿವ। 
ಯತಸ್ವಚ್ಛಕ್ತಿಯೋಗೇನ ಯುಕ್ತಾನಿ ನಭಸಾ ಯಥಾ॥ 68 


ದ್ವಿತೀಯಂ ವಿಷ್ಣುಸಂಜಸ್ಕ ಯೋಗಿಧ್ಯೇಯಂ ಮಹಾಮತೇ। 
ಅಮೂರ್ತಂ ಬ್ರಹ್ಮಣೋ ರೂಪಂ ಯತ್ನದಿತ್ಕ್ಯುಚ್ಛತೇ ಬುಧೈಃ ॥ 69 


ಮೃಗಗಳೂ ಮೃಗಗಳಿಗಿಂತ ಪಶುಗಳೂ* ಹೆಚ್ಚಿನವು. ಪಶುಗಳಿಗಿಂತ ಮನುಷ್ಯರು 
ಈ ಕ್ಷೇತ್ರಜ್ನಶಕ್ತಿಯಿಂದ ವಿಶೇಷವಾಗಿ ಪ್ರಭಾವಿತರಾಗಿರುತ್ತಾರೆ. ಮನುಷ್ಯರಿಗಿಂತ 
ನಾಗ, ಗಂಧರ್ವ, ಯಕ್ಷಾದಿದೇವತೆಗಳು ಅಧಿಕ ಶಕ್ತಿಯುಳ್ಳವರಾಗಿರುತ್ತಾರೆ 
(65-66). ಎಲ್ಲ ದೇವತೆಗಳಿಗಿಂತ ಇಂದ್ರನೂ ಅವನಿಗಿಂತ ಪ್ರಜಾಪತಿಯೂ 
ಆತನಿಗಿಂತ ಹಿರಣ್ಯಗರ್ಭನೂ ಅಧಿಕವಾಗಿ ಈ ಶಕ್ತಿಯಿಂದ ಕೂಡಿರುತ್ತಾರೆ. 
ರಾಜ-ಖಾಂಡಿಕ್ಕ, ಈ ಸಮಸ್ತರೂ ಆ ಪರಮೇಶ್ವರನ ವಿಭಿನ್ನ ರೂಪಗಳು. 
ಏಕೆಂದರೆ, ಆಕಾಶವೂ ಸರ್ವವನ್ನು ವ್ಯಾಪಿಸಿಕೊಂಡಿರುವಂತೆ ಈಶ್ವರಶಕ್ತಿಯೂ 
ಎಲ್ಲರನ್ನೂ ವ್ಯಾಪಿಸಿಕೊಂಡಿದೆ (67-68). ಹೇ ಬುದ್ಧಿಶಾಲಿ, ವಿಷ್ಣುನುಮಕವಾದ 
ಆ ಬ್ರಹ್ಮವಸ್ತುವಿನ ಅಮೂರ್ತವಾದ ದ್ವಿತೀಯರೂಪವನ್ನು (ಆರೂಢರಾದ) 
ಯೋಗಿಗಳು ಧ್ಯಾನಿಸುತ್ತಾರೆ. ಅದನ್ನು ವಿದ್ವಾಂಸರು "ಸತ್‌'$ ಎಂದು ಕರೆಯು 
ತ್ತಾರೆ (69). (ಕಾರ್ಯಗತವಾದ) ಸಮಸಶಕ್ತಿಗಳೂ "ಸತ್‌' ಎಂಬ ಈ ಈಶ್ವರ 


* ಮೃಗ ಇ ವನ್ಯಜಂತು. ಪಶು - ಹಸು ಮೊದಲಾದ ಸಾಕುಪ್ರಾಣಿ. 


$ ಈ ರೂಪವೇ ಈಶ್ವರ ಎನಿಸುತ್ತದೆ. ಇದು ಷಡುಣೈಶ್ವರ್ಯಯುಕ್ತವಾದದ್ದು. 
ಪರಬ್ರಹ್ಮದ ಅಪರ ಅಮೂರ್ತರೂಪವೇ ಇದು. "ಪ್ರತ್ಯಸ್ತಮಿತಭೇದಂ' (ಶ್ಲೋ. 53) 
ಎಂದು ವರ್ಣಿಸಿದ್ದು ಬ್ರಹ್ಮದ ಪರ ಆಮೂರ್ತ ರೂಪ. ಅದೇ ನಿರ್ವಿಶೇಷ ಬ್ರಹ್ಮ 


ಅಧ್ಯಾಯ 7 ಷಷ್ಟಾಂಶಃ 605 


ಸಮಸ್ತಾಃ ಶಕ್ತಯಶ್ಚೈತಾ ನೃಪ ಯತ್ರ ಪ್ರತಿಷ್ಠಿತಾಃ! 


ತದ್ದಿಶ್ಚರೂಪವೈರೂಪಂ ರೂಪಮನ್ಯದರೇರ್ಮಹತ್‌॥ 70 
ಸಮಸಶಕಿರೂಪಾಣಿ ತತ್ಕರೋತಿ ಜನೇಶ್ಚರ। 
ದೇವತಿರ್ಯಜ*ಮನುಷಾದಿಚೇಷ್ಟಾವಂತಿ ಸ್ವಲೀಲಯಾ ॥ 71 
ಜಗತಾಮುಪಕಾರಾಯ ನ ಸಾ ಕರ್ಮನಿಮಿತಜಾ। 

ಚೇಷ್ಟಾ ತಸ್ಕಾಪ್ರಮೇಯಸ್ಕ ವ್ಥಾಪಿನವ್ಮಾಹತಾತ್ಮಿಕಾ ॥ 72 
ತದ್ರೂಪಂ ವಿಶ್ವರೂಪಸ್ಕ ತಸ್ಮ ಯೋಗಯುಜಾ ನೃಪ! 
ಚಿಂತ್ಯಮಾತ್ಮವಿಶುದ್ಧರ್ಥಂ ಸರ್ವಕಿಲ್ಲಿಷನಾಶನಮ್‌ ॥ 73 
ಯಥಾಗ್ನಿರುದ್ಧತಶಿಖಃ ಕಕ್ಷಂ ದಹತಿ ಸಾನಿಲಃ | 

ತಥಾ ಚಿತ್ರಸಿತೋ ವಿಷ್ಣುರ್ಯೋಗಿನಾಂ ಸರ್ವಕಿಲ್ದಿಹಮ್‌ ॥ 74 


ನಲ್ಲಿ ಪ್ರತಿಷಿತವಾಗಿವೆ. ಆದ್ದರಿಂದ ಇದು ಹಿಂದೆ ಹೇಳಿದ ವಿಶ್ಚವೆಂಬ ರೂಪಕ್ಕಿಂತ 
ವಿಲಕ್ಷಣವಾದ ಶ್ರೀಹರಿಯ ಇನ್ನೊಂದು ರೂಪವೆಂದೂ ಸರ್ವೋತ್ಕೃಷ್ಟವೆಂದೂ 
ತಿಳಿಯಲ್ಪಟ್ಟಿದೆ. ರಾಜ, ಈ (ಸದ್ರೂಪನಾದ) ಈಶ್ವರನು ಸಮಸ್ತಶಕ್ತಿವಿಶಿಷ್ಟ 
ಗಳಾದ ದೇವ, ತಿರ್ಯಕ್‌, ಮನುಷ್ಯ ಮುಂತಾದ ಅವತಾರಗಳನ್ನು* ಧರಿಸಿ 
ತನ್ನ ಲೀಲೆಯಿಂದ ಕಾರ್ಯಗಳನ್ನು ನಡೆಸುತ್ತಾನೆ (70-71). ಅಪ್ರಮೇಯನಾದ 
ಭಗವಂತನ ಈ ಲೀಲಾವತಾರ ಚೇಷ್ಟೆಯು ಅಪರಿಚ್ಛಿನ್ನವೂ ಅವ್ಯಾಹತವೂ 
ಆಗಿದ್ದು ಜಗತ್ತಿನ ಉಪಕಾರಕ್ಕಾಗಿ ನಡೆಯುತ್ತದೆ. ಈ (ಜನಗ್ರಹಣಾದಿ) 
ಕಾರ್ಯವು ಕರ್ಮಫಲವಾಗಿ ಆದದ್ದಲ್ಲ (72). (ಹೀಗೆ ನಾಲ್ಕು ವಿಧದಲ್ಲಿ) 
ವಿಶ್ವರೂಪನಾಗಿರುವ ಭಗವಂತನ ಮೂರನೆಯದಾದ ಯಾವ (ಶ್ರೀರಾಮಾದಿ) 
ಲೀಲಾವಿಗ್ರಹರೂಪ ಉಂಟೋ ಅದನ್ನು ಸಹ ಯೋಗಾಭ್ಯಾಸಿಯು ಆತಪುದ್ದಿ 
ಗಾಗಿ ಧ್ಯಾನಿಸಬಹುದಾಗಿದೆ. ಅದು ಸಮಸ್ತಪಾಪಗಳನ್ನೂ ನಾಶಮಾಡುತ್ತದೆ 
(73). ಜ್ಹಾಲೆಗಳಿಂದ ಧಗಧಗಿಸುತ್ತ ವಾಯುಸಹಿತವಾದ ಅಗ್ನಿಯು ಯಾವ 
ರೀತಿಯಲ್ಲಿ ಒಣ ಹುಲ್ಲಿನ ಮೆದೆಯನ್ನು ಸುಟ್ಟುಹಾಕುವುದೋ ಹಾಗೆ ಯೋಗಿಗಳ 
ಚಿತ್ತದಲ್ಲಿ ನೆಲೆಸಿದ ವಿಷ್ಣುವು ಸಕಲಕಿಲ್ಲಿಷಗಳನ್ನೂ ಸುಟ್ಟು ಬಿಡುವನು (14). 


* ದೇವ-ಉಪೇಂದ್ರ; ತಿರ್ಯಕ್‌-ಮತ್ಸ್ಯ, ವರಾಹ; ಮನುಷ್ಯ-ಶ್ರೀರಾಮ, 


ಶ್ರೀಕೃಷ್ಣ ; ಆದಿಪದದಿಂದ ನರಸಿಂಹಾದ್ಯವತಾರಗಳನ್ನು ತೆಗೆದುಕೊಳ್ಳಬೇಕು. 


606 ಶ್ರೀವಿಷ್ಣುಪುರಾಣಮ್‌ 


ತಸ್ಮಾತ್ಸಮಸ್ತ್ಪಶಕ್ತೀನಾಮಾಧಾರೇ ತತ್ರ ಚೇತಸಃ। 


ಕುರ್ವೀತ ಸಂಸ್ಥಿತಿಂ ಸಾ ತು ವಿಜ್ಞೇಯಾ ಶುದ್ಧಧಾರಣಾ | 75 
ಶುಭಾಶ್ರಯಃ ಸ ಚಿತ್ರಸ್ಕ ಸರ್ವಗಸ್ಯಾಚಲಾತ್ಮನಃ | 
ತ್ರಿಭಾವಭಾವನಾತೀತೋ ಮುಕ್ತಯೇ ಯೋಗಿನೋ ನೃಪ॥ 76 
ಅನ್ನೇ ತು ಪುರುಷವ್ಯಾಹ್ರ ಚೇತಸೋ ಯೇ ವೃಹಾಶ್ರಯಾಃ। 
ಅಶುದ್ಧಾಸ್ತೇ ಸಮಸ್ತಾಸ್ತು ದೇವಾದ್ಧಾಃ ಕರ್ಮಯೋನಯಃ॥ 77 


ಮೂರ್ತಂ ಭಗವತೋ ರೂಪಂ ಸರ್ವಾಪಾಶ್ರಯನಿಃಸ್ಪಹಮ್‌ | 
ಏಷಾ ವೆ ) ಧಾರಣಾ ಪ್ರೋಕ್ತಾ ಯಚ್ಛತ್ತಂ ತತ್ರ ಧಾರ್ಯತೇ॥ 78 


ಯಚ್ಛೆ ಮೂರ್ತಂ ಹರೇ ರೂಪಂ ಯಾದೃಕ್‌ಚಿಂತ್ಕಂ ನರಾಧಿಪ। 
ತತ್‌ ಶ್ರೂಯತಾಮನಾಧಾರಾ ಧಾರಣಾ ನೋಪಪದ್ಮತೇ ॥ 79 


ಆದ್ದರಿಂದ ಸಮಸ್ತ ಶಕ್ತಿಗಳಿಗೂ ಆಧಾರನಾದ ಭಗವಂತನ ಅವತಾರಸ್ವರೂಪ 
ದಲ್ಲಿ ಚಿತ್ತವನ್ನು ಸ್ಥಿರಗೊಳಿಸಿ ನಿಲ್ಲಿಸಬೇಕು. ಹೀಗೆ ಸಿರಗೊಳಿಸುವುದಕ್ಕೆ ಶುದ್ಧ 
ಧಾರಣೆ ಎಂದು ಹೆಸರು (75). ಸರ್ವಗತನೂ ಅಚಲನೂ ಆದ ಆತ್ತದಿಗೆ 
(ಪರಬ್ರಹಕ್ರೈ) ಈ ಅವತಾರಸ್ವರೂಪವು ಆಶ್ರಯ-ಪ್ರತಿಷ್ಠೆಯಾಗಿದ್ದು* ಚಿತ್ತಕ್ಕೆ 
ಶುಭಾಶ್ರಯವೆನಿಸುತ್ತದೆ. ಈ ರೂಪವು ತ್ರಿಭಾವಭಾವನಾತೀತವಾದದ್ದು- 
ಅಸಂಸಾರಿಯಾದದ್ದು. ಇದು ಯೋಗಿಗಳಿಗೆ ಮೋಕ್ಷವನ್ನೀಯುತ್ತದೆ (76). 
ಖಾಂಡಿಕ್ಕ, ಇನ್ನು ಇತರ ಇಂದ್ರಾದಿದೇವತೆಗಳು ಚಿತ್ತಕ್ಕೆ ಅವಲಂಬನವಾಗುತ್ತಾ 
ರಾದರೂ ಅವರೆಲ್ಲರೂ ಅಶುದ್ಧಾಶ್ರಯಗಳೆಂದು ತಿಳಿಯಬೇಕು. ಏಕೆಂದರೆ, 
ಅವರು ಕರ್ಮಾಧೀನರಾಗಿ ಜನಿಸಿದವರು (ಸಂಸಾರಿಗಳು) (77). ಭಗವಂತನ 
ಮೂರ್ತಿಮತ್ತಾದ ರೂಪವು ಇತರ ಎಲ್ಲ ಆಲಂಬನಗಳನ್ನು ಬೇಡವೆನಿಸುತ್ತದೆ. 
ಆ ಭಗವದ್ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಧಾರಣೆಯೆಂದು ಹೆಸರು 
(78). ಶ್ರೀಹರಿಯ ಮೂರ್ತರೂಪ ಯಾವುದು, ಯಾವ ಬಗೆಯ ರೂಪವನ್ನು 
ಧ್ಯಾನಿಸಬೇಕು--ಎಂಬುದನ್ನು ಹೇಳುತ್ತೇನೆ, ಕೇಳು. ಚಿತ್ತವೃತ್ತಿಗೆ ಆಲಂಬನ 
ವಿಲ್ಲದೆ ಧಾರಣೆಯೆಂಬುದು ಕೂಡುವುದಿಲ್ಲ (79). ಭಗವಂತನ ಧ್ಯೇಯವಾದ 


* "ಬ್ರಹ್ಮಣೋ ಹಿ ಪ್ರತಿಷ್ಠಾಹಮಮೃತಸ್ಯಾವ್ಯಯಸ್ಕ ಚ' (ಭ. ಗೀ. 14-27) 


ಅಧ್ಯಾಯ 7 ಷಷ್ಠಾಂಶಃ 607 


ಪ್ರಸನ್ನವದನಂ ಚಾರುಪದ್ಮಪತ್ರೋಪಮೇಕ್ಷಣಮ್‌ | 
ಸುಕಪೋಲಂ ಸುವಿಸ್ತೀರ್ಣಲಲಾಟಫಲಕೋಜ್ಜಲಮ್‌ ॥ 80 


ಸಮಕರ್ಣಾಂತವಿನಸಚಾರುಕುಂಡಲಭೂಷಣಮ್‌!। 
ಕಂಬುಗ್ರೀವಂ ಸುವಿಸ್ತೀರ್ಣ ಶ್ರೀವತ್ಸಾಂಕಿತವಕ್ಷಸಮ್‌ ॥ 81 


ವಲಿತ್ರಿಭಂಗಿನಾ ಮಗ್ನನಾಭಿನಾ ಹುದರೇಣ ಚ। 
ಪ್ರಲಂಬಾಷ್ಟಭುಜಂ ವಿಷ್ಣುಮಥವಾನಪಿ ಚತುರ್ಭುಜಮ್‌ ॥ 82 


ಸಮಸ್ಸಿತೋರುಜಂಘಂ ಚ ಸುಸಿತಾಂಘಫ್ರಿವರಾಂಬುಜಮ್‌ | 
ಚಿಂತಯೇದ್‌ ಬ್ರಹ್ಮಭೂತಂ ತಂ ಪೀತನಿರ್ಮಲವಾಸಸಮ್‌ ॥ 83 


ಕಿರೀಟಹಾರಕೇಯೂರಕಟಕಾದಿವಿಭೂಷಿತಮ್‌ ॥ 84 


ಶಾರ್ಜಶಂಖಗದಾಖಡ್ಗಚಕ್ರಾಕ್ಷವಲಯಾನ್ದಿತಮ್‌ | 
ವರದಾಭಯಹಸ್ತಂ ಚೆ ಮುದ್ರಿಕಾರತ್ನಭೂಷಿತಮ್‌ ॥ 85 


ರೂಪ ಹೇಗಿರಬೇಕೆಂದರೆ--ಪ್ರಸನ್ನವಾದ ಮುಖ; ಪದದಳದಂತೆ 
ಮನೋಹರವಾದ ನೇತ್ರ; ಸುಂದರವಾದ ಕಪೋಲ; ವಿಶಾಲವಾಗಿ ವಿರಾಜ 
ಮಾನವಾದ ಹಣೆ; ಮನೋಜ್ಞ್ಲವಾದ ಕುಂಡಲಗಳಿಂದ ಭೂಷಿತವಾದ 
ಸಮಾಕೃತಿಯ ಕಿವಿಗಳು; ಶಂಖದಂತೆ ರೇಖಾತ್ರಯಾಂಕಿತವಾದ ಕತ್ತು; 
ಶ್ರೀವತ್ಸಾಂಕಿತವಾದ ವಿಸ್ತೀರ್ಣ ವಕ್ಷಸ್ನಲ (80-81) ಅಲೆಗಳಂತೆ ತ್ರಿಭಂಗಿಗಳಿಂದ 
ಶೋಭಿಸುವ ನಾಭಿ ಮತ್ತು ಉದರ. ಈ ವಿಷ್ಣುಮೂರ್ತಿಯು ನೀಳವಾದ 
ಅಷ್ಟಭುಜಗಳಿಂದ ಕೂಡಿದ್ದೋ ಅಥವಾ ಚತುರ್ಭುಜಗಳಿಂದ ಕೂಡಿದ್ದೋ 
ಆಗಬಹುದು (82). ಸಮಪ್ರಮಾಣದ ತೊಡೆ ಮತ್ತು ಮೊಣಕಾಲುಗಳುಳ್ಳದ್ದೂ 
ಸುಸ್ಪಿತವಾದ ಪಾದಕಮಲಗಳುಳ್ಳದ್ದೂ ಆದ ಮೂರ್ತಿ. ಶುಭ, ಪೀತಾಂಬರ 
ಧಾರಿಯೂ ಕಿರೀಟ ಹಾರಕೇಯೂರ ಕಟಕಾದಿ ಭೂಷಣಗಳಿಂದ ಭೂಷಿತನೂ 
ಬ್ರಹಸ್ತರೂಪನೂ ಆದ ಶ್ರೀಹರಿಯ ಮೂರ್ತಿಯನ್ನು ಈ ಪ್ರಕಾರವಾಗಿ 
ಧ್ಯಾನಿಸಬೇಕು (83-84). ಅಲ್ಲದೆ ಧ್ಯೇಯವಾದ ಮೂರ್ತಿಯು ಶಾರ್ಜಧನುಸ್ಸು, 
ಶಂಖ, ಗದಾ, ಖಡ್ಗ ಚಕ್ರ, ಅಕ್ಷಮಾಲೆಗಳಿಂದ ಶೋಭಿತವೂ ವರದಹಸ್ತ , 


608 ಶ್ರೀವಿಷ್ಣುಪುರಾಣಮ್‌ 

ಚಂತಯೇತನ್ಮಯೋ ಯೋಗೀ ಸಮಾಧಾಯಾತ್ಮಮಾನಸಮ್‌ | 
ತಾವದ್ಮಾವದ್‌ ದೃಢೀಭೂತಾ ತತ್ರೆ ಪವ ನೃಪ ಧಾರಣಾ॥ 86 
ವ್ರಜತಸ್ಪಿಷ್ಠತೋತನದ್ಧಾ ಸ್ಟೇಚ್ಛಯಾ ಕರ್ಮ ಕುರ್ವತಃ! 

ನಾಪಯಾತಿ ಯದಾ ಚಿತ್ತಾತ್‌ ಸಿದ್ಧಾಂ ಮನ್ಯೇತ ತಾಂ ತದಾ॥ 87 
ತತಃ ಶಂಖಗದಾಚಕ್ರಶಾರ್ಜಾದಿರಹಿತಂ ಬುಧಃ! 


ಚಿಂತಯೇದ್ದಗವದ್ರೂಪಂ ಪ್ರಶಾಂತಂ ಸಾಕ್ಷಸೂತ್ರಕಮ್‌ ॥ 88 
ಸಾ ಯದಾ ಧಾರಣಾ ತದ್ಧದವಸ್ಥಾನವತೀ ತತಃ! 
ಕರೀಟಕೇಯೂರಮುಖೆ ರ್ಭ್ನೂಷಣೆ ಟ್ರ ರಹಿತಂ ಸ್ಮರೇತ್‌ ॥ 89 


ಅಭಯಹಸಗಳಿಂದ* ಸಮೇತವೂ (ಬೆರಳುಗಳಲ್ಲಿ) ರತ್ನಖಚಿತವಾದ 
ಉಂಗುರದಿಂದ ಅಲಂಕೃತವೂ ಆಗಿರಬೇಕು (85). ಖಾಂಡಿಕ್ಕ, ಯೋಗಿಯು 
ಈ ಭಗವನೂರ್ತಿಯಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸಿ ತನ್ಮಯನಾಗಿ 
ಧ್ಯಾನಿಸುತ್ತಿರಬೇಕು. ಧಾರಣೆಯು ದೃಢವಾಗಿ ಆ ಮೂರ್ತಿಯಲ್ಲಿಯೇ ನಿಂತು 
ಹೋಗುವ ಪರ್ಯಂತ ಧ್ಯಾನವು ನಡೆಯಬೇಕು (86). ನಿಂತಾಗ ಹೋಗುವಾಗ 
ಅಥವಾ ಸ್ವೇಚ್ಛೆಯಿಂದ ಇನ್ನಾವುದಾದರೂ ಕೆಲಸವನ್ನು ಮಾಡುವಾಗ ಸರ್ವದಾ 
ಈ ಧ್ಯೇಯಮೂರ್ತಿಯು ಮನಸ್ಸಿನಿಂದ ಸ್ವಲ್ಪವೂ ವಿಚಲಿತವಾಗದೆ ಹೋದರೆ, 
ಆಗ ಧಾರಣೆಯು ಸಿದ್ದಿಸಿತೆಂದು ತಿಳಿಯತಕ್ಕದ್ದು (87).ಅನಂತರ ಶಂಖ, ಗದಾ, 
ಚಕ್ರ, ಶಾರ್ಜ- ಮುಂತಾದ ಆಯುಧಗಳಿಂದ ರಹಿತವೂ ಅಕ್ಷಮಾಲಾ 
ಧಾರಿಯೂ ಆದ ಭಗವಂತನ ಪ್ರಶಾಂತರೂಪವನ್ನು ಚಿಂತಿಸುತ್ತಿರಬೇಕು. ಹಿಂದೆ 
ಹೇಳಿದಂತೆ ಈ ಪ್ರಶಾಂತಮೂರ್ತಿಯಲ್ಲಿ ಧಾರಣೆಯು ದೃಢವಾದಮೇಲೆ, 
ಕಿರೀಟಕೇಯೂರ ಮುಂತಾದ ಭೂಷಣಗಳಿಂದ ರಹಿತವಾದ ಮೂರ್ತಿಯನ್ನು 


* ಮೂರ್ತಿಯು ಅಷ್ಟಭುಜವಾದಾಗ ಶಾರ್ಜಧಾರಿಹಸ್ತ-ಮುಂತಾದ ಅಷ್ಟಹಸ್ತ 
ಗಳೆಂಬುದು ಸರಿಹೋಗುತ್ತದೆ. ಚತುರ್ಭುಜವೆಂಬ ಪಕ್ಷದಲ್ಲಿ ಕ್ರಮವಾಗಿ ಶಂಖ, ಗದಾ, 
ಖಡ್ಗ, ಚಕ್ರ--ಇವುಗಳನ್ನು ಹಿಡಿದಿರುವ ಮೂರ್ತಿಯೆಂದು ತೋರುತ್ತದೆ. ವ್ಯಾಖ್ಯಾನ 
ಕಾರರು “ಅಷ್ಟಭುಜತ್ತ್ವೇ ಶಾರಾದೀನಿಷಟ್‌ ಶಿಷ್ಟಭುಜಯೋಃ ಪದ್ಮಬಾಣೌ, 
ವರಾಭಯೇವಾ, ಚತುರ್ಭುಜತ್ತ್ವೇ ಶಂಖಚಕ್ರಗದಾಬ್ಬಾನಿ'' ಎಂದು ಬರೆದಿದ್ದಾರೆ. ಪದ್ಮ, 
ಬಾಣ--ಇವೆರಡನ್ನು ಮೂಲದಲ್ಲಿ ಹೇಳಿಯೇ ಇಲ್ಲ. ಹೀಗೆ ವ್ಯಾಖ್ಯಾನಿಸಲು ಬೇರೆ 
ಪ್ರಮಾಣವಿರಬಹುದು. 


ಅಧ್ಯಾಯ 7 ಷಷ್ಟಾಂಶಃ 609 


ತದೇಕಾವಯವಂ ದೇವಂ ಚೇತಸಾ ಹಿ ಪುನರ್ಬುಧಃ। 


ಕುರ್ಯಾತ್ರತೋ5ವಯವಿನಿ ಪ್ರಣಿಧಾನಪರೋ ಭವೇತ್‌ ॥ 90 
ತದ್ರೂಪಪ್ರತ್ಕಯಾ ಚೈಕಾ ಸಂತತಿಶ್ಚಾನನಿಃಸ್ಟೃಹಾ | 

ತದ್ದಾನಂ ಪ್ರಥಮೈರಂಗೈಃ ಷಡ್‌ಭಿರ್ನಿಷ್ಟಾದೃತೇ ನೃಪ॥ 91 
ತಸ್ಕೈವ ಕಲ್ಲನಾಹೀನಂ ಸ್ಥರೂಪಗ್ರಹಣಂ ಹಿ ಯತ್‌! 

ಮನಸಾ ಧ್ಯಾನನಿಷ್ಟಾದಂ ಸಮಾಧಿಃ ಸೋಂಭಿಧೀಯತೇ॥ 92 
ಎಜ್ಞಾನಂ ಪ್ರಾಪಕಂ ಪ್ರಾಹ್ಕೇ ಪರೇ ಬ್ರಹ್ಮಣಿ ಪಾರ್ಥಿವ। 
ಪ್ರಾಪಣೀಯಸಥೆ ಠವಾತ್ಮಾ ಪ್ರಕ್ಷೀಣಾಶೇಷಭಾವನಃ॥॥ 93 


ಧ್ಯಾನಿಸಬೇಕು (88-89). ಆ ಮೂರ್ತಿಯಲ್ಲಿ ಧಾರಣೆಯು ಸ್ಟಿರವಾದಮೇಲೆ, 
ಪ್ರಸನ್ನವದನ--ಇತ್ಕಾದಿ ಲೀಲಾವಯವಗಳನ್ನು ಧರಿಸಿದ ಮೂರ್ತಿಯಲ್ಲಿ 
ಪ್ರಧಾನವಾದ (ಮುಖವೆಂಬ) ಒಂದೇ ಅವಯವದಲ್ಲಿ ಪ್ರಾಜ್ಞನಾದವನು 
ಮನಸ್ಸನ್ನು ನಿಲ್ಲಿಸಿ ಚಿತ್ತೆ ಪರ್ಯವನ್ನು ಸಂಪಾದಿಸಬೇಕು (90). ಹೀಗೆ ಧಾರಣಾ 
ಸಿದ್ಧವಾದ ವಸ್ತುವನ್ನು, ನಡುವೆ ವಿಜಾತೀಯ ಪ್ರತ್ಯಯವು ಬಾರದಂತೆ, ಸಂತತ 
ವಾಗಿ ಚಿಂತಿಸುವುದು ಧ್ಯಾನವೆನಿಸುತ್ತದೆ. ಖಾಂಡಿಕ್ಕ, ಈ ಧ್ಯಾನವು ಮೊದಲು 
ಹೇಳಿದ ಯಮಾದಿಧಾರಣಾಂತವಾದ ಷಡಂಗಗಳಿಂದ ನಿಷ್ಠನ್ನವಾಗುತ್ತದೆ (91). 
ಅನಂತರ (ಧ್ಯಾತೃ, ಧ್ಯಾನ, ಧ್ಯೇಯಗಳೆಂಬ) ಭೇದಕಲ್ಪನಾಶೂನ್ಯವೂ ಧ್ಯಾನ 
ಸಾಧ್ಯವೂ ಆಗಿ ಸಂಭವಿಸುವ, ಮನಸ್ಸಿನಿಂದ ಧ್ಯೇಯವಸ್ತುವಿನ ಯಾವ ಸ್ವರೂಪ 
ಗ್ರಹಣ ಉಂಟೋ ಅದು ಸಮಾಧಿ* ಎನಿಸುತ್ತದೆ (92). ರಾಜ, (ಸಮಾಧಿಜನ್ಯ 
ಸ್ವರೂಪಸಾಕ್ಷಾತ್ಕಾರವೇ ವಿಜ್ಞಾನ) ಈ ವಿಜ್ಞಾನವು ಪ್ರಾಪ್ಯವಾದ ಪರಬ್ರಹ್ಮದ 
ಪ್ರಾಪ್ತಿಗೆ ಸಾಧನವಾಗಿದೆ. ಸಮಸ್ತ ಭಾವನಾತ್ರಿತಯರಹಿತನಾದ ಆತ್ಮನೇ ಪ್ರಾಪ್ಯ 
ನಾದವನು (93). ಮುಕ್ತಿಲಾಭದಲ್ಲಿ ಕ್ಷೇತ್ರಜ್ಞನೇ (ಜೀವನೇ) ಕರಣವನ್ನು 
ಔ ಏಕದೇಶಬಂದಶ್ಚಿತ್ತಸ್ಕ ಧಾರಣಾ! 
ತತ್‌ಪ್ರತ್ಯಯೈಕತಾನತಾ ಧ್ಯಾನಮ್‌ | 
ತದೇಕಾಕಾರತಯಾಅವಸ್ಟಿತಿರ್ಧ್ಯಾನಮ್‌ | 
—ಯೋಗಸೂತ್ರ 


610 ಶ್ರೀವಿಷ್ಣುಪುರಾಣಮ್‌ 


ಕ್ಷೇತ್ರಜ್ಞಃ ಕರಣೀ ಜ್ಞಾನಂ ಕರಣಂ ತಸ್ಕ ತೇನ ತತ್‌! 


ನಿಷ್ಟಾದ್ಮ ಮುಕ್ತಿಕಾರ್ಯಂ ವೈ ಕೃತಕೃತ್ಕೋ ನಿವರ್ತತೇ॥ 94 
ತದ್ಭಾವಭಾವಮಾಪನ್ನಸ್ತತೋಆಸೌ ಪರಮಾತ್ಮನಾ। 

ಭವತ್ಯಭೇದೀ ಭೇದಸ್ಕ ತಸ್ಕಾಜ್ಞಾನಕೃತೋ ಭವೇತ್‌ ॥ 95 
ವಿಭೇದಜನಕೇಇಜ್ಞಾನೇ ನಾಶಮಾತೃಂತಿಕಂ ಗತೇ। 

ಆತ್ಮನೋ ಬ್ರಹ್ಮಣೋ ಭೇದಮಸಂತಂ ಕಃ ಕರಿಷ್ಠತಿ॥ 96 
ಇತ್ತುಕಪ್ತೇ ಮಯಾ ಯೋಗಃ ಖಾಂಡಿಕ್ಕ ಪರಿಪೃಚ್ಛತಃ 
ಸಂಕ್ಷೇಪವಿಸ್ತರಾಭ್ಮಾಂ ತು ಕಿಮನ್ಯತ್‌ ಕ್ರಿಯತಾಂ ತವ॥ 97 


ಖಾಂಡಿಕ್ಕ ಉವಾಚ: 


ಕಥಿತೇ ಯೋಗಸದ್ಭಾವೇ ಸರ್ವಮೇವ ಕೃತಂ ಮಮ | 
ತವೋಪದೇಶೇನಾಶೇಷೋ ನಷ್ಠಶ್ಲಿತಮಲೋ ಯತಃ॥ 98 


ಹಿಡಿದಿರುವ ಕರ್ತ. ಪೂರ್ವೋಕ್ತ ವಿಜ್ಞಾನವೇ ಕರಣ (ಸಾಧನ). ಈ ಕರಣವು 
ಮೋಕ್ಷಪ್ರಾಪ್ತಿಯೆಂಬ ಕಾರ್ಯವನ್ನು ನಿರ್ವಹಿಸಿ ಕೃತಕೃತ್ಯವಾಗಿ ನಿವೃತ್ತವಾಗುತ್ತದೆ 
(94). ಯೋಗಿಯು (ಬ್ರಹ್ಮಸ್ತರೂಪವೇ ತಾನೆಂಬ) ತದ್ಭಾವದ ಭಾವನೆಯನ್ನು 
ತಳೆದು ಪರಮಾತ್ಮನೊಡನೆ ಅಭಿನ್ನನಾಗಿಬಿಡುತ್ತಾನೆ. ಅದುವರೆಗೆ ಆತನಿಗಿದ್ದ 
ಭೇದಜ್ಞಾನವು ಅಜ್ಞಾನನಿಮಿತ್ತಕವಾದುದು (95). ಭೇದಜ್ಞಾನವನ್ನುಂಟು 
ಮಾಡುವ ಅಜ್ಞಾನವು ಸಂಪೂರ್ಣವಾಗಿ ನಷ್ಟವಾದಮೇಲೆ, ತನಗೂ 
ಪರಬ್ರಹಕ್ಕೂ ಇಲ್ಲದೇ ಇದ್ದ ಭೇದವನ್ನು ಮತ್ತೆ ಹುಟ್ಟಿ ಹಾಕತಕ್ಕದ್ದಾದರೂ 
ಯಾವುದು? (96). ಖಾಂಡಿಕ್ಕ, ನೀನು ಶುಶ್ರೂಷುವಾಗಿ ಕೇಳಿದ್ದರಿಂದ ಈ 
ಬ್ರಹ್ಮಯೋಗವನ್ನು ಸಂಕ್ಷೇಪ* ವಿಸ್ತರಗಳಿಂದ ನಿನಗೆ ತಿಳಿಸಿದ್ದೇನೆ. ನಿನಗೆ 
ಇನ್ನೇನಾಗಬೇಕು, ಹೇಳು'” ಎಂದನು (97). ಆಗ ಖಾಂಡಿಕ್ಕನು “ಕೇಶಿಧ್ವಜ, 
ಯೋಗದ ರಹಸ್ಯವನ್ನು ನೀನು ತಿಳಿಸಿಕೊಟ್ಟ ಮೇಲೆ, ನನಗೆ ಆಗಬೇಕಾದ್ದೆಲ್ಲ 
ವನ್ನೂ ನೀನು ಮಾಡಿಕೊಟ್ಟಂತೆಯೇ ಆಯಿತು. ನಿನ್ನ ಉಪದೇಶದಿಂದ ನನ್ನ 
ಚಿತ್ರದ ಕಶಖವೆಲ್ಲವೂ ತೊಡೆದುಹೋಯಿತು (98). ನರೇಂದ್ರ, ವಾಸ್ತವವಾಗಿ 


* ಕೆಲವು ಅಂಶದಲ್ಲಿ ಸಂಕ್ಷೇಪ, ಕೆಲವು ಅಂಶದಲ್ಲಿ ವಿಸ್ತರ. 


ಅಧ್ಯಾಯ 7 ಷಷ್ಟಾಂಶಃ 611 
ಮಮೇತಿ ಯನ್ಮಯಾ ಚೋಕ್ಷಮಸದೇತನ್ನ ಚಾನಥಾ। 


ನರೇಂದ್ರ ಗದಿತುಂ ಶಕ್ಕಮಪಿ ವಿಜ್ಞೇಯವೇದಿಭಿಃ॥ 99 
ಅಹಂ ಮಮೇತ್ಮವಿದ್ದೇಯಂ ವೃವಹಾರಸ್ತಥಾನಯೋ!।! 
ಪರಮಾರ್ಥಸ್ತಸಂಲಾಪೋ ಗೋಚರೇ ವಚಸಾಂ ನಯಃ॥ 100 


ತದ್ಗಚ್ಛ ಶ್ರೇಯಸೇ ಸರ್ವಂ ಮಮೈೈತದ್ಧವತಾ ಕೃತಮ್‌ | 
ಯದ್ದಿಮುಕ್ತಿಪ್ರುದೋ ಯೋಗಃ ಪ್ರೋಕ್ತಃ ಕೇಶಿದ್ದಜಾವ್ಯಯಃ ॥ 101 


ಪಶ್ರೀಪರಾಶರ ಉವಾಚ: 
ಯಥಾರ್ಹಂ ಪೂಜಯಾ ತೇನ ಖಾಂಡಿಕ್ಕೇನ ಸ ಪೂಜಿತಃ! 


ಆಜಗಾಮ ಪುರಂ ಬ್ರಹ್ಮಂಸ್ತತಃ ಕೇಶಿದ್ದಜೋ ನೃಪಃ ॥ 102 
ಖಾಂಡಿಕ್ಕೋಂಪಿ ಸುತಂ ಕೃತ್ವಾ ರಾಜಾನಂ ಯೋಗಸಿದ್ದಯೇ | 
ವನಂ ಜಗಾಮ ಗೋವಿಂದೇ ವಿನಿವೇಶಿತಮಾನಸಃ॥ 103 


"ನನ್ನ? ಎಂದು ನಾನು ಹೇಳಿದ್ದು ಸಹ ಅಯುಕ್ತವೇ ಹೊರತು ಯುಕ್ತವಲ್ಲ. 
ಪರಮಾರ್ಥವನ್ನರಿತವರಿಗೆ "ನನ್ನ' ಎಂದು ಹೇಳಲು ಕೂಡ ಶಕ್ಕವಿಲ್ಲ (99). 
"ನಾನು' "ನನ್ನದು' ಎಂಬುದು ಅವಿದ್ಯೆಯೇ ಸರಿ. ಅದರಿಂದಲೇ ಈ ರೀತಿಯಾಗಿ 
ಅವುಗಳ ವ್ಯವಹಾರ ನಡೆಯುತ್ತದೆ. ಪರಮಾತ್ಮವಸ್ತು ಬಾಯಿಂದ ಹೇಳಲು 
ಬರತಕ್ಕದ್ದಲ್ಲ. ಅದು ವಾಕ್ಕುಗಳಿಗೆ ಅಗೋಚರ (100). ಕೇಶಿದ್ದಜ, ಮುಕ್ತಿಪ್ರದ 
ವಾದ ಈ ಯೋಗರಹಸ್ಯವನ್ನು ತಿಳಿಸಿದ ನನ್ನ ಶ್ರೇಯಸ್ಸಿಗಾಗಿ ಸರ್ವವನ್ನೂ ನೀನು 
ಮಾಡಿದ್ದೀಯೆ. ಶಾಶ್ವತವಾದ ಯೋಗವಿದು. ನೀನು ಹೋಗಿಬಾ, ಶುಭಮಸ್ತು? 
ಎಂದನು (101). ಮೈತ್ರೇಯ, ಅನಂತರ ಖಾಂಡಿಕ್ಕನು (ಗುರುಭಾವನೆಯಿಂದ) 
ಕೇಶಿಧ್ವಜನನ್ನು ಯಥೋಚಿತಸತ್ಕಾರಗಳಿಂದ ಪೂಜಿಸಲಾಗಿ ಆತನು ತನ್ನ 
ರಾಜಧಾನಿಗೆ ಹಿಂದಿರುಗಿದನು (102). ಇತ್ತ ಖಾಂಡಿಕ್ಕನು ತನ್ನ ಮಗನನ್ನು 
ರಾಜನನ್ನಾಗಿ* ನೇಮಿಸಿ, ಶ್ರೀಹರಿಯಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಯೋಗಸಿದ್ದಿ 
ಗೋಸ್ಕರ ವನಕ್ಕೆ ಹೊರಟುಹೋದನು. ಅಲ್ಲಿ ಖಾಂಡಿಕ್ಕರಾಜನು ಯಮಾದಿ 


* ಆ ಸಮಯದಲ್ಲಿ ಖಾಂಡಿಕ್ಕನಿಗೆ ರಾಜ್ಯವಿರದಿದ್ದರೂ ಮಂತ್ರಿ, ಭೃತ್ಯ- 
ಮೊದಲಾದ ಪರಿವಾರದ ಒಡೆತನವನ್ನು ಮಗನಿಗೆ ವಹಿಸಿಕೊಟ್ಟನೆಂದು ಅಭಿಪ್ರಾಯ. 


612 ಶ್ರೀವಿಷ್ಣುಪುರಾಣಮ್‌ 


ತತ್ರೆ ೌಂತಮತಿರ್ಭೂತ್ತಾ ಯಮಾದಿಗುಣಸಂಯುತಃ। 
ವಿಷ್ಣ್ವಾಖ್ಕೇ ನಿರ್ಮಲೇ ಬ್ರಹ್ಮಣ್ಯವಾಪ ನೃಪತಿರ್ಲಯಮ್‌ ॥ 104 


ಕೇಶಿಧ್ದಜೋ ವಿಮುಕ್ತರ್ಥಂ ಸ್ವಕರ್ಮಕ್ಷಪಣೋನ್ಮುಖಃ । 
ಬುಭುಜೇ ವಿಷಯಾನ್‌ ಕರ್ಮ ಚಕ್ರೇ ಚಾನಭಿಸಂಹಿತಮ್‌ ॥ 105 


ಅಕಲ್ಯ್ಮಾಣೋಪಭೋಗೆ ಶ್ಚ ಕ್ಷೇಣಪಾಪೋsಮಲಸಥಾ | 
ಅವಾಪ ಸಿದ್ಧಿಮತ್ಕಂತಾಂ ತಾಪಕ್ಷಯಫಲಾಂ ದ್ವಿಜ 106 


ಇತಿ ಶ್ರೀವಿಷ್ಣುಪುರಾಣೇ ಷಷ್ಠಾಂಶೇ ಸಪ್ತಮೋ*5ಧ್ಯ್ಕಾಯಃ 


ಗುಣಗಳನ್ನು ಅಭ್ಯಾಸ ಮಾಡಿ, ವಿಷ್ಣು ಎಂಬ ಹೆಸರಿನ ಶುದ್ದಬ್ರಹ್ಮದಲ್ಲಿ ಚಿತ್ರವನ್ನು 
ಏಕಾಗ್ರತೆಯಿಂದ ನಿಲ್ಲಿಸಿ, ಬ್ರಹ್ಮದಲ್ಲಿ ಐಕ್ಕವನ್ನು ಪಡೆದನು (103-104). 
ಕೇಶಿಧ್ವಜನಾದರೋ (ವಿದೇಹ) ಮುಕ್ತಿಯ ಉದ್ದೇಶದಿಂದ ತನ್ನ ಪ್ರಾರಬ್ದ 
ಕರ್ಮಗಳ ಕ್ಷಯಕ್ಕಾಗಿ ವಿಷಯಭೋಗಗಳನ್ನು ಅನುಭವಿಸುತ್ತ ಫಲಾಭಿಸಂಧಿ 
ಯಿಲ್ಲದೆಯೇ ಕರ್ಮಗಳನ್ನು ಮಾಡುತ್ತಿದ್ದನು (105). ಮೈತ್ರೇಯ ಕೇಶಿಧ್ವಜನು 
(ವಿಷಯಸುಖಭೋಗಗಳಿಂದಲ್ಲದೆ)  ಕಲ್ಯಾಣಕರವಲ್ಲದ ದುಃಖಾನುಭವ 
ಗಳಿಂದಲೂ ತನ್ನ ಪ್ರಾರಬ್ದ ಕರ್ಮಗಳನ್ನು ಕ್ಷಯಿಸಿಕೊಂಡು (ಪುಣ್ಯಪಾಪಗಳ 
ಲೇಪವಿಲ್ಲದೆ) ನಿರ್ಮಲನಾಗಿ ತಾಪತ್ರಯರಹಿತವಾದ ಆತ್ಯಂತಿಕಸಿದ್ದಿಯನ್ನು 
ಪಡೆದನು (106). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಟಾಂಶದಲ್ಲಿ 


ಏಳನೆಯ ಅಧ್ಯಾಯ ಮುಗಿಯಿತು. 


ANG 
ಬೆಚ 


ಅಷ್ಟಮೋ-ಧ್ಯಾಯಃ 
ಶ್ರೀಪರಾಶರ ಉವಾಚ: 
ಇತ್ಮೇಷ ಕಥಿತಃ ಸಮ್ಮಕ್‌ ತೃತೀಯಃ ಪ್ರತಿಸಂಚರಃ। 


ಆತ್ಮಂತಿಕೋ ವಿಮುಕ್ತಿರ್ಯಾ ಲಯೋ ಬ್ರಹ್ಮಣಿ ಶಾಶ್ವತೇ ॥ 1 

ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಮನ್ಹಂತರಾಣಿ ಚ। 

ವಂಶಾನುಚರಿತಂ ಚೆ ವ ಭವತೋ ಗದಿತಂ ಮಯಾ ॥ 2 

ಪುರಾಣಂ ವೈಷ್ಣವಂ ಚೈತತ್‌ ಸರ್ವಕಿಲ್ಬಿಹನಾಶನಮ್‌। 

ಎಶಿಷ್ಟಂ ಸರ್ವಶಾಸ್ಟೇಭಃ ಪುರುಷಾರ್ಥೋಪಪಾದಕಮ್‌ ॥ 3 

ತುಭ್ಯಂ ಯಥಾವನ್ಮೈತ್ರೇಯ ಪ್ರೋಕ್ತಂ ಶುಶ್ರೂಷವೇsವ್ಯಯಮ್‌ | 

ಯದನ್ಯದಪಿ ವಕ್ತವ್ನಂ ತತ್‌ ಪೃಚ್ಛಾದ್ಧ ವದಾಮಿ ತೇ॥ 4 
ಅಧ್ಯಾಯ 8 


ಗುರುಶಿಷ್ಯಪರಂಪರೆ, ವಿಷ್ಣುಪುರಾಣದ ಮಾಹಾತ್ಮ್ಯ, ಭಗವಂತನ ಮಹಿಮೆ, 
ಉಪಸಂಹಾರ. 


ಪರಾಶರಮಹರ್ಷಿಗಳು “ಮೈತ್ರೇಯ, ಈ ಪ್ರಕಾರವಾಗಿ ನಿನಗೆ 
ಮೂರನೆಯ ಪ್ರತಿಸಂಚರ ಯಾವುದೆಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಶಾಶ್ವತ 
ವಾದ ಬ್ರಹ್ಮದಲ್ಲಿ ಲಯವಾಗುವುದೆಂಬ ಯಾವ ಆತ್ಯಂತಿಕಮುಕ್ತಿ ಉಂಟೋ 
ಅದೇ ಈ ಪ್ರತಿಸಂಚರ (1). ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರಗಳು, 
ವಂಶಾನುಚರಿತ--ಇವುಗಳನ್ನೂ ನಾನು ಹೇಳಿದ್ದೇನೆ. ಸರ್ವಪಾಪಹರವಾದ 
ವೈಷ್ಣವಪುರಾಣ ಇದು. ಪುರುಷಾರ್ಥೋಪಪಾದಕವಾದ ಈ ಪುರಾಣವು ಇತರ 
ಸಕಲಶಾಸ್ತ್ರಗಳಿಗಿಂತಲೂ ವಿಶಿಷ್ಟವಾದುದು (2-3). ಶುಷ್ರೂಷುವಾದ ನಿನಗೆ 
ಇದೆಲ್ಲವನ್ನೂ ಯಥಾವತ್ತಾಗಿ ತಿಳಿಸಿದ್ದೇನೆ. ಇನ್ನೇನಾದರೂ ಕೇಳಬೇಕಾದಿದ್ದರೆ 
ಕೇಳು. ನಿನಗೆ ಹೇಳುವೆನು'' ಎಂದು ನುಡಿದರು (4). ಆಗ ಮೈತ್ರೇಯನು 


614 ಶ್ರೀವಿಷ್ಣುಪುರಾಣಮ್‌ 
ಶ್ರೀವೈತ್ತೇಯ ಉವಾಚ: 
ಭಗವನ್‌ ಕಥಿತಂ ಸರ್ವಂ ಯತ್‌ ಪೃಷ್ಟೋಪಸಿ ಮಯಾ ಮುನೇ। 


ಶ್ರುತಂ ಚೆ ತನ್ಮಯಾ ಭಕ್ತ್ಯಾ ನಾನೃತ್‌ ಪ್ರಷ್ಟವ್ಯಮಸ್ತಿ ಮೇ॥ 5 
ಎಚ್ಚಿನ್ನಾಃ ಸರ್ವಸಂದೇಹಾ ವೈಮಲ್ಕಂ ಮನಸಃ ಕೃತಮ್‌ | 

ತ್ವತ್‌ ಪ್ರಸಾದಾನ್ಮಯಾ ಜ್ಞಾತಾ ಉತ್ಪತ್ರಿಸ್ಸಿತಿಸಂಕ್ಷಯಾಃ ॥ 6 
ಜ್ಲಾತಶ್ಚತುರ್ವಿಧೋ ರಾಶಿಃ ಶಕ್ತಿಶ್ಚ ತ್ರಿವಿಧಾ ಗುರೋ! 

ವಿಜ್ಞಾತಾ ಸಾ ಚ ಕಾರ್ನ್ಮೋೇನ ತ್ರಿವಿಧಾ ಭಾವಭಾವನಾ ॥ 7 
ತ್ಚತ್‌ಪ್ರಸಾದಾನ್ಮಯಾ ಜ್ಞಾತಂ ಜ್ಯೇಯಮನೈೈರಲಂ ದ್ವಿಜ! 
ಯದೇತದಖಲಂ ವಿಹಷ್ಟೋರ್ಜಗನ್ನ ವೃತಿರಿಚತೇ॥ 8 
ಕೃತಾರ್ಥೋನಹಮಸಂದೇಹಃ ತ್ವತ್‌ಪ್ರಸಾದಾನ್ಮಹಾಮುನೇ। 


ವರ್ಣಧರ್ಮಾದಯೋ ಧರ್ಮಾ ವಿದಿತಾ ಯದಶೇಷತಃ॥ 9 


ಇಂತೆಂದನು: “ಭಗವನ್‌, ನಾನು ಕೇಳಿದ್ದೆಲ್ಲವನ್ನೂ ಹೇಳಿದ್ದೀರಿ. ಸಕಲವನ್ನೂ 
ಭಕ್ತಿಯಿಂದ ಆಲಿಸಿದ್ದೇನೆ. ಇನ್ನು ನಾನು ಕೇಳಬೇಕಾದ್ದೇನೂ ಇಲ್ಲ. ಮಹರ್ಷಿ 
ಗಳೆ, ನನ್ನ ಸರ್ವಸಂದೇಹಗಳೂ ಹೊರಟು ಹೋದುವು. ಮನಸ್ಸು ನಿರ್ಮಲ 
ವಾಯಿತು. ನಿಮ್ಮ ಅನುಗ್ರಹದಿಂದ ಉತ್ಪತ್ತಿಸ್ತಿತಿಲಯಗಳಿಂದರೇನೆಂಬುದು 
ತಿಳಿಯಿತು (5-6). ಗುರುಗಳೆ, ನಾಲ್ಕು ಬಗೆಯ ರಾಶಿ,* ಮೂರು ಬಗೆಯ 
ಶಕ್ತಿ,8 ಮೂರು ಬಗೆಯ ಭಾವಭಾವನೆಗಳ** ವಿಚಾರವೂ ಪೂರ್ಣವಾಗಿ 
ತಿಳಿಯಿತು. ಅನ್ಯರಿಗೂ ಜ್ಲೇಯವಾದ ಇನ್ನೊಂದು ವಿಷಯವು ನಿಮ್ಮ 
ಅನುಗ್ರಹದಿಂದ ವಿದಿತವಾಯಿತು. ಏನೆಂದರೆ, ಈ ನಿಖಿಲಜಗತ್ತು ವಿಷ್ಣುವಿಗಿಂತ 
ಭಿನ್ನವಾದದ್ದಲ್ಲ (7-8). ಮಹಾಮುನಿಗಳೇ, ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥ 
ನಾದೆನು, ಸಂದೇಹವಿಲ್ಲ. ವರ್ಣಧರ್ಮಾದಿ ಸಕಲಧರ್ಮಗಳೂ ವಿದಿತ 


* ನೋಡಿ: ಅಂಶ 1-ಅಧ್ಯಾಯ 22-ಶ್ಲೋಕ 23 ರಿಂದ 33. 
ಕ ನೋಡಿ: ಅಂಶ 6-ಅಧ್ಯಾಯ 7-ಶ್ಲೋಕ 61 ರಿಂದ 63. 


** ನೋಡಿ: ಅಂಶ 6- ಆಧ್ಯಾಯ 7-ಶ್ಲೋಕ 48 ರಿಂದ 51. 


ಅಧ್ಯಾಯ 8 ಷಷ್ಠಾಂಶಃ 615 
ಪ್ರವೃತ್ತಂ ಚ ನಿವೃತ್ತಂ ಚ ಜ್ಞಾತಂ ಕರ್ಮ ಮಯಾsಖಲಮ್‌ | 
ಪ್ರಸೀದ ವಿಪ್ರಪ್ರವರ ನಾನ್ಮತ್‌ ಪ್ರಷ್ಟವೃಮಸ್ತಿ ಮೇ॥ 10 


ಯದಸ್ಮ ಕಥನಾಯಾಸೈರ್ಯೋಜಿತೋsಸಿ ಮಯಾ ಗುರೋ। 
ತತ್‌ ಕ್ಷಮ್ಮತಾಂ ವಿಶೇಷೋಪಸ್ತಿ ನ ಸತಾಂ ಪುತ್ರಶಿಷ್ಠಯೊಃ॥ 1 


pd 


ಶ್ರೀಪರಾಶರ ಉವಾಚ: 


ಏತತ್ತೇ ಯನ್ಮಯಾssಖ್ಯಾತಂ ಪುರಾಣಂ ವೇದಸಮ್ಮಿತಮ್‌ | 
ಶ್ರುತೇಂಸ್ಮಿನ್‌ ಸರ್ವದೋಷೋತ್ಯಃ ಪಾಪರಾಶಿಃ ಪ್ರಣಶ್ಯತಿ ॥ 12 


ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶಮನ್ಹಂತರಾಣಿ ಚ। 
ವಂಶಾನುಚರಿತಂ ಕೃತಂ ಮಯಾಅತ್ರ ತವ ಕೀರ್ತಿತಮ್‌ ॥ 13 


ಅತ್ರ ದೇವಸಥಾ ದೆ ತ್ಕಾ ಗಂಧರ್ವೋರಗರಾಕ್ಷಸಾಃ। 
ಯಕ್ಷವಿದ್ಧಾಧರಾಸ್ಸಿದ್ದಾಃ ಕಥ್ಕಂತೇನಪ್ಸರಸಸ್ತಥಾ॥ 14 


ವಾದವು. ಪ್ರವೃತ್ತಿಕರ್ಮ, ನಿವೃತ್ತಿಕರ್ಮಗಳ ವಿಚಾರವೂ ತಿಳಿಯಿತು. ಹೇ 
ವಿಪ್ರೋತ್ತಮರೆ, ಪ್ರಸನ್ನರಾಗಿರಿ. ಇನ್ನು ನಾನು ಕೇಳಬೇಕಾದ್ದೇನೂ ಇಲ್ಲ (9-10). 
ಗುರುಗಳೇ, ಇವೆಲ್ಲವನ್ನೂ ಹೇಳಬೇಕಾದ ಕಷ್ಟವನ್ನು ನಿಮಗೆ ನಾನು ಒಡ್ಡಿದೆನು. 
ನನ್ನನ್ನು ಕ್ಷಮಿಸಿರಿ. ಸಾಧು ಜನರಿಗೆ ಪುತ್ರ ಮತ್ತು ಶಿಷ್ಯರಲ್ಲಿ ಯಾವ ಭೇದವೂ 
ಇರುವುದಿಲ್ಲ” ಎಂದನು (11). ಆಗ ಪರಾಶರಮುನಿಗಳು ನುಡಿದರು: 
ಮೈತ್ರೇಯ, ವೇದಸಮಾನವಾದ ಈ ವಿಷ್ಣುಪುರಾಣವನ್ನು ನಿನಗೆ ಹೇಳಿದೆನಷ್ಟೆ; 
ಇದನ್ನು ಶ್ರವಣಮಾಡಿದರೆ ಸಕಲನಿಷಿದಕ್ರಿಯಾಜನ್ಯವಾದ ಪಾಪರಾಶಿಯು 
ವಿಧ್ವಸವಾಗುವುದು (12). ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರಗಳು, 
ವಂಶಾನುಚರಿತ--ಇದೆಲ್ಲವನ್ನೂ ಈ ಪುರಾಣದಲ್ಲಿ ನಿನಗೆ ಹೇಳಿದ್ದೇನೆ. ಈ 
ಗ್ರಂಥದಲ್ಲಿ ದೇವ, ದೈತ್ಯ, ಗಂಧರ್ವ, ಉರಗ, ರಾಕ್ಷಸ, ಯಕ್ಷ , ವಿದ್ಯಾಧರ, 
ಸಿದ್ದ ಮತ್ತು ಅಪ್ಸರೆಯರ ವರ್ಣನೆ ಬಂದಿರುತ್ತದೆ (13-14). ಆತ್ಮದ್ಯಾನದಲ್ಲಿ 


616 ಶ್ರೀವಿಷ್ಣುಪುರಾಣಮ್‌ 


ಮುನಯೋ ಭಾವಿತಾತ್ಮಾನಃ ಕಥ್ಮಂತೇ ತಪಸಾನ್ಹಿತಾಃ। 


ಚಾತುರ್ವರ್ಣಂ ತಥಾ ಪುಂಸಾಂ ವಿಶಿಷ್ಟಚರಿತಾನಿ ಚ॥ 15 
ಪುಣ್ಯಾಃ ಪ್ರದೇಶಾ ಮೇದಿನ್ಯಾ ಪುಣ್ಮಾ ನದ್ಯೋಂಥ ಸಾಗರಾಃ। 
ಪರ್ವತಾಶ್ಚ ಮಹಾಪುಣಾಸ್ಟರಿತಾನಿ ಚ ಧೀಮತಾಮ್‌ ॥ 16 
ವರ್ಣಧರ್ಮಾದಯೋ ಧರ್ಮಾ ವೇದಶಾಸ್ತ್ರಾಣಿ ಕೃತ್ನಶಃ | 

ಯೇಷಾಂ ಸಂಸ್ಕರಣಾತ್ಸದ್ಯ ಸರ್ವಪಾಪೈಃ ಪ್ರಮುಚ್ಛತೇ॥ 17 
ಉತ್ಪತ್ರಿಸಿತಿನಾಶಾನಾಂ ಹೇತುರ್ಯೋ ಜಗತೋತವ್ಯಯಃ। 

ಸ ಸರ್ವಭೂತಸ್ಸರ್ವಾತ್ಮಾ ಕಥ್ಮತೇ ಭಗವಾನ್‌ ಹರಿಃ ॥ 18 
ಅವಶೇನಾಪಿ ಯನ್ನಾಮ್ನಿ ಕೀರ್ತಿತೇ ಸರ್ವಪಾತಕೈಃ। 

ಪುಮಾನ್‌ ವಿಮುಚ್ಛತೇ ಸದ್ಯಃ ಸಿಂಹತಸ್ತೈವ್ವಕೈರಿವ ॥ 19 
ಯನ್ನಾಮಕೀರ್ತನಂ ಭಕ್ತ್ಯಾ ವಿಲಾಯನಮನುತ್ತಮಮ್‌ | 
ಮೈತ್ರೇಯಾಶೇಷಪಾಪಾನಾಂ ಧಾತೂನಾಮಿವ ಪಾವಕಃ ॥ 20 


ಮುಳುಗಿದ ತಪೋನಿಷ್ಠರಾದ ಮುನಿಗಳ ವಿಷಯ ಬಂದಿದೆ. ಚಾತುರ್ವರ್ಣ್ಯ 
ವಿಭಾಗವೂ ಮಹಾಪುರುಷರ ವಿಶಿಷ್ಟಚರಿತೆಗಳೂ ಬಂದಿವೆ. ಪೃಥ್ವಿಯಲ್ಲಿರುವ 
ಪುಣ್ಯಪ್ರದೇಶಗಳು, ಪುಣ್ಯನದಿಗಳು, ಸಮುದ್ರಗಳು, ಪುಣ್ಯಪರ್ವತಗಳು ಮತ್ತು 
ಜ್ಞಾನಿಗಳ ಚರಿತೆಗಳು--ಇಲ್ಲಿ ವರ್ಣಿತವಾಗಿವೆ (15-16). ಹಾಗೆಯೇ ವರ್ಣ 
ಧರ್ಮಾದಿ ಧರ್ಮಪ್ರಕಾರಗಳು ಮತ್ತು ವೇದಶಾಸ್ತ್ರಗಳು ಸಾಕಲ್ಯದಿಂದ 
ನಿರೂಪಿತವಾಗಿವೆ. ಇವುಗಳ ಸರಣಮಾತ್ರದಿಂದ ಮಾನವನ ಸಕಲ 
ಪಾಪಗಳೂ ನಿವೃತ್ತವಾಗುವುವು (17). ಅಲ್ಲದೆ, ಮೈತ್ರೇಯ, ಈ ಜಗತ್ತಿನ 
ಉತ್ಪತ್ಪಿಶ್ಟಿತಿನಾಶಗಳಿಗೆ ಕಾರಣನೂ ಅವ್ಯಯನೂ ಸರ್ವಭೂತನೂ 
ಸರ್ವಾತ್ಮನೂ ಆದ ಭಗವಾನ್‌ ಶ್ರೀಹರಿಯು ಈ ಪುರಾಣದಲ್ಲಿ ವರ್ಣಿತ 
ನಾಗಿದ್ದಾನೆ (18). ಆತನ ನಾಮವನ್ನು ಆಕಸಿಕ್ರವಾಗಿ ಉಚ್ಚರಿಸಿದರೂ ಸಾಕು, 
ಉಚ್ಚರಿಸುವವನ ಸಕಲ ಪಾಪಗಳೂ, ಸಿಂಹಕ್ಕೆ ಹೆದರಿದ ತೋಳಗಳಂತೆ ಬಿಟ್ಟು 
ಓಡಿಹೋಗುತ್ತವೆ! ಮೈತ್ರೇಯ, ಲೋಹಗಳನ್ನು ಅಗ್ನಿಯು ಹೇಗೆ ಕರಗಿಸು 
ತ್ರದೆಯೋ ಹಾಗೆ, ಭಕ್ತಿಯಿಂದ ಮಾಡಿದ ಭಗವಂತನ ನಾಮಕೀರ್ತನವು 
ಸಮಸ್ತಪಾಪಗಳನ್ನೂ ಕರಗಿಸಿಬಿಡತಕ್ಕ (ನಾಶಗೊಳಿಸುವ) ಶ್ರೇಷ್ಠವಾದ ಸಾಧನ 


21* 


ಅಧ್ಯಾಯ 8 ಷಷ್ಟಾಂಶಃ 617 
ಕಲಿಕಲ್ಮಷಮತ್ಕುಗೃ್ರಂ ನರಕಾರ್ತಿಪ್ರದಂ ನೃಣಾಮ್‌। 


ಪ್ರಯಾತಿ ವಿಲಯಂ ಸದ್ಯ ಸಕೃದ್ಧತ್ರ ಚ ಸಂಸ್ಕೃತೇ॥ 21 
ಹಿರಣ್ಯಗರ್ಭದೇವೇಂದರುದ್ರಾದಿತಾಶಿವಾಯುಭಿಃ । 

ಪಾವಕೈರ್ವಸುಭಿಃ ಸಾಧೈೈರ್ವಿಶ್ಚೇದೇವಾದಿಭಿಃ ಸುರೈಃ ॥ 22 
ಯಕ್ಷರಕ್ಷೋರಗೈಃ ಸಿದ್ಧೆರ್ದೈತ್ಯಗಂಧರ್ವದಾನವೈಃ। 

ಅಪ್ಸರೋಭಿಸ್ಪಥಾ ತಾರಾನಕ್ಷತ್ರೈಃ ಸಕಲೈರ್ಗ್ರಹೈಃ॥ 23 
ಸಪ್ಪರ್ಷಿಭಿಸ್ತಥಾ ಧಿಷ್ಣೈೈರ್ಧಿಷ್ಣಾಧಿಪತಿಭಿಸ್ತಥಾ | 
ಬ್ರಾಹ್ಮಣಾದೈರ್ಮನುಷ್ಮೈಶ್ನ ತಥೈವ ಪಶುಭಿಮಗ್ಯಗೈಃ ॥ 24 
ಸರೀಸೃಷೈರ್ವಿಹಂಗೈಶ್ಚ ಪಲಾಶಾದ್ಭೈರ್ಮಹೀರುಹೈಃ। 
ವನಾಗ್ನಿಸಾಗರಸರಿತ್ಬ್ಪಾತಲೈಃ ಸಧರಾದಿಭಿಃ ॥ 25 
ಶಬ್ದಾದಿಭಿಶ್ಚ ಸಹಿತಂ ಬ್ರಹ್ಮಾಂಡಮಖಲಂ ದ್ದಿಜ। 
ಮೇರೋರಿವಾಣುರ್ಯಸೈತದ್ಯನ್ಮಯಂ ಚೆ ದ್ವಿಜೋತ್ತಮ ॥ 26 


ವಾಗಿದೆ (19-20). ಜನರಿಗೆ ನರಕಪೀಡೆಯನ್ನು ಕೊಡತಕ್ಕ ಅತ್ಯುಗ್ರವಾದ 
ಕಲಿಕಲ್ಲಷವು ಆ ಭಗವಂತನನ್ನು ಒಮ್ಮೆ ಸದಿಸಿಕೊಂಡರೆ ವಿಲಯವಾಗುತ್ತದೆ 
(21). ಹಿರಣ್ಯಗರ್ಭ, ದೇವೇಂದ್ರ, ರುದ್ರ, ಆದಿತ್ಯ, ಅಶ್ವಿನಿದೇವತೆ, ವಾಯು, 
ಅಗ್ನಿ, ವಸು, ಸಾಧ್ಯ, ವಿಶ್ವೇದೇವ--ಮೊದಲಾದ ದೇವತೆಗಳಿಂದಲೂ (22), 
ಯಕ್ಬ್ಷರಕ್ಟೋಗಣಗಳು, ಉರಗರು, ಸಿದ್ಧರು, ದೈತ್ಯಗಂಧರ್ವದಾನವರು, 
ಅಪ್ಸರೆಯರು, ಸಕಲ ತಾರಾನಕ್ಷತ್ರ ಗ್ರಹಗಳು--ಇವುಗಳಿಂದಲೂ (23), 
ಸಪ್ಪರ್ಷಿಗಳು, ನಾನಾಲೋಕಗಳು, ಲೋಕಪಾಲರು, ಬ್ರಾಹ್ಮಣಾದಿ ಮನುಷ್ಯ 
ವರ್ಗಗಳು ಮತ್ತು ಪಶುಮೃಗಗಳಿಂದಲೂ (24), ಹರಿದಾಡುವ ಹಾವು 
ಮೊದಲಾದ ಜಂತು, ಹಕ್ಕಿ, ಮುತ್ತುಗವೇ ಮೊದಲಾದ ವೃಕ್ಷರಾಶಿ, ವನಾಗ್ನಿ 
ಸಾಗರ ನದೀಪಾತಾಳಗಳು, ಪೃಥಿ ೨7 ಇವುಗಳಿಂದಲೂ (25), ಶಬ್ದಾದಿ 
ವಿಷಯಗಳಿಂದಲೂ ಸಹಿತವಾದ ಈ ನಿಖಿಲಬ್ರಹಾಂಡವು, ಹೇ ಮೈತ್ರೇಯ, 
ಮೇರು ಪರ್ವತದೆದುರಿಗೆ ಒಂದು ಪರಮಾಣುವಿದ್ದಂತೆ ಯಾವ ಭಗವಂತ 
ನೆದುರಿಗೆ ಅತ್ಯಲ್ಪವೆನಿಸುತ್ತದೆಯೋ, ಈ ಬ್ರಹ್ಮಾಂಡವು ಯಾವಾತನ ಸ್ವರೂಪವೇ 


618 ಶ್ರೀವಿಷ್ಣುಪುರಾಣಮ್‌ 


ಸ ಸರ್ವಃ ಸರ್ವವಿತ್ಸರ್ವಸ್ವರೂಪೋ ರೂಪವರ್ಜಿತಃ। 
ಭಗವಾನ್‌ ಕೀರ್ತಿತೋ ವಿಷ್ಣುರತ್ರ ಪಾಪಪ್ರಣಾಶನಃ ॥ 27 


ಯದಶ್ಚಮೇಧಾವಭೃಥೇ ಸ್ನಾತಃ ಪ್ರಾಪ್ನೋತಿ ವೆ ಟ್ರ ಫಲಮ್‌ | 
ಮಾನವಸ್ತದವಾಶ್ನೋತಿ ಶುತ್ವೆ ತನ್ಮುನಿಸತ್ತಮ ॥ 28 


ಪ್ರಯಾಗೇ ಪುಷರೇ ಚೆ ವ ಕುರುಕ್ಷೇತ್ರೇ ತಥಾರ್ಣವೇ। 
ಕೃತೋಪವಾಸಃ ಪ್ರಾಪ್ನೋತಿ ತದಸ್ಕ ಶ್ರವಣಾನ್ನರಃ ॥ 29 


ಯದಗ್ನಿಹೋತ್ರೇ ಸುಹುತೇ ವರ್ಷೇಣಾಪ್ನೋತಿ ಮಾನವಃ। 
ಮಹಾಪುಣ್ಯಫಲಂ ವಿಪ್ರ ತದಸ್ಕ ಶ್ರವಣಾತ್‌ ಸಕೃತ್‌ ॥ 30 


ಯಜ್ಞೇಷಶುಕ್ಷದ್ಧಾದಶಾಂ ಸ್ನಾತ್ಹ್‌ ವೈ ಯಮುನಾಜಲೇ!। 
ಮಥುರಾಯಾಂ ಹರಿಂ ದೃಷ್ಟ್ವಾ ಪ್ರಾಪ್ನೋತಿ ಪುರುಷಃ ಫಲಮ್‌ ॥ 31 


ಆಗಿದೆಯೋ (26), ಅಂತಹ ಸರ್ವನೂ ಸರ್ವಜ್ಞನೂ ಸರ್ವಸ್ವರೂಪನೂ 
(ಪರಮಾರ್ಥದಲ್ಲಿ) ರೂಪವರ್ಜಿತನೂ, ಪಾಪಹಾರಿಯೂ ಆದ ಭಗವಾನ್‌ 
ಶ್ರೀವಿಷ್ಣುವು ಈ ಪುರಾಣದಲ್ಲಿ ಕೀರ್ತಿತನಾಗಿದ್ದಾನೆ (27). ಅಶ್ವಮೇಧ 
ಯಾಗವನ್ನು ಮಾಡಿ ಅವಬಭೃತಸ್ನಾನಮಾಡಿದ ಮಾನವನಿಗೆ ಯಾವ ಫಲ 
ಉಂಟೋ ಆ ಫಲವು ಈ ಪುರಾಣವನ್ನು ಶ್ರವಣಮಾಡಿದವನಿಗೆ ಲಭಿಸುತ್ತದೆ. 
ಪ್ರಯಾಗ, ಪುಷ್ಕರಕ್ಷೇತ್ರ, ಕುರುಕ್ಷೇತ್ರ, ಸಮುದ್ರತಟಗಳಲ್ಲಿ ಉಪವಾಸವ್ರತ 
ವನ್ನಾಚರಿಸಿದವರಿಗೆ ಬರುವಷ್ಟು ಪುಣ್ಯಫಲವು ಈ ಪುರಾಣವನ್ನು ಶ್ರವಣ 
ಮಾಡಿದವನಿಗೆ ಲಭಿಸುತ್ತದೆ (28-29). ಒಂದು ವರ್ಷದವರೆಗೆ ನಿಯಮಾನು 
ಸಾರವಾಗಿ ಅಗ್ನಿಹೋತ್ರವನ್ನಾಚರಿಸಿದವರಿಗೆ ದೊರಕುವ ಮಹಾಪುಣ್ಯಫಲವು 
ಈ ಪುರಾಣವನ್ನು ಒಂದು ಸಲ ಕೇಳಿದರೆ ದೊರೆಯುತ್ತದೆ (30). ಜ್ಯೇಷ್ಠಶುದ್ಧ 
ದ್ವಾದಶಿಯ ದಿನ ಯಮುನಾ ನದಿಯಲ್ಲಿ ಸ್ನಾನಮಾಡಿ ಮಧುರೆಯಲ್ಲಿ ಶ್ರೀಕೃಫ 

ದರ್ಶನವನ್ನು ಮಾಡತಕ್ಕ ಮನುಷ್ಯನಿಗೆ ಯಾವ ಫಲ ದೊರಕುತ್ತದೆಯೋ ಆ 


ಅಧ್ಯಾಯ 8 ಷಷ್ಟಾಂಶಃ 619 


ತದಾಪ್ನೋತ್ಕಖಿಲಂ ಸಮ್ಮಗಧ್ಯಾಯಂ ಯಃ ಶೃಣೋತಿ ವೈ! 


ಪುರಾಣಸ್ಕಾಸ್ಕ ವಿಪ್ರರ್ಷೇ ಕೇಶವಾರ್ಷಿತಮಾನಸಃ॥ 32 
ಯಮುನಾಸಲಿಲಸ್ನಾತಃ ಪುರುಷೋ ಮುನಿಸತ್ತಮ। 

ಜ್ಯೇಷ್ಠಾಮೂಲೇ ಸಿತೇ ಪಕ್ಷೇ ದ್ಹಾದಶ್ಶಾಂ ಸಮುಪೋಷಿತಃ ॥ 33 
ಸಮಭ್ಯರ್ಚಾಚ್ಚುತಂ ಸಮ್ಮಜಕ್‌ ಮಥುರಾಯಾಂ ಸಮಾಹಿತಃ। 
ಅಶ್ಚಮೇಧಸ್ಮ ಯಜ್ಜಸ್ಮ ಪ್ರಾಪ್ನೋತ್ಕವಿಕಲಂ ಫಲಮ್‌ ॥ 34 
ಆಲೋಕ್ಕರ್ದ್ವಿಮಥಾನ್ಯೇಷಾಮುನ್ನೀತಾನಾಂ ಸ್ಪವಂಶಜೈಃ | 
ಏತತ್ಕಿಲೋಚುರನ್ಯೇಷಾಂ ಪಿತರಃ ಸಪಿತಾಮಹಾಃ 35 
ಕಚ್ಚಿದಸ್ಮತ್ಕುಲೇ ಜಾತಃ ಕಾಲಿಂದೀಸಲಿಲಾಪುತಃ | 

ಅರ್ಚಯಿಷ್ಯತಿ ಗೋವಿಂದಂ ಮಥುರಾಯಾಮುಪೋಷಿತಃ ॥ 36 
ಜ್ಯೇಷ್ಠಾಮೂಲೇ ಸಿತೇ ಪಕ್ಷೇ ಯೇನೈವಂ ವಯಮಪ್ಪುತ। 
ಪರಾಮೃದ್ಧಿಮವಾಪ್ಸಾಮಸ್ತಾರಿತಾಃ ಸ್ಹಕುಲೋದ್ಧವೈಃ॥ ೨7 





ಫಲವು, ಮೈತ್ರೇಯ, ಈ ಪುರಾಣದ ಒಂದು ಅಧ್ಯಾಯವನ್ನು ಕೇಶವಾರ್ಪಿತ 
ಮಾನಸನಾಗಿ ಯಾವಾತನು ಪೂರ್ತಿ ಕೇಳುವನೋ ಆತನಿಗೆ ಪ್ರಾಪ್ತವಾಗುತ್ತದೆ 
(31-32). ಜ್ಯೇಷ್ಠಾನಕ್ಪತ್ರದಮೂಲಕವಾದ ಜ್ಯೇಷ್ಠಮಾಸದ ಶುಕ್ಷಪಕ್ಷ 
ದ್ವಾದಶಿಯದಿನ ಉಪವಾಸವಿದ್ದು ಯಮುನಾನದಿಯಲ್ಲಿ ಸ್ನಾನಮಾಡಿ 
ಸಮಾಹಿತಚಿತ್ತನಾಗಿ ಅಚ್ಯುತನನ್ನು ಅರ್ಚಿಸಿದರೆ ಅಶ್ವಮೇಧಯಾಗದ 
ಸಂಪೂರ್ಣಫಲ ದೊರೆಯುತ್ತದೆ (33-34). ತಮ್ಮ ತಮ್ಮ ವಂಶದಲ್ಲಿ ಜನಿಸಿದ 
ಪುತ್ರಾದಿಗಳಿಂದ ಉನ್ನತಿಯನ್ನು ಪಡೆದ ಅನ್ಯಪಿತೃಗಳ ಸಂಮೃದ್ದಿಯನ್ನು ನೋಡಿ 
ಅನ್ಯರ ಪಿತೃಪಿತಾಮಹರು ಹೀಗೆ ಹೇಳಿಕೊಳ್ಳುತ್ತಾರಂತೆ (35): “ಹೀಗೆಯೇ ನಮ್ಮ 
ವಂಶದಲ್ಲಿ ಜನಿಸಿದ ಯಾವನಾದರೊಬ್ಬನು ಜ್ಯೇಷ್ಠಮಾಸದ ಶುಕ್ಲಪಕ್ಷದಲ್ಲಿ 
(ದ್ವಾದಶಿಯಂದು) ಉಪವಾಸವಿದ್ದು 'ಹಮುನಾಜಲದಲ್ಲಿ ಸ್ನಾನಮಾಡಿ 
ಗೋವಿಂದನನ್ನು ಅರ್ಚಿಸುವನೆ? "ಆಗ ನಮ್ಮ ವಂಶಜರಿಂದ ನಾವು 
ಉದ್ದಾರವಾಗಿ (ಆ ಪಿತೃಗಳಂತೆ) ಸುಖ ಸಂಮೃದ್ಧಿಗಳನ್ನು ಪಡೆಯಬಹುದಲ್ಲವೆ? 
(36-37). ಪುಣ್ಯಾತ್ರರಾದವರ ವಂಶಜಾತನು ಜ್ಯೇಷ್ಠಮಾಸದ ಶುಕ್ಷಪಕ್ಷದಲ್ಲಿ 


690 ಶ್ರೀವಿಷ್ಣುಪುರಾಣಮ್‌ 

ಜೈಷ್ಟಾಮೂಲೇ ಸಿತೇ ಪಕ್ಷೇ ಸಮಭ್ಯರ್ಚೆ ಜನಾರ್ದನಮ್‌! 
ಧನ್ಮಾನಾಂ ಕುಲಜಃ ಪಿಂಡಾನ್‌ ಯಮುನಾಯಾಂ ಪುದಾಸೃತಿ॥ 38 
ತಸ್ಮಿನ್ಕಾಲೇ ಸಮಭ್ಯರ್ಚ್ಯ ತತ್ರ ಕೃಷ್ಣಂ ಸಮಾಹಿತಃ। 


ದತ್ತ್ವಾ ಪಿಂಡಂ ಪಿತೃಭಶ್ಚ ಯಮುನಾಸಲಿಲಾಪೃತಃ॥ 39 
ಯದಾಪ್ನೋತಿ ನರಃ ಪುಣ್ಮಂ ತಾರಯನ್‌ ಸ್ಪಪಿತಾಮಹಾನ್‌ | 
ಶ್ರುತ್ಹಾಂಧ್ಯಾಯಂ ತದಾಪ್ನೋತಿ ಪುರಾಣಸ್ಕಾಸ್ಮ ಭಕ್ತಿತಃ॥ 40 


ಏತತ್‌ ಸಂಸಾರಭೀರೂಣಾಂ ಪರಿತ್ರಾಣಮನುತ್ತಮಮ್‌ | 
ಶ್ರಾವ್ಯಾಣಾಂ ಪರಮಂ ಶ್ರಾವ್ಮಂ ಪವಿತ್ರಾಣಾಮನುತ್ತಮಮ್‌ ॥ 4] 


ದುಃಸ್ಪಪ್ನನಾಶನೆಂ ನೃಣಾಂ ಸರ್ವದುಷ್ಠನಿಬರ್ಹಣಮ್‌ | 
ಮಂಗಲಂ. ಮಂಗಲಾನಾಂ ಚ ಪುತ್ರಸಂಪತ್‌ ಪ್ರದಾಯಕಮ್‌ ॥ 42 


ಇದಮಾರ್ಷಂ ಪುರಾ ಪ್ರಾಹ ಯಭವೇ ಕಮಲೋದ್ಧವಃ। 
ಯಭುಃ ಪ್ರಿಯವ್ರತಾಯಾಹ ಸ ಚ ಭಾಗುರಯೇಇಂಬ್ರವೀತ್‌ |. 43 


ಜನಾರ್ದನನನ್ನು ಪೂಜಿಸಿ ಯಮುನಾಜಲದಲ್ಲಿ ಆ ಪಿತೃಗಳಿಗೋಸ್ಕರ 


ಪಿಂಡವನ್ನು ಅರ್ಪಿಸುವನು” ಎಂದು (38). ಅದೇ ಕಾಲದಲ್ಲಿ ಯರ 
ಜಲಸ್ನಾನವನ್ನು ಮಾಡಿ ಸಮಾಹಿತನಾಗಿ ಶ್ರೀಕೃಷ್ಣನನ್ನು ಪೂಜಿಸಿ ಪಿತೃಗಳಿಗೆ 
ಪಿಂಡವನ್ನರ್ಪಿಸಿ ತನ್ನ ಪಿತೃಪಿತಾಮಹರನ್ನು ಉದ್ದ೦ಸಿದವನಿಗೆ ಯಾವ ಪುಣ್ಯ 
ಉಂಟೋ, ಆ ಪುಣ್ಯವನ್ನು ಈ ಪುರಾಣದ ಒಂದು ಅಧ್ಯಾಯವನ್ನು ಭಕ್ತಿಯಿಂದ 
ಶ್ರವಣಮಾಡಿದವನು ಪಡೆಯುತ್ತಾನೆ (39-40). ಈ ವಿಷ್ಣುಪುರಾಣವು 
ಸಂಸಾರಭೀತರಿಗೆ ಪ್ರಬಲವಾದ ರಕ್ಷಾಕವಚವಾಗಿದೆ. ಶ್ರಾವ್ಯಗ್ರಂಥಗಳಲ್ಲಿ 
ಶ್ರೇಷ್ಠವಾದುದು. ಪವಿತ್ರವಸ್ತುಗಳಲ್ಲಿ ಅತ್ಯಂತ ಪವಿತ್ರವಾದುದು (41). ದುಃಸ್ವಪ್ನ 
ನಾಶಕವಾದದ್ದು. ಮಾನವರ ಕೆಟ್ಟುದೆಲ್ಲವನ್ನೂ ವಿಧ್ವಂಸಗೊಳಿಸತಕ್ಕದ್ದು. ಇದು 
ಮಂಗಳದ್ರವ್ಯಗಳಲ್ಲಿ ಉತ್ತಮವಾದ ಮಂಗಳದ್ರವ್ಯ, ಪುತ್ರಸಂಪತ್ತನ್ನು 
ಅನುಗ್ರಹಿಸತಕ್ಕದ್ದಾಗಿದೆ (42). ಮೈತ್ರೇಯ, ಪೂರ್ವಕಾಲದಲ್ಲಿ (ನಾರಾಯಣ 
ಯಷಿಯಿಂದ ಪ್ರೋಕ್ಷವಾದ) ಈ ಆರ್ಷಪುರಾಣವನ್ನು ಬ್ರಹ್ಮನು ಖಭುವಿಗೆ 
ಉಪದೇಶಿಸಿದನು. ಖುಭುವು ಪ್ರಿಯವ್ರತನಿಗೂ ಆತನು ಭಾಗುರಿಗೂ 
ಹೇಳಿದರು (43). ಭಾಗುರಿಯು ಸ್ತಂಭಮಿತ್ರನಿಗೂ ಸಂಭಮಿತ್ರನು ದಧೀಚನಿಗೂ 


ಅಧ್ಯಾಯ 8 ಷಷ್ಟಾಂಶಃ 621 


ಭಾಗುರಿಃ ಸ್ಪಂಭಮಿತ್ರಾಯ ದಧೀಚಾಯ ಸ ಚೋಕ್ತವಾನ್‌ | 


ಸಾರಸ್ಪತಾಯ ತೇನೋಕ್ತಂ ಭೈಗುಸ್ಸಾರಸ್ಪತೇನ ಚ॥ 44 
ಭೃಗುಣಾ ಪುರುಕುತ್ಸಾಯ ನರ್ಮದಾಯೈ ಸ ಚೋಕ್ತವಾನ್‌ | 
ನರ್ಮದಾ ಧೃತರಾಷ್ಟ್ರಾಯ ನಾಗಾಯಾಪೂರಣಾಯ ಚ॥ 45 
ತಾಭ್ಯಾಂ ಚ ನಾಗರಾಜಾಯ ಪ್ರೋಕ್ತಂ ವಾಸುಕಯೇ ದ್ವಿಜ | 
ವಾಸುಕಿಃ ಪ್ರಾಹ ವತ್ಸಾಯ ವತ್ಸಶ್ಚಾಶ್ಚತರಾಯ ವೈ॥ 46 
ಕಂಬಲಾಯ ಚೆ ತೇನೋಕ್ತಮೇಲಾಪುತ್ರಾಯ ತೇನ ವೈ! 

ಪಾತಾಲಂ ಸಮನುಪ್ರಾಪ್ರಸ್ತತೋ ವೇದಶಿರಾ ಮುನಿಃ॥ 47 
ಪ್ರಾಪ್ತವಾನೇತದಖಿಲಂ ಸ ಚೆ ಪ್ರಮತಯೇ ದದೌ। 

ದತ್ತಂ ಪ್ರಮತಿನಾ ಚೈತಜ್ಜ್ಞಾಶುಕರ್ಣಾಯ ಧೀಮತೇ॥ 48 
ಜಾತುಕರ್ಣೇನ ಚೈವೋಕ್ತಮನ್ಶ್ಯೇಷಾಂ ಪುಣ್ಮಕರ್ಮಣಾಮ್‌ | 
ಪುಲಸ್ತವರದಾನೇನ ಮಮಾಷೈೇತತ್‌ ಸ್ಮೃತಿಂ ಗತಮ್‌॥ 49 


ಅವನು ಸಾರಸ್ವತನಿಗೂ ಬೋಧಿಸಿದರು. ಸಾರಸ್ವತನಿಂದ ಭೃಗು ಈ ಪುರಾಣ 
ವನ್ನು ಪಡೆದನು. ಭೃಗು ಇದನ್ನು ಪುರುಕುತ್ಸನಿಗೂ ಆತನು ನರ್ಮದೆಗೂ 
ನರ್ಮದೆಯು ಧ ತೆರಾಷ್ಟನೆಂಬ ನಾಗನಿಗೂ ಅಪೂರಣನೆಂಬ ನಾಗನಿಗೂ 
ಉಪದೇಶಿಸಿದರು (44-45). ಮೈತ್ರೇಯ, ಆ ಇಬ್ಬರು ನಾಗರು ಈ ಪುರಾಣ 
ವನ್ನು ನಾಗರಾಜನಾದ ವಾಸುಕಿಗೆ ನಿರೂಪಿಸಿದರು. ವಾಸುಕಿಯು ವತ್ಸನಿಗೂ 
ವತ್ಸನು ಅಶ್ವತರನಿಗೂ ತಿಳಿಸಿದರು. ಅವನು ಕಂಬಲನಿಗೂ ಆತನು ಏಲಾ 
ಪುತ್ರನಿಗೂ ಹೇಳಿದರು. ವೇದಶಿರನೆಂಬ ಮುನಿಯು ಪಾತಾಳಲೋಕಕ್ಕೆ 
ಹೋಗಿದ್ದಾಗ ಏಲಾಪುತ್ರನಿಂದ ಈ ಪುರಾಣವೆಲ್ಲವನ್ನೂ ತಿಳಿದುಕೊಂಡನು 
(46-47). ಅನಂತರ ವೇದಶಿರನು ಪ್ರಮತಿಗೂ ಪ್ರಮತಿಯು ಧೀಮಂತನಾದ 
ಜಾತುಕರ್ಣನಿಗೂ ಈ ಪುರಾಣವನ್ನು ಉಪದೇಶಿಸಿದರು. ಜಾತುಕರ್ಣ 
ನಾದರೋ ಈ ಪುರಾಣವನ್ನು ಪುಣ್ಯಾತರಾದ ಬೇರೆ ಬೇರೆ ಜನರಿಗೆ 
ಉಪದೇಶಿಸಿದನು. (ಪೂರ್ವಜನ್ಮದಲ್ಲಿ ಸಾರಸ್ವತನ ಮುಖದಿಂದ ನಾನು ಕೇಳಿದ್ದ 
ಈ ಪುರಾಣವು ಪುಲಸ್ತ್ಯಮುನಿಗಳ ವರದಾನದಿಂದ ನನಗೂ ಸಣೆಗೆ* 


* ಅನುಬಂಧವನ್ನು ನೋಡಿ. 


622 ಶ್ರೀವಿಷ್ಣುಪುರಾಣಮ್‌ 
ಮಯಾಂಷಿ ತುಭ್ಯಂ ಮೆ ತೀಯ ಯಥಾವತ್‌ ಕಥಿತಂ ತ್ಲಿದಮ್‌! 
ತ್ಹಮಪ್ಕೇತತ್‌ ಶಿನೀಕಾಯ ಕಲೇರಂತೇ ವದಿಷ್ಠಸಿ॥ 50 


ಇತ್ಮೇತತ್ತರಮಂ ಗುಹ್ಮಂ ಕಲಿಕಲ್ಮಷನಾಶನಮ್‌ | 
ಯಃ ಶೃಣೋತಿ ನರೋ ಭಕ್ತ್ಯಾ ಸರ್ವಪಾಪೈಃ ಪ್ರಮುಚ್ಛತೇ॥ 51 


ಸಮಸತೀರ್ಥಸ್ನಾನಾನಿ ಸಮಸ್ತಾಮರಸಂಸ್ತುತಿಃ | 


ಕೃತಾ ತೇನ ಭವೇದೇತದ್ಧ ಶೃಣೋತಿ ದಿನೇ ದಿನೇ॥ 52 
ಕಪಿಲಾದಾನಜನಿತಂ ಪುಣ್ಯಮತತದುರ್ಲಭಮ್‌ | 
ಶ್ರುತ್ಚೈತಸ್ಮ ದಶಾಧ್ಯಾಯಾನವಾಪ್ನೋತಿ ನ ಸಂಶಯಃ ॥ 53 


ಯಸ್ವೇತತ್ಸಕಲಂ ಶೃಣೋತಿ ಪುರುಷಃ 
ಕೃತ್ವಾ ಮನಸ್ಕಚ್ಛುತಮ್‌ 

ಸರ್ವಂ ಸರ್ವಮಯಂ ಸಮಸ್ತ ಜಗತಾ- 
ಮಾಧಾರಮಾತ್ಮಾಶ್ರಯಮ್‌ | 


ಬಂದಿತು (48-49). ಮೈತ್ರೇಯ, ನಾನೂ ಸಹ ಇದನ್ನು ನಿನಗೆ ಹೇಳಿದ್ದೇನೆ. 
ಕಲಿಯುಗದ ಕಡೆಯಲ್ಲಿ ನೀನೂ ಕೂಡ ಈ ಪುರಾಣವನ್ನು ಶಿನೀಕನೆಂಬವನಿಗೆ 
ಉಪದೇಶಿಸುವೆ! (50). ಈ ಪ್ರಕಾರವಾಗಿ ಪರಮರಹಸ್ಕವೂ ಕಲಿಕಲ್ಮಷ 
ನಾಶನವೂ ಆದ ಈ ವಿಷ್ಣುಪುರಾಣವನ್ನು ಭಕ್ತಿಯಿಂದ ಶ್ರವಣಮಾಡತಕ್ಕವನು 
ಸರ್ವಪಾಪಗಳಿಂದಲೂ ಮುಕ್ತನಾಗುತ್ತಾನೆ (51). ಯಾವಾತನು ಪ್ರತಿ ದಿನವೂ 
ಇದನ್ನು ಕೇಳುತ್ತಿರುವನೋ ಆತನು ಸಮಸ್ತ ಪುಣ್ಯತೀರ್ಥಗಳಲ್ಲಿ ಸ್ನಾನಮಾಡಿದ 
ಹಾಗೆಯೇ. ಸಮಸ್ತ ದೇವತೆಗಳನ್ನು ಸುತಿಮಾಡಿದ ಹಾಗೆಯೇ. ದುರ್ಲಭವಾದ 
ಯಾವ ಪುಣ್ಯವು ಗೋದಾನದಿಂದ ಪ್ರಾಪ್ತವಾಗುತ್ತದೆಯೋ ಆ ಪುಣ್ಯವು ಈ 
ಪುರಾಣದ ಹತ್ತು ಅಧ್ಯಾಯಗಳನ್ನು ಶ್ರವಣಮಾಡಿದರೆ ನಿಃಸಂಶಯವಾಗಿ ಪ್ರಾಪ್ತ 
ವಾಗುವುದು (52-53). ಸರ್ವನೂ ಸರ್ವವ್ಯಾಪಿಯೂ ಸಮಸ್ತಜಗತ್ತುಗಳಿಗೆ 
ಆಧಾರನೂ ಸ್ವಪ್ರತಿಷ್ಠಿತನೂ ಜ್ಞಾನಸ್ತರೂಪನೂ ಜ್ಲೇಯನೂ ಆದ್ಯಂತರಹಿತನೂ 
ಸಕಲದೇವತೆಗಳಿಗೆ ಹಿತಕಾರಕನೂ ಆದ ಅಚ್ಯುತನನ್ನು ಯಾವ ಪುರುಷನು ತನ್ನ 
ಮನಸ್ಸಿನಲ್ಲಿ ಧ್ಯಾನಿಸುತ್ತ ಈ ವಿಷ್ಣುಪುರಾಣದ ಸಕಲ ಭಾಗವನ್ನೂ ಶ್ರವಣ 


ಅಧ್ಯಾಯ 8 ಷಷ್ಠಾಂಶಃ 623 


ಜ್ಞಾನಜ್ಞೇಯಮನಾದಿಮಂತರಹಿತಂ 
ಸರ್ವಾಮರಾಣಾಂ ಹಿತಮ್‌ 
ಸ ಪ್ರಾಪ್ನೋತಿ ನ ಸಂಶಯೋಪಸ್ತೃವಿಕಲಂ 
ಯದ್‌ವಾಜಿಮೇಧೇ ಫಲಮ್‌ ॥ 54 


ಯತ್ರಾದೌ ಭಗವಾಂಶ್ಚರಾಚರಗುರುರ್ಮಧ್ಯೇ ತಥಾಂತೇ ಚ ಸಃ 
ಬ್ರಹ್ಮಜ್ಞಾನಮಯೋಇಚ್ಯುತೋನಖಿಲಜಗನ್ಮಧ್ಯಾಂತಸರ್ಗಪ್ರಭುಃ। 

ತತ್ಸರ್ವಂ ಪುರುಷಃ ಪವಿತ್ರಮಮಲಂ ಶೃಣ್ಣನ್‌ ಪಠನ್‌ ವಾಚಯನ್‌ 
ಪ್ರಾಪ್ನೋತ್ಕಸ್ತಿ ನ ತತ್ಫಲಂ ತ್ರಿಭುವನೇಷ್ಟೇಕಾಂತಸಿದ್ದಿರ್ಹರಿಃ ॥ 55 


ಯಸ್ಮಿನ್ನಸ್ತಮತಿರ್ನ ಯಾತಿ ನರಕಂ 
ಸ್ವರ್ಗೋ5ಪಿ ಯಚ್ಚಂತನೇ 

ವಿಘ್ನೋ ಯತ್ರ ನಿವೇಶಿತಾತ್ಮಮನಸೋ 
ಬ್ರಾಹ್ಮೋsಪಿ ಲೋಕೋತಲ್ಲಕಃ! 


ಮಾಡುತ್ತಾನೋ ಆತನು ಅಶ್ವಮೇಧಯಾಗದಲ್ಲಿ ದೊರೆಯುವ ಸಂಪೂರ್ಣ 
ಫಲವನ್ನು* ನಿಃಸಂದೇಹವಾಗಿ ಪಡೆಯುತ್ತಾನೆ (54). ಯಾವ ಗ್ರಂಥದ ಆದಿ- 
ಮಧ್ಯ-ಅಂತಗಳಲ್ಲಿ ಅಖಿಲ ಜಗತ್ತುಗಳ ಆದಿ-ಮಧ್ಯ (ಸ್ಥಿತಿ)-ಅಂತಗಳಿಗೆ 
ಪ್ರಭುವೂ ಚರಾಚರ ಗುರುವೂ ಬ್ರಹ್ಮಚ್ಛಾನಸ್ತರೂಪನೂ ಆದ ಅಚ್ಯುತನು 
ನೆಲೆಸಿರುವನೋ ಅಂತಹ ಪವಿತ್ರವೂ ನಿರ್ಮಲವೂ ಆದ ಗ್ರಂಥವನ್ನು 
ಪೂರ್ತಿಯಾಗಿ ಕೇಳಿದರೆ, ಓದಿದರೆ ಅಥವಾ ಓದಿಸಿದರೆ ಯಾವ ಫಲವು 
ದೊರೆಯುತ್ತದೆಯೋ ಅದು ಈ ತ್ರಿಭುವನದಲ್ಲಿ ಇನ್ನೆಲ್ಲಿಯೂ ದೊರೆಯ 
ಲಾರದು. ಏಕೆಂದರೆ, ಶ್ರೀಹರಿಯು ನಿಶ್ಚಿತವಾದ ಮುಕ್ತಿರೂಪ ಫಲಸಿದ್ದಿಯನ್ನು 
ಕೊಡುತ್ತಾನಲ್ಲವೇ? (55). ಯಾರಲ್ಲಿ ಚಿತ್ತವನ್ನಿಟ್ಟವನು ಎಂದಿಗೂ 
ನರಕವನ್ನೈದುವುದಿಲ್ಲವೋ, ಯಾರನ್ನು ಧ್ಯಾನಿಸುವಾಗ ಸ್ವರ್ಗವೂ ವಿಘ್ನವಾಗಿ 
ಕಾಣುತ್ತದೆಯೋ, ಯಾರಲ್ಲಿ ತನ್ನನ್ನೂ ಮನಸ್ಸನ್ನೂ (ಸಮಾಧಿಯಿಂದ) ಲಯ 

* ಕೆಲವು ಅಧ್ಯಾಯಗಳನ್ನು ಶ್ರವಣಮಾಡಿದರೂ ಅಶ್ವಮೇಧದ ಫಲ 


ದೊರೆಯುತ್ತದೆಯೆಂದು ಹಿಂದೆ ಹೇಳಿದೆ. ಆದ್ದರಿಂದ ಪೂರ್ಣಶ್ರವಣ ಮಾಡಿದರೆ ಹಲವು 
ಅಶ್ವಮೇಧ ಯಾಗಗಳ ಫಲ ದೊರೆಯುತ್ತದೆಂದು ಫಲಾಧಿಕ್ಯವನ್ನು ಹೇಳಬೇಕು. 


624 ಶ್ರೀವಿಷ್ಣುಪುರಾಣಮ್‌ 


ಮುಕ್ತಿಂ ಚೇತಸಿ ಯಃ ಸ್ಥಿತೋ5ಮಲಧಿಯಾಂ 
ಪುಂಸಾಂ ದದಾತೃವ್ಯಯಃ 
ಕಿಂ ಚಿತ್ರಂ ಯದಫಂ ಪ್ರಯಾತಿ ವಿಲಯಂ 
ತತ್ರಾಚ್ಯುತೇ ಕೀರ್ತಿತೇ ॥ 56 


ಯಜ್ಞೈೆರ್ಯಜ್ಞವಿದೋ ಯಜಂತಿ ಸತತಂ 
ಯಜ್ಞೇಶ್ವರಂ ಕರ್ಮಣೋ 
ಯಂ ವೈ ಬ್ರಹ್ಮಮಯಂ ಪರಾವರಮಯಂ 
ಧ್ಕಾಯಂತಿ ಚ ಜ್ಞಾನಿನಃ। 
ಯಂ ಸಂಚಿಂತ್ಯ ನ ಜಾಯತೇ ನ ಮ್ರಿಯತೇ 
ನೋ ವರ್ದ್ವತೇ ಹೀಯತೇ 
ನೈವಾಸನ್ನ ಚ ಸದ್ಗವತ್ಯತಿ ತತಃ 
ಕಿಂ ವಾ ಹರೇಃ ಶ್ರೂಯತಾಮ್‌ ॥ 57 


ಗೊಳಿಸಿದವನಿಗೆ ಬ್ರಹ್ಮಲೋಕವು ಅತ್ಯಲ್ಪವಾಗಿ ತೋರುವುದೋ ಮತ್ತು 
ಶುದ್ಧಚಿತ್ರರಾದ ಜನರ ಚಿತ್ತದಲ್ಲಿ ನೆಲೆಸಿದರೆ ಯಾವ ಅವ್ಯಯನು ಅವರಿಗೆ 
ಮುಕ್ತಿಯನ್ನೀಯುವನೋ ಅಂತಹ ಅಚ್ಕುತನ ಕೀರ್ತನೆಯನ್ನು ಮಾಡಿದರೆ 
ಪಾಪವು ಲಯ ಹೊಂದುವುದೆಂದರೆ ಅಚ್ಚರಿಯೇನು? (56). ಯಜ್ಞವಿದರಾದ 
ಕರ್ಮನಿಷ್ಠರು ಯಜ್ಞೇಶ್ವರನಾದ ಯಾವಾತನನ್ನು ಯಜ್ಞಗಳಿಂದ ಅರ್ಚಿಸು 
ತ್ತಾರೋ, ಬ್ರಹ್ಮಸ್ತರೂಪನೂ ಪರಾಪರಪ್ರಕೃತಿಸ್ತರೂಪನೂ ಆದ ಯಾವಾತ 
ನನ್ನು ಜ್ಞಾನಿಗಳು ಧ್ಯಾನಿಸುತ್ತಿರುವರೋ, ಯಾವಾತನನ್ನು ಚಿಂತಿಸುತ್ತಿರುವ 
ಮಾನವನು ಮತ್ತೆ ಹುಟ್ಟುವುದಿಲ್ಲವೋ ಸಾಯುವುದಿಲ್ಲವೋ ಬೆಳೆಯುವು 
ದಿಲ್ಲವೋ ಕ್ಷಯಿಸುವುದೂ ಇಲ್ಲವೋ* ಯಾವಾತನನ್ನು ಬಿಟ್ಟು ಅಸತ್‌ ಎನಿಸುವ 
ಕರಣವಾಗಲಿ ಸತ್‌ ಎನಿಸುವ ಕಾರ್ಯವಾಗಲಿ ಇಲ್ಲವೋ ಅಂತಹ ಶ್ರೀಹರಿ 
ಯನ್ನು ಅತಿಕ್ರಮಿಸಿ ಕೇಳಲರ್ಹವಾದ ಇನ್ನೊಂದು ವಸ್ತುವಾದರೂ॥8 


* ಆ ಮನುಷ್ಯನು ಮುಕ್ತನಾಗುವುದರಿಂದ ಜನಾದಿವಿಕಾರಗಳಿರುವುದಿಲ್ಲ. 
$ ಸರ್ವವೂ ವಿಷ್ಣುಮಯವಾದ್ದರಿಂದ ಯಾವ ವಸ್ತುವಿನ ವಿಚಾರ ಮಾಡಿದರೂ 
ಅದು ವಿಷ್ಣುವಿನ ಅಂಶವೇ ಆಗಿರುತ್ತದೆ. 


ಅಧ್ಯಾಯ 8 ಷಷ್ಠಾಂಶಃ 625 


ಕವೃಂ ಯಃ ಪಿತೃರೂಪಧೃಗ್ದಿಧಿಹುತಂ 
ಹವ ಚ ಭುಂಕ್ತೇ ವಿಭು- 
ರ್ದೇವತ್ಹೇ ಭಗವಾನನಾದಿನಿಧನಃ 
ಸ್ಥಾಹಾಸ್ಪಧಾಸಂಜ್ಞಿತೇ । 
ಯಸ್ಮಿನ್‌ ಬ್ರಹ್ಮಣಿ ಸರ್ವಶಕ್ತಿನಿಲಯೇ 
ಮಾನಾನಿ ನೋ ಮಾನಿನಾಂ 
ನಿಷಾಯೆ ಟ್ರ ಪ್ರಭವಂತಿ ಹಂತಿ ಕಲುಷಂ 
ಶ್ರೋತ್ರಂ ಸ ಯಾತೋ ಹರಿಃ॥ 58 


ನಾಂತೋತಸ್ತಿ ಯಸ್ಕ ನ ಚ ಯಸ್ಕ ಸಮುದ್ಧವೋಶಸ್ತಿ 
ವೃದ್ಧಿರ್ನ ಯಸ್ಕ ಪರಿಣಾಮವಿವರ್ಜಿತಸ್ಯ! 
ನಾಪಕ್ಷಯಂ ಚ ಸಮುಪೈತ್ಯವಿಕಾರಿ ವಸ್ತು 
ಯಸ್ಪಂ ನತೋಜಸ್ಮಿ ಪುರುಷೋತ್ತಮಮೀಶಮೀಡ್ಕಮ್‌ ॥ 59 


ಯಾವುದಿದೆ? (57). ಅನಾದಿನಿಧನನಾದ ಯಾವ ಭಗವಂತನು ಪಿತೃ 
ರೂಪವನ್ನು ಧರಿಸಿ ಜನರಿಂದ ವಿಧಿಪೂರ್ವಕವಾಗಿ ಹುತವಾದ ಸ್ವಧಾಸಂಜ್ಞೆಯ 
ಕವ್ಯವನ್ನು ಭುಜಿಸುತ್ತಾನೋ, ದೇವತಾರೂಪವನ್ನು ಧರಿಸಿ ಸ್ವಾಹಾಸಂಜ್ಞೆಯ 
ಹವ್ಯವನ್ನು ಭುಜಿಸುತ್ತಾನೋ, ಸರ್ವಶಕ್ತಿಗಳಿಗೆ ಆಶ್ರಯವಾದ ಯಾವ ಬ್ರಹ್ಮ 
ವಸ್ತುವಿನ ವಿಷಯದಲ್ಲಿ ಪ್ರಮಾಣಕುಶಲರು ಹೇಳತಕ್ಕ ಪ್ರಮಾಣಗಳು ಆ 
ಬ್ರಹ್ಮವಸ್ತುವಿನ ಸ್ವರೂಪವನ್ನಳೆಯಲು ಅಸಮರ್ಥವಾಗಿವೆಯೋ ಅಂತಹವನು 
ಶ್ರೀಹರಿ. ಆತನನ್ನು ಶ್ರವಣಪಥಕ್ಕೆ ತಂದರೆ (ಆತನ ಲೀಲೆಯನ್ನು ಕೇಳಿದರೆ) 
ಶ್ರೀಹರಿಯು ಸಮಸ್ತದುರಿತವನ್ನು ನಾಶಮಾಡುತ್ತಾನೆ (58). ಪರಿಣಾಮರಹಿತ 
ನಾದ ಯಾವ ಪ್ರಭುವಿಗೆ ಅಂತವಿಲ್ಲವೋ ಆದಿಯಿಲ್ಲವೋ ವೃದ್ಧಿ ಇಲ್ಲವೋ 
ಅಪಕ್ಷಯವೂ ಇಲ್ಲವೋ-(ಹೀಗೆ ಷಡ್‌ಭಾವ) ವಿಕಾರಶೂನ್ಯನಾದ 
ಪರಮಾರ್ಥವಸ್ತು ಯಾರೋ ಅಂತಹ ಸ್ವವನೀಯನೂ ಪುರುಷೋತ್ರಮನೂ 
ಆದ ಪರಮೇಶ್ವರನಿಗೆ ನಮಸ್ಕರಿಸುತ್ತೇನೆ* (59). ಪರಮೇಶ್ವರನ ಅನಂತರ 


* ಸೃಷ್ಟ್ಯಾದ್ಯುಪಯೋಗಕ್ಕಾಗಿ ಈ ಪುರಾಣದಲ್ಲಿ ಪ್ರತಿಪಾದಿತವಾದ ಪರಮೇಶ್ವರ, 


ಲ ಲಿ ರಿ 


ಪುರುಷ (ಜೀವ), ಪ್ರಧಾನ, ವ್ಯಕ್ತ--ಎಂಬ ಭಗವಂತನ ರೂಪ ಚತುಷ್ಪಯವನ್ನು ಈ 
ಶ್ಲೋಕದಿಂದಾರಂಭಿಸಿ ನಾಲ್ಕು ಶ್ಲೋಕಗಳಲ್ಲಿ ನಮಸ್ಕರಿಸಲಾಗಿದೆ. 


626 ಶ್ರೀವಿಷ್ಣುಪುರಾಣಮ್‌ 


ತಸ್ಕೆ ಪವ ಯೋವಇನುಗುಣಭುಗ್‌ಬಹುಧೆ ಕ ಏವ 

ಶುದ್ಧೋಂಪಕಶುದ್ಧ ಇವ ಭಾತಿ ಹಿ ಮೂರ್ತಿಭೇದೈಃ। 
ಜ್ಞಾನಾನ್ನಿತಃ ಸಕಲಸತ್ತವಿಭೂತಿಕರ್ತಾ 

ತಸ್ಮೈ ನಮೋಸ್ತು ಪುರುಷಾಯ ಸದಾವ್ಯಯಾಯ ॥ 60 


ಜ್ಞಾನಪ್ರವೃತ್ತಿನಿಯಮೈಕ್ಕಮಯಾಯ ಪುಂಸೋ 
ಭೋಗಪ್ರದಾನಪಟವೇ ತ್ರಿಗುಣಾತ್ಮಕಾಯ | 
ಅವಾಕೃತಾಯ ಭವಭಾವನಕಾರಣಾಯ 


ವಂದೇ ಸ್ವರೂಪಭವನಾಯ ಸದಾಂಜರಾಯ॥ 61 
ವ್ಯೋಮಾನಿಲಾಗ್ನಿಜಲಭೂರಚನಾಮಯಾಯ 
ಶಬ್ದಾದಿಭೋಗೃದಿಷಯೋಪನಯಕ್ಷಮಾಯ!। 
ಪುಂಸಃ ಸಮಸ್ತಕರಣೈರುಪಕಾರಕಾಯ 
ವೃಕ್ತಾಯ ಸೂಕ್ಷ್ಮಬೃಹದಾತ್ಮವತೇ ನತೋಪಸ್ಥಿ ॥॥ 62 


ಯಾವಾತನು ಏಕನೇ ಆಗಿದ್ದರೂ ಗುಣಭೋಗವನ್ನು ಕಳೆದು (ಬ್ರಹ್ಮಾದಿ ರೂಪ 
ಗಳಿಂದ) ಅನೇಕನಾಗಿಯೂ ಶುದ್ಧನಾಗಿದ್ದರೂ (ಸೃಷ್ಟಿಕಾರ್ಯಾದಿಗಳಲ್ಲಿ 
ತೊಡಗಿ) ಅಶುದ್ಧನಂತೆಯೂ (ದಕ್ಷಮನ್ಹಾದಿ) ಮೂರ್ತಿಭೇದಗಳನ್ನು ತಳೆದು 
ವಿರಾಜಿಸುತ್ತಿರುವನೋ ಸರ್ವಜ್ಞನೂ ಸರ್ವಪದಾರ್ಥಗಳ ವಿಕಾಸಕರ್ತನೂ 
ಆಗಿರುವನೋ ಅಂತಹ ಅವ್ಯಯನಾದ ಪುರುಷನಿಗೆ ನಮಸ್ಕಾರವಿರಲಿ (60). 
ಜ್ಞಾನ, ಕರ್ಮ, ಪ್ರವೃತ್ತಿ , ಅವುಗಳ ನಿಯಮನ (ಸಂಕೋಚ)--ಇವು ಯಾರಲ್ಲಿ 
ಏಕತೆಯಿಂದ ಸಮಾವಿಷ್ಟವಾಗಿವೆಯೋ ಅಂತಹ ತ್ರಿಗುಣಸ್ತ್ವರೂಪಭೂತನೂ 
ಪುರುಷನಿಗೆ (ಜೀವನಿಗೆ) ಭೋಗಪ್ರದನೂ ಸಂಸಾರಪ್ರವರ್ತನೆಗೆ ಕಾರಣನೂ 

ಸ್ವತಃಸಿದ್ದದೂ ಕ್ಷಯವಿಲ್ಲದೇ ಸರ್ವದಾ ಇರತಕ್ಕವನೂ ಆದ ಅವ್ಯಾಕೃತ 
ಸ್ವರೂಪನನ್ನು ವಂದಿಸುತ್ತೇನೆ (61). ಆಕಾಶ, ವಾಯು, ವಸ್ನಿ, ಜಲ, ಪೃಥ್ವೀ 
ಸ್ವರೂಪನಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಭೋಗ್ಯವಿಷಯ 
ಗಳನ್ನು ಒದಗಿಸಲು ಸಮರ್ಥನಾದ, (ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ) 
ಸಕಲೇಂದ್ರಿಯಗಳ ಮೂಲಕ ಪುರುಷನಿಗೆ ಉಪಕಾರಕನಾದ ಮತ್ತು 
ಸೂಕ್ಷ ವಾದ ಮಹದಾದಿರೂಪನೂ ಸ್ಥೂಲವಾದ ಪೃಥ್ವಿವ್ಯಾದಿರೂಪನೂ ಆದ 


ಅಧ್ಯಾಯ 8 ಷಷ್ಟಾಂಶಃ 627 


ಇತಿ ವಿವಿಧಮಜಸ್ಮ ಯಸ್ಕ ರೂಪಂ 
ಪ್ರಕೃತಿಪರಾತ್ಮಮಯಂ ಸನಾತನಸ್ಕ! 
ಪ್ರದಿಶತು ಭಗವಾನಶೇಷ ಪುಂಸಾಂ 
ಹರಿರಪಜನ್ಮಜರಾದಿಕಾಂ ಸ ಸಿದ್ಧಿಮ್‌॥ 63 


ಇತಿ ಶ್ರೀವಿಷ್ಣುಪುರಾಣೇ ಷಷ್ಠಾಂಶೇ ಅಷ್ಟಮೋಇಧ್ಯ್ಕಾಯಃ 


ಇತಿ ಶ್ರೀಪರಾಶರಮುನಿವಿರಚಿತೇ ಶ್ರೀವಿಷ್ಣುಪರತ್ಚನಿರ್ಣಾಯಕೇ 
ಶ್ರೀಮತಿ ವಿಷ್ಣುಮಹಾಪುರಾಣೇ ಹಷ್ಟಾಂಶಃ ಸಮಾಪ್ತಃ 


ಇತಿ ಶ್ರೀವಿಷ್ಣುಮಹಾಪುರಾಣಂ ಸಂಪೂರ್ಣಮ್‌ 


ವ್ಯಕ್ತಸ್ತರೂಪಿ ಪರಮಾತವಿಗೆ ಸದಾ ಪ್ರಣತನಾಗಿದ್ದೇನೆ (62). ಈ ಪ್ರಕಾರವಾಗಿ 
ಅಜನೂ ಸನಾತನನೂ ಆದ ಯಾವ ಪರಮಾತನಿಗೆ (ವ್ಯಕಾವ್ಯಕ್ಷರೂಪವಾದ) 
ಪ್ರಕೃತಿ,* ಪರಮೇಶ್ವರ, ಪುರುಷ--ಎಂಬ ವಿವಿಧ ರೂಪಗಳುಂಟೋ ಆ 
ಶ್ರೀಹರಿಯು ಸಮಸ್ತ ಜನರಿಗೂ ಜನಜರಾದಿಗಳಿಂದ ರಹಿತವಾದ ಮೋಕ್ಷ 
ಸಿದ್ದಿಯನ್ನು ಅನುಗ್ರಹಿಸಲಿ (63). 


ಇಲ್ಲಿಗೆ ಶ್ರೀವಿಷ್ಣುಪುರಾಣದ ಷಷ್ಟಾಂಶದಲ್ಲಿ 
ಎಂಟನೆಯ ಅಧ್ಯಾಯವು ಮುಗಿಯಿತು. 


ಹಷ್ಗಾಂಶಃ ಸಮಾಪಃ 
ಶ್ರೀವಿಷ್ಣುಪ್ರರಾಣವು ಸಮಾಪ್ತವಾಯಿತು. 


ಶ್ರೀಕೃಷ್ಣಾರ್ಪಣಮಸ್ತು 


NN 
AK 
೧೦೦೨ 


* 61-62 ನೆಯ ಶ್ಲೋಕಗಳಲ್ಲಿ ಹೇಳಿದ ರೂಪದ್ವಯವು ಪ್ರಕೃತಿಶಬ್ದದಿಂದ 
ಸಂಗೃಹೀತವಾಗಿದೆ. 


ಅನುಬಂಧಗಳು 
ಅನುಬಂಧ - 1 


ಮೂಢೇ ಭರದ್ದಾಜಮಿಮಂ ಭರದ್ದಾಜಂ ಬೃಹಸ್ಪತೇ। 
—ಪುಟ 158 


ಬೃಹಸ್ಪತಿಯ ಸೋದರನಾದ ಉತಥ್ಯನ ಭಾರ್ಯೆ ಮಮತೆ ಗರ್ಭಿಣಿ 
ಯಾಗಿದ್ದಾಗ, ಬೃಹಸ್ಪತಿಯು ಕಾಮಾಭಿಭೂತನಾಗಿ ಅವಳಲ್ಲಿ ವೀರ್ಯಸೇಕ 
ಮಾಡಿದನು. ಮೊದಲೇ ಗರ್ಭದಲ್ಲಿದ್ದ ದೀರ್ಫ್ಥತಮನು ಈ ಶಿಶುವನ್ನು ಹೊರಗೆ 
ತಳ್ಳಿದ್ದರಿಂದ ಕುಪಿತನಾದ ಬೃಹಸ್ಪತಿಯು ದೀರ್ಫತಮನನ್ನು ಕುರುಡನಾಗುವಂತೆ 
ಶಪಿಸಿದನೆಂದು ಕತೆ ಇದೆ. ದೀರ್ಪ್ವತಮ ಎಂಬವನು ಯಗ್ವೇದದಲ್ಲಿ ಮಂತ್ರ 
ದ್ರಷ್ಟಾರನಾದ ಯಷಿಯಾಗಿದ್ದಾನೆ. ಭರದ್ವಾಜನ ಉತ್ಪತ್ತಿಯ ವಿಷಯದಲ್ಲಿ ಎಲ್ಲ 
ಪುರಾಣಗಳೂ ಈ ಕಥೆಯನ್ನೇ ಹೇಳುತ್ತವೆ. ಈತನು ಬೃಹಸ್ಪತಿಗೆ ಔರಸಪುತ್ರನೂ 
ಭರತರಾಜನಿಗೆ ದತ್ತಪುತ್ರನೂ ಆಗುತ್ತಾನೆ. ಇವನೇ ವಿತಥನೆಂಬ ಹೆಸರನ್ನು 
ಪಡೆದನೆಂದು ವಾಯು, ಮತ್ಸ್ಯ, ಅಗ್ನಿಪುರಾಣಗಳೂ ಹೇಳಿವೆ. ಬ್ರಹಪರಾಣ 
ಮತ್ತು ಹರಿವಂಶಗಳಲ್ಲಿ ಭರದ್ದಾಜನು ಯಾಗ ಮಾಡಿಸಿದ್ದರಿಂದ ಭರತರಾಜನಿಗೆ 
ವಿತಥನು ಹುಟ್ಟಿದನೆಂದು ಹೇಳಲಾಗಿದೆ. ಯಾಗದಿಂದ ಭರತರಾಜನಿಗೆ ಹುಟ್ಟಿದ 
ಮಗನ ಹೆಸರು ಭೂಮನ್ಮು ಎಂದೂ ಅವನ ತಾಯಿ ಸುನಂದಾ ಎಂದೂ ಮಹಾ 
ಭಾರತದಲ್ಲಿ (ಆದಿಪರ್ವ 94, 19-22) ಹೇಳಿದೆ. 


ರಾಮಾಯಣದಲ್ಲಿ ಗಂಗಾತೀರದಲ್ಲಿದ್ದ ಭರದ್ವಾಜ ಮುನಿಯ ವರ್ಣನೆ 
ಇದೆ. ವಾಲ್ಮೀಕಿ ಮುನಿಗಳ ಶಿಷ್ಯನ ಹೆಸರು ಭರದ್ವಾಜ. ದ್ರೋಣಾಚಾರ್ಯನ 
ತಂದೆಯೂ ಭರದ್ವಾಜ. ಸಪ್ತ್ಪರ್ಷಿಗಳಲ್ಲಿ ಭರದ್ವಾಜನೊಬ್ಬನೆಂಬುದು ಸುಪ್ರಸಿದ್ಧ 
ಇವರೆಲ್ಲರೂ ಒಂದೇ ಹೆಸರಿನ ಬೇರೆ ಬೇರೆ ವ್ಯಕ್ತಿಗಳಾಗಿರಬಹುದು. ಭರದ್ವಾಜ 
ಗೋತ್ರದವರಾದ್ದರಿಂದ ಭರದ್ವಾಜ-ಭಾರದ್ವಾಜ ಎಂಬ ಹೆಸರು ರೂಡಿಗೆ 
ಬಂದಿರಬಹುದು. ಇದರ ನಿಷ್ಕರ್ಷೆ ಅಶಕ್ಕವಾದದ್ದು. 


629 


ಅನುಬಂಧ -2 


ತದಾ ಪ್ರವೃತ್ತಶ್ನ ಕಲಿರ್ದ್ವಾದಶಾಬ್ಬಶತಾತ್ಮಕಃ | 
ತದಾ ನಂದಾತ್‌ ಪ್ರಭೃತ್ಯೇಷ ಗತಿವೃದ್ದಿಂ ಗಮಿಷ್ಕತಿ ॥ 
—ಪುಟ 192-193 


ಕಲಿಯುಗವು ಭಾರತಯುದ್ಧದ ಸಮಾಪ್ತಿ ಕಾಲದಲ್ಲಿಯೇ ಸಂಧ್ಯಾಂಶ 
ದಿಂದ ಪ್ರಾಪ್ತವಾಗಿತ್ತು. ನಂದರಾಜನ ತರುವಾಯ ಅದು ಸ್ವಸ್ತರೂಪದಿಂದ 
ಪ್ರಕರ್ಷವನ್ನು ಹೊಂದಿತು. ಪರೀಕ್ಷಿತನ ಜನಶಾಲದಿಂದ ನಂದರಾಜನವರೆಗೆ 
ಶುದ್ಧ ಕ್ಷತ್ರಿಯ ವಂಶದ ರಾಜರು ರಾಜ್ಯವಾಳಿದರು. "ನಂದಾಂತಂ ಕ್ಷತ್ರಿಯ 
ಕುಲಂ' ಎಂದು ಅನ್ಯತ್ರ ವಚನವಿದೆ. ನಂದನೆಂದರೆ ಮಹಾಪದನಂದ. ಇವನ 
ಎಂಟುಮಕ್ಕಳೂ ಸೇರಿ ನವನಂದರೆಂದು ಪ್ರಸಿದ್ಧಿ ಈ ನವನಂದರ ಆಳ್ವಿಕೆಯ 
ಒಟ್ಟು ಕಾಲ 100 ವರ್ಷಗಳೆಂದು ಹಿಂದೆ ಹೇಳಿದೆ. (ಪು. 181). “ಪರೀಕ್ಷಿತನ 
ಜನದಿನದಿಂದ ನಂದನ ಪಟ್ಟಾಭಿಷೇಕದವರೆಗೆ 1500 ವರ್ಷಗಳು 
ಕಳೆದಿವೆ'ಯೆಂದು ವಿಷ್ಣುಪುರಾಣದಲ್ಲಿಯೇ ಹೇಳಿದೆ. (ಪು. 191) ನಂದರ 
ತರುವಾಯ ಚಂದ್ರಗುಪ್ರಮೌರ್ಯನು ರಾಜನಾದನು. ಈತನ ಕಾಲ ಇತಿಹಾಸ 
ಪ್ರಸಿದ್ಧವಾಗಿದೆ. ಕ್ರಿ. ಪೂ. 310 ರಿಂದ ಈತನ ರಾಜ್ಯಭಾರ ನಡೆಯಿತೆಂದು 
ಇತಿಹಾಸಕಾರರು ಹೇಳಿದ್ದಾರೆ. ಇದಕ್ಕೆ ನಂದರ ಕಾಲವಾದ 100 ವರ್ಷಗಳನ್ನು 
ಸೇರಿಸಿದರೆ ಕ್ರಿ. ಪೂ. 410 ಆಗುತ್ತದೆ. ಇದೇ ಬಹುಶಃ ಮಹಾಪದನಂದನಿಗೆ 
ಪಟ್ಟಾಭಿಷೇಕವಾದ ಸಮಯ. ಅದಕ್ಕೆ 1500 ವರ್ಷಗಳನ್ನು ಸೇರಿಸಿದರೆ 
ಪರೀಕ್ಷಿತನ ಜನಕ್ಷಾಲವು ದೊರೆಯುತ್ತದೆ. ಕ್ರಿ. ಪೂ. 4101500 = ಕ್ರಿ. ಪೂ. 
1910 ಪರೀಕ್ಷಿತನ ಜನಸಮಯವಾಯಿತು. 


ಭಾರತಯುದ್ಧ ಸಮಾಪ್ರವಾದೊಡನೆಯೇ ಪರೀಕ್ಷಿತನ ಜನವಾಗಿದೆ. 
ಪ್ರಕೃತ ನಡೆಯುತ್ತಿರುವ ಕ್ರಿ. ಶ. 2000 ಕ್ಕೆ ಪೂರ್ವೋಕ್ತ 1910 ವರ್ಷಗಳನ್ನು 
ಸೇರಿಸಿದಾಗ 3910 ವರ್ಷಗಳಾದವು. 


680 ಶ್ರೀವಿಷ್ಣುಪುರಾಣಮ್‌ 


ಯಾವತ್‌ ಪರೀಕ್ಷಿತೋ ಜನ್ಮ ಯಾವನ್ನಂದಾಭಿಷೇಚನಮ್‌ | 
ಏತದ್ದರ್ಷಸಹಸ್ರಂ ತು ಜ್ಞೇಯಂ ಪಂಚಶತೋತ್ತರಮ್‌ ॥ 
--ವಿಷ್ಣು 4-24-104 


ಎಂಬ ಪಾಠವನ್ನು ಆದರಿಸಿ ಮೇಲ್ಕಂಡಂತೆ ಗಣಿಸಲಾಗಿದೆ. ಇದು 
ಶ್ರೀಧರೀಯ ಮತ್ತು ವಿಷ್ಣುಚಿತ್ತೀಯ ವ್ಯಾಖ್ಯಾನಗಳಿಗೆ ಸಂಮತವಾದ ಪಾಠ. 
ಹೆಚ್‌. ಹೆಚ್‌. ವಿಲ್ಸನ್‌ ಅವರು ಈ ಶ್ಲೋಕದಲ್ಲಿ "ಏತದ್ವರ್ಷಸಹಸ್ರಂ ತು 
ಜ್ಞೇಯಂ ಪಂಚದಶೋತ್ತರಂ' ".......... ಪಂಚಾಶದುತ್ತರಂ' ಎಂಬ 
ಪಾಠಾಂತರಗಳನ್ನು ತೋರಿಸಿದ್ದಾರೆ. ಆ ಪಾಠಗಳ ಪ್ರಕಾರ ಪರೀಕ್ಷಿತನ ಜನಕ್ಕೂ 
ನಂದನ ಪಟ್ಟಾಭಿಷೇಕಕ್ಕೂ ನಡುವಣ ಕಾಲ 1050 ವರ್ಷಗಳಾಗುತ್ತವೆ. 


ಅಲ್ಲದೆ ಚಂದ್ರಗುಪ್ತನು ರಾಜ್ಯಕ್ಕೆ ಬಂದ ಕಾಲದ ವಿಷಯದಲ್ಲಿಯೂ 
ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಹೇಗಿದ್ದರೂ “ಪಂಚಶತೋತ್ತರಂ' 
ಎಂಬ ವಿಷ್ಣುಪುರಾಣದ ಪಾಠವನ್ನವಲಂಬಿಸಿ ಇಂದಿಗೆ ಸುಮಾರು 4000 
ವರ್ಷಗಳ ಹಿಂದೆ ಭಾರತಯುದ್ಧ ನಡೆಯಿತೆಂದು ಹೇಳಬಹುದು. ಆಗ 
ಕಲಿಯುಗದ ಪ್ರಾರಂಭವಾಗಿತ್ತೆಂದು ಮಹಾಭಾರತದಲ್ಲಿ ಸೂಚಿತವಾಗಿದೆ. 
ಶ್ರೀಕೃಷ್ಣನು ಬಲರಾಮನಿಗೆ ಹೇಳುವ ವಚನವಿದು-- 


ಪ್ರಾಪ್ತಂ ಕಲಿಯುಗಂ ವಿದ್ಧಿ ಪ್ರತಿಜ್ಞಾಂ ಪಾಂಡವಸ್ಮ ಚ। 
ಆನೃಣ್ಮಂ ಯಾತು ವೈರಸ್ಕ ಪ್ರತಿಜ್ಞಾಯಾಶ್ಚ ಪಾಂಡವಃ ॥ 
--ಗದಾ. 60-25 


ಆದರೆ ನಮ್ಮ ಪಂಚಾಂಗಗಳು ಈಗಾಗಲೇ ಕಲಿಯುಗದಲ್ಲಿ 5088 
ವರ್ಷಗಳು ಸಂದುಹೋಗಿವೆಯೆಂದು ಹೇಳುತ್ತವೆ. ಪಂಚಾಂಗಕಾರರ ಗಣನೆಗೆ 
ಬೇರೆ ಆಧಾರವಿದ್ದೀತು. 


631 


ಅನುಬಂಧ - 3 


ಹಿರಣ್ಮಕಶಿಪೋಃ ಪುತ್ರಾಃ ಷಡರ್ಭಾ ಇತಿ ವಿಶ್ರುತಾಃ। 
೨-ಪುಟ 217 


ಹರಿವಂಶದಲ್ಲಿಪೂರ್ವಕಥೆ ಹೀಗಿದೆ: ಕಾಲನೇಮಿಗೆ ಷಡರ್ಭರೆಂಬ ಆರು 
ಮಕ್ಕಳಿದ್ದರು. ಅವರು ಬ್ರಹ್ಮನನ್ನು ಕುರಿತು ತಪಸ್ಸುಮಾಡಿ ದೇವಾದಿಗಳಿಂದ 
ತಮಗೆ ಮರಣವಾಗದಂತೆ ವರವನ್ನು ಪಡೆದುಕೊಂಡರು. ಇದರಿಂದ ಅವರ 
ಪಿತಾಮಹನಾದ ಹಿರಣ್ಯಕಶಿಪುವಿಗೆ ಕೋಪಬಂದು ಅವರನ್ನು ಶಪಿಸಿದನು: 
“ಎಲೈೆ ನನ್ನನ್ನು ಅತಿಕ್ರಮಿಸಿ ನನಗೆ ಶತ್ರುವಾದ ಬ್ರಹನನ್ನು ಕುರಿತು ತಪಸ್ಸು 
ಮಾಡಿದ್ದೀರಿ. ಷಡರ್ಭರೆಂದು ನಿಮಗೆ ನಾಮಕರಣ ಮಾಡಿದ ನಿಮ್ಮತಂದೆಯೇ 
ನಿಮನ್ನು ಕೊಂದುಹಾಕಲಿ!” ಎಂದು (ಹರಿ. 2-2-12 ರಿಂದ 23). ಈ ಆರು 
ಜನ ದೈತ್ಯರು ಸಮುದ್ರದಲ್ಲಿ ಜಲಶಾಯಿಗಳಾಗಿದ್ದರು. ಯೋಗಮಾಯೆ 
ಅವರನ್ನು ದೇವಕೀಗರ್ಭಕ್ಕೆ ತಂದು ಕ್ರಮವಾಗಿ ಸೇರಿಸಿದಳು. ಕಂಸನೇ 
ಪೂರ್ವಜನದಲ್ಲಿ ಕಾಲನೇಮಿಯಾಗಿದ್ದನು. ಹಿರಣ್ಯಕಶಿಪುವಿನ ಶಾಪಬಲದಿಂದ 
ಕಂಸನು ಗರ್ಭಸ್ತರಾದ ಆರು ಮಂದಿಯನ್ನೂ ಕೊಂದನು. 


ಹರಿವಂಶದ ನೀಲಕಂಠೀಯ ವ್ಯಾಖ್ಯಾನದಲ್ಲಿ ಷಡ್ಗರ್ಭರ ಹೆಸರನ್ನು ಈ 
ರೀತಿ ಹೇಳಿದೆ 

ಹಂಸಃ ಸುವಿಕ್ರಮಃ ಕ್ರಾಥೋ ದಮನೋ ರಿಪುಮರ್ದನಃ। 

ಕ್ರೋಧಹಂತೇತಿ ಎಖ್ಯಾತಾಃ ಹಡ್ಗರ್ಭಾ ನಾಮ ದಾನವಾಃ॥ 

ಇವರು ಹಿರಣ್ಯಕಶಿಪುವಿನ ಮೊಮಕ್ಟಳು. "ಹಿರಣ್ಯಕಶಿಪುವಿನ ಪುತ್ರರು' 
ಎಂದು ವಿಷ್ಣುಪುರಾಣದಲ್ಲಿ ಹೇಳಿದ್ದು ಔಪಚಾರಿಕವಾಗಿ. ಕಾಲನೇಮಿಯು 
ಹಿರಣ್ಯಕಶಿಪುವಿನ ಪುತ್ರನೆಂದು-- 

ತೇ ತಾತತಾತಂ ಸಂತ್ಯಜ್ಯ ಹಿರಣ್ಮಕಶಿಪುಂ ಪುರಾ। 

ಎಂಬ ಹರಿವಂಶ ವಾಕ್ಕದಿಂದ ಸಿದ್ಧವಾಗುತ್ತದೆ. ತಾತತಾತನೆಂದರೆ 
ಪಿತಾಮಹ. ಷಡ್ಗರ್ಭರಿಗೆ ಹಿರಣ್ಯಕಶಿಪು ಪಿತಾಮಹ. ವಿಷ್ಣುಚಿತ್ತೀಯ 
ವ್ಯಾಖ್ಯಾನದಲ್ಲಿ ಕಾಲನೇಮಿಯು ಹಿರಣ್ಯಕಶಿಪುವಿನ ಸೋದರನೆಂದು ಬರೆದಿದೆ. 
ಕೀರ್ತಿವಂತ, ಸುಷೇಣ--ಮೊದಲಾದವರು ಷಡ್ಗರ್ಭರೆಂದು ಹೇಳಿದೆ. 


632 
ಅನುಬಂಧ - 4 


ಕ್ಲೇಶೈಃ ಕುಯೋಗಿನೋ5ಶೇಷೈರಂತರಾಯಹತಾ ಇವ॥ 
--ಪುಟ 281 

1) ಯೋಗಶಾಸ್ತೋಕ್ತವಾದ ಕ್ಷೇಶಗಳು ಐದು-- 

ಅವಿದ್ಯಾನಸ್ಮಿತಾರಾಗದ್ದೇಷಾಭಿನಿವೇಶಾಃ ಕ್ಷೇಶಾಃ 


೨-ಯೋಗಸೂತ್ರ 2.3 
ಅಸ್ಮಿತಾ - ಅಹಂಕಾರ, ಅಭಿನಿವೇಶ ಇ ಮರಣಭಯ. 


2) ಅಂತರಾಯಗಳು ಒಂಬತ್ತು-- 


ವ್ಯಾಧಿಸ್ತಾನಸಂಶಯಪ್ರಮಾದಾಲಸ್ಕಾವಿರತಿಭ್ರಾಂತಿದರ್ಶನಾಲಬ್ಧ- 
ಭೂಮಿಕತ್ಥಾನವಸ್ಥಿತತ್ದಾನಿ ಚಿತ್ರವಿಕ್ಷೇಪಾಸ್ತೇನಂತರಾಯಾಃ। 
-ಯೋಗಸೂತ್ರ 1.30 
ಸ್ತ್ಯಾನ ಇ ಸಾಧನದಲ್ಲಿ ಅಪ್ರವೃತ್ತಿ, ಅವಿರತಿ - ವೈರಾಗ್ಯಾಭಾವ, 
ಅಲಬ್ಧಭೂಮಿಕತ್ವ = ಧ್ಯೇಯವಸ್ತುವಿನ ಅನುಪಲಬ್ವಿ. ಅನವಸ್ಥಿತತ್ತ್ವ ೩, 
ಧ್ಯೇಯದಲ್ಲಿ ಚಿತ್ರವನ್ನು ಸ್ಥಿರಗೊಳಿಸಲು ಅಶಕ್ತಿ. 


ಅನುಬಂಧ - 5 


ಉಪೇಂದ್ರತ್ವೇ ಗವಾಮಿಂದ್ರೋ ಗೋವಿಂದಸ್ವಂ ಭವಿಷ್ಯಸಿ | 
—ಪುಟ 296 


ಉಪೇಂದ್ರ, ಗೋವಿಂದ ಎಂಬೆರಡು ಶಬ್ದಗಳ ವ್ಯತ್ಪತ್ತಿಯನ್ನು ಇಲ್ಲಿ 
ಗಮನಿಸಬೇಕು. ಉಪರಿ ಇಂದ್ರಃ :ಉಪೇಂದ್ರಃ ಎಂದು ಇಲ್ಲಿ ವ್ಯುತ್ಪತ್ತಿಯನ್ನಿಟ್ಟು 
ಕೊಳ್ಳಲಾಗಿದೆ. ದೇವೇಂದ್ರನಿಗಿಂತಲೂ ಮೇಲೆ (ಉಪರಿ) ಇರುವ ಇಂದ್ರ 
ಉಪೇಂದ್ರ. ಗೋಲೋಕವು ಸತ್ಯಲೋಕಕ್ಕಿಂತ ಮೇಲೆ ಇದೆಯೆಂದು ಕೆಲವು 
ವೈಷ್ಣವಪಂಥದವರ ಅಭಿಪ್ರಾಯವಿದೆ. ಗೋಲೋಕದ ಒಡೆತನ ಲಭಿಸಿದ್ದರಿಂದ 
ಶ್ರೀಕೃಷ್ಣನು ಉಪೇಂದ್ರನೆನ್ನಿಸಿದನೆಂದು ತಾತ್ಪರ್ಯ. ಈ ಮಾತು ಹರಿವಂಶ 
ದಲ್ಲಿಯೂ ಬಂದಿದೆ-- 


ಅನುಬಂಧ 633 


ಮಮೋಪರಿ ಯಥೇಂದ್ರಸ್ಮ್ಯಂ ಸ್ಥಾಪಿತೋ ಗೋಭರೀಶ್ವರಃ | 


ಉಪೇಂದ್ರ ಇತಿ ಲೋಕೇ ತ್ಹಾಂ ಗಾಸ್ಕಂತಿ ದಿವಿ ದೇವತಾಃ॥ 
--ಹರಿವಂಶ, 2.19.46 


ಇನ್ನು ಗೋವಿಂದ ಶಬ್ದದ ವ್ಯತ್ಪತ್ತಿ ಹೇಗೆ? ಗೋ ಇಂದ್ರ ಗೋವಿಂದ 
ಎಂಬ ಅಭಿಪ್ರಾಯ ಮೇಲ್ಕಂಡ ವಿಷ್ಣುಪುರಾಣದ ಮಾತಿನಿಂದ ಸ್ವರಸವಾಗಿ 
ಹೊರಡುತ್ತದೆ. ಈ ಪಕ್ಷದಲ್ಲಿ ಗೋವಿಂದ ಶಬ್ದಕ್ಕೆ ವ್ಯಾಕರಣ ಶುದ್ಧಿಯನ್ನು 
ಹೇಳುವುದು ಕಷ್ಟ. “ಗಾಂ ವಿಂದತೀತಿ ಗೋವಿಂದಃ, ವಿದ್‌ಲೃ್ಭ ಲಾಭೇ, 
"ಗವಾದಿಷು ವಿಂದೇಃ ಸಂಜ್ಞಾಯಾಂ' ಎಂಬ ವಾರ್ತಿಕದಿಂದ "ಶ' ಪ್ರತ್ಯಯ” 
ಎಂದು ವ್ಯತ್ಪತ್ತಿಯನ್ನು ಹೇಳುವುದು ಸರಿಯಾದ ಮಾರ್ಗ. ವಿಷ್ಣುಪುರಾಣದಲ್ಲಿ 
"ಗವಾಮಿಂದ್ರೋ ಗೋವಿಂದಃ' ಎಂದು ಹೇಳಿರುವುದು ಗೋವಿಂದ ಶಬ್ದದ 
ಅರ್ಥವಿವರಣೆಯೆಂದು ತಿಳಿಯಬೇಕು. 


ವಾಸ್ತವವಾಗಿ ಉಪೇಂದ್ರ ಎಂದರೆ ವಾಮನ. ದೇವೇಂದ್ರನು ಅದಿತಿಯ 
ಮಗ. ವಾಮನಾವತಾರದಲ್ಲಿ ವಿಷ್ಣು ಅದಿತಿಯ ಗರ್ಭದಲ್ಲಿ ಜನಿಸಿ 
ದೇವೇಂದ್ರನಿಗೆ ತಮ್ಮನಾದನು. "ಉಪಗತಃ ಇಂದ್ರಂ ಉಪೇಂದ್ರಃ' ಎಂದು 
ವೃತ್ಪತ್ತಿ. "ಉಪೇಂದ್ರ ಇಂದ್ರ ವರಜಃ' ಎಂದು ಅಮರಕೋಶದಲ್ಲಿದೆ. ಆದ್ದರಿಂದ 
ವಿಷ್ಣು ಉಪೇಂದ್ರನೆನ್ನಿಸಿದನು. ಈ ಅಭಿಪ್ರಾಯ ಹರಿವಂಶದಲ್ಲಿಯೂ 
ಸೂಚಿತವಾಗಿದೆ. ಇಂದ್ರನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ-- 


ಅದಿತೇರ್ಗರ್ಭಪರ್ಯಾಯೇ ಪೂರ್ವಜಸ್ತೇ ಪುರಾಕೃತಃ 
--ಹರಿ, 2.19.37 


ವಿಷ್ಣುಪರ್ಯಾಯದ ಶಬ್ದಗಳೆಲ್ಲವೂ ಶ್ರೀಕೃಷ್ಣನಿಗೆ ಅನ್ವಿತವಾಗುತ್ತವೆ. 


ಗೋವಿಂದ-ಎಂಬಲ್ಲಿ ಗೋ ಶಬ್ದಕ್ಕೆ ಗೋವು, ಭೂಮಿ, ಸ್ವರ್ಗ, ವೇದ- 
ಎಂದು ನಾನಾರ್ಥಗಳನ್ನೂ ಇಟ್ಟುಕೊಳ್ಳಲು ಶಕ್ಕವಿದೆ. ಈ ಬಗೆಯ ರೂಢ 
ಶಬ್ದಗಳ ವ್ಯತ್ಪತ್ತಿಯಲ್ಲಿ ಮತಭೇದವಿರುವುದು ಸ್ವಾಭಾವಿಕ. 


654 


ಅನುಬಂಧ - 6 


ಪುರಪ್ರವೇಶೇ ಪ್ರಮಥೈರ್ಯದ್ದಮಾಸೀನ್ಮಹಾತ್ಮನಃ | 
—ಪುಟ 455 


ಬಾಣಾಸುರನು ಬಲಿಚಕ್ರವರ್ತಿಯ ಮಗ. ಇವನು ಶಿವನನ್ನು ಕುರಿತು 
ತಪಸ್ಸುಮಾಡಿ ತನ್ನನ್ನು ಸ್ಕಂದನಂತೆ ಪಾರ್ವತೀಪುತ್ರನೆಂದು ಭಾವಿಸಿ ಪಾಲಿಸ 
ಬೇಕೆಂದು ವರವನ್ನು ಪಡೆದಿದ್ದನು. ಅದರ ಪ್ರಕಾರ ಶಿವನು ಪ್ರಮಥ 
ಗಣಗಳೊಡನೆ ಬಾಣಾಸುರನ ರಕ್ಷಣೆಗಾಗಿ ಅವನ ರಾಜಧಾನಿಯಾದ 
ಶೋಣಿತಪುರದಲ್ಲಿ ನೆಲೆಸಿದ್ದನು (ನೋಡಿ: ಹರಿವಂಶ, 2.116). 


ಇಲ್ಲಿ ಮಾಹೇಶ್ವರಜ್ಜರವು ಯುದ್ಧಮಾಡಿತೆಂದು ಹೇಳಿದೆ. ವ್ಯಾಖ್ಯಾನ 
ಗಳಲ್ಲಿ ಇದಕ್ಕೆ ವಿವರಣೆಯನ್ನು ಕೊಟ್ಟಿಲ್ಲ. ಜ್ವರವೆಂದರೆ ಜ್ವರಾಭಿಮಾನಿದೇವತೆ 
ಯೆಂಬ ಅಭಿಪ್ರಾಯವಿರಬಹುದು. ಈ ಜ್ವರಕ್ಕೆ ಮೂರು ಕಾಲುಗಳೆಂದೂ 
ಮೂರು ತಲೆಗಳೆಂದೂ ಇಲ್ಲಿ ವರ್ಣಿಸಲಾಗಿದೆ. ಬಾಲ್ಕ, ಯೌವನ, ಮುಪ್ಪು-- 
ಈ ಮೂರು ಅವಸ್ದೆಗಳಲ್ಲಿಯೂ ಜನರಿಗೆ ಜ್ವರವು ಬರುವುದರಿಂದ ಜ್ವರದ 
ಪಾದಗಳು ಮೂರು ಎಂದು ಹೇಳಿರಬಹುದು, ವಾತ, ಪಿತ್ತ, ಕಫ--ಎಂಬ 
ತ್ರಿದೋಷಗಳಿಂದ ಉಂಟಾಗುವ ಜ್ವರವಾದ್ದರಿಂದ ಇದರ ತಲೆಗಳು ಮೂರು-- 
ಎಂದು ಅಭಿಪ್ರಾಯವಿರಬಹುದು. ಹೀಗೆಯೇ ವೈಷ್ಣವಜ್ಜ್ವರ, ಉಷ್ಣಜ್ವರ, 
ಶೀತಜ್ಜರ--ಎಂಬ ಎರಡು ಪ್ರಭೇದಗಳನ್ನು ಮಾಹೇಶ್ವರ, ವೈಷ್ಣವ--ಎಂದು 
ವಿಂಗಡಿಸಿಕೊಂಡಿದ್ದಾರೆಂದು ತೋರುತ್ತದೆ. ಶೀತಜ್ವರವೇ ವೈಷ್ಣವಜ್ವರವಾಗಿರ 
ಬಹುದು. ಇದು ಉಷ್ಣಜ್ಜರಕ್ಕಿಂತ ಪ್ರಬಲವೆಂದು ವೈದ್ಯರು ಹೇಳುತ್ತಾರೆ. 


ಹೆಚ್‌. ಹೆಚ್‌. ವಿಲ್ಲನ್ನರು ಯುದ್ದಭೀಕರತೆಯ ಮೂರು ತೀವ್ರಾವಸ್ಥೆ 
ಗಳಿಗೆ ಜ್ವರದ ವರ್ಣನೆ ಸಂಕೇತವೆಂದೂ ಶೈವ-ವೈಷ್ಣವರ ಹೊಡೆದಾಟ ಇಲ್ಲಿ 
ಸೂಚಿತವಾಗಿದೆಯೆಂದೂ ಬರೆದಿದ್ದಾರೆ. 


635 


ಅನುಬಂಧ -7 


ಮೃಷ್ಟಾಮೃಷ್ಟಕಥಾ ಜಜ್ಞೇ ಸಂಘರ್ಷಕಲಹೌ ತತಃ। 
—ಪುಟ 494 


ಯಾದವರ ಕಲಹಕ್ಕೆ ಮೃಷ್ಟಾಮೃಷ್ಟ ಕಥೆ ನಿಮಿತ್ತವೆಂದು ಇಲ್ಲಿ ಹೇಳಿದೆ. 
ಮದ್ಯಪಾನಮದವು ನಿಮಿತ್ತವೆಂದು ಭಾಗವತದಲ್ಲಿದೆ. ಮಹಾಭಾರತದಲ್ಲಿ 
ಇನ್ನೂ ಹೆಚ್ಚಿನ ವಿವರಣೆಯುಂಟು. ಸೌಪ್ತಿಕಪರ್ವದಲ್ಲಿ ಅಶ್ವತ್ಥಾಮನು ನಡೆಸಿದ 
ಘೋರಕೃತ್ಯಕ್ಕೆ ನೆರವಾದನೆಂದು ಕೃತವರ್ಮನನ್ನು ಸಾತ್ಯಕಿ ಹಂಗಿಸುತ್ತಾನೆ. 
ಸ್ಕಮಂತಕಮಣಿಯ ಪ್ರಸಂಗದಲ್ಲಿ ಸತ್ರಾಜಿತನ ಹತ್ಯೆಯ ಸಂಚಿನಲ್ಲಿ ಆತನು 
ಭಾಗಿಯಾಗಿದ್ದನೆಂದೂ ಸಾತ್ಯಕಿ ಹೇಳುತ್ತಾನೆ. ಇದು ಅವರ ಸಂಘರ್ಷಕ್ಕೆ 
ನಿಮಿತ್ತವಾಗುತ್ತದೆ. 


ಅನುಬಂಧ -8 


ಸಮ್ಮಾನಯನ್‌ ದ್ವಿಜವಚೋ ದುರ್ವಾಸಾ ಯದುವಾಚ ಹ 
-ಪುಟ 499 


ಈ ವೃತ್ತಾಂತವು ಮಹಾಭಾರತದಲ್ಲಿ ಬಂದಿದೆ. ಶ್ರೀಕೃಷ್ಣನ ತಾಳ್ಮೆಯನ್ನು 
ಪರೀಕ್ಷಿಸುವುದಕ್ಕಾಗಿ ದುರ್ವಾಸರು ಬರುತ್ತಾರೆ. ಪಾಯಸವನ್ನು ಕುಡಿದು 
ಅವಶಿಷ್ಟವನ್ನು "ಮೈಗೆಲ್ಲ ಬಳಿದುಕೊ' ಎಂದು ಶ್ರೀಕೃಷ್ಣನಿಗೆ ಕೊಡುತ್ತಾರೆ. ಆತನು 
ತನ್ನ ದೇಹಕ್ಕೆಲ್ಲ ಅದನ್ನು ಬಳಿದುಕೊಳ್ಳುತ್ತಾನೆ. ತನ್ನ ಪಾದತಳಕ್ಕೆ ಹಚ್ಚಿ 
ಕೊಳ್ಳುವುದಿಲ್ಲ. ಯಷಿಗಳು ಕೊಟ್ಟ ಪವಿತ್ರ ವಸ್ತುವನ್ನು ಪಾದಕ್ಕೆ ಹಚ್ಚಬಾರದೆಂದು 
ಆತನ ಭಾವನೆ ಇದ್ದೀತು. ತಾಳ್ಮೆಯ ಪರೀಕ್ಷೆ ಪೂರ್ತಿಯಾದ ಮೇಲೆ 
ದೂರ್ವಾಸರು ಸಂತುಷ್ಟರಾಗಿ “ಪುತ್ರಕ, ಪಾಯಸವನ್ನು ದೇಹಕ್ಕೆ ಬಳಿದು 
ಕೊಂಡದ್ದರಿಂದ ಈ ಅಂಗಗಳಲ್ಲಿ ನಿನಗೆ ಮೃತ್ಯುಭಯವಿರುವುದಿಲ್ಲ. ಆದರೆ 
ಪಾದಕ್ಕೆ ಪಾಯಸವನ್ನೇಕೆ ಹಚ್ಚಿಕೊಳ್ಳಲಿಲ್ಲ? ಇದು ನನಗೆ ಪ್ರಿಯವಾಗಲಿಲ್ಲ' 
ಎಂದು ನುಡಿಯುತ್ತಾರೆ-- 


636 ಶ್ರೀವಿಷ್ಣುಪುರಾಣಮ್‌ 


ನ ತು ಪಾದತಲೇ ಲಿಪ್ತೇ ಕಸ್ಮಾತ್‌ ತೇ ಪುತ್ರಕಾದ್ಮ ವೈ! 
ನೆ ತನ್ಮೇ ಪ್ರಿಯಮಿತ್ಕೇವಂ ಸ ಮಾಂ ಪ್ರೀತೋತಬ್ರವೀತದಾ ॥॥ 
ಅನು 159-44 


ಇದರಿಂದ ಶ್ರೀಕೃಷ್ಣನಿಗೆ ಪಾದತಳದಲ್ಲಿ ಮೃತ್ಯುಭಯವುಂಟೆಂದು 
ಸೂಚಿತವಾಗುತ್ತದೆ. 


ಅನುಬಂಧ -9 


ತತೋಂ5ಷ್ಟಾದಶಮೇ ಭಾಗೇ ಪರಾರ್ಧಮಭಿಧೀಯತೇ। 
—ಪುಟ 541 


ಪರಾರ್ಧ ಸಂಖ್ಯೆಯ ಪ್ರಮಾಣವು ಹಿಂದೆ ಪ್ರಥಮಾಂಶದ ಮೂರನೆಯ 
ಅಧ್ಯಾಯದಲ್ಲಿ ಬಂದಿದೆ. ಮೈತ್ರೇಯನು ವಿಸ್ಮೃತಿಯಿಂದ ಮತ್ತೆ ಕೇಳಿರ 
ಬಹುದು. ಪರಾಶರರು ಈಗ ಬೇರೊಂದು ಗಣಿತವಿಧಾನದಿಂದ ಪರಾರ್ಧವನ್ನು 
ತಿಳಿಸಿದ್ದಾರೆ. ಈಗ ತಿಳಿಸಿರುವ ಪ್ರಕಾರ ಒಂದರ ಮುಂದೆ ಹದಿನೇಳು 
ಸೊನ್ನೆಗಳನ್ನಿಟ್ಟರೆ  ಪರಾರ್ಧವಾಗುತ್ತದೆ  (1000,000,000,000,000,00). 
ಮನುಷ್ಯಮಾನದಿಂದ ಇಷ್ಟು ವರ್ಷಗಳಿಗೆ ಬ್ರಹ್ಮನ ಅರ್ಧ ಆಯಸ್ಸು 
ಮುಗಿಯುತ್ತದೆ. ಎರಡು ಪರಾರ್ಧಗಳಿಗೆ ಒಂದು ಪರ. ಇದು ಬ್ರಹ್ಮನ ಪೂರ್ಣ 
ಆಯುಸ್ಸು. 


ಪ್ರಥಮಾಂಶದಲ್ಲಿ ಹೇಳಿದ ಗಣನೆಯಂತೆ 864 ಕೋಟಿ ವರ್ಷ 360 
ಬ್ರಹ್ಮನ ಆಯುಃ ಪ್ರಮಾಣವಾಗುತ್ತದೆ. ಅದೇ ಪರ. ಈ ಎರಡು ಗಣನೆಗಳು 
ಪರಸ್ಪರ ತಾಳೆಯಾಗದೆ ವಿರೋಧ ಕಂಡುಬರುತ್ತದೆ. 


ಮನುಷ್ಯಮಾನದಂತೆ ವರ್ಷವೆಂದರೆ ಎಷ್ಟು ದಿನಗಳು? ವರ್ಷವು ಸೌರ, 
ಚಾಂದ್ರ, ಸಾವನ, ನಾಕ್ಷತ್ರ, ಬಾರ್ಹಸ್ಪತ್ಕ--ಎಂದು ಐದು ವಿಧ. ಈ 


ಎರು? 


ಗಣನೆಯಲ್ಲಿ ವರ್ಷದ ದಿನಸಂಖ್ಯೆ ಭಿನ್ನವಾಗುತ್ತದೆ. 


ಅನುಬಂಧ 637 


ಸೌರ ಇ 366 ದಿನ, ಚಾಂದ್ರ 350 ದಿನ, ಸಾವನ ಇ 360 ದಿನ, 
ನಾಕ್ಷತ್ರ ಇ 324 ದಿನ, ಬಾರ್ಹಸ್ಪತ್ಯ ಇ 360 ದಿನ. ಮಾನುಷವರ್ಷದ ದಿನ 
ಸಂಖ್ಯೆಗೆ ಬೇರೆ ಬೇರೆ ವಿಧವನ್ನು ಅನುಸರಿಸಿದಾಗ ವಿರೋಧ ಕಂಡುಬರುತ್ತದೆ 
ಯೆಂದೂ ವಾಸವದಲ್ಲಿ ವಿರೋಧವಿಲ್ಲವೆಂದೂ ತೋರುತ್ತದೆ. ಗಣಿತದಲ್ಲಿ 
ಮೂಲಘಟಕ ಮನುಷ್ಯಮಾನವೆ, ದೇವಮಾನವೆ? ಎಂಬ ಜಿಜ್ಞಾಸೆಗೂ 
ಅವಕಾಶವಿದೆ. 


ಅನುಬಂಧ-10 


ಮಾಗಧೇನ ತು ಮಾನೇನ ಜಲಪ್ರಸ್ಸಸ್ತು ಸ ಸ್ಮೃತಃ! 
--ಪುಟ 542 


ಅಳತೆ ತೂಕಗಳ ಪ್ರಮಾಣ ಒಂದೊಂದು ದೇಶದಲ್ಲಿಯೂ ಭಿನ್ನ 
ವಾಗಿದ್ದುದರಿಂದ ಅದರ ನಿಶ್ಚಯಕ್ಕಾಗಿ ಮಗಧ ದೇಶದ ಅಳತೆಯನ್ನು ಇಲ್ಲಿ 
ಹೇಳಲಾಗಿದೆ. ಮಗಧ ದೇಶದ ಅಳತೆಯ ಪ್ರಕಾರ ಹನ್ನೆರಡೂವರೆ ಪಲಗಳಿಗೆ 
ಒಂದು ಪ್ರಸ್ಥವಾಗುತ್ತದೆ. ಒಂದು ಪ್ರಸ್ಥ ನೀರು ಹಿಡಿಯುವ ತಾಮ್ರದ 
ಪಾತ್ರೆಯನ್ನು ಮಾಡಿಕೊಳ್ಳಬೇಕು. ನಾಲ್ಕು ಮಾಷಗಳ ತೂಕದ ಚಿನ್ನದಿಂದ 
ನಾಲ್ಕು ಅಂಗುಲ ಉದ್ದದ ಕೊಳವೆಯನ್ನು ಮಾಡಿಸಿ ತಾಮ್ರದ ಪಾತ್ರೆಗೆ ಮೇಲ್ಗಡೆ 
ತೂತುಮಾಡಿ ಅದಕ್ಕೆ ಕೊಳವೆಯನ್ನು ಬೆಸೆಯಬೇಕು. ಒಂದು ಮಾಷಕ್ಕೆ ಐದು 
ಗುಂಜಿ. ಇಷ್ಟುತೂಕದ ಚಿನ್ನ, ಇಷ್ಟು ಉದ್ದದ ಕೊಳವೆ ಎಂದು ಹೇಳಿದ್ದು 
ರಂಧ್ರಪ್ರಮಾಣದ ನಿಷ್ಕರ್ಷೆಗಾಗಿ. ಅನಂತರ ಈ ಪಾತ್ರೆಯನ್ನು ನೀರಲ್ಲಿ 
ಮುಳುಗಿಸಿಟ್ಟರೆ, ಎಷ್ಟುಹೊತ್ತಿಗೆ ಪಾತ್ರೆ ತುಂಬುವುದೋ ಆ ಹೊತ್ತಿಗೆ 
ನಾಡಿಕೆಯೆಂದು ಹೆಸರು. ಅಹವಾ ಪಾತ್ರೆಯ ಕೆಳಗೆ ಕೊಳವೆ ಜೋಡಿಸಿ 
ಪಾತ್ರೆಯಲ್ಲಿ ನೀರನ್ನು ತುಂಬಿಡಬಹುದು. ಎಷ್ಟುಹೊತ್ತಿಗೆ ನೀರು ಸುರಿದು ಪಾತ್ರೆ 
ಬರಿದಾಗುವುದೋ ಅದು ನಾಡಿಕೆ. ಅರವತ್ತು ನಾಡಿಕೆಗಳಿಗೆ ಒಂದು ದಿನ. 
ನಾಡಿಕೆಯೆಂದರೆ ಈ ಕಾಲದ 24 ನಿಮಿಷಗಳು. 


658 


ಅನುಬಂಧ - 11 


ಪುಲಸ್ತ/ವರದಾನೇನ ಮಮಾಪ್ಯೇತತ್‌ ಸ್ಮೃತಿಂ ಗತಮ್‌॥ 
--ಪುಟ 621-622 


ವಿಷ್ಣುಪುರಾಣವು ಈ ಪ್ರಕಾರ ತಮ್ಮಸ್ಮರಣೆಗೆ ಬಂದಿತೆಂದು ಪರಾಶರರು 
ಹಿಂದೆಯೂ ಗ್ರಂಥಾರಂಭದಲ್ಲಿ ಹೇಳಿದ್ದಾರೆ (1-1-29). ಪರಾಶರರು 
ವಿಷ್ಣುಪುರಾಣದ ಕತಣ್ಯಗಳೆಂ ದೂ ಅಲ್ಲಿಯೇ ತಿಳಿಸಲಾಗಿದೆ (1-1-26). 
ವಿಷ್ಣುಚಿತ್ತೀಯ ವಾಖ್ಯಾನದಲ್ಲಿ ಹೇಳಿರುವ ವಿಶೇಷಾಂಶವು ಇಲ್ಲಿ ಉಲ್ಲೇಖ 
ನೀಯವಾದದ್ದು-- 


ಮೊದಲನೆಯ ಕೃತಯುಗದಲ್ಲಿ ಸರ್ವಪುರಾಣಗಳ ಸಂಗ್ರಹರೂಪವಾದ 
ಬ್ರಹಪುರಾಣವೆಂಬ ಗ್ರಂಥವನ್ನು ಬ್ರಹಮ ರಚಿಸಿದ್ದನು. ಆ ಸಂಪ್ರದಾಯವು 
ದಕ್ಷನಿಂದ ಪರುಕುತ್ಸನವರೆಗೆ ನಡೆದುಕೊಂಡು ಬಂದಿತು. ತ್ರೇತಾಯುಗದಲ್ಲಿ 
ಪರಾಶರಮುನಿಗಳು ಮಹಾವಿಷ್ಣುಪುರಾಣವೆಂಬ ಗ್ರಂಥವನ್ನು ತಪೋಬಲದಿಂದ 
ದರ್ಶಿಸಿ ರಚಿಸಿದರು. ಬಹುಕಾಲದ ಮೇಲೆ ಅದೂ ನಷ್ಟವಾಗಲು, ಬ್ರಹನು 
ಪರಾಶರದೃಷ್ಟವಾದ ಪುರಾಣವನ್ನೇ ಯಭುವಿಗೆ ಉಪದೇಶಿಸಲಾಗಿ ಆ 
ಸಂಪ್ರದಾಯವು ಜತುಕರ್ಣನವರೆಗೆ ನಡೆದುಕೊಂಡು ಬಂದಿತು. ಇಪ್ಪತ್ತೆಂಟ 
ನೆಯ ಯುಗಪರ್ಯಾಯದಲ್ಲಿ ಮೈತ್ರೇಯರು ಪ್ರಶ್ನೆ ಮಾಡಿದಾಗ ಈ 
ವಿಷ್ಣುಪುರಾಣವು ಪರಾಶರರಿಗೆ ವಸಿಷ್ಠರ ಮತ್ತು ಪುಲಸ್ತ್ಯರ ವರದಾನದಿಂದ 
ಸ್ಮರಣೆಗೆ ಬಂದಿತು. ಹಿಂದಿನ ಜನ್ಮದಲ್ಲಿ ಸಾರಸ್ವತನು ಪರಾಶರರಿಗೆ ಈ 
ಪುರಾಣವನ್ನು ಉಪದೇಶಮಾಡಿದ್ದನು. ಆದ್ದರಿಂದ ಸಂಪ್ರದಾಯ ವಿಚ್ಛೇದವಿಲ್ಲ. 
ಇಪ್ಪತ್ತಾರನೆಯ ಯುಗಪರ್ಯಾಯದಲ್ಲಿ ಈ ಪರಾಶರರೇ ವ್ಯಾಸರಾಗಿದ್ದುದ 
ರಿಂದ ಪರಾಶರರು ವಿಷ್ಣುಪುರಾಣದ ಕತಣ್ಯಗಳೆನ್ನುವುದೂ ಸರಿ, ಅವರೇ ಹಿಂದೆ 
ವ್ಯಾಸರಾದ್ದರಿಂದ ಇದು ವ್ಯಾಸಕತ್ಯಕವೆನ್ನುವುದೂ ಸರಿ. 


ಆದ್ಯ ಬ್ರಹಪುರಾಣವು ಎಲ್ಲ ಪುರಾಣಗಳಿಗೂ ಆಕರ. ಈ ವಿಷ್ಣು 
ಪುರಾಣಕ್ಕೂ ಮೊದಲು ಮಹಾವಿಷ್ಣುಪುರಾಣವೆಂಬ ಇನ್ನೊಂದು ಬೃಹದ್‌ 
ಗ್ರಂಥವಿತ್ತು--ಎಂಬುದು ವ್ಯಾಖ್ಯಾನಕಾರರ ಮಾತುಗಳಿಂದ ತಿಳಿದುಬರುತ್ತದೆ. 


ಜೇ ಜೇ ಜೇ 


639 












ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ 
ವಿಶ್ವಾಧಾರಂ ಗಗನಸದ್ಭಶಂ ಮೇಘವರ್ಣಂ ಶುಭಾಂಗಮ್‌ | 
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ 

ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಮ್‌ ॥ 













ಜೇ ೫ ಶೇ 











ಮೇಘಶ್ಕಾಮಂ ಪೀತಕೌಶೇಯವಾಸಂ 
ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಮ್‌ | 

ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ 

ವಿಷ್ಣುಂ ವಂದೇ ಸರ್ವಲೋಕೈಕನಾಥಮ್‌ ॥ 





೫ ೫ ೫ 








ಸಶಂಖಚಕ್ರಂ ಸಕಿರೀಟಕುಂಡಲಂ 
ಸಪೀತವಸ್ತ್ರಂ ಸರಸೀರುಹೇಕ್ಷಣಮ್‌ | 

ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ 

ನಮಾಮಿ ವಿಷ್ಣುಂ ಶಿರಸಾ ಚತುರ್ಭಜಮ್‌ ॥ 







೧೦ 
ಲಾರಿ 


ನಮ್ಮ ಕೆಲವು ಪ್ರಕಟಣೆಗಳು 


ವಿಷ್ಣುಪುರಾಣಮ್‌ (ಸಂಪುಟ ೧) 

ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ರಿರೀಯಬ್ರಾಹ್ಮಣಮ್‌ (ಭಾಗ ೧) 
(ಅಷ್ಟಕ ೧ ಮತ್ತು ೨) 

ಸಸ್ಟರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಬ್ರಾಹ್ಮಣಮ್‌ (ಭಾಗ ೨) 
(ಅಷ್ಟಕ ೩ ಮತ್ತು ಕಾಠಕ) 

ಸಸ್ತ್ವರ ಖುಗ್ಗೇದ ಸಂಹಿತಾ 

(ಸಂಪುಟ ೧, ಮಂಡಲ ೧) 

ಸಸ್ವರ ಖಗ್ವೇದ ಸಂಹಿತಾ (ಸಂಪುಟ ೨) * 

(ಮಂಡಲ ೨-೩-೪ ಮತ್ತು ೫) 

ಸಸ್ತರ ಖುಗೇದ ಸಂಹಿತಾ (ಸಂಪುಟ ೩) * 

(ಮಂಡಲ ೬-೭ ಮತ್ತು ೮) 

ಸಸ್ವರ ಯಗ್ಗೇದ ಸಂಹಿತಾ (ಸಂಪುಟ ೪) * 

ಮಂಡಲ ೯ ಮತ್ತು ೧೦) 

ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಸಂಹಿತಾ (ಸಂಪುಟ ೧) 
(ಪ್ರಥಮಂ, ದ್ವಿತೀಯಂ, ತೃತೀಯಂ ಕಾಂಡಮ್‌) 

ಸಸ್ತರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಸಂಹಿತಾ (ಸಂಪುಟ ೨) * 
(ಚತುರ್ಥಂ, ಪಂಚಮಂ ಕಾಂಡಮ್‌) 

ಸಸ್ವರ ಕೃಷ್ಣಯಜುರ್ವೇದೀಯ ತೈತ್ತಿರೀಯಸಂಹಿತಾ (ಸಂಪುಟ ೩) 
(ಷಷ್ಠ, ಸಪ್ತಮ ಕಾಂಡಮ್‌) 

ದೇವರ್ಷಿನಾರದರ ಭಕ್ತಿಸೂತ್ರಗಳು 

ಮಹರ್ಷಿ ಪತಂಜಲಿಯ ಯೋಗಸೂತ್ರಗಳು 


2 





* ಅಚ್ಚಿನಲ್ಲಿ. 


ಸ | j - || " 
| “7 | 
ಬಿ 


ಕ ಟ್ಛ ತ್‌್‌ 
ಎಳಿ 





ರಾಮಕೃಷ್ಣ ಮಠ ಮತ್ತು ಮಿಹನ್ನಿನ ಲಾಂಛನ 


ಈ ಚಿತ್ರದಲ್ಲಿ ಕಾಣುವ ಸರೋವರದ ಅಲೆಗಳು ಕರ್ಮವನ್ನೂ, 
ಸಮಲವು ಭಕ್ತಿಯನ್ನೂ, ಉದಯಿಸುತ್ತಿರುವ ಸೂರ್ಯನು 
ಜ್ಞಾನವನ್ನೂ, ಸುತ್ತಿಕೊಂಡಿರುವ ಸರ್ಪವು ಯೋಗ ಹಾಗೂ 
ಜಾಗೃತ-ಕುಂಡಲಿನೀ ಶಕ್ತಿಯನ್ನೂ ಪ್ರತಿನಿಧಿಸುತ್ತವೆ. ಹಂಸವು 
ಪರಮಾತ್ಮನ ಪ್ರತೀಕವಾಗಿರುತ್ತದೆ. ಕರ್ಮ, ಭಕ್ತಿ, ಜ್ಞಾನ ಮತ್ತು 
ಯೋಗ ಇವುಗಳ ಸಮನ್ಹಯದ ಮೂಲಕ ಪರಮಾತ್ಮನ ದರ್ಶನ 
ಲಾಭವಾಗುತ್ತದೆ ಎಂಬುದು ಈ ಚಿತ್ರದ ಭಾವಾರ್ಥ. 


ಾಸ್ಟಾಮಿ ವಿವೇಕಾನಂದ 


6030 


ಬೆಲೆ: ರೂ. 120/- 


